ಶನಕೋಶ 


1 


ಕರ್ನಾಟಕ ಪತ್ರಿಕಾ ಅಕಾಡೆಮಿ ಬೆಂಗಳೂರು. 


Price : Rs. 200 


ಪತ್ರಿಕಾ ಪದಕೋಶಸಮಿತಿ ಸದಸ್ಯರು 


ಶ್ರೀ ಕೆ. ಶ್ರೀಧರ ಆಚಾರ್ 


ಅಧ್ಯಕ್ಷರು 


ಶ್ರೀ ಸಿ. ಕೆ. ಪರಶುರಾಮಯ್ಯ 


ಸದಸ್ಯರು 


ಶ್ರೀ ಎನ್ . ವಿ. ಜೋಶಿ 


ಶ್ರೀ ಅರ್ಜುನ ದೇವ 


ಶ್ರೀ ರಂಜಾನ್ ದರ್ಗಾ 


ಶ್ರೀ ಜಯರಾಮ ಅಡಿಗ 


ಶ್ರೀ ಎಚ್ . ಬಿ , ದಿನೇಶ್ 


ಸದಸ್ಯ ಕಾರ್ಯದರ್ಶಿ 


ಪತ್ರಿಕಾ ಅಕಾಡೆಮಿಯ ಸದಸ್ಯರು 


ಅಧ್ಯಕ್ಷರು 


ಸದಸ್ಯರು 


ಶ್ರೀ ಕೆ.ಶ್ರೀಧರ ಆಚಾರ್ 
ಶ್ರೀ ರಾಘವೇಂದ್ರ ಜೋಶಿ 
ಶ್ರೀ ಟಿ. ಮೋಹನ್ ದಾಸ್ ಪೈ 
ಶ್ರೀಮತಿ ಎಂ . ಪಿ. ಸುಶೀಲ 
ಪ್ರೊ . ಬಿ. ಎ. ಶ್ರೀಧರ್ 
ಶ್ರೀ ಅಲಿ ಹಫೀಜ್ 
ಶ್ರೀ ಪಿ. ರಾಮಯ್ಯ 
ಶ್ರೀ ಶಿವಶರಣಪ್ಪ ವಾಲಿ 
ಶ್ರೀ ಗೇಬ್ರಿಯಲ್ ವಾಜ್ 
ಶ್ರೀ ಎಸ್ . ಪಟ್ಟಾಭಿರಾಮನ್ 
ಶ್ರೀ ರಾಮಣ್ಣ ಎಚ್.ಕೋಡಿಹೊಸಳ್ಳಿ 
ಶ್ರೀ ಎಂ .ಸಿ. ಸತ್ಯನಾರಾಯಣ 
ಶ್ರೀ ಕೆ.ಎನ್ . ಶಾಂತಕುಮಾರ್ 
ಶ್ರೀ ರಾಜಶೇಖರಕೋಟಿ 
ಶ್ರೀ ಬಿ. ಎಸ್ . ಮಣಿ 
ಶ್ರೀ ಬಿ. ಸು . ನಾ . ಮಲ್ಯ 
ಶ್ರೀ ಎಚ್ .ಕೆ. ಪಾಟೀಲ್ 
ಡಾ || ಉಷಾರಾಣಿ 
ಶ್ರೀ ಎ. ಎಸ್ . ಬಾಲಸುಬ್ರಮಣ್ಯಂ 
ಶ್ರೀ ಎಚ್. ಬಿ . ದಿನೇಶ್ 
ನಿರ್ದೇಶಕರು 
ಆಕಾಶವಾಣಿ ಬೆಂಗಳೂರು. 
ನಿರ್ದೇಶಕರು 
ವಾರ್ತಾ ಮತ್ತು ಪ್ರಚಾರ ಇಲಾಖೆ, ಬೆಂಗಳೂರು. 


ಕಾರ್ಯದರ್ಶಿ 


De 


ಕೆ. ಶ್ರೀಧರ ಆಚಾರ್ 
ಅಧ್ಯಕ್ಷ 
ಕರ್ನಾಟಕ ಪತ್ರಿಕಾ ಅಕಾಡೆಮಿ 


ಪೋಡಿಯಂ ಬ್ಲಾಕ್ 

ವಿಶ್ವೇಶ್ವರಯ್ಯ ಕೇಂದ್ರ 
ಡಾ || ಬಿ. ಆರ್ . ಅಂಬೇಡ್ಕರ್ ವೀದಿ 

ಬೆಂಗಳೂರು - 560 001 
ಫೋನ್/ ಫ್ಯಾಕ್ಸ್ : 2860164 


ಅಧ್ಯಕ್ಷರ ಮಾತು 


ಕರ್ನಾಟಕದಲ್ಲಿ ಪತ್ರಿಕಾ ಕ್ಷೇತ್ರ ಪ್ರವರ್ಧಮಾನಕ್ಕೆ ಬಂದಿದೆ. ಮಲಯಾಳಂ, ತೆಲುಗು 
ಅಥವಾ ಬಂಗಾಲಿ ಪತ್ರಿಕೆಗಳಿಗೆ ಹೋಲಿಸಿದರೆ ಕನ್ನಡ ಪತ್ರಿಕೆಗಳು ಪುಷ್ಟವಾಗಿ ಬೆಳೆದಿವೆ ಎಂದು 
ಹೇಳಲಾಗದು. ಆದರೆ ಕನ್ನಡದಲ್ಲಿ ಪತ್ರಿಕೆಗಳ ಸಂಖ್ಯೆ ಹಾಗೂ ಅವುಗಳ ವೈವಿಧ್ಯ 
ಹೆಚ್ಚಾಗಿರುವುದನ್ನಂತೂ ಎಲ್ಲರೂ ಒಪ್ಪಲೇಬೇಕು. 


ತಾಂತ್ರಿಕವಾಗಿ ಮತ್ತು ವಿಷಯವಾರಾಗಿ ಕನ್ನಡ ಪತ್ರಿಕೆಗಳು ಓದುಗರ ಮೆಚ್ಚಿಕೆಗೆ 
ಪಾತ್ರವಾಗಿರುವುದನ್ನು ಅಲ್ಲಗಳೆಯಲಾಗದು. ಇದಕ್ಕೆ ಪೂರಕವಾಗಿ ಪತ್ರಕರ್ತರ ವೃತ್ತಿ 
ನೈಪುಣ್ಯವನ್ನು ಹೆಚ್ಚಿಸುವ ಗುರಿಯೊಂದಿಗೆ ಅಸ್ತಿತ್ವಕ್ಕೆ ಬಂದಿರುವ ಕರ್ನಾಟಕ ಪತ್ರಿಕಾ ಅಕಾಡೆಮಿ 
ಈ ದಿಸೆಯಲ್ಲಿ ಪತ್ರಕರ್ತರ ತರಬೇತಿ, ವಿಚಾರ ಸಂಕಿರಣ , ಪುಸ್ತಕ ಪ್ರಕಟಣೆ ಮುಂತಾದ 
ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬಂದಿದೆ. 


ಪತ್ರಕರ್ತರ ದಿನ ನಿತ್ಯದ ಕಾರ್ಯನಿರ್ವಹಣೆಯಲ್ಲಿ ತೀರ ಅಗತ್ಯವಾದ ಪತ್ರಿಕಾ 
ಪದಕೋಶವೊಂದರ ಕೊರತೆಯನ್ನು ಮನಗಂಡಿರುವ ಪತ್ರಿಕಾ ಅಕಾಡೆಮಿ , ಈ ಕೊರತೆಯನ್ನು 
ನೀಗುವ ನಿರ್ಧಾರವನ್ನು ಕೈಗೊಂಡಿರುವುದರ ಫಲವಾಗಿ ಪೂರ್ಣ ಪ್ರಮಾಣದ 
ಪದಕೋಶವೊಂದು ಇದೀಗ ಹೊರಬರುತ್ತಿದೆ. ಪದಕೋಶತಯಾರಿ ಎಂದಾಕ್ಷಣ ನಮಗೆ ಜ್ಞಾಪಕ 
ಬಂದುದು ಹಿರಿಯ ವಿದ್ವಾಂಸ ಪ್ರೊ . ಜಿ . ವೆಂಕಟಸುಬ್ಬಯ್ಯ ಅವರ ಹೆಸರು. ಪದಕೋಶ 
ತಯಾರಿಯಲ್ಲಿ ಪರಿಣಿತರಾದ ಪ್ರೊ . ವೆಂಕಟಸುಬ್ಬಯ್ಯ ಅವರನ್ನು ಈ ವಿಚಾರದಲ್ಲಿ 
ಸಂಪರ್ಕಿಸಿದಾಗ ಅವರು ಉದಾರ ಮನಸ್ಸಿನಿಂದ ಪತ್ರಿಕಾ ಪದಕೋಶದ ಸಂಪಾದಕತ್ವದ 
ಜವಾಬ್ದಾರಿ ವಹಿಸಲು ಒಪ್ಪಿಕೊಂಡರು. ಆಗಲೇ ಪದಕೋಶಅರ್ಧದಷ್ಟು ತಯಾರಾದ ಸಂತೃಪ್ತಿ 
ನಮ್ಮ ಪಾಲಿನದಾಯಿತು. 


ತಮ್ಮ ಇತರ ಎಲ್ಲ ನಿಗದಿತ ಬರವಣಿಗೆಯ ಕಾರ್ಯಗಳನ್ನು ಬದಿಗೊತ್ತಿ ಪದಕೋಶದ 
ಕೆಲಸವನ್ನು ಪೂರ್ಣಗೊಳಿಸಲು ಅವಧಿ ನಿಗದಿತಗೊಳಿಸಬೇಕೆಂದು ಸೂಚಿಸಿ ಆ ದಿಸೆಯಲ್ಲಿ 
ಪ್ರೊ . ವೆಂಕಟಸುಬ್ಬಯ್ಯನವರು ಕಾರ್ಯೋನ್ಮುಖವಾದುದು ಪತ್ರಿಕಾ ಅಕಾಡೆಮಿಯಲ್ಲಿ 


ನಮ್ಮೆಲ್ಲರನ್ನು ತುದಿಗಾಲಲ್ಲಿ ನಿಲ್ಲಿಸಿತು ಎಂದರೆ ತಪ್ಪಾಗಲಾರದು. ಪತ್ರಿಕಾ ಪದಕೋಶತಯಾರಿಗೆ 
ಹಿರಿಯ ಪತ್ರಕರ್ತರನ್ನು ಒಳಗೊಂಡ ಸಮಿತಿಯನ್ನು ರಚಿಸಲಾಯಿತು. ಈ ಸಮಿತಿಯ 
ಶ್ರೀಯುತರಾದ ಬಿ. ಎಸ್. ಎನ್. ಮಲ್ಯ, ನಾಗೇಶ್ ಹೆಗಡೆ, ಸಿ.ಕೆ. ಪರಶುರಾಮಯ್ಯ , ರಂಜಾನ್ 
ದರ್ಗಾ ಮುಂತಾದವರುತೋರಿದ ವಿಶೇಷ ಮುತುವರ್ಜಿಯಿಂದಾಗಿ ಪದಕೋಶಸಕಾಲದಲ್ಲಿ 
ಸಿದ್ದವಾಗಿದೆ. ಇದನ್ನು ಪರಿಪೂರ್ಣ ಎಂದು ಕರೆಯಲು ನಾನು ಸಿದ್ಧನಿಲ್ಲ . ಆದರೆ ಪತ್ರಕರ್ತರಿಗೆ 
ತೀರ ಅಗತ್ಯವಾದ ಪದಕೋಶವೊಂದನ್ನು ಸಿದ್ದಪಡಿಸಿದ ಹೆಮ್ಮೆ ಪತ್ರಿಕಾ ಅಕಾಡೆಮಿಯದು. 
ಇದನ್ನು ಪರಿಷ್ಕರಿಸಿ ಮತ್ತಷ್ಟು ಉಪಯುಕ್ತ ಆಗುವಂತೆ ಮಾಡಲು ಮುಂದಕ್ಕೆ ಅವಕಾಶ ಇದೆ. 


ಕರ್ನಾಟಕ ಪತ್ರಿಕಾ ಅಕಾಡೆಮಿ ಹೊರ ತಂದಿರುವ ಈ ಪತ್ರಿಕಾ ಪದಕೋಶದ ಬಗ್ಗೆ 
ಸಂಪಾದಕರು ಮತ್ತಿತರ ಪತ್ರಕರ್ತ ಗೆಳೆಯರು ತಮ್ಮ ಅಭಿಪ್ರಾಯವನ್ನು ಹಾಗೂ ಸಲಹೆ 
ಸೂಚನೆಗಳನ್ನು ಮುಕ್ತವಾಗಿ ಸೂಚಿಸಬೇಕೆಂದುಕೋರುತ್ತೇನೆ. ಪತ್ರಿಕಾ ಅಕಾಡೆಮಿ ಮುಂದಕ್ಕೆ 
ಪದಕೋಶವನ್ನು ಪರಿಷ್ಕರಿಸಲು ಇದರಿಂದ ಸಹಾಯವಾದೀತೆಂದು ನಂಬಿದ್ದೇನೆ. ನಮ್ಮ ಮನವಿಗೆ 
ಓಗೊಟ್ಟು ಸಹಕರಿಸಿದ ಪ್ರೊ . ವೆಂಕಟಸುಬ್ಬಯ್ಯ ಅವರಿಗೆ ಹೃತೂರ್ವಕ ಧನ್ಯವಾದಗಳನ್ನು 
ಅರ್ಪಿಸುತ್ತಿದ್ದೇನೆ. 


ಬೆಂಗಳೂರು 


26 - 5 - 98 


ಕೆ. ಶ್ರೀಧರ ಆಚಾರ್ 


ಮೊದಲ ಮಾತು 


ಕರ್ನಾಟಕ ಪತ್ರಿಕಾ ಅಕಾಡೆಮಿಯ ಅಧ್ಯಕ್ಷರಾದ ಶ್ರೀ ಕೆ. ಶ್ರೀಧರ ಆಚಾರ್ ಅವರು, ಒಂದು 
ವರ್ಷದ ಹಿಂದೆ, ನನ್ನೊಡನೆ ಮಾತನಾಡುತ್ತ, ಕರ್ನಾಟಕ ಪತ್ರಿಕಾ ಅಕಾಡೆಮಿಯು ಪತ್ರಿಕಾ 
ಪದಕೋಶವೊಂದನ್ನು ಸಿದ್ಧಮಾಡುವುದರಲ್ಲಿ ಆಸಕ್ತಿಯನ್ನು ತಳೆದಿರುವ ವಿಚಾರವನ್ನು ತಿಳಿಸಿದರು. ನಾನು 
ನಿಘಂಟು ನಿರಾಣದ ಕಷ್ಟ ನಿಷ್ಟುರಗಳನ್ನು ವಿವರಿಸಿದೆ. ಅವರು ಕಷ್ಟ ನಿಷ್ಟುರಗಳನ್ನೆಲ್ಲ ತಮಗೆ ಒಪ್ಪಿಸಿ 
ಪತ್ರಿಕಾ ಪದಕೋಶವನ್ನು ಸಿದ್ಧಪಡಿಸುವ ಭಾರವನ್ನು ಮಾತ್ರ ನಾನು ವಹಿಸಿಕೊಳ್ಳಬೇಕೆಂದುಸೂಚಿಸಿದರು. 
ಅವರ ಆಸಕ್ತಿಯೂ ಸೌಜನ್ಯವೂ ಕರ್ತವ್ಯ ಶ್ರದ್ದೆಯೂ ನನಗೆ ಅಪೂವ್ವವಾಗಿ ಕಂಡುಬಂದುವು. ಅವರ 
ವಿಶ್ವಾಸಕ್ಕೆ ಸೋತು ಒಂದು ವರ್ಷದಲ್ಲಿ ಸುಮಾರು 25 ಸಾವಿರ ಶಬ್ದಗಳ ಒಂದು ನಿಘಂಟನ್ನು 
ಸಿದ್ಧಮಾಡಬಹುದು, ಅದಕ್ಕೆ ಬೇಕಾದ ಎಲ್ಲ ಏರ್ಪಾಡುಗಳನ್ನೂ ಮಾಡಬಹುದು ಎಂದು ಒಪ್ಪಿಗೆ 
ನೀಡಿದೆ. 


ಆ ಬಳಿಕ ಅವರು ಪತ್ರಿಕಾ ಪದಕೋಶಸಮಿತಿಯೊಂದನ್ನು ರಚಿಸಿ ಅನುಭವಸ್ಥರೂ ವಿದ್ವಾಂಸರೂ 
ಆದ ಪತ್ರಿಕಾಕರ್ತರ ನೆರವನ್ನು ಒದಗಿಸಿಕೊಟ್ಟರು. ಸಮಿತಿಯ ಸದಸ್ಯರ ಪಟ್ಟಿ ಹೀಗಿದೆ. 
ಅಧ್ಯಕ್ಷರು : ಕೆ.ಶ್ರೀಧರ ಆಚಾರ್, ಪ್ರಧಾನ ಸಂಪಾದಕರು : ಪ್ರೊ ಜಿ. ವೆಂಕಟ ಸುಬ್ಬಯ್ಯ , 
ಸದಸ್ಯರು : ಬಿ . ಸು . ನಾ . ಮಲ್ಯ, ನಾಗೇಶ್ ಹೆಗಡೆ, ರಾಜಾ ಶೈಲೇಶ ಚಂದ್ರ ಗುಪ್ತ, 
ಸಿ. ಕೆ, ಪರುಶುರಾಮಯ್ಯ , ಜಯರಾಮ ಅಡಿಗ, ಎನ್ . ವಿ . ಜೋಶಿ, ಅರ್ಜುನ ದೇವ, ರಂಜಾನ್ 
ದರ್ಗಾ , ಸದಸ್ಯ ಕಾರ್ಯದರ್ಶಿ : ಎಚ್. ಬಿ . ದಿನೇಶ್.ಕೋಶಸಿದ್ಧತೆಯ ವಿಚಾರವನ್ನು ನಾನು ಮೊದಲು 
ಶ್ರೀ ಬಿ. ಸು . ನಾ . ಮಲ್ಯರೊಡನೆಯೂ ಶ್ರೀ ನಾಗೇಶ ಹೆಗಡೆಯವರೊಡನೆಯೂ ವಿವರವಾಗಿ 
ಚರ್ಚಿಸಿದಾಗ ಅವರಿಬ್ಬರೂ ಪತ್ರಿಕಾ ಪದಕೋಶದ ಅಗತ್ಯವಿರುವುದನ್ನು ಒಪ್ಪಿ , ನಾನು ಆ ಕಾರವನ್ನು 
ನಿರ್ವಹಿಸುವುದಾದರೆ ತಮ್ಮ ಎಲ್ಲ ಸಹಾಯವನ್ನೂ ಒದಗಿಸುವುದಾಗಿ ಭರವಸೆ ನೀಡಿದರು . ಸಮಿತಿಯ 
ಇತರರ ಜತೆ ನಾನು ಮಾತನಾಡಿದಾಗ ಎಲ್ಲರೂ ಒಂದೇ ಬಗೆಯ ವಿಶ್ವಾಸವನ್ನು ನೀಡಿ 
ಪ್ರೋತ್ಸಾಹಿಸಿದರು. ಇವರೆಲ್ಲರ ಸ್ನೇಹಮಯವಾದ ಸಾಹಚಯ್ಯದಲ್ಲಿ ಈ ನೀಘಂಟು ಸಿದ್ದವಾಗಿದೆ. 

ಪದಕೋಶಸಮಿತಿಯ ನಾಲ್ಕಾರು ಸಲ ಸಭೆ ಸೇರಿಕೋಶದ ಸ್ವರೂಪವನ್ನು ಚರ್ಚಿಸಿ ಒಂದು 
ನಿಲುವಿಗೆ ಬಂತು. ಸಮಿತಿಯ ಮಾರ್ಗದರ್ಶನವನ್ನು ಅನುಸರಿಸಿ ಕಾರ್ಯಪ್ರಾರಂಭವಾಯಿತು. 
ಮೊದಲು ಸುಮಾರು 25 ಸಾವಿರ ಶಬ್ದಗಳ ಅಕಾರಾದಿ ಪಟ್ಟಿಯನ್ನುಜೋಡಿಸಲಾಯಿತು. ಬಳಿಕ ಮೊದಲ 
ಸಾವಿರ ಶಬ್ದಗಳಿಗೆ ಕನ್ನಡ ಸಮಾನಾರ್ಥಗಳನ್ನೂ ಸಮೀಪಾರ್ಥಗಳನ್ನೂ ಹೊಂದಿಸಿಕೊಶಸಮಿತಿಯ 
ಮುಂದೆ ಮಂಡಿಸಿದಾಗ, ವಿಸ್ತಾರವಾದ ಚರ್ಚೆಯಾಗಿ, ಮೊದಲ ಕಂತಿನ ಕೆಲವು ಶಬ್ದಗಳನ್ನು 
ಒಪ್ಪಲಾಯಿತು. ಆಗ ಈ ರೀತಿಯಾಗಿ ಎಲ್ಲ ಶಬ್ದಗಳನ್ನೂ ಕೋಶಸಮಿತಿಯ ಮುಂದೆ ತಂದು ನಿಘಂಟನ್ನು 
ಪೂರೈಸಲುಕೆಲವು ವರ್ಷಗಳು ಬೇಕಾಗುವ ವಿಷಯ ಸ್ಪಷ್ಟವಾಯಿತು. ಆದುದರಿಂದ ನಾನು ಸಿದ್ದಪಡಿಸಿದ 
ಒಂದೊಂದು ಸಾವಿರ ಶಬ್ದಗಳ ಕಂತನ್ನು ಶ್ರೀ ಮಲ್ಯರಿಗೆ ಕಳುಹಿಸುವುದೆಂದೂ , ಅವರು ಪರಿಶೀಲಿಸಿದ 
ಅನಂತರ ಅದನ್ನು ಶ್ರೀ ನಾಗೇಶ ಹೆಗಡೆಯವರಿಗೆ ಕಳಿಸುವುದೆಂದೂ , ಅವರಿಬ್ಬರೂ ಅನಗತ್ಯ ಶಬ್ದಗಳನ್ನು 
ತೆಗೆದು ಹಾಕಿ, ಅಗತ್ಯವಾದ ಹೊಸ ಶಬ್ದಗಳನ್ನು ಕೂಡಿಸಿ, DTP ಗೆ ಕಳುಹಿಸುವುದೆಂದೂ 
ನಿಶ್ಚಯವಾಯಿತು. ಹೀಗೆ ಹೊಸಶಬ್ದಗಳನ್ನೂ ಅರ್ಥಗಳನ್ನೂ ಸೇರಿಸುವುದರಲ್ಲಿ ಶ್ರೀ ಬಿ. ಸು . ನ. 
ಮಲ್ಯರೂ ವೈಜ್ಞಾನಿಕ ಶಬ್ದಗಳನ್ನು ಸೇರಿಸಿ ಅರ್ಥವನ್ನು ಹೊಂದಿಸುವುದರಲ್ಲಿ ಶ್ರೀ ನಾಗೇಶ 
ಹೆಗಡೆಯವರೂ ಸಂಪೂರ್ಣ ಸಹಾಯವನ್ನು ಒದಗಿಸಿದ್ದಾರೆ. 


ಹೀಗೆ ಸಿದ್ದವಾದ ನಿಘಂಟು ಮುದ್ರಣವಾಗುವಾಗ ಕರಡನ್ನು ತಿದ್ದುವುದರಲ್ಲಿ ಶ್ರೀ ರಂಜಾನ್ 
ದರ್ಗಾ ,ಶ್ರೀಮತಿ ಎಂ . ಪಿ. ಸುಶೀಲ, ಶ್ರೀ ಹಿರಿಯಣ್ಣಯ್ಯ ಹಾಗೂ ಶ್ರೀ ಪುಟ್ಟಸ್ವಾಮಿ ಇವರು ತುಂಬ 
ಶ್ರದ್ದೆಯಿಂದಸಹಾಯ ಮಾಡಿದ್ದಾರೆ. 

ಸಿದ್ದವಾಗಿರುವ ಈ ನಿಘಂಟು ಹೀಗೆ ಪ್ರಕಟವಾಗಿ ನಿಮ್ಮ ಮುಂದೆ ಇದೆ. ಪತ್ರಿಕಾ ಪದಕೋಶದಲ್ಲಿ 
ಇಲ್ಲಿರುವುದಕ್ಕಿಂತ ಹೆಚ್ಚು ಶಬ್ದಗಳೂ ನುಡಿಗಟ್ಟುಗಳೂ ಇರಬೇಕಾದ ಅಗತ್ಯವಿರುವುದು ನಿಜ. ಆದರೆ 
ಒಂದು ಕಾಲಮಿತಿಯನ್ನು ಅನುಸರಿಸಿ ಸಿದ್ಧವಾಗಿರುವ ಈ ನಿಘಂಟನ್ನು , ದೊಡ್ಡ ನಿಘಂಟಿನ ಮೊದಲ 
ಹಸ್ತಪ್ರತಿ, ಎಂದು ತಿಳಿದು ಉಪಯೋಗಿಸಬೇಕೆಂದು ನನ್ನ ಬಿನ್ನಹ. ಇದಕ್ಕೆ ಇನ್ನೂ 10,000 ಶಬ್ದಗಳನ್ನೂ , 
ಅವುಗಳಿಗೆ ಸಂಬಂಧಿಸಿದ ನುಡಿಗಟ್ಟುಗಳನ್ನೂ ಸೇರಿಸಿದರೆ, ಆಗ ತುಂಬ ಉಪಯುಕ್ತವಾದ ಪತ್ರಿಕಾ 
ಪದಕೋಶವು ಅಗತ್ಯವಾದ ರೂಪವನ್ನು ಪಡೆಯುತ್ತದೆ. ಈ ನಿಘಂಟನ್ನು ಉಪಯೋಗಿಸುವವರು ಈ 
ದೃಷ್ಟಿಯಿಂದ ಇಲ್ಲಿರುವ ಲೋಪದೋಷಗಳನ್ನು ಸರಿಪಡಿಸಿ ಪೂರ್ಣ ಪ್ರಮಾಣದ ಪತ್ರಿಕಾ 
ಪದಕೋಶವನ್ನು ಹೊರತರಬಹುದು. 

ಈ ನಿಘಂಟಿನಲ್ಲಿ ಮುಖ್ಯ ಉಲ್ಲೇಖಗಳ ಕೆಳಗೆ ಆ ಉಲ್ಲೇಖಗಳಿಗೆ ಸಂಬಂಧಿಸಿದ ಕೆಲವು ಮುಖ್ಯ 
ನುಡಿಗಟ್ಟುಗಳನ್ನು ಸೇರಿಸಲಾಗಿದೆ. ಇವುಗಳನ್ನು ಇನ್ನೂ ಹೆಚ್ಚಾಗಿ ಸೇರಿಸಬೇಕಾಗಬಹುದು. ಅದು ಮುಂದೆ 
ಆಗಬೇಕಾದ ಕೆಲಸ. ಒಂದು ರಬಕ್ಕೆ ಅನೇಕ ಅರ್ಥಗಳನ್ನು ಕೊಡಲಾಗಿದೆ. ಸ್ಪಷ್ಟವಾಗಿ ಬೇರೆಯಾದ 
ಅರ್ಥಗಳಿಗೆ ಬೇರೆಯ ಅಂಕಗಳನ್ನು ನೀಡಲಾಗಿದೆ. ಸಮೀಪಾರ್ಥಗಳು ಇದ್ದ ಕಡೆ ಅವುಗಳಿಗೆ ಅಂಕಗಳನ್ನು 
ಕೊಟ್ಟಿಲ್ಲ . ಪ್ರಾಯೋಗಿಕವಾಗಿ ಏರಿಳಿ , ನಿರಾತಂಕಿಸು, ರುಬ್ಬುಗ ಎಂಬ ನೂತನ ಶಬ್ದಗಳನ್ನು ಸೃಷ್ಟಿಸಿ 
ಸೇರಿಸಲಾಗಿದೆ. ಇವು elevator, ease ಮತ್ತು grinder ಎಂಬ ಶಬ್ದಗಳ ಕಲ್ಪಿತ ಅನುವಾದಗಳು. 
ಇಂಥವು ಉಳಿಯುವುದೇ ಎಂದು ಪರಿಶೀಲಿಸಬೇಕಾಗಿದೆ. ಇವುಉಳಿದರೆ ಇನ್ನೂ ಅನೇಕ ಶಬ್ದಗಳನ್ನು 
ಸೃಷ್ಟಿಸಬಹುದು. ಅದನ್ನು ಕಾಲ ನಿರ್ಧಾರ ಮಾಡಬೇಕು. 

ಅನುಬಂಧದಲ್ಲಿ ಕೆಲವು ಅಗತ್ಯವಾದ ಮಾಹಿತಿಗಳನ್ನು ನೀಡಲಾಗಿದೆ. ಅವು ಸಹಾಯಕವೆಂದು 
ಕಂಡು ಬಂದರೆ ಮತ್ತಷ್ಟು ವಿವರಗಳನ್ನು ಸೇರಿಸಬಹುದು. 

ಅಲ್ಪಕಾಲದಲ್ಲಿ ಪೂರೈಸಿರುವ ಈ ಕಠಿನ ಕಾರ್ಯದ ನಿರ್ವಹಣೆಯಲ್ಲಿ ಉದ್ದಕ್ಕೂ 
ಪ್ರೋತ್ಸಾಹವನ್ನು ನೀಡಿದ ಅಕಾಡೆಮಿಯ ಅಧ್ಯಕ್ಷರಾದ ಶ್ರೀ ಕೆ.ಶ್ರೀಧರ ಆಚಾರ್ ಅವರಿಗೂ ಪೂರ್ಣ 
ಸಹಕಾರವನ್ನೂ ಸಲಹೆಗಳನ್ನೂ ನೀಡಿದಕೋಶ ಸಮಿತಿಯ ಎಲ್ಲ ಸದಸ್ಯರಿಗೂ ಅಕಾಡೆಮಿಯ 
ಕಾರ್ಯದರ್ಶಿಯವರಾದ ಶ್ರೀ ಎಚ್ . ಬಿ. ದಿನೇಶ್ ಅವರಿಗೂ ಶ್ರೀ ಮುಕುಂದ ಪುರೋಹಿತ್ 
ಮೊದಲಾದ ಸಿಬ್ಬಂದಿ ವರ್ಗದವರಿಗೂ ನಾನು ಋಣಿಯಾಗಿದ್ದೇನೆ. 


ಬೆಂಗಳೂರು 


ಜಿ. ವೆಂಕಟಸುಬ್ಬಯ್ಯ 
ಪ್ರಧಾನ ಸಂಪಾದಕ 


1 - 5 - 98 


ಕನ್ನಡ ಪತ್ರಿಕಾ ಪದಕೋಶದ ಕತೆ 


ಕನ್ನಡದಲ್ಲಿ ಮೊದಲ ವಾರ್ತಾ ಪತ್ರಿಕೆಯೊಂದು ಪ್ರಕಟವಾಗಿ ಸುಮಾರು ನೂರೈವತ್ತು 
ವರ್ಷಗಳಾಗಿವೆ. ಹರನ್ ಫ್ರೆಡರಿಕ್ ಮೊಗ್ಲಿಂಗ್ ಎಂಬ ಬಾಸೆಲ್ ಮಿಷನ್ ಪಾದ್ರಿಯು ಕ್ರಿ . ಶ. 
1843ರಲ್ಲಿ ಪ್ರಕಟಿಸಿದ ' ಮಂಗಳೂರ ಸಮಾಚಾರ' ಎಂಬುದೇ ಕನ್ನಡದ ಮೊದಲ ಪತ್ರಿಕೆ. ಇದು 
ಹದಿನೈದು ದಿನಗಳಿಗೊಮ್ಮೆ ಪ್ರಕಟವಾಗುತ್ತಿತ್ತು . ಇದರಲಿ ಊರಿನ ವರ್ತಮಾನಗಳಿಗೂ ಸ್ವಲ್ಪ 
ಸ್ಥಳಾವಕಾಶವಿತ್ತು . ಇದನ್ನು ಗಮನಿಸಿದರೆ ಪ್ರಜೆಗಳ ದೃಷ್ಟಿಗೂ ಅವರ ಅಭಿಪ್ರಾಯಕ್ಕೂ ಪ್ರಾಧಾನ್ಯ 
ಕೊಡಬೇಕೆಂಬ ಉದ್ದೇಶವು ಮೋಗ್ಲಿಂಗ್ ಪಾದ್ರಿಗೂ ಪ್ರಧಾನವಾಗಿ ಕಂಡುಬಂದಿತ್ತೆಂಬುದು ಸ್ಪಷ್ಟ. 
ಅಂದಿನಿಂದ ಇಂದಿನವರೆಗೆ ಪತ್ರಿಕಾ ವ್ಯವಸಾಯವು ಬೆಳೆದು ಬಂದಿರುವುದನ್ನು ಪರಿಶೀಲಿಸಿದರೆ, ಪತ್ರಿಕಾ 
ವತಿಗೆಕ್ರಮೇಣಗೌರವವು ಬೆಳೆದಿರುವುದೂ ಜತೆಗೆ ಬಾಧ್ಯತೆಯು ಹೆಚ್ಚಿರುವುದೂ ಎದ್ದುಕಾಣುತ್ತದೆ. 
ನಮಗೆಲ್ಲ ತಿಳಿದಿರುವಂತೆ ವೃತ್ತಪತ್ರಿಕೆಗಳ ಮುಖ್ಯ ಉದ್ದೇಶವೇ ದೇಶದ ಜನ ಜೀವನವನ್ನು 
ಹಸನುಗೊಳಿಸುವುದು. ಲೌಕಿಕ ಜೀವನವು ಹಸನಾಗಬೇಕಾದರೆ ಜನತೆಯಲ್ಲಿ ತಿಳಿವು ಹೆಚ್ಚಬೇಕು, 
ಅವರಿಗೆ ಸುತ್ತ ಮುತ್ತಣ ಪ್ರದೇಶಗಳಲ್ಲಿಯೂ ದೇಶ ವಿದೇಶಗಳಲ್ಲಿಯೂ ನಡೆಯುತ್ತಿರುವ 
ವ್ಯವಹಾರಗಳೂ ನೆಲಸಿರುವ ವಿದ್ಯಮಾನಗಳೂ ಪರಿಚಯವಾಗುತ್ತಿರಬೇಕು. ನಮ್ಮ ದೇ ಆದ ಸರಕಾರವು 
ನಮ್ಮ ಯೋಗಕ್ಷೇಮಗಳ ನಿರ್ವಹಣೆಯಲ್ಲಿ ಸರಿಯಾದ ಮಾರ್ಗವನ್ನು ಅನುಸರಿಸುತ್ತಿದೆಯೇ ಇಲ್ಲವೇ 
ಎಂಬ ವಿವೇಕದ ಅರಿವು ಹರಡಬೇಕು. ಪ್ರಪಂಚದಷ್ಟೇ ವಿಶಾಲವಾಗಿರುವ ತಿಳಿವಳಿಕೆಯ ಕ್ಷೇತ್ರವುಕೂಡ 
ವಿಸ್ತಾರವಾಗುತ್ತ ಹೋಗಬೇಕು. ಇವು ಎಲ್ಲವೂ ಸಾಧ್ಯವಾಗುವಂತೆ ಮಾಡುವ ಬಾಧ್ಯತೆಯನ್ನು 
ಹೊರುವುದು ಪತ್ರಿಕೆಗಳ ಕರ್ತವ್ಯ ಸಂಗ್ರಹವಾಗಿಸೂಚಿಸಿರುವ ಈ ವಿಷಯವು ಚಿಂತಿಸುತ್ತಾ ಹೋದಷ್ಟೂ 
ವ್ಯಾಪಕವಾಗುತ್ತದೆ. 


ಈ ಉದ್ದೇಶವನ್ನು ಸಾಧಿಸುವುದರಲ್ಲಿ ಕನ್ನಡ ಪತ್ರಿಕಾ ಪ್ರಪಂಚವುಹೆಣಗಾಡಿ ಯಶಸನ್ನು ಸಾಧಿಸಿದೆ 
ಎನ್ನುವುದು, ಈಗಿನ ನಮಗೆ, ಸಮಾಧಾನ ತರುವ ವಿಷಯವಾಗಿದೆ. ನಮ್ಮ ಹಿಂದಿನ ಪತ್ರಕರ್ತರ ಕಾರ್ಯ 
ಕನ್ನಡ ಜನರ ಹೆಮ್ಮೆಗೆ ಸಮರ್ಥವಾಗಿದೆ. ಇನ್ನೂ ಮುಂದೆ ಮಾಡುತ್ತಲೇ ಇರಬೇಕಾದ ವ್ಯಾಪಕ ಕಾರವನ್ನು 
ನೆನೆದರೆ ನಮಗೆ ಒಮ್ಮೆಯೇ ದಿಗ್ರಮೆಯಾಗಬಹುದು. ಮುಂದುವರಿದ ದೇಶಗಳಲ್ಲಿ ಆಗುತ್ತಿರುವ ಪತ್ರಿಕಾ 
ವ್ಯವಸಾಯವನ್ನು ನೆನೆದರೆ ' ನಾವು ಸಾಧಿಸಬೇಕಾದ್ದು ಆಗಾಧವಾಗಿದೆ ' ಎನ್ನಿಸದೆ ಇರದು. 


- ಆದರೂ ಕರ್ನಾಟಕದಲ್ಲಿ ಬೆಳೆದಿರುವ ಪತ್ರಿಕಾ ವೃತಿಯ ಅಭಿವೃದ್ಧಿಯನ್ನು ಗಮನಿಸಿದಾಗ ನಾವು 
ನಿರಾಶರಾಗಬೇಕಾದುದಿಲ್ಲ ಎಂಬುದು ಸ್ಪಷ್ಟವಾಗಿ ವೇದ್ಯವಾಗುತ್ತದೆ. ಕರ್ನಾಟಕದಲ್ಲಿ ಆಗಿ ಹೋದ 
ಮಹಾ ಪತ್ರಕರ್ತರ ನೆನಪು ನಮಗೆ ಧೈರ್ಯವನ್ನು ನೀಡುತ್ತದೆ. ಖ್ಯಾತ ನಾಮರಾದ ಎಂ . ವೆಂಕಟಕೃಷ್ಣಯ್ಯ 
( 1844 - 1934 ) , ಡಿ. ವಿ. ಗುಂಡಪ್ಪ ( 1887 - 1975) , ವೀರಕೇಸರಿ ಸೀತಾರಾಮಶಾಸ್ತ್ರಿ 
( 1893 - 1971) , ಪಿ. ಆರ್ . ರಾಮಯ್ಯ ( 1894 - 1970) , ತಿರುಮಲೆ ತಾತಾಚಾರ ಶರ್ಮ 
( 1897 - 1973) , ಬೆಟಗೇರಿ ಕೃಷ್ಣಶರ್ಮ ( 1900 - 1982 ), ದಿವಾಕರ ರಂಗನಾಥರಾಯ 
( 1894- 1994) , ಸಿದ್ದವ್ವನ ಹಳ್ಳಿ ಕೃಷ್ಣಶರ್ಮ ( 1904 - 1973) , ಕಡೆಂಗೋಡ್ಲು ಶಂಕರ ಭಟ್ಟ 
( 1904 - 1968) , ವಿ. ಬಿ . ನಾಯಕ ( 1907 - 1982) , ಮೊಹರೆ ಹನುಮಂತರಾವ್ ( 1892 - 1968 ) , 
ದಿನಕರ ದೇಸಾಯಿ, ಬಿ. ಎನ್ . ಗುಪ್ತ, ಕುಡಿ ವಾಸುದೇವಶೆಣೈ ಇವರೇ ಮೊದಲಾದ ಅಸಂಖ್ಯಾತರು 
ತಮ್ಮ ತಮ್ಮ ದುಡಿಮೆಯ ಪ್ರಭಾವವನ್ನು ಬೀರಿಹೋಗಿದ್ದಾರೆ. ಇವರೆಲ್ಲರ ಸಾರ್ಥಕಸೇವೆಯು ನಮಗೆ 
ಹೆಮ್ಮೆಯನ್ನುಂಟುಮಾಡಿದರೆ ಆಶ್ಚರೈವೇನಲ್ಲ . 


ಕನ್ನಡ ಭಾಷೆಯ ಬೆಳವಣಿಗೆಗೆ ಇವರೆಲ್ಲರ ಕಾರ್ಯ ತುಂಬ ಸಹಾಯವನ್ನು ಮಾಡಿದೆ, ಇವರಲ್ಲದೆ 
ಇಂದಿಗೂ ಪತ್ರಿಕಾ ಕ್ಷೇತ್ರದಲ್ಲಿ ದುಡಿಯುತ್ತಿರುವ ಅನೇಕ ಹಿರಿಯರೂ ಕಿರಿಯರೂ ಇಂದೂ ಕನ್ನಡದ 
ಸರ್ವತೋಮುಖವಾದ ಅಭಿವೃದ್ಧಿಗೆ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. 

ಈ ಶತಮಾನದ ಕನ್ನಡ ಭಾಷೆಯ ಬೆಳವಣಿಗೆಯನ್ನು ಬೇರೆ ಬೇರೆ ಮಜಲುಗಳಲ್ಲಿ 
ಗುರುತಿಸಬಹುದು. ಹತ್ತೊಂಬತ್ತನೆಯ ಶತಮಾನದ ದ್ವಿತೀಯಾರ್ಧದಲ್ಲಿ ಕ್ರೈಸ್ತ ಮಿಷನರಿಗಳು ಮಾಡಿದ 
ಪ್ರಯತ್ನವು ಮೊದಲ ಹಂತ, ಇದು ಆ ಶತಮಾನದಕೊನೆಯವರೆಗೂ ಮುಂದುವರಿದಿತ್ತು . ಕನ್ನಡದ 
ಬಗ್ಗೆ ಈ ಸಮಯದಲ್ಲಿ ಸ್ವಲ್ಪ ಎಚ್ಚರ ಮೂಡಿಬಂದದು ನಿಜ. ಆದರೆ ಇಪ್ಪತ್ತನೆಯ ಶತಮಾನದಲ್ಲಿ 
ಸ್ವಾತಂತ್ರ್ಯದಹೋರಾಟರೂಪುಗೊಳ್ಳುತ್ತಿದ್ದಕಾಲ, ಹೋರಾಟ ಪ್ರಖರವಾದ ಕಾಲ ಮತ್ತು ಸ್ವಾತಂತ್ರ್ಯ , 
ಬಂದ ಅನಂತರದ ಕಾಲ - ಈ ಮೂರು ಮಜಲುಗಳಲ್ಲಿ ಕನ್ನಡವು ಬೇರೆ ಬೇರೆರೀತಿಯಲ್ಲಿ ಬೆಳೆದಿದೆ. 
ಸ್ವಾತಂತ್ರ್ಯದಕನಸಿನ ಕಾಲದ ನವೋದಯದಮನೋವೃತ್ತಿಯಿಂದ ಬಂದ ಸಾಹಿತ್ಯದ ಪರಿಣಾಮವಾಗಿ 
ಕನ್ನಡಕ್ಕೆ ಒಂದು ಹೊಸತನ ಬಂತು. ಬರಹದಲ್ಲಿ ನವೀನತೆ ತಲೆದೋರಿತು. ಕೇವಲ ಮತೀಯವಾಗಿದ್ದ 
ಬರಹ ತುಂಬ ಬದಲಾವಣೆ ಹೊಂದಿ ಸಾರ್ವಜನಿಕ ಕಳಕಳಿಯಿಂದ ಕೂಡಿಕೊಂಡಿತು . ಆಗ ಸಾಹಿತ್ಯ 
ಹೆಚ್ಚು ಜನಪ್ರಿಯವಾಯಿತು. ಕತೆ , ಕಾದಂಬರಿಗಳು ಜನರ ವಾಚನಾಭಿರುಚಿಯನ್ನು ಬೆಳೆಸಿದವು. 
ಸ್ವಾತಂತ್ರ್ಯದಹೋರಾಟ ಪ್ರಖರವಾಗುತ್ತಿದ್ದಂತೆಯೇ ದೇಶದ ಪ್ರಾಚೀನತೆ, ಚರಿತ್ರೆಯ ಏಳುಬೀಳುಗಳು, 
ರಾಜಕೀಯಕ್ಷೇಭೆ ಮುಂತಾದವುಗಳ ತಿಳಿವಳಿಕೆ ಹರಡಿ ಒಟ್ಟು ಭಾರತದ ಐಕ್ಯದ ದೃಷ್ಟಿಹೆಚ್ಚಿತು. 
ಹೋರಾಟದ ಸಾಹಿತ್ಯವೂ ಆಪಾರವಾಗಿ ಬೆಳೆಯಿತು. ಸ್ವಾತಂತ್ರ್ಯ ಬಂದ ಮೇಲೆ ವೈಜ್ಞಾನಿಕ 
ಆಸ್ಫೋಟನವಾಗಿ ಎಲ್ಲ ಕ್ಷೇತ್ರಗಳ ಅರಿವಿನ ವಿಸ್ತಾರ ಅಧಿಕವಾಯಿತು. ಇಂಗ್ಲೀಷ್ ಭಾಷಾಸಾಹಿತ್ಯದ 
ಪ್ರಭಾವದಿಂದಲೇ ಸ್ವಾಭಾವಿಕವಾಗಿಯೇ ಕನ್ನಡವೂ ನವೀಕರಣಕ್ಕೆ ಒಳಗಾಯಿತು. ಈ ನವೀಕರಣ , 
ಕರ್ನಾಟಕದ ಭಾಗಗಳು ಬೇರೆ ಬೇರೆ ರಾಜಕೀಯ ವಿಭಾಗಗಳಿಗೆ ಸೇರಿದ್ದರಿಂದ, ಒಂದೇ ಬಗೆಯಾಗಲಿಲ್ಲ. 
ನವೀಕರಣವು ಬೇರೆ ಬೇರೆಯಾಗಿಯೇ ರೂಪುಗೊಂಡಿತು. 


ದಂಡಿಯಾತ್ರೆಯ 1930ರ ಸಮಯದಿಂದ 1947ರ ವರೆಗಿನ ರಾಜಕೀಯ ಆಂದೋಲನದಿಂದ 
ಕನ್ನಡವು ಬೆಳೆದ ಬಗೆ ಒಂದುರೀತಿಯದಾದರೆ 1947 ರಿಂದ ಈಚಿನ ಅರ್ಧಶತಮಾನದ ಕತೆಯೇ ಬೇರೆ. 
ವಿದೇಶಗಳ ಸಂಪರ್ಕ , ವಿಜ್ಞಾನಗಳ ಅರಿವಿನ ವಿಸ್ತಾರ, ಪಾಶ್ಚಾತ್ಯ ಸಾಹಿತ್ಯಗಳ ವ್ಯಾಸಂಗ, ಬೇರೆ ದೇಶಗಳಲ್ಲಿ 
ಆದ ಸಾಹಿತ್ಯ ಪ್ರಕಾರಗಳ ನೂತನ ಆವಿಷ್ಕಾರಗಳು - ಇವುಗಳ ಪರಿಣಾಮವಾಗಿ ಕನ್ನಡ ಸಮೃದ್ದವಾಗಿ 
ಬೆಳೆದಿದೆ. ಈಗಂತೂ ಕನ್ನಡ ಲೇಖಕರು ಚಳಿಬಿಟ್ಟು, ಮೈಕೊಡವಿ , ಎಲ್ಲ ಹೊಸತನವನ್ನೂ ಸ್ವೀಕರಿಸಿ 
ಪ್ರಯೋಗಶೀಲತೆಯನ್ನು ಪ್ರದರ್ಶಿಸುತ್ತಿದ್ದಾರೆ. ನೂತನ ಶಬ್ದಗಳು ಅಪಾರ ಸಂಖ್ಯೆಯಲ್ಲಿ 
ಸೃಷ್ಟಿಯಾಗುತ್ತಿವೆ. ವೈಜ್ಞಾನಿಕ ಶಬ್ದಗಳನ್ನು ಅನಾಮತ್ತಾಗಿ ಉಪಯೋಗಿಸಲು ಜನರು ಮುಂದಾಗುತ್ತಾರೆ. 
ಇಂಗ್ಲೀಷಿನಲ್ಲಿ ಹೊಸದಾಗಿ ಹುಟ್ಟಿರುವ ಶಬ್ದವನ್ನು ಅದೇ ಸ್ವರೂಪದಲ್ಲಿ ಕನ್ನಡದಲ್ಲಿ ಬಳಸಲು ಸ್ವಲ್ಪವೂ 
ಹಿಂಜರಿಯುವುದಿಲ್ಲ. ಜೀವನದ ಹೊಸತನಕ್ಕೂ ಉಡುಪಿನ, ಉಪಕರಣಗಳ, ಆಹಾರದ ಹೊಸತನಕ್ಕೆ 
ಸ್ವಲ್ಪವೂ ಹಿಂದೆಗೆಯುವುದಿಲ್ಲ , ಮ್ಯಾಕ್ಸಿಯನ್ನುಟ್ಟು, ಗೌಂಡರಿನಲ್ಲಿ ದೋಸೆಹಿಟ್ಟುಮಾಡಿ, ಕುಕ್ಕರಿನಲ್ಲಿ 
ಕುಕ್ಕು ಮಾಡಿ, ಕಂಪ್ಯೂಟರಿನ ಮುಂದೆ ಬಿಸಿಯಾಗುತ್ತಾರೆ. Mixer, Mixy, Grinder, Maxi, Mini, 
Hanky, Nighty ಗಳು ಎಲ್ಲರ ಬಾಯಲ್ಲೂ ಓಡಾಡುತ್ತವೆ. ಸ್ವಲ್ಪ ಮಂದಗಾಮಿಗಳು Mixer ಗೆ 
ಕಲಸುಗ ಎಂದೂ Grinder ಗೆ ರುಬ್ಬುಗ ಎಂದೂ ಹೊಸಕನ್ನಡ ಶಬ್ದಗಳನ್ನು ಸೃಷ್ಟಿಸುತ್ತಾರೆ. ಇದೆಲ್ಲ 
ಮಾತಿನಲ್ಲಿ ಚಲಾವಣೆಯಲ್ಲಿದ್ದರೆ ಯಾರಿಗೂ ತೊಂದರೆಯಿಲ್ಲ. ಬರಹದಕ್ಷೇತ್ರಕ್ಕೆ ಬಂದಾಗ, ಅದೂ 
ಪಾರಿಭಾಷಿಕ ಶಬ್ದಗಳ ಪ್ರಯೋಗಕ್ಕೆ ಬಂದಾಗ, ಇಷ್ಟೊಂದು ಸ್ವಾತಂತ್ರ್ಯ ಸಾಧ್ಯವಿಲ್ಲ. ಪಾರಿಭಾಷಿಕ ಇನ್ನೂ 


ಎನ್ನುವುದು ಪರಿಭಾಷೆ ಎಂಬ ಶಬ್ದದಗುಣವಾಚಕ , ಪರಿಭಾಷೆ ಎಂಬುದು ಯಾವದಾದರೂ ವಿಶಿಷ್ಟವಾದ 
ಕಲೆ, ವಿಜ್ಞಾನ, ಮಾನವಿಕಶಾಸ್ತ್ರ ಮುಂತಾದ ಕ್ಷೇತ್ರಗಳಲ್ಲಿ ವ್ಯಾಪಕವಾಗಿ ಪ್ರಯೋಗದಲ್ಲಿರುವ 
ವಿಶಿಷ್ಟಾರ್ಥದ ಶಬ್ದವ್ಯವಸ್ಥೆ . ಆ ವ್ಯವಸ್ಥೆಯನ್ನು ಕಾಪಾಡಿಕೊಂಡು ಬರದಿದ್ದರೆ ಶಬ್ದಗಳ ನಿಷ್ಕೃಷ್ಟಾರ್ಥಕ್ಕೆ 
ಚ್ಯುತಿ ಬರುತ್ತದೆ. ಹಾಗಾಗದಂತೆ ಪರಿಹಾರೋಪಾಯಗಳನ್ನು ಮೊದಲಿನಿಂದಲೂ ಕಂಡುಕೊಳ್ಳದಿದ್ದರೆ 
ಭಾಷೆಯಲ್ಲಿ ಅವ್ಯವಸ್ಥೆಯಾಗುತ್ತದೆ. ಕನ್ನಡ ದೇಶದಲ್ಲಿ ಎಲ್ಲ ಭಾಗಗಳಲ್ಲಿಯೂ ಈ ಪಾರಿಭಾಷಿಕ 
ಶಬ್ದಗಳು ಏಕರೀತಿಯಲ್ಲಿ ಪ್ರಯೋಗವಾಗಬೇಕು. ರಾಜಕಾರಣ , ಆಡಳಿತ, ಕಾನೂನು, ವಿಜ್ಞಾನ, ರಕ್ಷಣಾ 
ಇಲಾಖೆ, ಆರ್ಥಿಕಕ್ಷೇತ್ರ, ಸಂಶೋಧನೆ, ಕೃಷಿ , ಸಾಗಾಣಿಕೆ, ಪ್ರವಾಸೋದ್ಯಮ , ನೌಕಾಶಾಸ್ತ್ರ ಇತ್ಯಾದಿ 
ಎಲ್ಲ ಕ್ಷೇತ್ರಗಳಿಗೆ ಈ ಮಾತು ಅನ್ವಯಿಸುತ್ತದೆ. ಬೀದಿ ಮಾತು ಬೇರೆ; ಕಚೇರಿಯ ವ್ಯವಸ್ಥೆ ಬೇರೆ, ಆಡು 
ಮಾತು ಬೇರೆ, ಆಡಳಿತ ಸೂತ್ರ ಬೇರೆ. 


ಪತ್ರಿಕಾ ಪ್ರಪಂಚದಲ್ಲಿ ವಾರ ಪತ್ರಿಕೆಗಳಿಗೂ ದಿನ ಪತ್ರಿಕೆಗಳಿಗೂ ತುಂಬ ವ್ಯತ್ಯಾಸಗಳಿವೆ. ವಾರ 
ಪತ್ರಿಕೆಯು ಹೆಚ್ಚು ಸಾಹಿತ್ಯಕವಾದುದರಿಂದ ಅದನ್ನು ಸಿದ್ದ ಪಡಿಸುವ ಸಂಪಾದಕ ವರ್ಗಕ್ಕೆ ಹೆಚ್ಚು 
ಸಮಯವಿರುತ್ತದೆ. ಆದುದರಿಂದ ವಾರ ಪತ್ರಿಕೆಯ ಸಂಪಾದಕ ವರ್ಗದವರು ಭಾಷೆಯ ಶೈಲಿಗೆ , 
ವಾಕ್ಯರಚನೆಗೆ ಹೆಚ್ಚು ಸೌಂದರವನ್ನು ಅಳವಡಿಸಲು ಗಮನಕೊಡುತ್ತಾರೆ. ಅವರು ಉಪಯೋಗಿಸುವ 
ಹೊಸಶಬ್ದಕ್ಕೆ ಜನರ ಒಪ್ಪಿಗೆ ಪಡೆಯಲು ಸತತವಾಗಿ ಶ್ರಮಿಸಬಹುದು. 


ಆದರೆ ದಿನ ಪತ್ರಿಕೆಯ ವಿಷಯ ಹಾಗಲ್ಲ , ಸ್ವಾತಂತ್ರ್ಯ ಸಂಗ್ರಾಮದಕಾಲದಲ್ಲೂ ಅಷ್ಟೇ , ಈಗಲೂ 
ಅಷ್ಟೇ ! ದಿನ ಪತ್ರಿಕೆಯ ಸಂಪಾದಕರು ದೇಶದಲ್ಲಿ ಪ್ರಚಾರಗೊಳ್ಳುವ ಹೊಸ ಅಭಿಪ್ರಾಯಗಳಿಗೂ ನೂತನ 
ಭಾವನೆಗಳಿಗೂ ಸರಿಯಾದ ಶಬ್ದವನ್ನು ಕ್ಷಣಾರ್ಧದಲ್ಲಿ ಹುಡುಕಬೇಕು. ಕನ್ನಡದಲ್ಲಿ ಸಿದ್ಧವಾದ ಶಬ್ದ 
ಇಲ್ಲದಿದ್ದಾಗ ಸಂಪಾದಕರೂ , ಬಾತ್ಮೀದಾರರೂ , ಉಪಸಂಪಾದಕರೂ ತಮ್ಮೆಲ್ಲ ವ್ಯುತ್ಪತ್ತಿಯನ್ನು ಪರೀಕ್ಷೆಗೆ 
ಒಳಗುಮಾಡಿ ನೂತನ ಶಬ್ದವನ್ನು ಸೃಷ್ಟಿಮಾಡುತ್ತಾರೆ. ಹಾಗೆ ಜೀವತಳೆದ ಎಷ್ಟೋ ಶಬ್ದಗಳು ಉಳಿದು 
ಬದುಕುತ್ತವೆ. ಹೀಗೆ ಭಾಷೆ ಅಭಿವೃದ್ದಿ ಯಾಗುವುದು ನಿಜ. ತಿರುಮಲೆ ತಾತಾಚಾರ್ಯರುOrdinance 
ಶಬ್ದಕ್ಕೆ ಸುಗ್ರೀವಾಜ್ಞೆ ಎಂದು ಶಬ್ದವನ್ನು ಸೃಷ್ಟಿಸಿದಾಗ, ರಾಳ್ಳಪಳ್ಳಿ ಅನಂತ ಕೃಷ್ಣಶರ್ಮರು Radio ಶಬ್ದಕ್ಕೆ 
ಆಕಾಶವಾಣಿ ಎಂಬುದನ್ನು ಸೂಚಿಸಿದಾಗ, ಇಂಥ ನಿರ್ಮಾಣ ಕಾರ್ಯ ನಡೆಯಿತು. ಹೀಗೆ ಹುಟ್ಟಿದ 
ಶಬ್ದಗಳು ಶಾಶ್ವತವಾಗಿ ಉಳಿದು ಬಿಡುತ್ತವೆ ; ನಿಜ. 


ಆದರೆ ಪಾರಿಭಾಷಿಕ ಶಬ್ದಗಳ ಕತೆಯೇ ಬೇರೆ. ಒಂದು ವಸ್ತುವಿಗೆ, ಒಂದು ಭಾವನೆಗೆ ಕನ್ನಡ 
ನಾಡಿನ ಎಲ್ಲಕಡೆ ಪಾರಿಭಾಷಿಕವಾದ ಒಂದೇಶವನ್ನು ಉಪಯೋಗಿಸುವುದು ಸಾಧ್ಯವಾದರೆ ಭಾಷೆಗೆ 
ನಿಷ್ಕೃಷ್ಟತೆ ಬರುತ್ತದೆ, ಶಬ್ದಕ್ಕೆ ಒಂದು ಗಟ್ಟಿತನ ಉಂಟಾಗುತ್ತದೆ. 
- ಸಾಹಿತ್ಯ ಗ್ರಂಥಗಳಲ್ಲಿ ವಿದ್ವಾಂಸರ ಲೇಖನಗಳಲ್ಲಿ ಇಂಥ ಶಬ್ದಗಳಿಗೆ ಬೇರೆ ಬೇರೆ ರೂಪಗಳು 
ಬರಬಹುದು. ಅದು ಲೇಖಕರ ಶೈಲಿಯ ವಿಚಾರವಾಗುತ್ತದೆ. ಅದರಿಂದ ಭಾಷೆಯ ಸೌಂದರ್ಯಕ್ಕೆ 
ಅವಕಾಶವೂ ಒದಗಬಹುದು. ಆದರೆ ಜನಸಾಮಾನ್ಯರನ್ನು ಪ್ರತಿದಿನವೂ ಮುಟ್ಟುವ ವೃತ್ತ ಪತ್ರಿಕೆಗಳಿಗೆ, 
ಏಕೀಕೃತ ಕರ್ನಾಟಕದ ಎಲ್ಲೆಡೆಗಳಲ್ಲಿ ಒಂದೇ ಸ್ವರೂಪದ ಪಾರಿಭಾಷಿಕ ಶಬ್ದಗಳಿರಬೇಕು. ಇದನ್ನು 
ಸಾಧಿಸುವಕಾರ್ಯ ವೃತ್ತ ಪತ್ರಿಕೆಗಳಿಗೆ ಮಾತ್ರ ಸಾಧ್ಯ . ಇದು ಸಾಧ್ಯವಾದರೆ ಈ ಪಾರಿಭಾಷಿಕ ಶಬ್ದಗಳ 
ಸತ್ವದಿಂದ ಪತ್ರಿಕಾ ಲೇಖನಗಳನ್ನು ಸರಳವಾದ, ಸ್ಪಷ್ಟವಾದ, ನಿಷ್ಕಷ್ಟವಾದ ರೀತಿಯಲ್ಲಿ ರಚಿಸುವುದು 
ಸುಲಭ, ಪತ್ರಿಕಾ ಲೇಖನಗಳನ್ನು ಓದುವಾಗ ಪಕ್ಕದಲ್ಲಿ ನಿಘಂಟುಗಳನ್ನು ಇಟ್ಟುಕೊಂಡಿರಬೇಕಾದ 
ಪ್ರಮೇಯವನ್ನು ತಪ್ಪಿಸಬಹುದು. 


ಇನ್ನೂ ಒಂದು ಮುಖ್ಯವಾದ ವಿಷಯವಿದೆ. ಈಗಿನ ಕನ್ನಡ ಭಾಷೆಯ ಎಲ್ಲ ಬಗೆಯ 
ಲೇಖನಗಳನ್ನೂ ಪರಿಶೀಲಿಸಿದರೆ ಕನ್ನಡಕ್ಕೆ ಹೊಸದೊಂದು ವ್ಯಾಕರಣವನ್ನು ರಚಿಸಬೇಕಾದ ಅಗತ್ಯವಿದೆ 
ಎಂಬುದು ಗೋಚರವಾಗುತ್ತದೆ. ಎಲ್ಲ ಬೆಳೆಯುವ ಭಾಷೆಗಳಿಗೂ ಇಂಥ ಪರಿಸ್ಥಿತಿ ಒದಗುವುದು 
ಆಶ್ಚಯ್ಯಕರವಲ್ಲ . ಹೊಸ ವ್ಯಾಕರಣವನ್ನು ರಚಿಸುವುದು ಭಾಷಾ ಶಾಸ್ತ್ರಜ್ಞನ ಕೆಲಸ, ಈಗಿನ ಇದರ ಬಗ್ಗೆ 
ಭಾಷಾ ಶಾಸ್ತ್ರಜ್ಞರು ಕೆಲವರು ಚರ್ಚೆ ಮಾಡುತ್ತಾ ಇದ್ದಾರೆ. ಒಟ್ಟು ವ್ಯಾಕರಣವೇ ಅಲ್ಲದಿದ್ದರೂ ಒಳ್ಳೆಯ 
ಲೇಖನಗಳಾದರೂ ಇಷ್ಟರಲ್ಲೇ ಬರಬಹುದು. ಆದರೆ ಹೊಸ ವ್ಯಾಕರಣ ಬರುವ ತನಕ ಲೇಖನ 
ವ್ಯವಸಾಯವನ್ನು ನಿಲ್ಲಿಸಲಾಗುವುದಿಲ್ಲವಲ್ಲ ! ಆದುದರಿಂದ ಪತ್ರಿಕಾ ವೃತ್ತಿಯವರು ತಮ್ಮ 
ಜವಾಬ್ದಾರಿಯನ್ನು ನಿರ್ವಹಿಸಬೇಕು. ಇಂಥ ಪ್ರಯತ್ನಕ್ಕೆ ಈಗ ಪ್ರಕಟವಾಗಿರುವ ಪತ್ರಿಕಾ ಪದಕೋಶವು 
ಸ್ವಲ್ಪ ಸಹಾಯವನ್ನು ನೀಡಬಹುದು. 

ವೃತ್ತ ಪತ್ರಿಕೆಗಳಿಗೆ ಬರುವ ವರ್ತಮಾನಗಳೂ ವಿಷಯ ಸಂಗ್ರಹವೂ ಪ್ರಮುಖವಾಗಿ ಇಂಗ್ಲಿಷ್ 
ಭಾಷೆಯ ಮೂಲಕವೇ ಬರುತ್ತವೆ. ಪಾಶ್ಚಾತ್ಯರ ರಾಜಕೀಯ, ಆರ್ಥಿಕ ಮತ್ತು ಆಡಳಿತಾತ್ಮಕ 
ಆಲೋಚನೆಗಳೂ ಅವರ ಲೌಕಿಕ ವ್ಯವಹಾರಗಳೂ ನಮಗೆ ಚೆನ್ನಾಗಿ ಅರ್ಥವಾಗಬೇಕಾದರೆ ಇಂಗ್ಲಿಷ್ 
ಭಾಷೆಯ ತಿಳಿವಳಿಕೆಯೂ ಚೆನ್ನಾಗಿಯೇ ಇರಬೇಕು. ಇಂಗ್ಲಿಷ್ ಭಾಷೆಯ ವೃತ್ತಪತ್ರಿಕೆಗಳಲ್ಲಿ ಕೆಲವು 
ಭಾರತದಲ್ಲಿಯೇ ಉತ್ತಮವಾಗಿ ಕಾರ್ಯವನ್ನು ನಿರ್ವಹಿಸುತ್ತಿವೆ. ಅಂಥ ಪತ್ರಿಕೆಗಳನ್ನೂ ಇಂಗ್ಲೆಂಡ್ 
ಮತ್ತು ಅಮೇರಿಕಾ ದೇಶಗಳ ದಿನ ಪತ್ರಿಕೆಗಳನ್ನೂ ಪರಿಶೀಲಿಸಿ ನಮ್ಮ ದೇಶಕ್ಕೆ ಉಚಿತವಾದವಿಷಯಗಳನ್ನು 
ಆಯ್ಕೆ ಮಾಡಬಹುದು. ವಿಷಯ ಸಂಗ್ರಹಕ್ಕಿಂತ ಹೆಚ್ಚಾಗಿ, ನಾವು ಈ ಪತ್ರಿಕೆಗಳಿಂದ ಕಲಿಯಬೇಕಾದುದು 
ಅವು ಇಂಗ್ಲಿಷ್ ಭಾಷೆಯನ್ನು ಎಷ್ಟು ಪರಿಣಾಮಕಾರಿಯಾಗಿ ಉಪಯೋಗಿಸುತ್ತಿವೆ ಎಂಬುದನ್ನು . 
ದೂರದರ್ಶನ ಮತ್ತು ಇತರ ಅನೇಕ ವಿದ್ಯುನ್ಮಾನ ಮಾಧ್ಯಮಗಳಮೂಲಕವೂ ಅನೇಕ ಹೊಸಶಬ್ದಗಳು 
ಕೇಳಿಬರುತ್ತವೆ. ಆ ಕಡೆಗೂ ನಮ್ಮ ಗಮನ ಹರಿಯಬೇಕು. 


ಕನ್ನಡ ಭಾಷೆಯನ್ನು ನಾವು ಇನ್ನೂ ಹೆಚ್ಚು ಸಮರ್ಥವಾಗಿ ಮಾಡಲು ಕೆಲವು ಮಾರ್ಗಗಳನ್ನು 
ಅನುಸರಿಸಬಹುದು. ತುಂಬ ಮಡಿಯಾದರೆ ಭಾಷೆ ಬೆಳೆಯುವುದಿಲ್ಲ. ಆದುದರಿಂದ ಪ್ರಚಾರಕ್ಕೆ 
ಬಂದಿರುವ ಯಾವ ಇತರ ಭಾಷೆಯ ಶಬ್ದದ ಬಗ್ಗೆಯೂ ವಿರೋಧವಿರಬಾರದು. ಕೆಲವು ಇಂಗ್ಲಿಷ್ 
ಶಬ್ದಗಳನ್ನು ಹಾಗೆಯೇ ಪ್ರಯೋಗಿಸಬಹುದು. 


ರಾಜಕೀಯವಾದ ಏರುಪೇರುಗಳಾದಾಗ ಭಾಷೆಗೆ ಹೊಸತನ ಬರುತ್ತವೆ. ಹೊಸ ಶಬ್ದಗಳು, 
ಹೊಸ ನುಡಿಗಟ್ಟುಗಳೂ ಸೃಷ್ಟಿಯಾಗುತ್ತವೆ. ಆಗ ಹಳೆಯ ಶಬ್ದಗಳಿಗೆ ಹೊಸಅರ್ಥಗಳು ಬರುವುದುಂಟು. 
ಭಾರತದಲ್ಲಿ ಸಮ್ಮಿಶ್ರ ಸರಕಾರವೂ ಬಿ . ಜೆ. ಪಿ . ನೇತೃತ್ವದ ಸರಕಾರವೂ ಸ್ಥಾಪಿತವಾದ ಸಂದರ್ಭಗಳಲ್ಲಿ 
ಹೊಸ ಅರ್ಥಗಳನ್ನು ಪಡೆದ ಶಬ್ದಗಳನ್ನೂ ನುಡಿಗಟ್ಟುಗಳನ್ನೂ ಗಮನಿಸಿ. Equal Distance, 
Equvidistant, Unconditional Support, Outside Support, Inside Support, Issue 
Based Support , Hidden Agenda ಇತ್ಯಾದಿ ಈ ಶಬ್ದಗಳನ್ನು ಕನ್ನಡದಲ್ಲಿ ಸಮಾನಾಂತರ ದೂರ, 
ಸಮಾನ ದೂರ, ಬೇಷರತ್ತು ಬೆಂಬಲ, ನಿಶ್ಚರ್ತ ಬೆಂಬಲ, ಷರತ್ತು ರಹಿತ ಬೆಂಬಲ, ಹೊರಗಿನಿಂದ 
ಬೆಂಬಲ, ಒಳಗಿಂದಲೇ ಬೆಂಬಲ, ವಿಷಯಾಧಾರಿತ ಬೆಂಬಲ, ಬಚ್ಚಿಟ್ಟ ಕಾರ್ಯಕ್ರಮ , ಆಗೋಚರ 
ಕಾರ್ಯಕ್ರಮ , ಮುಂತಾಗಿ ಅನುವಾದ ಮಾಡಲಾಯಿತು. ಇಂಥ ಸಂದರ್ಭಗಳಲ್ಲಿಯೂ ಒಂದೇ 
ಸ್ವರೂಪದ ನುಡಿಗಟ್ಟುಗಳಿದ್ದರೆ ಎಷ್ಟೊಂದು ಅನುಕೂಲ! ಆದರೆ ಅದುಕೂಡಲೆ ಸಾಧ್ಯವಿಲ್ಲ . ಅದಕ್ಕೆ 
ಸ್ವಲ್ಪಕಾಲ ಕಳೆಯಬೇಕಾಗುತ್ತದೆ. ಪಾರಿಭಾಷಿಕ ಶಬ್ದಗಳು ರೂಪುಗೊಳ್ಳುವದು ಹೀಗೆ. ಇದೇ ರೀತಿಯಲ್ಲಿ 


ಬೇರೆ ಬೇರೆ ಕಾರಣಗಳಿಗಾಗಿ ಹೊಸಪ್ರಯೋಗಗಳು ಉತ್ಪನ್ನವಾಗುತ್ತವೆ. ಅವುಗಳನ್ನು ತೂಗಿನೋಡಿ 
ಒಂದು ರೂಪವನ್ನು ಪತ್ರಿಕೆಗಳು ಸಿದ್ಧಪಡಿಸಬೇಕು. 

ಕನ್ನಡ ಪತ್ರಿಕಾ ಕರ್ತರು ಈ ಶತಮಾನದ ಆದಿಯಿಂದಲೂ ಹೊಸಶಬ್ದಗಳನ್ನು ಸೃಷ್ಟಿಸುವ ಈ 
ಕಾರ್ಯವನ್ನು ಮಾಡುತ್ತಿದ್ದಾರೆ . ಇಂಗ್ಲಿಷ್ ಶಬ್ದಗಳಿಗೆ ಕನ್ನಡ ಶಬ್ದಗಳನ್ನು ಸೃಷ್ಟಿಸುತ್ತಿದ್ದಾರೆ. 
ಒಂದಾನೊಂದು ಕಾಲದಲ್ಲಿ ಇಂಗ್ಲಿಷ್ vocabulary ಎಂಬ ಶಬ್ದವನ್ನು ಒಕ್ಕಬಿಲೇರಿ ಎಂದು 
ಉಪಯೋಗಿಸಿದ ನಿದರ್ಶನವೂ ಉಂಟು, ಪಂಚ ಭಾಷೀಯ ಒಕ್ಕಬಿಲೇರೆ( 1887 ) ಷಡ್ಭಾಷ್ಟ್ರೀಯ 
ಒಕ್ಕಬಿಲೇರು ( ಪುನರ್ಮುದ್ರಣ 1957 ) ಎಂಬುವು ಇ೦ಥ ಹಳೆಯ ಪ್ರಯತ್ನಗಳು , ಕೆಲವು 
ಶಾಸ್ತ್ರಗ್ರಂಥಗಳಿಗೆ ಪಾರಿಭಾಷಿಕ ಶಬ್ದಕೊಶಗಳಿಗೂ ಪ್ರಕಟವಾಗಿವೆ. ಈಚೆಗೆ ಕರ್ನಾಟಕ ಸರಕಾರದ ಕನ್ನಡ 
ಮತ್ತು ಸಂಸ್ಕೃತಿ ಇಲಾಖೆಯ ಆಶ್ರಯದಲ್ಲಿ ಸುಮಾರು 50 ಇಲಾಖಾ ನಿಘಂಟುಗಳು ತಯಾರಾಗಿವೆ. 
ಅದೇ ಇಲಾಖೆಯು ಆಡಳಿತ ಪದಕೋಶವನ್ನು ಸಿದ್ದಪಡಿಸಿ ಅದನ್ನು ಪರಿಷ್ಕರಿಸಿ ಮತ್ತೆ ಪ್ರಕಟಿಸಿದೆ. ಆದರೆ 
ಪತ್ರಿಕಾ ಪದಕೋಶದ ಆಲೋಚನೆ ಹೊಳೆದದ್ದು ಕನ್ನಡ ನಾಡು ಏಕೀಕರಣಗೊಂಡ ಪ್ರಾರಂಭದಲ್ಲಿ - 
1958ರಲ್ಲಿ . 


1959ನೇಯ ಇಸವಿಯಲ್ಲಿ ಸಂಯುಕ್ತ ಕರ್ನಾಟಕ ದಿನ ಪತ್ರಿಕೆಯ ಬೆಂಗಳೂರು ಮುದ್ರಣವು 
ಪ್ರಾರಂಭವಾಯಿತು. ಅದೇ ವರ್ಷ ದಿ|| ದಿವಾಕರ ರಂಗನಾಥರಾಯರು ಬೆಂಗಳೂರಿನಲ್ಲಿ ಒಂದು 
ಸಭೆಯನ್ನು ಕರೆದು ಕನ್ನಡದಲ್ಲಿ ಪಾರಿಭಾಷಿಕ ಶಬ್ದಗಳ ಸ್ವರೂಪ ನಿರ್ಧಾರದ ಬಗ್ಗೆ ಚರ್ಚೆ ಮಾಡಲು 
ಅವಕಾಶ ಮಾಡಿದರು. 25 - 6- 1959 ರಂದು ಸೇರಿದ ಈ ಸಂಭೆಯಲ್ಲಿ ತಿರುಮಲೆ ತಾತಾಚಾರ್ಯ 
ಶರ್ಮ, ಟಿ. ಎಸ್ . ರಾಮಚಂದ್ರರಾವ್, ಎಸ್ . ಸೋಮಯಾಜಿ, ಆರ್ . ಬಿ. ಕುಲಕರ್ಣಿ, ಡಾ11 ಎ . ಎಂ . 
ನಟೇಶ್ , ಎನ್ . ಎಸ್ . ವೆಂಕೋಬರಾವ್ ಮುಂತಾದವರಿದ್ದರು. 


ದಿವಾಕರ ರಂಗನಾಥರಾಯರು ಸಭೆಯ ಉದ್ದೇಶವನ್ನು ವಿವರಿಸಿ ಕನ್ನಡ ಪದ ಪ್ರಯೋಗಗಳನ್ನು 
ಏಕರೂಪಕ್ಕೆ ತರುವುದರ ಅಗತ್ಯವನ್ನು ವಿವರಿಸಿದರು. ಮುಖ್ಯವಾಗಿ ಪತ್ರಿಕೆಗಳು ಏಕರೂಪಪದಗಳನ್ನು 
ಬಳಕೆಗೆ ತರುವ ಪ್ರಯತ್ನ ಮಾಡಬೇಕೆಂದು ನಿವೇದಿಸಿದರು. ಈ ಜಗತ್ತಿನಲ್ಲಿಯ ದೇಶ, ನಗರ, ವ್ಯಕ್ತಿಗಳ 
ಹೆಸರುಗಳ ವಿಷಯದಲ್ಲಿ ಆಕಾಶವಾಣಿಯ ಉಚ್ಚಾರವನ್ನು ಅನುಸರಿಸಬಹುದು. ಕನ್ನಡ ಪದಗಳಲ್ಲಿ 
ಏಕರೂಪತೆಯನ್ನು ತರುವದು ನಮ್ಮ ಉದ್ದೇಶವಾಗಿರಬೇಕೆಂದು ಸೂಚಿಸಿದರು. ಸಭೆಗೆ ಬಂದವರೆಲ್ಲ 
ಈ ಕಾರ್ಯವನ್ನು ಸಂತೋಷದಿಂದ ಸ್ವಾಗತಿಸಿ ತಮಗೆ ಸರಿಯೆನಿಸಿದ ಸೂಚನೆಗಳನ್ನಿತ್ತರು. ( ಪತ್ರಿಕಾ 
ನಿಘಂಟು 1965, ಲೋಕ ಶಿಕ್ಷಣ ಟ್ರಸ್ಟ್ ಪ್ರಕಾಶನ, ಹುಬ್ಬಳ್ಳಿ, ಬೆಂಗಳೂರು), ಈ ಕಾರ್ಯವನ್ನು 
ಮುಂದುವರಿಸಲು ಅದೇ ಸಭೆಯಲ್ಲಿ ಪತ್ರಿಕಾ ಸಂಪಾದಕರ ಒಂದು ಉಪ ಸಮಿತಿಯನ್ನು ರಚಿಸಲಾಯಿತು. 
ಈ ಸಮಿತಿ ಕಾಲಕಾಲಕ್ಕೆ ಸೇರಿದಾಗ ಸುಮಾರು 1000 ಇಂಗ್ಲಿಷ್ ಶಬ್ದಗಳನ್ನು ಕಲೆಹಾಕಲಾಯಿತು. 
ಅವುಗಳಿಗೆ ಸರಿ ಎನಿಸಿದ ಕನ್ನಡ ಶಬ್ದಗಳನ್ನು ಜತೆಗೂಡಿಸಲಾಯಿತು. ಈ ಕೆಲಸದಲ್ಲಿ ವಿಶ್ವ ಕರ್ನಾಟಕದ 
ತಿರುಮಲೆ ತಾತಾಚಾರ್ಯ ಶರ್ಮರು ಶಬ್ದಗಳ ಒಂದು ಪಟ್ಟಿಯನ್ನೇ ಒಪ್ಪಿಸಿದ್ದರು. 

ಇಷ್ಟಾದ ಬಳಿಕ ಈ ಶಬ್ದ ಸಂಗ್ರಹಕ್ಕೆ ಕೊನೆಯ ರೂಪವನ್ನು ಕೊಡುವಕಾರ್ಯವನ್ನು ಎಲ್ 
ಗುಂಡಪ್ಪನವರಿಗೆ ವಹಿಸಲಾಯಿತು. ಅವರು ತಮ್ಮ ಕಾರವನ್ನು ಪೂರೈಸಿದ ಮೇಲೆ 1965ರಲ್ಲಿ ಇದು 
ಮುದ್ರಣವಾಯಿತು ಇದೇ ಕನ್ನದಮೊದಲ ಪತ್ರಿಕಾ ನಿಘಂಟು. ಇದನ್ನು ಸಿದ್ದಪಡಿಸಿದ ಸಂಪಾದಕ 
ಸಮಿತಿಯಲ್ಲಿ ಇದ್ದವರು ಇವರು : 


ಅಧ್ಯಕ್ಷರು : 
ಶ್ರೀ ರಂಗನಾಥ ದಿವಾಕರರಾಯರು 
ಸದಸ್ಯರು: 
ಶ್ರೀ ಬಿ . ಶಿವಮೂರ್ತಿ ಶಾಸ್ತ್ರಿ 
ಶ್ರೀ ತಿ. ತಾ . ಶರ್ಮ 
ಶ್ರೀ ಟಿ. ಎಸ್ . ರಾಮಚಂದ್ರ ರಾವ್ 
ಶ್ರೀ ಟಿ. ಸಿದ್ದಪ್ಪ 
ಶ್ರೀ ಎನ್ .ಸೋಮಯಾಜಿ 
ಶ್ರೀ ಎಲ್. ಗುಂಡಪ್ಪ ( ಸಂಪಾದಕರು) 
ಶ್ರೀ ರಾಮಚಂದ್ರ ಜೋಶಿ( ಸಂಚಾಲಕರು) 


ಇದರಲ್ಲಿ ಸುಮಾರು 2000 ಶಬ್ದಗಳಿವೆ. ಈ ನಿಘಂಟಿನ ಹಿನ್ನೆಲೆಯ ವರದಿಯಲ್ಲಿ ಈ 
ಉಲ್ಲೇಖವಿದೆ : “ ಇದು ದೊಡ್ಡ ನಿಘಂಟಲ್ಕ ಕೇವಲ ಕೆಲ ಶಬ್ದಗಳ ಸಂಗ್ರಹ,ದೋಷಗಳು, ಅಪೂರ್ಣತೆ 
ಇದರಲ್ಲಿ ಕಂಡು ಬರಬಹುದು. ಇನ್ನೂ ಅನೇಕ ಶಬ್ದಗಳು ಹಾಗೇ ಉಳಿದಿರಬಹುದು ಕಾಲಕ್ರಮೇಣ 
ಇಂಥದೋಷಗಳನ್ನು ಸರಿಪಡಿಸಬಹುದು. ಆದರೆ ಈಗ ನಿಮ್ಮ ಕೈಗೆ ಕೊಡುತ್ತಿರುವ ಚಿಕ್ಕ ಶಬ್ದಸಂಗ್ರಹ 
ಪತ್ರಿಕೆಗಳಲ್ಲಿ ಸಾಧ್ಯವಾದಷ್ಟುಏಕರೂಪ ಪದಗಳ ಬಳಕೆಗೆ ಸಹಾಯವಾಗುವದೆಂದು ನಂಬಿದ್ದೇನೆ' ಇಂಥ 
ಚಿಕ್ಕ ನಿಘಂಟು ಸಿದ್ಧವಾಗಲು ಆರು ವರ್ಷಗಳು ಬೇಕಾದವು. ಈ ಚಿಕ್ಕ ನಿಘಂಟನ್ನು ಬಿಡುಗಡೆಮಾಡುವ 
ಗೌರವವನ್ನು ದಿ!! ದಿವಾಕರ ರಂಗನಾಥರಾಯರು ನನಗೆಕೊಟ್ಟರೆಂಬುದು ನನಗೆ ಸಂತೋಷದ ನೆನಪು. 

1965ರಲ್ಲಿ ಪ್ರಕಟವಾದ ಈ ಪತ್ರಿಕಾ ನಿಘಂಟು ಕನ್ನಡಿಗರ ಕೈ ಸೇರಿದ ಮೇಲೆಯೂ ಇಂಥ 
ಮತ್ತೊಂದು ಪ್ರಯತ್ನ ಪಡೆಯಬೇಕಾದರೆ ಕನ್ನಡ ನಾಡು ಮೂವತ್ತ ಮೂರು ವರ್ಷಗಳ ಕಾಲ 
ಕಾಯಬೇಕಾಯಿತು. 

ಈಗ ಕರ್ನಾಟಕ ಪತ್ರಿಕಾ ಅಕಾಡೆಮಿಯು ಪ್ರಕಟಿಸಿರುವ ಈ ಪತ್ರಿಕಾ ಪದಕೋಶದಲ್ಲಿ ಸುಮಾರು 
25000 ಉಲ್ಲೇಖಗಳಿವೆ . ಪತ್ರಿಕಾ ವೃತಿಯ ಅಗತ್ಯಗಳನ್ನು ಗಮನಿಸಿದರೆ ಇದುಕೂಡಸಣ್ಣ ನಿಘಂಟೇ 
ನಿಜ ! ಇದಕ್ಕೆ ಮತ್ತು 10000 ಶಬ್ದಗಳನ್ನೂ ಅವುಗಳ ಸಂಬಂಧದ ನುಡಿಗಟ್ಟುಗಳನ್ನೂ ಸೇರಿಸಿದರೆ 
ಸುಮಾರು 50000 ಉಲ್ಲೇಖಗಳ ಹೆಚ್ಚು ಉಪಯುಕ್ತವಾದ ಪತ್ರಿಕಾ ಪದಕೋಶಸಿದ್ಧವಾಗುತ್ತದೆ. 

ಪತ್ರಿಕಾ ಸಂಪಾದಕರೂ , ಪತ್ರಿಕಾ ಕರ್ತರೂ , ಪತ್ರಿಕಾ ಪ್ರತಿನಿಧಿಗಳೂ , ಪತ್ರಿಕಾ ವರದಿಗಾರರೂ 
ಈ ಪದಕೋಶವನ್ನು ಪರಿಶೀಲಿಸಿ ಲೋಪದೋಷಗಳನ್ನು ತಿಳಿಸಿ ಮತ್ತೇನು ಸೇರಬೇಕೆಂಬ ಬಗ್ಗೆ 
ಸೂಚನೆಗಳನ್ನು ನೀಡಿದರೆ ಅವುಗಳನ್ನು ಕೃತಜ್ಞತೆಯಿಂದ ಸ್ವೀಕರಿಸಿ ಮುಂದಿನ ಮುದ್ರಣದಲ್ಲಿ ಹೆಚ್ಚು 
ಪ್ರಯೋಜನಕರವಾದ, ಇದಕ್ಕೆ ದೊಡ್ಡದಾದ ಪತ್ರಿಕಾ ಪದಕೋಶವನ್ನು ಪ್ರಕಟಿಸಲು ಪ್ರಯತ್ನ 
ಮಾಡಬಹುದು. 


ಜಿ. ವೆಂಕಟಸುಬ್ಬಯ್ಯ 
ಪ್ರಧಾನ ಸಂಪಾದಕ 


ಈ ಪತ್ರಿಕಾ ಪದಕೋಶವನ್ನು ಸಿದ್ದ ಪಡಿಸುವಾಗ ಉಪಯೋಗಿಸಿದ ನಿಘಂಟುಗಳ ಪಟ್ಟಿ 


The pioneer's practical dictionary - 
URDU - English 
Pub : J. S. Sant Singh and Sons 
Delhi - 6 . 


1962 


2. ಪತ್ರಿಕಾ ನಿಘಂಟು, ಲೋಕಶಿಕ್ಷಣ ಟ್ರಸ್ಸು 

ಹುಬ್ಬಳ್ಳಿ - ಬೆಂಗಳೂರು 


1965 


3, ವೈದ್ಯ ಪದಕೋಶ, ಸುಧೀರ್ ಪ್ರಕಾಶನ 

ಮೈಸೂರು 


1973 


Glossary of Administrative and 
Legal Terms, Telugu Academy 
Hyderabad 


1980 


5 . 


The New Lexicon , Webster's 
Dictionary of the English Language 
Lexicon Publishers, New York 


1989 


6. 


ಮೈಸೂರು ವಿಶ್ವವಿದ್ಯಾನಿಲಯದ 
ಇಂಗ್ಲೀಷ್ - ಕನ್ನಡ ನಿಘಂಟು ( ಪರಿಷ್ಕೃತ) 
ಮೊದಲ ಸಂಪುಟ 
ಎರಡನೆಯ ಸಂಪುಟ 


1989 
1996 


ಕಾನೂನು ಪದಕೋಶ( ಪರಿಷ್ಕೃತ) 
ಇಂಗ್ಲೀಷ್ - ಕನ್ನಡ 
ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯ, ಬೆಂಗಳೂರು 


1986 


8 , 


ನವಕರ್ನಾಟಕ ಆಡಳಿತ ಪದಕೋಶ 
ಕನ್ನಡ - ಇಂಗ್ಲಿಷ್ - ಕನ್ನಡ 
ನವಕರ್ನಾಟಕ ಪ್ರಕಾಶನ, ಬೆಂಗಳೂರು 


1989 


೨ , 


ಆಡಳಿತ ಪದಕೋಶ- ಐದನೆಯ ಮುದ್ರಣ 
ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯ, ಬೆಂಗಳೂರು 


1989 


10, 


ರಾಜಕೀಯ ಪಾರಿಭಾಷಿಕ ಪದಕೋಶ 
ನವಕರ್ನಾಟಕ ಪ್ರಕಾಶನ, ಬೆಂಗಳೂರು 


1987 


11. ಈ ನಾಡು ವ್ಯವಹಾರಕೋಶಂ 

ಉಷೋದಯ ಪಬ್ಲಿಕೇಷನ್ಸ್ , ಹೈದರಾಬಾದು 


1990 


12, ಇಂಗ್ಲಿಷ್ - ಕನ್ನಡ ವಿಜ್ಞಾನ ಪದಕೋಶ 

ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು, ಬೆಂಗಳೂರು 


1990 


13. ಐಬಿಎಚ್ ಕನ್ನಡ - ಕನ್ನಡ - ಇಂಗ್ಲಿಷ್ ನಿಘಂಟು 

ಐಬಿಎಚ್ ಪ್ರಕಾಶನ, ಬೆಂಗಳೂರು 


1995 


14. ಕನ್ನಡ - ಇಂಗ್ಲಿಷ್ ನಿಘಂಟು 

ವುಡ್‌ಪೆಕರ್ ಬುಕ್ಸ್ , ಬೆಂಗಳೂರು 


1997 


15 . 


D .K . Bharadwaja's Standard Dictionary 
English - English - Kannada 
ಸಂಕೇಶ್ವರ ಪ್ರಿಂಟರ್ - ಗದಗ 


1997 


16 . 


1993 


Random House Unabridged Dictionary - New Revised 
and updated , Random House , New York 


ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯ 
ಕರ್ನಾಟಕ ಸರಕಾರ, ಬೆಂಗಳೂರುಇವರು ಪ್ರಕಟಿಸಿರುವ 
ಎಲ್ಲಾ ಇಲಾಖಾ ನಿಘಂಟುಗಳು 


1994 


18. ಹಿಂದೀ ಶಬ್ದರತ್ನಾಕರ - ಕಟೀಲ್ ಗಣಪತಿಶರ್ಮ 

ವಿಶ್ವವಿದ್ಯಾಸದನ ಟ್ರಸ್ಸು, ಬೆಂಗಳೂರು 


1985 


19 . ಮರಾಠಿ ಕನ್ನಡ ಶಬ್ದಕೋಶ 

ಮಹಾರಾಷ್ಟ್ರ ರಾಜ್ಯ ಸಾಹಿತ್ಯ - ಸಂಸ್ಕೃತಿ ಮಂಡಳಿ 


abound 


abandon 


A . 

abeyance n. ತಡೆಹಿಡಿಯುವಿಕೆ, ತಹಶೂಪು 

abhor V ತಿರಸ್ಕರಿಸು, ದೂರಮಾಡು, ದೂರವಿಡು 
abandon V. ತ್ಯಜಿಸು, ತ್ಯಾಗಮಾಡು, ವರ್ಜಿಸು, 
ಕೈಬಿಡು 

abhorrence n . som ,o 
abandonment n, ತ್ಯಾಗ, ಬಿಡುವಿಕೆ , ಪರಿತ್ಯಾಗ, abhorrent adj, ತಿರಸ್ಕೃತ, ಅಂಗೀಕಾರವಾಗದ 
ಬಿಟ್ಟುಕೊಡುವಿಕೆ 

abide V. ಒಪ್ಪಿನಡೆ, ಸ್ವೀಕರಿಸು, ಅನುಸರಿಸು, 
abase V. ಅವಮಾನಪಡಿಸು, ತೆಗಳು, ನಿಂದಿಸು, ಪಾಲಿಸು, ಸ್ಥಿರವಾಗಿರು, ನೆಲಸು 
ಹೀಯಾಳಿಸು 

abiding n ಅನುಸರಿಸುವಿಕೆ, ಒಪ್ಪಿನಡೆಯುವಿಕೆ, 
abasement n . 8oC 20 000 

ಅನುವರ್ತಿಸುವಿಕೆ 
abate V. ಕುಂದು, ಕುಗ್ಗು , ಕಡಿಮೆಯಾಗು, | abiding conviction V, ದೃಢ ವಿಶ್ವಾಸ, 
ಕಡಿಮೆಮಾಡು, ಕುಗ್ಗಿಸು 

ಅಚಲ ವಿಶ್ವಾಸ, ಶಾಶ್ವತ ನಂಬಿಕೆ 
abatement n. ಕುಗ್ಗುವಿಕೆ, ಕಡಿಮೆಯಾಗುವಿಕೆ, | abject adj, ನಿಕೃಷ್ಟವಾದ, ಕ್ಷುದ್ರ , ಹೀನ, ತುಚ್ಛ 
ಉಪಶಮನ 

abjuration n. ಆಣೆ, ಪ್ರಮಾಣಪೂರ್ವಕ 
abbatoir n . 3090233 

ನಿರಾಕರಣೆ 
abbreviate V, ಸಂಕ್ಷೇಪಿಸು, ಕಿರಿದಾಗಿಸು ablare adj, ಉರಿಗೊಳಗಾದ, ಬೆಂಕಿಬಿದ್ದ 
abbreviation n. ಸಂಕ್ಷೇಪ, ಸಂಕ್ಷಿಪ್ತ abiution n . 1 . ಪವಿತ್ರ ಸ್ನಾನ, ಶೌಚ, 
aberrant adj, ದಾರಿತಪ್ಪುವ, ಬುದ್ದಿ 

ಶೌಚಾಚಾರ, 2. ಸಂಪ್ರೋಕ್ಷಣೆ 
ಭ್ರಮಣೆಯಾದ 

abnegation n. 1. ಭೂಗತ್ಯಾಗ, 2. ಹಕ್ಕುತ್ಯಾಗ 
abdicate V. ಅಧಿಕಾರವನ್ನು ತ್ಯಜಿಸು, ಹಕ್ಕನ್ನು | abnormal adj, ಅಸ್ವಾಭಾವಿಕ, ಅಸಹಜ , ವಿಕೃತ 
ಬಿಟ್ಟುಕೊಡು . 

aboard adj. ವಿಮಾನದಲ್ಲಿ ಕಾರಿನಲ್ಲಿ ರೈಲಿನಲ್ಲಿ 
abdication n ಅಧಿಕಾರ ತ್ಯಾಗ, ಹಕ್ಕಿನ ತ್ಯಾಗ ಯಾವುದಾದರೂ ಪ್ರಯಾಣ ಸಾಧನದಲ್ಲಿ 
abdomen n, ಹೊಟ್ಟೆ, ಉದರ 

abolish V, ರದ್ದುಪಡಿಸು, ನಿರೂಲಮಾಡು 
abdominal adj, ಉದರಕ್ಕೆ ಸಂಬಂಧಿಸಿದ abolition n. ನಿರ್ಮೂಲನ, ರದ್ದತಿ 
abduct V. ಅಪಹರಿಸು, ಎತ್ತಿಹಾಕು, ಎತ್ತಿಕೊಂಡು | abominable adj, ಅಸಹ್ಯಕರ, ಹೇಸಿಗೆಯ 
ಹೋಗು 

aboriginal n, ಆದಿವಾಸಿ, ಬುಡಕಟ್ಟು ಜನ 
abduction n, ಅಪಹರಣ, ಎತ್ತಿಹಾಕುವುದು 

aborgines 7. ಆದಿವಾಸಿ ಜನಗಳು 
abductor n ಅಪಹಾರಕ, ಅಪಹರಣಕಾರ 

abort V . 1. ಮೈಯಿಳಿ, ಗರ್ಭಪಾತವಾಗು, 
aberration n, ದಾರಿತಪ್ಪಿದುದು, ಮಾರ್ಗ | 2 . ವಿಫಲಗೊಳಿಸು 
ತಪ್ಪಿದುದು, ದಾರಿ ತಪ್ಪಿದ್ದು 

abortion ಗರ್ಭಸ್ರಾವ, ಗರ್ಭಪಾತ 
abet V. ಕೆಡುಕಿಗೆ ಉತ್ತೇಜನ ನೀಡು, ಕುಮ್ಮಕ್ಕು | abortive adj, ವಿಫಲವಾದ, ವ್ಯರ್ಥ, ಕೈಗೂಡದ 
ಕೋಡು 

abound V. ತುಂಬಿರು, ಸಮೃದ್ಧವಾಗಿರು 
abetment n. ದುಪ್ಪೇರಣೆ, ಕೆಟ್ಟಕಾರ್ಯಕ್ಕೆ 
ಪ್ರೋತ್ಸಾಹಕ , ಕೆಡುಕಿಗೆ ಉತ್ತೇಜನ 

above par ಪೇಟೆಧಾರಣೆಗೆ ಮೀರಿದ 
ನೀಡುವವನು, ಕುಮ್ಮಕ್ಕು ಕೊಡುವವನು 

above said ಮೇಲೆ ಹೇಳಿದ ಮೇಲೆ 
ತಿಳಿಸಿದ, ಸದರಿ 


abrasion 


academy 


ಸೆ. ಉಷ್ಣ 


abrasion n, ಉಜ್ಜಿ ಆದ ಗಾಯ , ತಿಕ್ಕಿ ಉಂಟಾದ absolute Zero ಬ್ರಹ್ಮಶೂನ್ಯ- 273. 15° 

ಗಾಯ 
abridge V, ಸಂಕ್ಷೇಪಿಸು, ಕಿರಿದುಮಾಡು absolve V, ನಿರಪರಾಧಿ ಎಂದೆನಿಸು, ಅಪರಾಧಿ 
abridgement n ಸಂಕ್ಷೇಪ, ಸಂಗ್ರಹ 

ಅಲ್ಲವೆಂದು ತೀರ್ಮಾನಿಸು 
abroad adv, ದೇಶಾಂತರದಲ್ಲಿ, ವಿದೇಶದಲ್ಲಿ | absorb V. ಹೀರಿಕೊಳ್ಳು, ಲೀನವಾಗು, 
abrogate V. ರದ್ದುಗೊಳಿಸು, ಕಿತ್ತುಹಾಕು 

ಮಗ್ನವಾಗು 
abrogation n. ರದ್ದು, ರದ್ದತಿ 

absorption n, ತಲ್ಲೀನತೆ, ತನ್ಮಯವಾಗಿರುವುದು, 

ಹೀರಿಕೊಳ್ಳುವುದು 
abrupt adj, ಹಠಾತ್ತನೆ, ಇದ್ದಕ್ಕಿದ್ದಂತೆ, ದಿಢೀರನೆ 

abstention n, ಸೇರದಿರುವಿಕೆ, ದೂರವಿರುವಿಕೆ, 
abruptly adv. ಹಠಾತ್ತಾಗಿ 

ಗೈರುಹಾಜರಿ 
abscess n. ಒಳಕುರು, ದದ್ದು, ಕೀವುನಿಂತು 

abstinence n . 1. ಉಪವಾಸ, ಲಂಘನ, 
ಗಟ್ಟಿಯಾದುದು 

2. ವರ್ಜನೆ 
abscond V. ತಪ್ಪಿಸಿಕೊಂಡು ಹೋಗು, 

abstract adj, ಅಮೂರ್ತವಾದ, ರೂಪಿಲ್ಲದ 
ಪರಾರಿಯಾಗು, ಪತ್ತೆಯಿಲ್ಲದಿರು, ತಲೆಮರೆಸಿ 

abstract n, ಸಾರಾಂಶ, ತಾತ್ಪರ್ಯ, ತಿರುಳು 
ಹೋಗು 
absconsion n . ಪರಾರಿಯಾಗಿರುವುದು, 

absurd adj, ಅಸಂಗತ, ನಿರರ್ಥಕ, ವ್ಯರ್ಥ 
ತಲೆತಪ್ಪಿಸಿಕೊಂಡು ಹೋಗಿರುವಿಕೆ 

absurdity , ಅರ್ಥರಾಹಿತ್ಯ , ಅಸಂಗತತ್ವ , 

ಅಂಸಬದ್ಧತೆ 
absence n ಗೈರುಹಾಜರಿ, ಅನುಪಸ್ಥಿತಿ 

abundance n, ಸಮೃದ್ಧಿ, ಆಧಿಕ್ಯ, ಹೇರಳ 
absent- minded adj. ಗಮನ 
ವಿಡದಿರುವ, ಪರಿವೆ ಇಲ್ಲದೆ, ಏಕಾಗ್ರತೆ abundant adj, ಸಮೃದ್ಧವಾದ, ಅಧಿಕ, ಹೇರಳ 

ಯಿಲ್ಲದ, ಪರವಶವಾದ, ಅನ್ಯಮನಸ್ಕನಾದ | abuse V, ಬಯ್ಯು, ನಿಂದಿಸು 
absentee n. ಗೈರುಹಾಜರಾದ ವ್ಯಕ್ತಿ 

n, ಬಯ್ದುಳ, ನಿಂದೆ, ದುರುಪಯೋಗ 
absentee capitalism n, ಪರೋಕ್ಷ | abut V, ಹೊಂದಿಕೊಂಡಿರು , ಸರಿಹದ್ದಿಗೆ, 
ಬಂಡವಾಳಷಾಹಿ 

ಸೇರಿಕೊಂಡಿರು, ಎಲ್ಲೆಗೂಡಿರು 
absentee landlord n. ಗೈರುಹಾಜರಿ | abutment n, ಕಂಬದಮೇಲಿನ ಸಿಂಬೆ,ಬೋದಿಗೆ 

ಜಮೀನುದಾರ, ಪರೋಕ್ಷಭೂಮಾಲೀಕ | | ಸೇತುವೆ ಮುಂತಾದ ಕಟ್ಟಡಗಳ ಕಮಾನಿನ 
absolute adj. Jorge 

ಮೇಲಿನಬೋದಿಗೆ 
absolute majority 7, ಸಂಪೂರ್ಣ | abutter n. ಸರಹದ್ದಿನ ವ್ಯಕ್ತಿ ಎಲ್ಲೆಯವನು 
ಬಹುಮತ, ಸ್ಪಷ್ಟಬಹುಮತ, ನಿರ್ಧಾರವಾದ abysmal adj. 2033088 
ಬಹುಮತ 

abyss n ಪ್ರಪಾತ, ಪಾತಾಳದಂಥ ಹಳ್ಳ, ಪಾತಾಳ 
absolute monopoly n. ಸಂಪೂರ್ಣ | academic adi, ಪೆಡವಿದಾ ವಿಷಯಕವಾದ 
ಸ್ವಾಮ್ಯ 

academic discussion ವಿದ್ಯಾವಿಷಯ 
absolutely adv , ಸಂಪೂರ್ಣವಾಗಿ, ಸ್ಪಷ್ಟವಾಗಿ | ಚರ್ಚೆ, ಶೆಕಣಿಕ ಚರ್ಚೆ 

academy n. ವಿದ್ಯಾಸಂಸ್ಥೆ , ಅಕಾಡೆಮಿ 


account 


accelerate 


accede to ಅಂಗೀಕರಿಸು, ಒಪ್ಪು, ಸಮ್ಮತಿಸು | accomodation n. ಸ್ಥಳ, ತಂಗುವಜಾಗ, 

ವಾಸಸ್ಥಳ 
accelerate V. ವೇಗವನ್ನು ಹೆಚ್ಚಿಸು, ತ್ವರೆಗೊಳಿಸು 

accompaniment n, ಪಕ್ಕವಾದ್ಯಗಳು ಮತ್ತು 
acceleration n. ವೇಗವೃದ್ದಿ, ತ್ವರೆ 

ಅದನ್ನು ನುಡಿಸುವವರು 
accelerator n . SenabET 

accompany V. ಜತೆಯಲ್ಲಿರು, ಸಂಗಡ ಬರು, 
accent n. ಉಚ್ಚಾರಣೆಯ ಒತ್ತು 

ಜೊತೆಗೂಡು 
accentuate V. ವರ್ಧಿಸು, ಬೆಳಸು, ವೃದ್ಧಿಮಾಡು 

accomplice n ಸಹ ಅಪರಾಧಿ, ಅಪರಾಧಿಯ 
accept V. ಅಂಗೀಕರಿಸು, ಸಮ್ಮತಿಸು, ಒಪ್ಪು 

ಸಹಚರ 
acceptable adv, ಅಂಗೀಕಾರಾರ್ಹ, ಒಪ್ಪಲು | accomplish V, ಸಾಧಿಸು, ಪೂರ್ಣಗೊಳಿಸು 
ಯೋಗ್ಯ, ಗ್ರಾಹ್ಯ 

accomplished adj. 1. ಸಾಧಿಸಿದ, ಮುಗಿಸಿದ, 
acceptance . ಅಂಗೀಕಾರ, ಸಮ್ಮತಿ, ಒಪ್ಪಿಗೆ | ನೆರವೇರಿದ, 2. ಸುಸಂಸ್ಕೃತ, ಪ್ರವೀಣ 
access . 1. ಪ್ರವೇಶಾಧಿಕಾರ, 2. ಪ್ರವೇಶದ್ವಾರ | accord V, ಒಪಿಗೆನೀಡು, ಸಮತಿಸು 
accessary n ಅಪರಾಧದಲ್ಲಿ ಸಹಾಯಕ, ಸಹ 

n, ಒಪ್ಪಿಗೆ, ಸಮ್ಮತಿ 
ಅಪರಾಧಿ 

with one accord ಏಕಾಭಿಪ್ರಾಯದಿಂದ, 
accessible adj, ಪ್ರವೇಶಾರ್ಹ, ಸುಲಭ, ಸರಳ 

ಒಮ್ಮತದಿಂದ 
accession n . 1. ಸಿಂಹಾಸನಾರೋಹಣ, 

accordance 1. ಒಪ್ಪಿಗೆ ನೀಡುವಿಕೆ, 2. ಹೊಂದಿ 
ಪಟ್ಟಾಭಿಷೇಕ, 2. ಅಧಿಕಾರ ಸ್ವೀಕಾರ 

ಕೊಂಡಿರುವಿಕೆ 
accessories n, ಯಂತ್ರದ ಬಿಡಿ ಭಾಗಗಳು, | 

in accordance with ಅನುಸಾರವಾಗಿ, 
ಸಾಧನಗಳು, ಉಪಕರಣಗಳು 

ಅದರ ಪ್ರಕಾರವಾಗಿ 
accesory . ಯಂತ್ರಭಾಗ, ಬಿಡಿಭಾಗ 

accordingly adv. ಅದರಂತೆ , ಅದರಹಾಗೆ, 
accident n ಅಪಘಾತ, ಆಕಸ್ಮಿಕ, ದುರ್ಘಟನೆ | ಹಾಗೆಯೇ 
accidental adj, ಆಕಸ್ಮಿಕವಾದ, ಅನಿರೀಕ್ಷಿತ | according to ಅದರ ಅನುಸಾರವಾಗಿ 
accidentally adv. ಆಕಸ್ಮಿಕವಾಗಿ, ಅನಿರೀಕ್ಷಿತ || accost V. ಗುರುತಿಸಿ ಮಾತನಾಡಿಸು, ಹತ್ತಿರಕ್ಕೆ ಕರೆ 
ವಾಗಿ 

account V, ಲೆಕ್ಕ ನೀಡು, ಲೆಕ್ಕದ ವಿವರ ಕೊಡು 
acclaim V. ಹೊಗಳು , ಶಿಫಾರಸುಮಾಡು, 

account V, ಲೆಕ್ಕ , ಖಾತೆ 
ಗೌರವದಿಂದ ಮೆಚ್ಚು 

capital account ಮೂಲಧನದ ಖಾತೆ, 
acclamation n. ಮೆಚ್ಚಿಕೆ, ಮೆಚ್ಚಿಕೆಯ ಪ್ರಕಟಣೆ | 

ಬಂಡವಾಳದ ಖಾತೆ 
acclimatize V. ಹೊಸ ವಾತಾವರಣಕ್ಕೆ 

credit account ಸಾಲದ ಖಾತೆ 
ಹೊಂದಿಕೊಳ್ಳು - ಒಗ್ಗು 
accomodate v . 1. ಸ್ಥಳವನ್ನು ಕಲ್ಪಿಸು, 

current account 2030 203 
2. ಹೊಂದಿಕೊಳ್ಳು 

open an account 2003 2002 
accomodating , ಸ್ಟಾನಕಲ್ಪನೆ, ಸ್ಥಳವನ್ನು 

ಪ್ರಾರಂಭಿಸು, ಖಾತೆ ತೆಗೆ 
ಮಾಡಿಕೊಡುವುದು 

render an account ಲೆಕ್ಕವನ್ನು ಒಪ್ಪಿಸು 
rough account ಅಂದಾಜು ಲೆಕ್ಕ 


accountable 


active 


accountable adj, ಜವಾಬ್ದಾರಿ ಹೊಂದಿರುವ, | acquiesce V , ಮೌನದ ಒಪ್ಪಿಗೆ, ಆಕ್ಷೇಪಣೆ 
ಜವಾಬ್ದಾರನಾದ 

ಯಿಲ್ಲದಿರುವಿಕೆ, ಮೌನಸಮ್ಮತಿ 
accountant n. ಲೆಕ್ಕಿಗ, ಕರಣಿಕ 

acquiescence V, ಆಕ್ಷೇಪಣೆ ಮಾಡದಿರುವಿಕೆ, 
accountant general ಮಹಾ | ಮೌನ 

ಲೇಖಾಧಿಕಾರಿ, ಮಹಾ ಲೇಖಪಾಲ acquire V, ಗಳಿಸು, ಸಂಪಾದಿಸು 
accouterments ( pl) n ಸೇನೆಗೆ ಬೇಕಾದ | acquirement V, ಗಳಿಕೆ , ಸಂಪಾದನೆ 
ಸಾಮಾನು ಸರಂಜಾಮು 

acquisition n , ಸಂಪಾದನೆ, ಗಳಿಕೆ 
accredit V, ಮಾನ್ಯತೆನೀಡು 

land acquisition ಭೂಸ್ವಾಧೀನತೆ 
accure V. ಕೂಡಿಕೊಳ್ಳು, ಜಮೆಯಾಗು , | acquit V, ನಿರಪರಾಧಿ ಎಂದು ತೀರ್ಮನ ಮಾಡು, 
ಲಾಭಬರು 

ಸೆರೆಯಿಂದ ಬಿಡುಗಡೆ, ಖುಲಾಸೆಮಾಡು 
accumulate V. ಒಟ್ಟಾಗು, ಮೊತ್ತವಾಗು, ಬೆಳೆ | acquittal n. ಬಿಡುಗಡೆ, ಖುಲಾಸೆ, ನಿರಪರಾಧಿ 
accumulation n. ಒಟ್ಟಾದುದು, ಸೇರಿದುದು | ಯೆಂದು ಆದತೀರ್ಮಾನ, ವಿಮುಕ್ತಿ 
accuracy n. ಖಚಿತವಾದುದು, ನಿಷ್ಕಷ್ಟತೆ, | acquittance n. 1. ಬಿಡುಗಡೆ,ದೋಷಮುಕ್ಕಿ , 
ನಿರ್ದಿಷ್ಟವಾದುದು, ಖಚಿತತೆ 

2 . ವೇತನಪಾವತಿ 
accurate adj, ಸರಿಯಾದ, ಖಚಿತವಾದ acreage 1. ಭೂವಿಸ್ತಾರ, ಎಕರೆವಾರು 
accusation n. ಆರೋಪ, ಅಪರಾಧದ ಹೊರೆ | acrid adj. ಕ್ರುದ್ದ, ಕುಪಿತ,ಕಟುವಾದ, ತೀವ್ರವಾದ 
accuse V, ನಿಂದಿಸು, ಆರೋಪಿಸು 

acrimony n. ತೀವ್ರತೆ, ಕಟುತ್ವ , ತೀಕ್ಷತೆ 
acerbity n. 1. ಕಟು, 2. ಹುಳಿ, 3. ತೀವ್ರತೆ acrimonious adj. ಉಗ್ರವಾದ, ತೀಕ್ಷವಾದ, 
ache n, ನೋವು, ಬೇನೆ 

ಕಟುವಾದ 
achieve V, ಸಾಧಿಸು, ಜಯಿಸು 

across adv, ಅಡ್ಡವಾಗಿ, ಅಡ್ಡಲಾಗಿ 
achievement n, ಸಾಧನೆ, ಗೆಲುವು 

act v. 1. ಕಾರ್ಯಮಾಡು, ಕೆಲಸ ನಿರ್ವಹಿಸು, 2. 

ಅಭಿನಯಿಸು, ನಟಿಸು 
acid need 

n, 1. ಕಾರ್ಯ , ಕೆಲಸ, ನಿಯಮ, ವಿಧಿ, 
acid test ಕಠಿಣ ಪರೀಕ್ಷೆ, ಸತ್ಯವನ್ನು 

ಕಾನೂನು, ಕಾಯಿದೆ, 2 . ನಾಟಕದ ಅಂಕ 
ನಿರ್ಧರಿಸುವ ಪರೀಕ್ಷೆ 

act of hostility ಶತ್ರುಕಾರ್ಯ 
acknowledge V. 1. ಅಂಗೀಕರಿಸು, 2 . ರಸೀದಿ 
ಕೊಡು, 3. ಗುರುತಿಸು 

act under instructions egestas 

ಪ್ರಕಾರ ಕೆಲಸಮಾಡು 
acme ೧. ಪರಮೋಚ್ಚವಾದುದು, ಪರಾಕಾಷ್ಠೆ 

acting adj. 1. ಹಂಗಾಮಿ , ತಾತ್ಕಾಲಿಕ, 2. ನಟನೆ 
acoustics n. ಶಬ್ದ ಶ್ರವಣ ವಿಜ್ಞಾನ, ಧ್ವನಿ 

action n . 1. ಅಭಿನಯ , ನಟನೆ, 2. ಕಾರ್ಯ , 
ವಿಜ್ಞಾನ 

ಕ್ರಮ 
acquaint V. ತಿಳಿದುಕೊಳ್ಳು, ಪರಿಚಯ 

take action ಕ್ರಮಾನುಸಾರ ವರ್ತಿಸು, 
ಮಾಡಿಕೊಳ್ಳು 

ಕ್ರಮ ಕೈಗೊಳ್ಳು 
acquaintance n, ಪರಿಚಯ, ಗುರುತು 

active adj. ಸಕ್ರಿಯ , ಕಾರಶೀಲ 


adjustment 
actively 

active partner ಸಕ್ರಿಯ ಪಾಲುದಾರ | adduce V, ಸಾಕ್ಷ್ಯ ಒದಗಿಸು, ಮಂಡಿಸು 
active service ಯುದ್ದದಲ್ಲಿ ಸೇವೆ, adept 1. ನಿಪುಣ, ಚತುರ, ದಕ್ಷ ಸಮರ್ಥ 
ಸೇನೆಯ ಸೇವೆ 

acequacy , ಪರ್ಯಾಪ್ತತೆ, ಸಾಕಷ್ಟು ಇರುವಿಕೆ 
active volcano ಅಗ್ನಿವರ್ಷದ adequate adj. ಸಾಕಾಗುವಷ್ಟು, ಸಾಕಷ್ಟು, 

ಸಾಲುವಷ್ಟು 
ಜ್ವಾಲಾಮುಖಿ 

adhere V. ಅಂಟಿಕೊಳ್ಳು, ಅವಲಂಬಿಸು, 
actively adv , ಕ್ರಿಯಾಮುಖವಾಗಿ, ಕ್ರಿಯಾ 

ಬದ್ದವಾಗು, ಹೊಂದಿಕೊಳ್ಳು 
ಶೀಲವಾಗಿ 

adherence , ಅನುಸರಣೆ , ಬದ್ದತೆ 
activity ,ಕ್ರಿಯೆ, ಕಾರ್ಯಶೀಲತೆ, ಕ್ರಿಯಾಮುಖ 

adherent , ಅನುಯಾಯಿ, ಅವಲಂಬಿತ ವ್ಯಕ್ತಿ 
ವಾಗಿರುವಿಕೆ 

adhoc adj, ತಾತ್ಕಾಲಿಕ, ಹಂಗಾಮಿ 
actor n . 383 

achoc Committee ತಾತ್ಕಾಲಿಕ ಸಮಿತಿ 
actress n . 783 

adjacent adj, ಪಕ್ಕದಲ್ಲಿರುವ, ಒತ್ತಿನ, 
actual adj. ವಾಸ್ತವಿಕ, ಯಥಾರ್ಥ 

ಮಗ್ಗುಲಿನ, ಪಾರ್ಶ್ವದ 
actually adv . ವಾಸ್ತವಿಕವಾಗಿ, ನಿಜವಾಗಿ adjective n. ಗುಣವಾಚಕ , ವಿಶೇಷಣ 
actuary 1, ವಿಮಾ ಶಾಖೆಯ ಗಣಕ, ಲೆಕ್ಕಿಗ adjoining adj, ಪಕ್ಕದ, ಸೇರಿರುವ, ಒತ್ತಿನಲ್ಲಿರುವ 
acumen n. ತೀಕ್ಷಬುದ್ದಿ, ಚಾತುರ್ , ವಿವೇಚನಾ | adjourn V ಹೆಚ್ಚು ಅವಧಿನೀಡು, ಮುಂದೆ ಹಾಕು, 

ಮುಂದೂಡು 
acute adj. ತೀವ್ರವಾದ, ಗಂಭೀರವಾದ adjourn sine- die ಅನಿರ್ದಿಷ್ಟವಾಗಿ 

ಮುಂದೆ ಹಾಕು 
adamant adj, ದೃಢ, ಕಠಿಣ , ಮೊಂಡ, ಹಟ | 
ಮಾರಿಯಾದ, ಪಟ್ಟುಬಿಡದ 

adjournment n . woodi, watu 
adapt V. ಹೊಂದಿಸು, ಅನುಗೊಳಿಸು, ತಿದ್ದು | 

adjournment motion ನಿಲುವಳಿ ಸೂಚನೆ 

adjudge V. ಅಂತಿಮವಾಗಿ, ನಿರ್ಣಯಿಸು, 
adaption n ಹೊಂದಿಕೆ,ಸೇರುವಿಕೆ, ರೂಪಾಂತರ 

ಈ ಫೈಸಲ್ಮಾಡು 
add v ಕೊಡು, ಸೇರಿಸು 

adjudicate V. ನ್ಯಾಯನಿರ್ಣಯಮಾಡು , 
addendum n ಅನುಬಂಧ, ಪರಿಶಿಷ್ಟ 

ತೀರ್ಮಾನಿಸು 
addict V. ದುಶ್ಚಟಕ್ಕೆ ಬೀಳು, ದುರ್ವ್ಯಸನಹೊಂದು | adjudication n . ನಾಯನಿರ್ಣಯ , 

n, ದುಶ್ಚಟಕ್ಕೆ ಬಿದ್ದವನು, ದುರ್ವ್ಯಸನಿ | ಇತ್ಯರ್ಥಗೊಳಿಸುವಿಕೆ 
addition n. ಕೂಡಿದುದು, ಕೂಡಿಸುವಿಕೆ adjudicator n ನ್ಯಾಯಮೂರ್ತಿ , 
additional adj, ಹೆಚ್ಚುವರಿಯಾದ 

- ನ್ಯಾಯಾಧೀಶ, 
address V, ಭಾಷಣ ಮಾಡು. 

ನಿರ್ಣೇಕ 
_ n. ಭಾಷಣ , ವಿಳಾಸ, ಸಂಬೋಧನೆ 

adjunct adj. ಸಮ್ಮಿಳಿತ, ಸೇರಿದ, ಒಟ್ಟು ಸೇರಿದ 
presidential address 

adjure V, ಪ್ರಮಾಣಮಾಡಿ ಹೇಳು 
ಭಾಷಣ 

adjust V ಹೊಂದಿಸಿಕೊಳ್ಳು ಸರಿಪಡಿಸಿಕೊಳ್ಳು 
presidents address ಅಧ್ಯಕ್ಷ ಭಾಷಣ | adjustment n, ಹೊಂದಾಣಿಕೆ 
Welcome address ಸ್ವಾಗತ ಭಾಷಣ adjustment of accounts ಲೆಕ್ಕದ 

ಸರಿತೂಗುವಿಕೆ, ಹೊಂದಾಣಿಕೆ 


ಶಕ್ತಿ 


adjutant 


advert 


adjutant n. ಸೇನೆಯಲ್ಲಿ ಹಿರಿಯ ಅಧಿಕಾರಿಯ | adorn V. ಅಲಂಕರಿಸು, ಗೌರವತರು 
ಸಹಾಯಕ, ಸಹಾಯಕ ಅಧಿಕಾರಿ 

adrift adv, ಲಂಗರು ಕಳಚಿದ, ದಿಕ್ಕುತಪ್ಪಿ ತೇಲುವ, 
administer V, ಆಡಳಿತವನ್ನು ನಡೆಸುವ ದೂರಸರಿದ 

administer an oath ಪ್ರಮಾಣ | adulation n, ಹೊಗಳಿಕೆ , ಶ್ಲಾಘನೆ 
ವಚನವನ್ನು ಬೋಧಿಸು 

adult adj, ವಯಸ್ಕ, ಯುವಕ 
administer justice ನ್ಯಾಯಪಾಲನೆ adult education ವಯಸ್ಕರ ಶಿಕ್ಷಣ 
ಮಾಡು, ನ್ಯಾಯವನ್ನು ನಿರ್ವಹಿಸು 

adult franchise ವಯಸ್ಕರ ಮತದಾನದ 
administration n, ಆಡಳಿತ 

ಹಕ್ಕು 
administration of justice ನ್ಯಾಯ 

adult suffrage ವಯಸ್ಕರ ಮತಾಧಿಕಾರ 
ಪಾಲನೆ 

adulterate V, ಮಿಶ್ರಣಮಾಡು, ಕಲಬೆರಕೆ 
administrative adj, ಆಡಳಿತಕ್ಕೆ ಸಂಬಂಧಿಸಿದ ಮಾಡು 
administrator n , ಆಡಳಿತಗಾರ, ಆಡಳಿತದ adultery n. 55 20250 
ಅಧಿಕಾರಿ 

advolorem adj. ಮೌಲ್ಯಕ್ಕೆ ತಕ್ಕ , ಅರ್ಹತೆಗೆ ತಕ್ಕ 
admirable adj, ಪ್ರಶಂಸನೀಯ, ಶ್ಚಾತ್ಯ 

ಮೌಲ್ಯಾನುಸಾರ 
admiral n. ನೌಕಾಸೇನೆಯ ವರಿಷ್ಠಾಧಿಕಾರಿ | advance V ಮುಂದುವರಿ, ಮುಂದಿಡು 
admiralty n. ನೌಕಾಕಾರ್ಯಲಯ , ನೌಕೆಯ 

n, ಪ್ರಗತಿ, ಮುಂದುವರಿಕೆ 
ಕಚೇರಿ 

advance guard ಮುಂಗಡ, ಸೈನ್ಯದ 
admiration D, ಮೆಚ್ಚಿಗೆ, ಪ್ರಶಂಸೆ 

ಮುಂಭಾಗ, ಸೇನಾಗ್ರ , ರಣಮುಖ 
admire V, ಮೆಚ್ಚು ಪ್ರಶಂಸಿಸು 

advance payment ಮುಂಗಡ 
admissible adj, ಗ್ರಾಹ್ಯ, ಸ್ವೀಕಾರಾರ್ಹ . ಬಟವಾಡೆ, ಮುಂಗಡ ಸಂದಾಯ 
- admissible motion ಸ್ವೀಕಾರಯೋಗ್ಯ | advancement n, ಪ್ರಗತಿ, ಮುಂದುವರಿಕೆ , ಬಡ್ಡಿ 

ತೀರಾನ, ಅಂಗೀಕಾರಾರ್ಹ, ನಿರ್ಧಾರ | advantage n, ಅನುಕೂಲ, ಹಿತ, ಲಾಭ 
admission n ಒಪ್ಪಿಗೆ, ಅಂಗೀಕಾರ, ಸೇರಿಸಿ | advantageous adj, ಲಾಭಕರ, ಹಿತಕರ, 
ಕೊಳ್ಳುವಿಕೆ 

ಅನುಕೂಲಕರ 
admit V ಸೇರಿಸು, ಸೇರ್ಪಡೆ, ಒಪ್ಪು, ಒಪ್ಪಿಕೋ | adventitious adj, ಆಕಸ್ಮಿಕ 
admittance n, ಸ್ವೀಕೃತಿ, ಸೇರ್ಪಡೆ adventure 1, ಸಾಹಸ, ಸಾಹಸಕಾರ್ಯ 
admonish V. ಬೆದರಿಸು, ನಿಂದಿಸು, ಬುದ್ದಿಹೇಳು, | adventurer 7, ಸಾಹಸಿ, ಗಟ್ಟಿಗ 
ವಾಗ್ದಂಡನೆ ವಿಧಿಸು 

adversary 1, ಎದುರಾಳಿ, ವಿರೋಧಿ, ಪ್ರತಿಸ್ಪರ್ಧಿ 
adolescence n, ಕೌಮಾರ , ಹದಿವಯಸ್ಸು | 

ಈ ಊ ರನ್ನು | adverse adj. ಪ್ರತಿಕಲ, ವ್ಯತಿರಿಕ್ತ , ವಿರುದ್ದ 
adolescent adj. 1. ಹದಿವಯಸ್ಸಿನ, 2 . ಅಪಕ್ವ | 

adverse balance of trade 
adopt V. 1. ದತ್ತು ತೆಗೆದುಕೊಳ್ಳು 2. ಒಪ್ಪಿ ಪ್ರತಿಕೂಲವಾದ ಆಯಾತ ನಿರ್ಯಾತ 
ಅಳವಡಿಸು 

ವಹಿವಾಟು, ಪ್ರತಿಕೂಲ ವಾಣಿಜ್ಯಬಾಕಿ 
adoption n. ದತ್ತು ಸ್ವೀಕಾರ 

adversity 1, ವಿಪತ್ತು , ಆಘಾತ, ಪ್ರತಿಕೂಲಸ್ಥಿತಿ 
adorable adj, ಗೌರವಾರ್ಹ, ಪೂಜಾರ್ಹ | advertn. ಪ್ರಸ್ತಾಪಿಸು , ನಿರ್ದೆಶಿಸು , 

ಗಮನಕೊಡು 
adore V, ಗೌರವಿಸು, ಪೂಜಿಸು 


aggregate 


advertise 


advertise V ಪ್ರಕಟಿಸು, ಜಾಹೀರುಮಾಡು, | aflict V. ಬಾಧಿಸು, ಪೀಡಿಸು 
ಪ್ರಚಾರಪಡಿಸು 

afliction 1. ಬಾಧೆ, ಹಿಂಸೆ , ವ್ಯಥೆ 
advertisement n. ಜಾಹೀರಾತು, ಪ್ರಕಟಣೆ | afluent adj, ಸಂಪನ , ಶ್ರೀಮಂತ, ಸಮದ 
advice n, ಸಲಹೆ, ಸೂಚನೆ, ಬುದ್ದಿವಾದ afford V. 1. ಸಮೃದ್ಧನಾಗಿರು 2. ಒದಗಿಸು 
advise V, ಸಲಹೆನೀಡು, ಸೂಚಿಸು, ಬುದ್ಧಿವಾದ | aforestation n, ಹೊಸಕಾಡು ಬೆಳೆಸುವುದು, 
ಹೇಳು 

ಅರಣೀಕರಣ 
adVISory Committee ಸಲಹಾಸಮಿತಿ | afranchise V, ಮತಾಧಿಕಾರವನ್ನುಕೊಡು 
advocate V, ವಕಾಲತ್ತು ವಹಿಸು, ವಾದಿಸು affray V ಬೀದಿಜಗಳ, ದೊಂಬಿಗಳ 

- ೧. ವಕೀಲ, ಲಾಯರು, ನ್ಯಾಯವಾದಿ | afront V, ಜನರೆದುರಿಗೆ ಅವಮಾನಿಸು 
aegis n, ಆಶ್ರಯ, ಪೋಷಣೆ, ಕೃಪಾಛತ್ರ | _ n, ಸಾರ್ವಜನಿಕವಾದ ಅವಮಾನ, 
aerial adj, ವೈಮಾನಿಕ 

ತಿರಸ್ಕಾರ, ಮುಖಭಂಗ 
_ n. ಆಕಾಶದ ತರಂಗಗ್ರಾಹಕ, ಆಕಾಶಪರಿಗೆ | afield ಮೈದಾನದಲ್ಲಿ, ಕಣದಲ್ಲಿ 

aerial Survey ವೈಮಾನಿಕ, ಪರಿಶೀಲನೆ | afloat adv, ತೇಲುತ್ತ 
aerodrome n. ವಿಮಾನ ನಿಲ್ದಾಣ 

adj, ತೇಲುತ್ತಿರುವ 
- aero- medical unit ವೈಮಾನಿಕ ವೈದ್ಯದಳ | after -care n, ಅನುಪಾಲನ, ಚಿಕಿತ್ಸೆ , ಶುಶೂಷೆ 
aeronautical adj, ವೈಮಾನಿಕ 

aftermath n ಪರಿಣಾಮ 
aeroplane n . darda 

afternoon n , ಮಧ್ಯಾಹ್ನ 
aesthete n, ಸೌಂದಯ್ಯ ಶಾಸ್ತ್ರಜ್ಞ ಸದಭಿರುಚಿ | after-thought n: ಮರುಚಿಂತನೆ, ಹಿನ್ನೆಣಿಕೆ 
ಯುಳ್ಳವ 

afterwards ಬಳಿಕ, ತದನಂತರ, ಆಮೇಲೆ 
aesthetics n, ಸೌಂದಯ್ಯ ಶಾಸ್ತ್ರ , ಅಲಂಕಾರ age - group n . Joiscane 
ಶಾಸ್ತ್ರ ಸದಭಿರುಚಿ 

age limit n . Joisenos 
affable adj. ಸ್ನೇಹಶೀಲ 

age of consent ಸಮ್ಮತಿನೀಡುವವಯಸ್ಸು 
affair n. 1. ವ್ಯವಹಾರ, ಸಂಗತಿ, 2 . ಪ್ರಣಯ 
ಪ್ರಸಂಗ 

age of retirement ನಿವೃತ್ತಿಯ ವಯಸ್ಸು 
affect V. ಪರಿಣಾಮ ಬೀರು, ಬಾಧಿಸು 

agency n, ಏಜೆನ್ಸಿ, ದಳ್ಳಾಳಿ ಸಂಸ್ಥೆ 
afection n, ಪ್ರೇಮ, ಅನುರಾಗ, ಪ್ರೀತಿ, ವಾತ್ಸಲ್ಯ 

agenda n. ಚರ್ಚಾ ವಿಷಯಪಟ್ಟಿ, ಕಾರ್ಯಸೂಚಿ 
affidavit n, ಪ್ರಮಾಣ ಪತ್ರ , ಅಫಿಡವಿಟ್ 

agent n, ಏಜೆಂಟು, ದಳ್ಳಾಳಿ, ಕಾರ್ಯಭಾರಿ 
afiliate V. ಅಂಗವಾಗಿ ಮಾಡು, ಸೇರಿಸಿಕೊಳ್ಳು 

agent- provocateur n. ಶತ್ರುಗಳ ಕಡೆಯ 

ಗೂಢಚಾರ 
affiliation n. ಅಂಗ ಸಂಸ್ಥೆಯಾಗಿ ಸ್ವೀಕಾರ 

aggrandize V. 1. ಆಕ್ರಮಣ ಮಾಡು 
affinity n . Jowo 

2 . ಅತಿಶಯಗೊಳಿಸು 
affirm V. ಸ್ಥಿರಪಡಿಸು, ದೃಢೀಕರಿಸುವ, ಒತ್ತಿಹೇಳು | aggrandizement n, ಆಕ್ರಮಣ 
affirmation n . 2065889 

aggravate V, ವೃದ್ಧಿಗೊಳಿಸುತೀವ್ರವಾಗು, ಕೆರಳು 
affirmative adj, ದೃಢೀಕರಿಸು, ಸ್ಥಾಪಿಸುವ 

aggregate adj, ಮೊತ್ತದ, ಒಟ್ಟಿನ 
afix V. ಅಂಟಿಸು,ಸೇರಿಸು,ಜೋಡಿಸು, ಲಗತ್ತಿಸು 

೧. ಒಟ್ಟು ಮೊತ್ತ 


aggression 


alarm 


ಎಂದಿಸಿದ 


aggression , ಆಕ್ರಮಣ 

aim V. ಗುರಿಯಿಡು 
aggressive adj. ದುರಾಕ್ರಮಣದ ಮೇಲೆ | n , ಗುರಿ, ಲಕ್ಷಈಡು 
ಬೀಳುವ 

air attack ವಿಮಾನ ಧಾಳಿ 
aggressor n. ಆಕ್ರಮಣಕಾರ, ದುರಾಕ್ರಮಣ air base ವಿಮಾನ ನೆಲೆ 

air -borne assault ವಿಮಾನ ಯುದ್ಧ 
aggrieved party ಹಿಂಸೆಗೆ ಒಳಗಾದ ವ್ಯಕ್ತಿ 
ನೊಂದ ವ್ಯಕ್ತಿ 

air Conditioning ಹವಾನಿಯಂತ್ರಣ 
aghast adj. ದಿಗ್ರಮೆಗೊಂಡ, ಭೀತ, ಹೆದರಿದ 

air cover ವಿಮಾನ ಪಡೆಗಳಮೂಲಕ ರಕ್ಷಣೆ 

aircraft n , ವಿಮಾನ 
agility , ಚುರುಕು , ವೇಗ 
agitate V. ಕೋಭೆಗೊಳಿಸು , ಕಲಕು , ಕದಡು 

aircraft carrier ವಿಮಾನವಾಹಕ ನೌಕೆ 
agitation n, ಕೋಭೆ, ತಳಮಳ, ಚಳವಳಿ 

air defences ವಿಮಾನ ರಕ್ಷಣೆ , ರಕ್ಷಣಾ 

ವಾಯುಪಡೆ 
- agitational approach ಆಂದೋಳನ 

air field 
ಮಾರ್ಗ , ಚಳವಳಿಯ ದಾರಿ 

ವಿಮಾನ ನಿಲ್ದಾಣ, 

ವಾಯುಪಡೆಯ ನೆಲೆ 
agitator n . ಚಳವಳಿಗಾರ, ಬಂಡಾಯಗಾರ 

air force ವಿಮಾನ ದಳ 
agrarian adj . ಕೃಷಿಗೆ ಸಂಬಂಧಿಸಿದ, ಭೂ 

| air line , ವಿಮಾನ ಚಾಲನ ಸಂಸ್ಥೆ , 
ವ್ಯವಸಾಯಕ್ಕೆ ಸಂಬಂಧಿಸಿದ 

- ವಿಮಾನಯಾನ ಸಂಸ್ಥೆ 
agree V, ಒಪ್ಪು, ಸಮ್ಮತಿಸು 

air liner n, ಪ್ರಯಾಣಿಕರ ವಿಮಾನ 
agreeable adj, ಒಪ್ಪಿಗೆ ಪಡೆದ, ಸಮ್ಮತಿಸಿದ 

air - marshall n. ವೈಮಾನಿಕ ದಳದ 
agreement n. ಒಪ್ಪಿಗೆ, ಸಮ್ಮತಿ 

ವರಿಷ್ಠಾಧಿಕಾರಿ | 
agriculture ಬೇಸಾಯ , ಆರಂಭ air-navigation n, ವಿಮಾನಯಾನ, ವಿಮಾನ 
agricultural adj, ವ್ಯವಸಾಯಕ, ಕೃಷಿಸಂಬಂಧಿ ಚಾಲನೆ 

agricultural commody ಕೃಷಿ ಉತ್ಪನ್ನ , | airpot n, ವಿಮಾನ ನಿಲ್ದಾಣ 
ಒಕ್ಕಲು ತನ ಹುಚ್ಚುವಳಿ 

air -raid n , ವಿಮಾನ ಧಾಳಿ 
agricultural labour ಕೃಷಿ ಕಾರಿಕರು | air -reconnaissance n , ವೈಮಾನಿಕ 
agricultural produce or production ಪರಿಶೀಲನೆ 
ಕೃಷಿ ಉತ್ಪನ್ನ 

air- ship , ವಿಮಾನ, ವಾಯುನೌಕೆ 
agriculturist n. ಬೇಸಾಯಗಾರ, ಕೃಷಿಕ, ರೈತ air- space n. ವಾಯುಪ್ರದೇಶ 
agronomy n, ಕೃಷಿ ವಿಜ್ಞಾನ 

airstrip n, ವಿಮಾನ ಇಳಿಯುವ ರಸ್ತೆ ದಾರಿ 
aid V, ನೆರವುನೀಡು, ಸಹಾಯಮಾಡು 

airy adj, ಗಾಳಿ ಬೀಸುವ, ವಾಯು ಚಲಿಸುವ, 
n, ನೆರವು, ಸಹಾಯ 

ಬಟ್ಟ ಬಯಲಾದ 
aide- de -camp n. ರಾಷ್ಟ್ರವರಿಷ್ಠರ ಅಂಗರಕ್ಷಕ | alacrity , ಪ್ರಸನ್ನತೆ, ಸರ್ವಸಿದ್ಧತೆ, ಚುರುಕು 
ಸೇನಾಧಿಕಾರಿ 

alarm V. ಎಚ್ಚರಿಕೆಕೊಡು, ಎಚ್ಚರಿಸು, ಭಯ 
aide- memoire n. ಜ್ಞಾಪನಪತ್ರ 

ಮೂಡಿಸು 
ailment , ರೋಗ, ವ್ಯಾಧಿ, ಕಾಯಿಲೆ 

_ n, ಎಚ್ಚರಿಕೆ, ಭೀತಿ, ಭಯದ ಕೂಗು 


alternative 
alarming 
alarming adj, ಭಯಂಕರವಾದ, ಹೆದರಿಕೆ | alleviate V, ಉಪಶಮನ ಮಾಡು, ಕಡಿಮೆ 
ತರುವ, ನೆಮ್ಮದಿ ಕೆಡಿಸುವ 

ಮಾಡು, ತಗ್ಗಿಸು 
alarmist n ಹೆದರಿಕೆಯಾಗುವ, ಭಯ | alliance n , ಸಂಬಂಧ, ಹೊಂದಾಣಿಕೆ 
ಮೂಡಿಸುವ ವ್ಯಕ್ತಿ 

allied powers ಮಿತ್ರರಾಷ್ಟ್ರಗಳು 
alchemist n. ರಸವಾದಿ 

allocate v. Ross and to 
alchemy n. ರಸವಾದ 

allocation n , ಮೊಬಲಗು, ಮೊತ್ತ 
alcohol n . Joo Do 

allot V, ಹಂಚು, ಹಣ ತೆಗೆದಿಡು, ಮಂಜೂರು 
alcove n. ಗವಾಕ್ಷಿ , ಗೂಡುಬಾಯಿ 

ಮಾಡು 
alderman n. ನಗರ ಪ್ರಮುಖ , ಪುರ ಪ್ರಮುಖ | allotment n, ವಿತರಣೆ, ವಿಂಗಡಣೆ 
alert adj. 1. ಸಿದ್ದವಾಗಿರುವ, ಎಚ್ಚರವಾಗಿರುವ, | allow V. ಅವಕಾಶ ಕೊಡು 

ಜಾಗೃತ, 2. ಮದ್ಯಪಾನಮಾಡದ, ಮತ್ತನಲ್ಲದ, | allowance n: ಭತ್ಯ , ರಿಯಾಯತಿ 
- ಕಟ್ಟೆಚ್ಚರ 

make allowance for ರಿಯಾಯಿತಿಗೆ 
alias ಆಲಿಯಾಸ್ , ಉರುಫ್ , ಉಪನಾಮ , | 
ಅವಕಾಶಮಾಡು 
ಅಡ್ಡಹೆಸರು, ಯಾನೆ 

alloy n, ಮಿಶ್ರಲೋಹ 
alibi n, ಅನುಪಸ್ಥಿತಿ, ಬೇರೆಯ ಸ್ಥಳದಲ್ಲಿರುವಿಕೆ 

allude _ V, ಸೂಚಿಸು , ದಾರಿತೋರಿಸು, 
alien adj, ಪರದೇಶದ, ವಿದೇಶದ 

ಸಂಬಂಧವನ್ನು ನೆನೆ 
alienate V. ಪರಾಧೀನಮಾಡು, ಪರಭಾರೆಮಾಡು | allure V, ಮರುಳುಮಾಡು, ಆನೆತೊರಿಸು 
alienation , ಪರಾಧೀನ, ಪರಭಾರೆ 

allurement n . ಮರುಳು , ಅತ್ಯಪೇಕ್ಷೆ, 
alimony n. ಜೀವನಾಂಶ 

ಪ್ರಲೋಭನ 
all and Sundry ಸಮಷ್ಟಿ 

allusion n, ಪೂರೈಕಥೆ ,ಪೂವಾರ್ತೆ 
- all at once ಥಟ್ಟನೆ, ತಬಕ್ಕನೆ, ಗಬಕ್ಕನೆ alluvial adj, ಮೆಕ್ಕಲುಮಣ್ಣಿನ 
all india ಅಖಿಲಭಾರತ 

alluvial plain ಮೆಕ್ಕಲು ಮಣ್ಣಿನ ಬಯಲು 
all india institute of medical aluvial soil ಮೆಕ್ಕಲುಮಣ್ಣು, ಮೆಕ್ಕಲು 
Sciences ಅಖಿಲಭಾರತ ವೈದ್ಯಕೀಯ ಸಂಸ್ಥೆ ಭೂಮಿ 
all out ಸರ್ವಶಕ್ತಿಯನ್ನು ಉಪಯೋಗಿಸಿ | ally n, ಮಿತ್ರರಾಷ್ಟ್ರ 
all out efforts ಸರ್ವಾಧಿಕ ಯತ್ನ | almanac n . HOLD ON 
all over ಸರತ್ರ , ಎಲ್ಲ ಕಡೆ 

altar n. ಬಲಿಪೀಠ, ದೈವಸಾನ್ನಿಧ್ಯ , ಯಜ್ಞವೇದಿ 
allay V ಶಮನಮಾಡು, ಸಮಾಧಾನಮಾಡು V, ವ್ಯತ್ಯಾಸಮಾಡು, ಬದಲಿಸು, ಮಾರ್ಪಾಡು 
allegation n, ಆರೋಪಣೆ 

ಮಾಡು 
allege V. ಅಪಾದಿಸು, ಆರೋಪಿಸು, ನೆಪಹೇಳು | alteration , ಬದಲಾವಣೆ, ವ್ಯತ್ಯಾಸ, ತಿದ್ದುಪಡಿ, 
allegiance n, ನಿಷ್ಠೆ , ಸ್ವಾಮಿ ಭಕ್ತಿ 

ಜಗಳ,ಕೈಕೈ ಮಿಲಾಯಿಸುವಿಕೆ 
allegory n. ರೂಚಕ ಕಥೆ 

altercation n. ವಿವಾದ, ವಾಗ್ವಾದ 
allergic adj, ಅಸಹನೀಯ, ಅಸಹ್ಯ 

alternate adj. ಬೇರೆಯಾದ, ಇನ್ನೊಂದಾದ, 
allergy n. ಒಗ್ಗದಿಕೆ, ಅಸಹನೀಯತೆ 

ಪನ್ಯಾಯದ 
alternative adj, ಬದಲಾದ, ಪರ್ಯಾಯ 


Q 


altitude 

amputation 
alternative sources ಬದಲಿ | amend V. ತಿದ್ದು, ತಿದ್ದುಪಡಿಮಾಡು 
ಮೂಲಗಳು , ಬೇರೆಮೂಲಗಳು , ಬೇರೆ 

make amends ಪರಿಹಾರವನ್ನು ನೀಡು 
ಸಂಪನ್ಮೂಲಗಳು 

amendment n. ತಿದ್ದುಪಡಿ, ತಿದ್ದು ಪಾಟು 
altitude n, ಎತ್ತರ, ಉನ್ನತಿ 
altruism n, ಪರಹಿತಬುದ್ದಿ, ಪರೋಪಕಾರತತ್ವ 

amenity n ಸೌಕರ್ಯ , ಸವಲತ್ತು 
altruistic adj, ಪರಹಿತಕಾರಿ, ಪರಹಿತಾತ್ಮಕ 

amethyst n ಪದ್ಧರಾಗ ಎಂಬ ಮಣಿ 

amiable adj, ಸ್ನೇಹಪರ 
alum n, ಸ್ಪಟಿಕ 

amicable adj , ಅನ್ನೋನ್ಯ, ಹೊಂದಾಣಿಕೆ 
alumna ಪೂಲ್ವವಿದ್ಯಾರ್ಥಿನಿ 

- ಯಾದ 
alumnus ಪೂಶ್ವವಿದ್ಯಾರ್ಥಿ 

amicably adj, ಅನ್ನೋನ್ಯವಾಗಿ 
amalgam n. ಮಿಶ್ರಣ, ಸಂಮಿಶ್ರಣ 

ammonia n, ಅಮೋನಿಯಾ 
amalgamate V. ಸೇರಿಸು,ಕೂಡಿಸು, ಒಂದಾಗು | ammunition n , ಯುದ ಸಾಮಗ್ರಿ , ಮದು 
amateur n. ವಿಲಾಸಿ, ಉತ್ಸಾಹಿ, ಹವ್ಯಾಸಿ 

ಗುಂಡು 
amaze V. ಅತ್ಯಾಶ್ಚರಂದು, ಚಿಕಿತನಾಗು amnesian. ವಿಸ್ಟತಿ, ಮರೆವು, ನೆನಪಿಲ್ಲದಿರುವುದು 
amazement n. ಅತ್ಯಾಶ್ಚರ್ಯ, ದಿಗ್ಭ್ರಮೆ amnesty n ಆರೋಪದಿಂದ ಕ್ಷಮೆ , ಬಿಡುಗಡೆ, 
ambassador n. ರಾಯಭಾರಿ, ದೂತ 

ಕ್ಷಮಾದಾನ 
ambassador extraordinary and | amorality , ನೀತಿ ತಪ್ಪಿದುದು, ಅನೈತಿಕತೆ 

plenipotentiary ವಿಶೇಷ ರಾಯಭಾರಿ | amorous adj, ಪ್ರಣಯದಲ್ಲಿ ಆಸಕ್ತಿಯುಳ್ಳ 
amber 1, ಕಷಾಯದ ಬಣ್ಣ ಕಡುಕಂದು ಬಣ್ಣ 

ಪ್ರಣಯಾಸಕ್ತ 
ambiguous adj, ಅಸ್ಪಷ್ಟ, ಸಂದಿಗ್ಧ 

| amorphous adj, ನಿರಾಕಾರ, ಆಕಾರರಹಿತ 
ambiguity 1, ಅಸ್ಪಷ್ಟತೆ, ಸಂದಿಗ್ಧತೆ , ದ್ವಂದ್ವ 

amount n. ಮೊಬಲಗು,ಮೊತ್ತ 
ambition n. ಅತ್ಯಾಶೆ, ಮಹತ್ವಾಕಾಂಕ್ಷೆ 

amphibian n. ನೀರಿನಲ್ಲಿಯೂ , ನೆಲದಲ್ಲಿಯೂ 

ಚಲಿಸುವ ಉಭಯಚರ, ದ್ವಿಚರಿ 
ambitious adj, ಅತಿ ಆಸೆಯ, ಹಿರಿಯಾಸೆಯ , 

amphibious operations 
ಮಹತ್ವಾಕಾಂಕ್ಷೆ 

ನೆಲಜಲಗಳಲ್ಲಿ ನಡೆಯುವ ಯುದ್ಧಾಚರಣೆ 
ambulance n. ತುರ್ತುರೋಗಿವಾಹನ, 
ಸಂಚಾರ ವೈದ್ಯಕೀಯ ವಾಹನ, ಅಂಬುಲೆನ್ಸ್ 

amphitheatre n. ಚಕ್ರಾಕಾರದ ರಂಗಸ್ಥಳ 
ambush V. ಅಪರಾಧಿಗಳನ್ನು ಹಿಡಿಯಲು 

ample adj, ಅಧಿಕ, ವಿಪುಲ 
ಅವಿತಿರು , ಅಡಗಿರು 

amplification n , ಹಿರಿದು ಮಾಡಿದುದು, 
n, ಅಡಗಿದು, ಆಕ್ರಮಣ ಮಾಡುವಿಕೆ, | ವಿಸ್ತಾರಗೊಳಿಸಿದ್ದ, ವ್ಯಾಪ್ತಿವಾದದ್ದು 
ಅವಿತು ಮಾಡಿದ ಆಕ್ರಮಣ 

amplifier 1. ಧ್ವನಿವರ್ಧಕ 
ameliorate V, ಉತ್ತಮಪಡಿಸು, ಸಹ್ಯವಾಗಿ | amplify V ಧ್ವನಿಯನ್ನು ಹೆಚ್ಚು ಮಾಡು, ಗಟ್ಟಿ 
ಮಾಡು 

ಧ್ವನಿಮಾಡು 
amelioration n . ಸಹ್ಯವಾಗುವಂತೆ | amplitude n, ಧ್ವನಿಕಂಪನ ಪರಿಮಿತಿ 
ಮಾಡುವುದು , ಉತ್ತಮೀಕರಣ 

amputate V. ಅಂಗಚ್ಛೇದನ ಮಾಡು, ಅವಯವ 
amenable adj , ಅನುಕೂಲಕರವಾದ, ವನ್ನು ಕತ್ತರಿಸಿ ಬೇರೆಮಾಡು 
ಸಹಾಯಕಾರಿ 

amputation n. 80723 can 


10 . 


amuck , amok 


annoyance 


amuck, amok adv, ದಿಕ್ಕಾಪಾಲು, ಸಿಕ್ಕಾಪಟ್ಟೆ | angle V ಮೀನಿಗೆ ಗಾಳ ಹಾಕು, ಬಲೆಬೀಸು 
amuse v, ವಿನೋದಪಡು , ವಿನೋದ| - n , ಕೋಣ, ಮೂಲೆ 
ವನ್ನುಂಟುಮಾಡು 

angling n. ಗಾಳಹಾಕುವುದು, ಲಾಭಕ್ಕಾಗಿ 
amusement n, ವಿನೋದ, ತಮಾಷೆ 

ಪ್ರಯತ್ನಿಸುವುದು 
anachronism n , ಕಾಲಕ್ರಮದ ದೋಷ, anguish n, ದುಃಖ , ವ್ಯಥೆ 
ಚಾರಿತ್ರಕವಾದ ತಪ್ಪು 

angular adj. 1.ಕೋಚಾದ, ಮೂಲೆಯಾದ, 
aneamia n . 08 80 

2. ಜಗಳಗಂಟಿಯಾದ, ವಕ್ರ ಭಾವದ 
anaesthesian, ನೋವುನಾಶಕ, ಅರಿವಳಿಕೆ , | animal 7, ಪಶು, ಜಂತು, ಪ್ರಾಣಿ 
ವೇದನೆಯಿಲ್ಲದಂತೆ ಮಾಡುವುದು 

animal breeding ಪಶುಸಂತಾನ ವೃದ್ದಿ 
analogous adj. ಸಮಾನವಾದ, ಹೋಲುವ ವಿಜ್ಞಾನ 
analogy n. ಉಪಮಾನ, ಹೋಲಿಕೆ, ಸಾದೃಶ್ಯ animal fat ಕೊಬ್ಬು, ನೆಣ 
analyse V, ವಿಶ್ಲೇಷಿಸು 

animal husbandary ಪಶುಪೋಷಣೆ 
analysis n, ವಿಶ್ಲೇಷಣೆ 

animal pssions to mois , eone's 
analystical adj, ವಿಶ್ಲೇಷಣೆಯಿಂದಕೂಡಿದ, | animal spirits ಉತ್ಸಾಹ, ಹಮ್ಮು 
ವಿಶ್ಲೇಷಣಾತ್ಮಕ 

animated adj, ಉತ್ಸಾಹದ, ಚೈತನ್ಯಯುಕ್ತ 
anarchic adj, ಅರಾಜಕ, ಅವ್ಯವಸ್ಥಿತ 

animated cartoon ಜೀವತುಂಬಿರುವ 
anarchist , ರಾಜತ್ವವಿರೋಧಿ , | | ಹಾಸ್ಯಚಿತ್ರ 
ಅರಾಜಕತಾವಾದಿ 

| animator 1. ಶಿಕ್ಷಕ, ಪ್ರಶಿಕ್ಷಕ, 2. ಚೇತನಕಾರಿ, 
anarchy n ಅರಾಜಕತ್ವ , ಅವ್ಯವಸ್ಥೆ 

ಪ್ರೇರಕ 
anatheman, ಬಹಿಷ್ಕಾರಯೋಗ್ಯವಾದುದು, | animosity n, ಹಗೆ, ದ್ವೇಷ, ವೈರ 
ದೂರವಿಟ್ಟುದು 

animus n. ದುರುದ್ದೇಶ, ಉದ್ದೇಶ 
anatomy , ಅಂಗರಚನಾಶಾಸ್ತ್ರ ಶರೀರವಿಜ್ಞಾನ 

annals n. ವಾರ್ಷಿಕ ಸಂಘಟನೆಗಳ ವರದಿ 
ancestor , ಪೂರ್ವಜ, ಪೂರ್ವಿಕ 

annex V. ಸೇರಿಸಿಕೊಳ್ಳು, ಸ್ವಾಧೀನಕ್ಕೆ ತೆಗೆದು 
ancestral adj, ಪಿತ್ರಾರ್ಜಿತ, ಪೂರ್ವದಿಂದ ಕೊಳ್ಳು 
, ಬಂದ 

annexation 7, ಸೇರಿಸಿಕೊಳ್ಳುವುದು, 
ancestry n, ಮನೆತನ, ಪೀಳಿಗೆ, ವಂಶ 

ಸ್ವಾಧೀನಪಡಿಸಿಕೊಳ್ಳುವುದು 
anchor V, ಲಂಗರುಹಾಕು 

annexe n. ಹೊರಮನೆ, ಉಪಗೃಹ 
n, ಲಂಗರು 

annihilate V. ಧ್ವಂಸಮಾಡು, ನಿರ್ಮೂಲಮಾಡು 
anchorage n, ಲಂಗರುಸುಂಕ, - ತೆರಿಗೆ annihiliation , ಧ್ವಂಸ,ಸನಾಶ, ನಿರ್ಮೂಲನ 
ancient adj, ಪ್ರಾಚೀನ, ಪುರಾತನ anniversary V. ವಾರ್ಷಿಕೋತ್ಸವ 
ancillary adj. ಪೂರಕ , ಅನುಸರಿಸಿದ, annotate V, ಟಿಪ್ಪಣಿಬರೆ, ಟೀಕೆಯನ್ನು ಬರೆ 
ಅನುಗತವಾದ 

announce V, ಘೋಷಿಸು, ಪ್ರಕಟಿಸು, ಸಾರು 
angel n, ಸ್ವರ್ಗವಾಸಿ, ದೇವತೆ , ದೇವದೂತ 

announcement n, ಘೋಷಣೆ, ಪ್ರಕಟಣೆ 
anger ಕೋಪ, ಸಿಟ್ಟು,ಕ್ರೋಧ 

annoy V. ಪೀಡಿಸು, ಕಿರುಕುಳಕೊಡು 
annoyance n ಕಿರುಕುಳ, ಸತಾಯಿಸುವಿಕೆ 


) 


annual 


anti- septic 


annual adj , ವಾರ್ಷಿಕ 

anthem n. ರಾಷ್ಟ್ರಗೀತೆ,ಸ್ತೋತ್ರಗೀತೆ 
annual return ವಾರ್ಷಿಕ ವಿವರ anthology n ಸಂಕಲನ, ಗದ್ಯ ಪದ್ಯ ಸಂಕಲನ 
annuity 7, ವಾರ್ಷಿಕ ವೇತನ, ವಾರ್ಷಿಕಪೋಟಗಿ anthropoid adj, ಪ್ರಾಚೀನಮಾನವ ಸಂಬಂಧಿ 
- ಕಂತು, ವರ್ಷಾಶನ 

anthropology n . Jiddagsh , 
annul V, ಅನೂರ್ಜಿತಗೊಳಿಸು, ನಿರರ್ಥಕಗೊಳಿಸು anti- aircraft adj, n. ವಿಮಾನನಾಶಕ , ವಿಮಾನ 
annunciation n, ಘೋಷಣೆ , ಪ್ರಕಟಣೆ, ಸಾರು ವಿಧ್ವಂಸಕ 
anodyne n . ನೋವುನಿವಾರಣೆ ಔಷಧ, | anti- air gun adj, n, ವಿಮಾನ ವಿಧ್ವಂಸಕ 
ಶಮನಕಾರಿ 

- ಫಿರಂಗಿ . 
anomalous adj, ಅಸಂಗತೆ, ಅಕ್ರಮವಾದ anti-biotic adj, n. ಸೂಕ್ಷ್ಮಕೀಟನಾಶಕ, 
anomaly n , ಅಸಂಗತ , ಅಕ್ರಮ 

ಜೀವಿರೋಧಕ 
anonymous n, ಅನಾಮಧೇಯ, ಅಜ್ಞಾತ 

antibody adj, n. ಪ್ರತಿಜೀವಿ 
ಕರ್ತೃತ್ವದ 

anticipate V. ಎದುರುನೋಡು, ನಿರೀಕ್ಷಿಸು 
answer V, ಉತ್ತರಕೊಡು, ಜವಾಬುನೀಡು to anticipate one's income ಆಯವು 
n, ಉತ್ತರ, ಜವಾಬು 

ಬರುವುದಕ್ಕೆ ಮೊದಲೇ ವ್ಯಯಮಾಡು 
decisive answer ನಿಶಯದ ಉತರ, | anticipation , ನಿರೀಕ್ಷಣೆ 
ಖಚಿತವಾದ ಜವಾಬು 

- anti- clockwise ಅಪ್ರದಕ್ಷಿಣೆ 
definite answer ಖಚಿತ ಉತ್ತರ 

anti- corruption ಭ್ರಷ್ಟಾಚಾರವಿರೋಧಿ, 
evasive answer ಹಾರಿಕೆಯ ಉತ್ತರ 

ಲಂಚಗುಳಿತನಕ್ಕೆ ವಿರೋಧಿ 
plain answer ನೇರ ಉತರ, ಅಸಂದಿಗ | anticyclone adj. ಸುಂಟರ ಗಾಳಿಗೆ ವಿರುದ್ದವಾದ 
ಉತ್ತರ 

antidote n. ಪ್ರತಿರೋಧ, ಪರಿಹಾರ, ಪ್ರತಿಪಕ್ಷ 
answerable adj, ಜವಾಬುದಾರನಾದ 

anti- erosion ಕೊಚ್ಚಣೆ ತಡೆಯುವ, 
antagonise V, ವಿರೋಧಿಸು, ವೈರವನ್ನು | 

ಸವೆತವನ್ನು ತಪ್ಪಿಸುವ 
ಕಟ್ಟಿಕೊಳ್ಳುವ 

antifebrile adj, ಜ್ವರನಿರೋಧಕ 
antagonism n. ವೈರ, ವಿರೋಧ 

anti-inflationary adj. eros diseño 
antagonist n, ವಿರೋಧಿ, ವೈರಿ 

antipathy N. ಇಷ್ಟವಾಗದ್ದು, ವೈರ, ದ್ವೇಷ 
antagonistic adj, ವಿರುದ್ಧವಾದ, ವ್ಯತಿರಿಕ್ತವಾದ | antiquarian adj, n. ಪುರಾತನ, ಪ್ರಾಚೀನ 
antarctic ೧, ಭೂಗೋಳದ ಧ್ರುವಪ್ರದೇಶ | antique adj, ಪೂರ್ವಕಾಲದ, ಪುರಾತನವಾದ 
antecedent adj, ಹಿಂದಿನ, ಪೂರ್ವದ 

n, , ಪ್ರಾಚೀನ ವಸ್ತು 
antecedent n, ಹಿಂದಿನ ಚರಿತ್ರೆ , ಪೂರ್ವಕಥೆ, | antiquites , ಪೂರೈಕಾಲದ ವಸ್ತು ಪ್ರಾಚೀನ 
ಹಿಂದಿನ ವ್ಯವಹಾರ 

ವಸ್ತು 
antedate n, ಹಿಂದಿನ ತಾರೀಖು, ಪೂರೈತೇದಿ anti-rabies ನಾಯಿಕಚ್ಚಿದುದಕ್ಕೆ ರೋಗ 
antediluvian adj . 

ನಿರೋಧಕ ಔಷಧಿ 

ಅತಿಪುರಾತನ , 
ಓಬೀರಾಯನಕಾಲದ 

anti-septic adj, n. ವಿಷನಿವಾರಕ, ನಂಜು 

ನಿರೋಧಕ 
antamundane adi. ಸೃಷ್ಟಿಪೂರ್ವದ 
antenatal adj, ಜನನ ಪೂರ್ವ 


12. 


antitoxin 


appoint 


G 


antisocial elements ಸಮಾಜವಿರೋಧಿ| apparel n. ಉಡುಪು, ವೇಷಭೂಷಣ ದಿರಿಸು 
ಶಕ್ತಿಗಳು, ಸಮಾಜ ಘಾತುಕ ಶಕ್ತಿಗಳು 

| apparent adj, ಕಣ್ಣಿಗೆ ಕಾಣುವ, ನೇರವಾಗಿ 
anti-tank ಟ್ಯಾಂಕ್ ವಿಧ್ವಂಸಕ 

1 ತಿಳಿಯುವ, ಸ್ಪಷ್ಟ 
anti-tank gun ಟ್ಯಾಂಕ್ ವಿಧ್ವಂಸಕ ಫಿರಂಗಿ | apparition n, ಆಶ್ಚರಕರವಾದ ಕಾಣೆ , 

ದಿವ್ಯದರ್ಶನ, ಭೂತದರ್ಶನ 
antithesis ಪ್ರತಿವಾದ, ನೇರವಾಗಿರುವ | 
ದೂರು, ವಾದ 

| appeal V, ವಿನಂತಿಸು , ಕೋರಿಕೆ ಸಲ್ಲಿಸು, 

ಮನವಿಮಾಡು, ಮೇಲ್ಮನವಿ 
antitoxin n, ವಿಷಪರಿಹಾರಕ, ವಿಷನಾಶಕ 
anvil n, ಕಮ್ಮಾರನ ಬಡಿಗಲ್ಲು, ಕಿವಿಯಲ್ಲಿನ 

n , ಪ್ರಾರ್ಥನೆ, ಮನವಿ , ಆಪೀಲು, 
ಸ್ಫೂಣಾಸ್ಲಿ 

ಮೇಲ್ಮನವಿ ಸಲ್ಲಿಸುವುದು 
on the anvil ಸಿದ್ದವಾಗುತ್ತಿರುವ appear V. ಕಾಣು, ಸ್ಪುರಿಸು 
anxiety 1. ಅತುರತೆ, ವ್ಯಾಕುಲ 

| appearance n. ನೋಟ, ಕಾಣೆ , ಸಾಕ್ಷಾತ್ಕಾರ, 
anxious adj, ಅತುರದ, ವ್ಯಾಕುಲವಾದ 
anxiously adj, ಅತುರದಿಂದ, ವ್ಯಾಕುಲವಾಗಿ | 

keep up appearance ನಟಿಸು , 

ಅಭಿನಯಿಸು, ತೋರಿಸಿಕೊಳ್ಳು 
apart adj, ಬೇರೆ, ಪ್ರತ್ಯೇಕವಾಗಿ 

put in an appearance ಹಾಜರಾಗು 
aparthied n. ವರ್ಣದ್ವೇಷ, ಜನಾಂಗ ದ್ವೇಷ 

save appearances ನಟಿಸು , 
apartment n, ವಸತಿ, ಬಹುಮಹಡಿಯ ಮನೆ 

ತೋರಿಸಿಕೊಳ್ಳು 
apathy n, ಉದಾಸೀನತೆ , ಉಪೇಕ್ಷೆ 

appease V, ಸಮಾಧಾನಪಡಿಸು, ತೃಪ್ತಿಪಡಿಸು, 
ape V ಅನುಸರಿಸು , ಅನುಕರಿಸು 

ಶಮನಮಾಡು, ತುಷ್ಟಿಗೊಳಿಸು 
n, 1. ಅನುಸರಣೆ , ಅನುಕರಣೆ, ಕಾಪಿಚಟ್ಟು, | appellant n, ಮನವಿದಾರ, ಮೇಲ್ಮನವಿದಾರ 
2 . ವಾನರ 

appellate court ಮೇಲ್ಮನವಿ 
aperture n. ರಂಧ್ರ , ತೂತು 

ನ್ಯಾಯಾಲಯ 
apex , ಶಿಖರ, ಶೃಂಗ 

appellate jurisdiction de ces 
apiary ಜೇನುಸಂಗೋಪನೆ, ಜೇನು ಸಾಕಣೆ ಕೋರ್ಟು, ಅಧಿಕಾರ ಪರಿಧಿ 
apiculture n . 230.30.7 

append V. ಲಗತ್ತಿಸು,ಜೋಡಿಸು, ಸೇರಿಸು 
apocryphal adj, ಸಂದಿಗ್ಧ, ಅನುಮಾನಾಸ್ಪದ appendix n. ಅನುಬಂಧ, ಪರಿಶಿಷ್ಟ 
apologize V. ಕ್ಷಮಾಪಣೆ ಬೇಡು, ಯಾಚಿಸು, applaud V, ಪ್ರಶಂಸಿಸು , ಹೊಗಳು , ಮಚ್ಚು, 
ಕೇಳಿಕೊಳ್ಳು 

ಚಪ್ಪಾಳೆ ತಟ್ಟು 
apology n. ಕ್ಷಮಾಯಾಚನೆ 

applicable adv ಅನ್ವಯಿಸುವ, ಯುಕ್ತ , ತಕ್ಕ 
apostasy n . Qo25, 

application n. ಅರ್ಜಿ, ಪ್ರಾರ್ಥನಾ ಪತ್ರ , 
apostle n, ದೈವದೂತ, ಧರಪ್ರತಿಪಾದಕ 

ದರಖಾಸ್ತು 
apothecary , ಔಪಧದ ಮಾರಾಟಗಾರ, 

application form ಅರ್ಜಿಯ ನಮೂನೆ, 
- ವಿಕ್ರೀತ 

ಅರ್ಜಿಫಾರ್ಮು, ದರಖಾಸ್ತು ಪತ್ರ 
appal V, ಭಯಪಡಿಸು, ಹೆದರಿಕೆ ತರು apply V. ಅರ್ಜಿಹಾಕು, ಅನುವರ್ತಿಸು 
appalling adj, ಭಯಾನಕ, ಭೀಕರ 

appoint V ನೇಮಿಸು, ಉದ್ಯೋಗವನ್ನು ಕೊಡು 
apparatus n ಸಾಮಗ್ರಿ, ಉಪಕರಣ 


appointment 

aristocratic 
appointment n. ನೇಮಕ, ಉದ್ಯೋಗಕ್ಕೆ aquatic adj, ಜಲವಾಸಿ 
ಸೇರಿಸುವುದು 

aqeduct n , ಕಾಲುವೆ 
apposite adj, ಯುಕ್ತವಾದ, ಉಚಿತವಾದ, 

aquiline adj, ಗೃಧ್ರಮುಖ, ಗರುಡಮೂಗು 
ಸಂಗತವಾದ 
appraise V. ಬೆಲೆ ಕಟ್ಟು, ಮೌಲ್ಯ ನಿರ್ಧರಿಸು 

arable adj, ವ್ಯವಸಾಯ ಯೋಗ್ಯ,ಕೃಷಿಯೋಗ್ಯ 

arbitrarily adv , ನಿರಂಕುಶವಾಗಿ, ಯಾದೃಚ್ಛಿಕ 
appraiser 1. ಮೌಲ್ಯನಿರ್ಣಯಕಾರ 
appreciable adj, ಬೆಲೆಕಟ್ಟಲು ಸಾಧ್ಯವಾದ, | arbitrate V, ಮಧಸನಾಗಿ ತೀರ್ಮಾನಿಸು. 

ವಾಗಿ , ಸ್ವಚ್ಛಂದವಾಗಿ 
ಮೌಲ್ಯನಿರ್ಧಾರಮಾಡುವಂತೆ, ಮೌಲ್ಯವೃದ್ಧಿ 

ಪಂಚಾಯತಿತೀರ್ಮಾನಮಾಡು 
ಆಗುವಂತೆ ಇರುವ 

arbitration n, ಮಧ್ಯಸ್ಥನ ತೀರ್ಮಾನ , 
appreciably adv, ಬೆಲೆ ಕಟ್ಟಲು ಅಸಾಧ್ಯವಾಗಿ, 

ಪಂಚಾಯತಿ ತೀರ್ಮಾನ 
ಮೌಲ್ಯ ನಿರ್ಧಾರ ಮಾಡುವಹಾಗೆ 

arbitration tribunal JO 25000 3 
appreciate V, ಮೆಚ್ಚು ಶ್ಲಾಘಿಸು 

ಮಾಡುವಕೋರ್ಟು 
appreciation n, ಮೆಚ್ಚಿಗೆ, ಶ್ಲಾಘನೆ 

arbitrator n ಪಂಚಾಯತಿದಾರ, ಮಧ್ಯಸ್ಥ 
apprehend V. ಗ್ರಹಿಸು, ತಿಳಿ, ಹೆದರು, ಶಂಕಿಸು, 

arch 7. ಕಾಮನ ಬಿಲ್ಲು 
ದಸ್ತಗಿರಿ ಮಾಡು 

archaeologist 7, ಪುರಾತತ್ವಶಾಸ್ತ್ರಜ್ಞ 
apprehension n, ಅಪಾಯದ ಶಂಕೆ, ದಸ್ತಗಿರಿ 

archaic adj, ಪುರಾತನ, ಪ್ರಾಚೀನ 
apprentice n. ಉಮೇದುವಾರ 

arch enemy ಪರಮ ಶತ್ರು 
apprenticeship n, ಉಮೇದುವಾರಿಕೆ 

archipelago n. ದ್ವೀಪ ಸಮೂಹ 
approach V ಸಮೀಪಿಸು, ಹತ್ತಿರಬರು 

architect ವಾಸ್ತುಶಿಲ್ಪಿ 
n, ಸಮೀಪದ ದಾರಿ, ಕಾಲುದಾರಿ 

architecture ವಾಸ್ತುಶಾಸ್ತ್ರ 
approbation 7, ಸಮ್ಮತಿ, ಮೆಚ್ಚಿಕೆಯ ಸಮ್ಮತಿ 

archives n. ಪ್ರಾಚೀನ ಪಾತ್ರಗಾರ 
appropriate adj, ಸರಿಯಾದ, ಉಚಿತವಾದ 

arctic adj, ಉತ್ತರಧ್ರುವಕ್ಕೆ ಸಂಬಂಧಿಸಿದ 
_ V ಉಪಯೋಗಿಸು, ಖರ್ಚು 

arctic region ಉತ್ತರಧ್ರುವದ ಪ್ರದೇಶ 
ಮಾಡು, ವ್ಯಯಿಸು 

ardent adj, ಪ್ರಚಂಡ, ದೃಢ, ಪ್ರಖರ 
approval n. ಒಪ್ಪಿಗೆ, ಅನುಮೊದನೆ, ಅಂಗೀಕಾರ, 

ardour n. ಉತ್ಸಾಹ, ತೀವ್ರವಾದ ಅಪೇಕ್ಷೆ 
approver 1, ಸಾಕ್ಷಿದಾರರ ಎದುರು ಬಿದ್ದ ಸಾಕ್ಷಿ 

ardous adj, ಪ್ರಯಾಸದ, ತ್ರಾಸದಾಯಕ 
approximate adj , ಅಂದಾಜಿನ, ಹೆಚ್ಚು area n. ಕ್ಷೇತ್ರ, ಹರವು, ಮೈದಾನ 
ಕಡಿಮೆಯ 

arena n, ವೇದಿಕೆ, ರಂಗಸ್ಥಳ, ಸ್ಪರ್ಧಾವೇದಿಕೆ 
apron n, ಮೇಲುಡುಪು, ಯಂತ್ರದ ಮೇಲಿನ | argue V, ವಾದಿಸು, ವ್ಯಕ್ತಗೊಳಿಸು 
ಲೋಹದ ಮುಚ್ಚಳ 

arid land n. wozdo vodo 
apt adj, ಉಚಿತವಾದ, ಯೋಗ್ಯ, ತಕ್ಕ, ಸರಿಯಾದ aristocracy , ಶ್ರೀಮಂತರ ಸರಕಾರ 
aptitude 7. ಇಷ್ಟ, ಅಭಿರುಚಿ 

aristrocratn. ಶ್ರೀಮಂತ, ಸಂಪನ್ನ, 
aptitude test 4290023 zoek 

ಸಿರಿವಂತಿಕೆಯವನು 
agna adj, ನೀರಿಗೆ ಸಂಬಂಧಿಸಿದ | aristocratic adj. ಸಂಪನ್ನ, ಅಶ್ವರ್ಯ ದ 


14 


articificial 


arithmetic 


arraignment n ಆರೋಪ , ನಿಂದೆ, 
arithmetic n , ಗಣಿತ, ಅಂಕಗಣಿತ 

ದೋಷರೋಪಣೆ 
arithmetic progression ( 9073 , 088 

arrange V. ಏರ್ಪಡಿಸು, ವ್ಯವಸ್ಥೆಮಾಡು 
arm V, ಆಯುಧಗಳನ್ನು ಒದಗಿಸು 

arrangement n, ಏರ್ಪಾಟು, ವ್ಯವಸ್ಥೆ 
n , ತೋಳು| 

array V. ಸೇನಾವ್ಯೂಹವನ್ನು ನಿರ್ಮಿಸು 
arms , ಆಯುಧಗಳು, ಶಸಾ ಪ್ರಗಳು 

n, ಸುವ್ಯವವಸ್ಥೆ , ಸಂಸ್ಥೆ ಮುಂತಾದವುಗಳ 
bear to take up a rms 0800to 

ಕ್ರಮಬದ್ಧತೆ 
ಸಿದ್ದನಾಗು 

arrears n . 238 
(be) up in arms ಎದುರುಬೀಳು 

in arrears ಬಾಕಿ ಉಳಿಸಿಕೊಂಡಿರುವ 
lay down arms ಶರಣಾಗತನಾಗು, 
ಶಸ್ತತ್ಯಾಗ ಮಾಡು 

arrest V. ದಸ್ತಗಿರಿ ಮಾಡು, ಸೆರೆಹಿಡಿ, 
with open arms ತೊಳೆರದು, | ಖೈದುಮಾಡು, ತಡೆಯೊಡ್ಡು, ನಿರ್ಬಂಧಿಸು 
ಸ್ನೇಹದಿಂದ, ವಿಶ್ವಾಸದಿಂದ 

arrival , ಆಗಮನ, ಬರುವಿಕೆ 
armada n, ನೌಕಾಬಲ 

arrive V. ಆಗಮಿಸು, ಬರು 
armageddon n. ಗೆಲವು ನಿರ್ಧಾರವಾಗುವ arrogance n. ಗರ್ವ , ಅಹಂಕಾರ, ದರ್ಪ , ಹೆಮ್ಮೆ 
ಯುದ್ದ, ಕೊನೆಯದನ 

arrogant adj, ಗರ್ವದ, ಅಹಂಕಾರದ, ಹೆಮ್ಮೆಯ 
armaments ೧, ಆಯುಧಗಳು, ಶಸ್ತ್ರಾಸ್ತ್ರಗಳು arrogate V. ಹಕ್ಕಿಲ್ಲದೆ ಸ್ವಾಧೀನಪಡಿಸಿಕೊಳ್ಳು 
armed forces ಸಶಸ್ತ್ರಸೈನ್ಯ 

arrow n, ಬಾಣ, ಅಂಬು, ಕಣೆ 
armed neutrality ಸಾಯುಧಕಾಟಶ್ಚ | arsenal n , ಆಯುಧಾಗಾರ 
ಸಶಸ್ತ್ರ ಕಾಟಸ್ಥ್ಯ 

| arsenic n. ವಿಷ ಪಾಷಾಣ, ಶಂಖಪಾಷಾಣ 
armed uprising ಸಶಸ್ತ್ರ ದಂಗೆ 

arson n , ಕಿಚ್ಚುಹಾಕುವುದು, ಬೆಂಕಿ ಹಾಕುವುದು 
armistice n, ಯುದ್ದವಿರಾಮ, ಕದನವಿರಾಮ 

art n , ಕಲೆ, ಕೌಶಾಲ 
armour , ಸೈನಿಕನ ಕವಚ 

art silk ಕಚ್ಚಾ ರೇಷ್ಮೆ 
armour- plated ಸಶಸ್ತ್ರ ಕವಚ 

arts faculty ಕಲಾಭೂಷಣ ವಿಭಾಗ 
armoured n. ಕವಚಧಾನಿ ಸೈನಿಕ 

art treasures ಅಮೂಲ್ಯಕಲಾವಸ್ತುಗಳು 
armoured strength ಕವಚಧಾರಿ ಸೈನ್ಯ | artery n. ರಕ ದಮುನಿ ಸೇರೆ 
armoured vehicle ಸಶಸ್ತ್ರ ವಾಹನ 

artesian Well ಶಿಲಾರಂಧ್ರಗಳ ಮೂಲಕ 
armoury n. ಆಯುಧಶಾಲೆ 

ನೀರುಮೇಲೆರುವ ಬಾವಿ, ಚಿಲುಮೆ ಬಾವಿ 
army n. ಸೈನ್ಯ 

articles of association ಸಂಸ್ಥೆಯ 
army chief of stall ಸೈನ್ಯ ಸಿಬ್ಬಂದಿಯ | ನಿಯಮಾವಳಿ 
ಮುಖ್ಯಸ್ಥ 

articles of faith ಮತಸೂತ್ರಗಳು 
army head quarters ಸೈನ್ಯದ ಪ್ರಧಾನ | artifice n, ಯುಕ್ತಿ , ಕುಯುಕ್ತಿ , ಕುತಂತ್ರ 

ಕಾರ್ಯಾಲಯ 
aroma n. ಪರಿಮಳ, ಸುವಾಸನೆ, ಸುಗಂಧ 

articificial adj . ಕೃತ್ರಿಮ 
arraign V. ಆರೋಪಿಸು, ನಿಂದೆ ಮಾಡು , 

artificial earth satellite ಭೂಮಿಯನ್ನು 
ದೋಷಾರೋಪಣೆ ಮಾಡು 

ಸುತ್ತುವ ಮಾನವ ನಿರ್ಮಿತ ಉಪಗ್ರಹ 


artillery 


assume 


artificial fertilizer ಸೀಮೆಗೊಬ್ಬರ, | assent N, ಒಪ್ಪಿಗೆ, ಅನುಮತಿ 
ರಸಗೊಬ್ಬರ 

assert V, ಸತ್ಯವೆಂದು ವಾದಿಸು, ಒತ್ತಿನುಡಿ, 
artificial insemination ವೈಜ್ಞಾನಿಕ ಪ್ರತಿವಾದಿಸು 
ಗರ್ಭಾಧಾನ 

assertion ೧. ಸತ್ಯವಾದ, ನಿಶ್ಚಿತವಾದ, ದೃಢವಾಕ್ಯ 
artificial respiration ವೈದ್ಯಕೀಯ, ಕೃತಕ 

assess V. ಮೌಲ್ಯ ಮಾಪನಮಾಡು 
ಉಸಿರಾಟ, ಸ್ವಾಸಕ್ರಿಯೆ 

assessed n . ತೆರಿಗೆದಾರ 
artillery n, ಫಿರಂಗಿಗಳ 

assessment n, ತೆರಿಗೆಯನಿರ್ಧಾರ, ಮೌಲ್ಯ 
artisan n , ಕುಶಲಕರ್ಮಿ 

ನಿರ್ಧಾರ, ಮೌಲ್ಯಮಾಪನ 
artist n , ಕಲೋಪಾಸಕ, ಕಾಲಭಿಜ್ಞ 

assessor n . ಕರ ನಿರ್ಧಾರಕ 
artistic Work ಕಲಾಕೃತಿ 

assets and liabilities ಆಸ್ತಿ ಮತ್ತು 
asbestos ಕಲ್ಲಾರು 

ಋಣ ಭಾರ, ಆಸ್ತಿ ಮತ್ತು ಜವಾಬ್ದಾರಿ 
ascend V. ಏರು, ಹತ್ತು 

asseverate V. ಪ್ರಮಾಣ ಪೂರ್ವಕವಾಗಿ ಹೇಳು 
ascendancy n . eineāra 

asseveration n , ಪ್ರಮಾಣ ಪೂರ್ವಕವಾದ 
ascent n ಆರೋಹಣ 
ask for trouble ಕಷ್ಟಗಳ ಆಹ್ವಾನ 

assidiuous adj, ಶ್ರದ್ದಾ ಪೂರ್ವಕವಾದ 
aspect n. ರೂಪ, ಆಕಾರ, ಮುಖ , ಸ್ವರೂಪ assign V. ಹಸ್ತಾಂತರ ಮಾಡು, ಗೊತ್ತುಪಡಿಸು, 
aspersion n , ಅಪವಾದ, ನಿಂದೆ 

ಕಾರನಿಗದಿ ಮಾಡು 

assignment n . ವಹಿಸಿಕೊಡುವುದು, 
asphalt 1 . ಟಾರು, ಡಾಂಬರು 

ಕಾರನಿಗದಿ, ಹಸ್ತಾಂತರಿಸುವುದು 
asphyxia n. ಶ್ವಾಸಸ್ತಂಭನ, ಉಸಿರುಕಟ್ಟುವುದು 

assimilate V. ಜೀರ್ಣಗೊಳಿಸಿಕೊಳ್ಳು, ಒಂದೇ 
aspiration n . ಆಕಾಂಷೆ, ಅಭಿಲಾಷೆ 

ರೂಪಕ್ಕೆ ಇಳಿಸು ' 
aspire V. ಅಪೇಕ್ಷೆ, ಅಭಿಲಾಷೆಯೊಂದು 

assimilation n, ಜೀರ್ಣ ಪಡಿಸಿಕೊಳ್ಳುವಿಕೆ, 
assial V. ಆಕ್ಷೇಪಿಸು, ತಪ್ಪು ಹುಡುಕು 

ಒಂದೇ ಸ್ವರೂಪಕ್ಕೆ ತರುವಿಕೆ 
assailable adj, ಆಕ್ಷೇಪಣೆಗೆ ಅರ್ಹವಾದ assist V. ಸಹಾಯಮಾಡು 
assailant , ಆಕ್ರಮಣಕಾರಿ, ದುಂಡಾವರ್ತಿ assistant n, ಸಹಾಯಕ 
assassin n . ಹಂತಕ, ಕೊಲೆಗೆಡುಕ 

associate adj. ಸಹಚರನಾದ 
assassinate V. ಕೊಬ್ಬು, ಖನಿಮಾಡು 

V, ಸಹಕರಿಸು 
assault V. ಮೇಲೆಬೀಳು, ಘಾತಿಸು, ಹೊಡೆ 

n , ಸಹಕಾರಿ, ಜತೆಗಾರ 
n, ದೌರ್ಜನ್ಯ , ಹಲ್ಲೆ 

associate delegate ಜನತೆಯ ಪ್ರತಿನಿಧಿ 
criminal assault ಅನೀತಿಯ ದೌರ್ಜನ್ಯ | association n , ಸಂಘ , ಸಂಸ್ಥೆ , ಕೂಟ, ಬಳಗ 
assay V. ಅದಿರಿನಲ್ಲಿ ಲೋಹದಪ್ರಮಾಣವನ್ನು _ memorandum of association ಸಂಘ 
ಗುರುತಿಸು 

ನಿಯಮಾವಳಿ, ಕಂಪೆನಿ, ನಿಯಮಾವಳಿ 
assemble V. ಒಂದುಗೂಡು, ಸೇರಿಸು,ಕೂಡಿಸು | assort V, ರಖವಾರು ವಿಭಾಗ ಮಾಡು 
assembly , ವಿಧಾನಸಭೆ, ಶಾಸನಸಭೆ, ಅಕ್ರಮ | assume V. 1. ಭಾವಿಸು, 2. ವಹಿಸಿಕೊಳ್ಳು, 
ಸಮಾವೇಶ 

3 . ನಟಿಸು 


assumption 


attorney 


assumption . 1. ಭಾವನೆ, 2. ನಟನೆ,ಸೋಗು, || atom 1. ಅಣು, ಪರಮಾಣು 
3. ವಹಿಸಿಕೊಳ್ಳು 

atom bomb ಪರಮಾಣು ಬಾಂಬು 
assurance n. ಆಶ್ವಾಸನೆ 

atomic device ಪರಮಾಣು ಸಾಧನ 
asterisk n, ನಕ್ಷತ್ರ ಚಿಹ್ನೆ 

atomic energy ಪರಮಾಣು ಶಕ್ತಿ 
astir adj. 1 . ಚಲಿಸುತ್ತಿರುವ, 2 . ಕ್ರಿಯಾ| 

atomic power plant ಪರಮಾಣು ವಿದ್ಯುತ್ 
ಮುಖವಾಗಿರುವ 

ಕೇಂದ್ರ 
astonish V. ಆಶ್ಚರಗೊಳಿಸು, ವಿಸ್ಮಯವನ್ನುಂಟು | atomic reactor ಪರಮಾಣು ಸಾವರ, 
ಮಾಡು 

ಅಟಾಮಿಕ್ ರಿಯಾಕ್ಟರ್‌ 
astonishing adj, ಆಶ್ಚಯ್ಯಕರ , ವಿಸ್ಮಯಕರ | atone V. ಪ್ರಾಯಶ್ಚಿತ್ತ ಮಾಡಿಕೊಳ್ಳು 
astonishment n. ಆಶ್ಚರ್ಯ , ವಿಸ್ಮಯ 

atrocious adj, ಘೋರ , ಭಯಂಕರ, 
astound V. ವಿಭ್ರಮೆಗೊಳಿಸು, ದಿಗ್ರಮೆಗೊಳಿಸು ಅಮಾನವೀಯ 
astray adv. ದಾರಿತಪ್ಪಿ 

atrocity n ಅಮಾನವೀಯ ಕೃತ್ಯ,ಘೋರಕೃತ್ಯ , 
astringent n. ಸಂಕೋಚಕ, ಸ್ರಾವನಿರೋಧಕ ಪಾಶವಿಕ ಕೃತ್ಯ 
astrology n. ಜ್ಯೋತಿಷ್ಯಶಾಸ್ತ್ರ 

attach V. 1. ಸೇರಿಸು, ಲಗತ್ತಿಸು, 2. ಜಪ್ತಿಮಾಡು 
astronomer _ n . ಖಗೋಳ ವಿಜ್ಞಾನಿ, attache n . ರಾಯಭಾರಿಯ ಜತೆ ಇರುವ 
ಖಗೋಳಜ್ಞ 

ಸೇನಾಧಿಕಾರಿ 
astronomy n. ಖಗೋಳವಿಜ್ಞಾನ 

attachment n. 1.ಸ್ನೇಹ, ವಿಶ್ವಾಸ, 2 . ಆಸ್ತಿಯ * 
astronomical distances ಅನಂತ ದೂರ, 
ಗ್ರಹ ನಕ್ಷತ್ರದೂರ 

attack V. ಆಕ್ರಮಣ ಮಾಡು, ದಾಳಿಮಾಡು 
astronomical figures ಅನಂತ ಸಂಖ್ಯೆಗಳ, n, ಆಕ್ರಮಣ, ದಾಳಿ 
ಅತ್ಯಗಾಧ ಸಂಖ್ಯೆಯ 

| attain V, ಸಾಧಿಸು, ಹೊಂದು, ಗಳಿಸು 
astute adj, ಚತುರ, ಜಾಣ, ದಕ್ಷ 

attempt V, ಪ್ರಯತ್ನಿಸು 
asylum n, ರಕ್ಷಣಾಲಯ , ಆಶ್ರಯ ಸ್ಥಾನ 
asymmetry , ಅಸಮತೆ, ಅನನುರೂಪತೆ attend V. 1. ಹಾಜರಾಗು, ಉಪಸ್ಥಿತವಾಗಿರು, 

at random ಮನಸಿಗೆ ಹೊಳೆದಂತೆ, | 2. ಶುರೂಷೆಮಾಡು 
ಯಾದೃಚ್ಛಿಕವಾಗಿ, ಅಲ್ಲೊಂದು ಇಲ್ಲೊಂದು | attendance n, ಹಾಜರಾತಿ, ಹಾಜರಾಗಿರುವಿಕೆ 
at times ಕೆಲವು ವೇಳೆ 

attendant n, ಸೇವಕ, ಆಳು, ಪರಿಚಾರಕ 
atheism 7, ನಾಸ್ತಿಕತೆ 

attention n. ಗಮನ, ಲಕ್ಷ 
atheist n. ನಾಸ್ತಿಕ 

draw attention ಗಮನ ಸೆಳೆ 
athlete n. ಕ್ರೀಡಾಸ್ಪರ್ಧಿ, ಅಶ್ಲೀಟು,ಕ್ರೀಡಾಳು | pay attention ಗಮನಕೊಡು 
athletic adj. ಕ್ರೀಡಾಸಕ್ತ 

attenuate V. ಕೃಶವಾಗು, ದುರ್ಬಲವಾಗು 
athletics n. ವ್ಯಾಯಾಮ ಕ್ರೀಡಾ,ಕ್ರೀಡಾಸಕ್ತಿ | attest V. ಸಾಕ್ಷಿಯಾಗಿರು, ಸಾಕ್ಷಿಹೇಳು, ಸಹಿಹಾಕು 
ಪಂದ್ಯಗಳು 

attestation n. ಸಾಕ್ಷಿಯಾಗಿರುವಿಕೆ, ಸಹಿ 
atmosphere ವಾತಾವರಣ 

attitude n, ಮನೋಭಾವ, ಭಾವನೆ, ದೃಷ್ಟಿಕೋನ 
atoll 7, ಹವಳ ದ್ವೀಪ 

attorney n . JD,OG JO 


ಜಪ್ತಿ 


n, ಪ್ರಯತ್ನ 


17 


attract 


automobile 


power of attorney ಮುಖ್ಯಾರ್ ನಾಮೆ | aural adv , ಶ್ರವಣ ಸಂಬಂಧಿ, ಕಿವಿಗೆ ಸಂಬಂಧಿಸಿದ 
attract V , ಆಕರ್ಷಿ ಸು 

aurora australis n. ದಕ್ಷಿಣ ಧ್ರುವದ ಪ್ರಕಾಶ 
attraction n ಆಕರ್ಷ ಣೆ 

aurora borealis n . ಉತ್ತರ ಧ್ರುವದ ಪ್ರಕಾಶ 
attributable adj, ಆರೋಪಿಸಬಹುದಾಗಿರುವ auspices ಆಶ್ರಯ, ಪೋಷಣೆ 
attribute V , ಆರೋಪಿಸು 

auspicious adj, ಶುಭಕರವಾದ, ಶುಭ ಶಕುನ 
_ n . ಆರೋಪ| 

ದಿಂದ ಕೂಡಿದ 
attrition n. 1. ಘರ್ಷಣೆ, ತಿಕ್ಕಾಟ, 2. ಸವೆತ, | austerity 1, ಮಿತವ್ಯಯ , ಖರ್ಚಿನಲ್ಲಿ ಹಿಡಿತ 

ತೇವಾನ, 3 , ಕೆಲಸಗಾರರನ್ನು ತೆಗೆದು austerity measures ಮಿತವ್ಯವಯದ 
ಹಾಕುವುದು 

ನಿಯಮಗಳು 
attune V. 1. ಹೊಂದಾಣಿಕೆ ಮಾಡು, 2. ಶ್ರುತಿ | authentic adj, ಪ್ರಾಮಾಣಿಕ , ಅಧಿಕಾರಯುತ, 
ಕೂಡಿಸು 

ಅಧಿಕೃತ, ಸಾಧಾರ 
auction n ಹರಾಜು, ಏಲಂ 

authenticate V. ಪ್ರಮಾಣೀಕರಿಸು, ಅಧಿಕೃತ 
auctioneer V, ಹರಾಜು ಹಾಕು 

ವೆಂದು ಪ್ರಕಟಿಸು 
n, ಹರಾಜು ಹಾಕುವವನು 

authenticity n, ವಿಶ್ವಾಸಾರ್ಹತೆ 
audacious adj ಸಾಹಸಯುತ, ಸಹಾಸಕರ author n. ಲೇಖಕ, ಗ್ರಂಥಕರ್ತ" 
audacity n. 1. ಧೈರ್ಯ , 2. ನಿರ್ಲಕ್ಷ್ಯ 

authorise V. ಅಧಿಕಾರವನ್ನುಕೊಡು, ಅಧಿಕಾರ 
audibility n. ಶ್ರವ್ಯತೆ, ಶ್ರವಣಗುಣ 

ವನ್ನು ನೀಡು 
audience n, ಸಭಾಸದರು, ಸಭ್ಯರು 

authorised capital ಅಧಿಕೃತ ಬಂಡಾ 

ವಾಳ, ಅಧಿಕೃತ ಮೂಲಧನ 
audible adj . ಕಿವಿಗೆ ಕೇಳುವ, ಶ್ರವಣೀಯ, 

authorised verion ಅಧಿಕೃತ ಪಾಠ 
ಕೇಳಬಹುದಾದಷ್ಟು ಗಟ್ಟಿಯಾದ 

authoritarian adj, ಅಧಿಕಾರ ಶಾಹಿಯಾದ 
give audience ದರ್ಶನಕ್ಕೆ ಒಪ್ಪಿಗೆನೀಡು, 
ದರ್ಶನ ನೀಡು 

authoritatianism n, ಅಧಿಕಾರ ಶಾಹಿ 
audio - visual education ಶ್ರವ್ಯ ದೃಶ್ಯ 

authoritative adj, ಅಧಿಕಾರ ಯುತ 
ಶಿಕ್ಷಣ 

authority n ಅಧಿಕಾರ 
audit V, ಲೆಕ್ಕವನ್ನು ಪರಿಶೋಧಿಸು 

- letter of authority ಬಹಿರಂಗ ಪತ್ರ 
_ n. ಲೆಕ್ಕ ಪರಿಶೋಧನೆ 

autobiography n. ಆತ್ಮಚರಿತ್ರೆ 
audition n. ಶಾರೀರ ಪರೀಕ್ಷ, ಧ್ವನಿ ಪರೀಕ್ಷೆ autocracy n. ನಿರಂಕುಶ ಪ್ರಭುತ್ವ , ಸರ್ವಾಧಿ 
auditor n. ಲೆಕ್ಕಪರಿಶೋಧಕ 

ಕಾರತ್ವ 
auditor general ಲೆಕ್ಕಪರಿಶೋಧಕರ 

autocrat n. ನಿರಂಕುಶ ಪ್ರಭು 
ವರಿಷ್ಠಾಧಿಕಾರಿ 

autograph n ಸ್ವಹಸ್ತಾಕ್ಷರ 
augment V, ಹೆಚ್ಚುಸು, ಅಧಿಕಗೊಳಿಸು automatic adj, ಸ್ವಯಂ ಚಾಲಿತ 
augur V. ಶುಭಶಕುನವಾಗು 

automatic weapons ಸ್ವಯಂ ಚಾಲಿತ 

ಆಯುಧಗಳು 
n. ಶುಭಶಕುನ 

automobile n. ಮೋಟಾರು, ಕಾರು ಸ್ವಯಂ 
augury n. ಶುಭಶಕುನದ ಸೂಚನೆ 

ಚಾಲಿತ ವಾಹನ 
auran. ಶೋಭೆ, ಶಾಂತಿ 


18. 


azure 


autonormy 


autonomous body ಸ್ವಾಯಂ ಅಧಿಕಾರ | avOW V. 1. ಘೋಷಿಸು, ಗಟ್ಟಿಯಾಗಿ ಹೇಳು, 
ವುಳ್ಳ ಸಮಿತಿ, ಸಂಸ್ಥೆ 

2 . ಒಪ್ಪಿಕೊಳ್ಳು, ಅಂಗೀಕರಿಸು, ಪ್ರಕಟಿಸು 
autonomy , ಸ್ವಾಯುಕ್ತತೆ 

avowal n, ಸ್ಪಷ್ಟಸಮ್ಮತಿ, ಅಂಗೀಕಾರ 
autopsy , ಶವಪರೀಕ್ಷೆ, ಸಾವಿನ ಕಾರಣವನ್ನು | avOWeldy adv. 1. ಸ್ಪಷ್ಟವಾಗಿ, ವ್ಯಕ್ತವಾಗಿ, 
- ನಿರ್ಧರಿಸಲು ಮಾಡುವ ಶವಪರೀಕ್ಷೆ 

2 . ಪ್ರಮಾಣಬದ್ಧವಾಗಿ 
autumn n. ಶರತ್ಕಾಲ 

await V. ಕಾದುಕೊಂಡಿರು, ನಿರೀಕ್ಷಿಸು, ಎದುರು 

ನೋಡು 
autumnal equnox goes 2013,03 

awakening adj. 1 . ನಿದ್ದೆಯಿಂದ ಎಚ್ಚರ 
auxiliary adj, ಸಹಾಯಕ 

ಗೊಳಿಸುವ, 2 , ಕ್ರಿಯಾಶೀಲನಾಗುವಂತೆ 
avail V. ಉಪಯೋಗಿಸಿಕೊಳ್ಳು, ಬಳಸಿಕೊಳ್ಳು 

ಮಾಡುವ, 3. ಎಚ್ಚವಿರುವ 
of no avail ವಿಫಲ, ವ್ಯರ್ಥ 

award V. ತೀರಾನಕೊಡು 
availability n ಪ್ರಾಪ್ತಿ, ಲಭ್ಯತೆ 

n. 1. ಬಹುಮಾನ, ಪ್ರಶಸ್ತಿ , 2 . ಪಂಚಾ 
available adj, ಲಭ್ಯವಾದ 

ಯತಿಯ ತೀರಾನ 
avalanche n. ಹಿಮಪ್ರವಾಹ, ಮಂಜುಗೆಡ್ಡೆಯ | aware adj, ತುಂಬ ಪರಿಚಯವುಳ , ಚೆನಾಗಿ 
ಪ್ರವಾಹ 

ಗೊತ್ತಿರುವ 
avenge V. ಸೇಡುತೀರಿಸಿಕೊಳ್ಳು 

awe n . 1 . ತುಂಬು ಗೌರವದ, ಜತೆ ಆಶ್ಚಯ್ಯ, 
avenue n. 1. ದಾರಿ, ಮಾರ್ಗ, ರಸ್ತೆ , 2. ಸಾಲು ಅತ್ಯಾಶ್ಚದ್ಯವುಳ್ಳ ಗೌರವ, 2 . ಭಯ ತುಂಬಿದ 
ಮರದ ರಸ್ತೆ 

ಗೌರವ 
aver V, ದೃಢವಾಗಿ ಹೇಳು 

awful adj, ಭಯಾನಕವಾದ, ಭೀಕರ 
average n . JOSZO 

awkward adj. ವಕ್ರವಾದ, ನಾಜೂಕಿಲ್ಲದ, 
averment n, ದೃಢವಾದ ಮಾತು, ಸ್ಥಿರವಾದ | ನಯವಿಲ್ಲದ 
ಉಕ್ಕಿ 

awning n. ಬಿಸಿಲಿನ ತಾಪವನ್ನು ತಪ್ಪಿಸಲು ಹಾಕಿದ 
averse adj, ಅತಿ ವಿರುದ್ಧವಾದ, ಸ್ವಲವೂ | 

ಕೃತಕ ಛಾವಣಿ 
ಇಷ್ಟವಿಲ್ಲದ 

awry adv . ಒಂದು ಕಡೆಗೆ ತಿರುಗಿ, ತಪ್ಪಾಗಿ ತಿರುಗಿ 
aversion n. 1. ಪ್ರತಿಕೂಲತೆ, 2. ಬೇಡದ ವಸ್ತು | axe V. 1. ಕೊಡಲಿಯಿಂದ ಕಡಿ, 2. ಖೋತಾ 
avert n ನಿವಾರಿಸು, ತಪ್ಪಿಸು 

ಮಾಡು 
aviation n. ಹಾರಾಟ, ವಿಮಾನದ ಹಾರಾಟ, n , ಕೊಡಲಿ 
ವಿಮಾನ ಯಾನ 

an axe to grind ಸ್ವಾಂತಲಾಭವನ್ನು 
avidity h. ತೀವಾಕಾಂಕ್ಷೆ, ಅತಿಲೋಲುಪತೆ ಗಮನದಲ್ಲಿ ಇಟ್ಟಿರುವವನು, ಸ್ವಲಾಭ 
avocation n. ಉಪವೃತ್ತಿ, ಹವ್ಯಾಸ 

axiom n. ಸ್ವತಃ ಸಿದ್ದವಾದ ಸೂತ್ರ, ಸ್ವತಃ ಸತ್ಯ , 
avoid V. ತಪ್ಪಿಸು, ದೂರಮಾಡು, ತೊಲಗಿಸು, | 

ಸಿದ್ದಾಂತ 
ನಿವಾರಿಸು 

axis n . even 
avoidable adj, ನಿವಾರಿಸಬಹುದಾದ, ತಪಿಸ | axle n, ಅಚ್ಚು , ಚಕ್ರಗಳ ನಡುವಿನ ಸಲಾಕೆ 
ಬಹುದಾದ 

azure adj, ಆಕಾಶದ ನೀಲಿಯಂಥ, ಆಕಾಶ 
avoidance n ನಿವಾರಣೆ, ನಿವಾರಿಸುವಿಕೆ 

ನೀಲಿಯ 


babler 


bajra 


ವಿರುದ್ಧ 


B 

bacterio phage ಬ್ಯಾಕ್ಟಿರಿಯ ಭಕ್ಷಕ 
babler n, ಅಸಂಬದ್ಧವಾಗಿ ಮಾತನಾಡುವವನು, 

bad adj, ಕೆಟ್ಟ , ದುಷ್ಟ, ಅಹಿತವಾದ, ಕೀಳಟ್ಟದ, 
ತೊದಲುವವನು, ಅತಿಮಾತನಾಡುವವನು 

ಅನೀತಿಯ 
babe , ಶಿಶು, ಬ್ಯಾಬ್ದ‌ ಹಕ್ಕಿ , ಎಳೆಮಗು, ಬೇಬಿ 

bad blood ವೈಮನಸ್ಯ , ದ್ವೇಷ 
babel n. ಗದ್ದಲ, ಗೊಂದಲ, ಕಿರಿಚಾಟ 

bad conductor ಮಂದವಾಹಕ 
bacillus n. ಅಣುಜೀವಿ, ಕಡ್ಡಿರೂಪದ 

bad debt ಹೋಕು, ಬಾಕಿ, ವಸೂಲಾಗದ 
ರೋಗುಣಾ, ಬ್ಯಾಕ್ಟಿರಿಯಾ, ಏಕಾಣುಜೀವಿ 

ಬಾಕಿ 
back adj. ಹಿಂದಿನ 

bad faith ದುರುದ್ದೇಶ 
back issues ಹಿಂದಿನ ಸಂಪುಟಗಳು 

bad in law ಕಾನೂನು ವಿರುದ್ಧ ನ್ಯಾಯ 
backbond ಜಾಮೀನುದಾರನಿಗೆಕೊಡುವ 
ಬಂಧ ಪತ್ರ 

badge , ಲಾಂಛನ, ಚಿಹ್ನೆ 
back n, ಹಿಂದು, ಬೆನ್ನು, ಹಿಂಭಾಗ . 

badge & beft ಬಿಲ್ಲೆ ಮತ್ತು ಬ್ಯಾಡು, 

ಗುರುತಿನ ಬಿಲ್ಲೆ ಮತ್ತು ಸೊಂಟ ಪಟ್ಟಿ 
V, ಸಮರ್ಥಿಸು, ಪುಷ್ಟಿಕರಿಸು , ಬೆಂಬಲಿಸು 

badlands ಬಂಜರುಭೂಮಿ, ಬೀಳುಭೂಮಿ 
back out ಹಿಂದೆಗೆ, ಮಾತಿಗೆ ತಪ್ಪು 

badger ಅಳಿಲು, ಮುಂಗುಸಿಯಂಥ 
backbiting 1. ಚಾಡಿ, 2. ಚಾಡಿಕೋರತನ 

ಬಿಲವಾಸಿ ಪ್ರಾಣಿ, ಬ್ಯಾಜರ್ 
backbone 1. ಬೆನ್ನು ಮೂಳೆ, ಬೆನ್ನುಹುರಿ , | baffle V. ಕಕಾಬಿಕ್ಕಿಮಾಡು, ದಿಗಮೆಗೊಳಿಸು 
ಮುಖ್ಯಾಧಾರ 

bag V. ಗೆಲ್ಲು, ವಶಪಡಿಸಿಕೊ 
back -door adj. 2002JDNO JOJ wood 

n, ಚೀಲ, ಕೈಚೀಲ 
n, ಹಿಂಬಾಗಿಲು, ನೇರವಲ್ಲದ ಮಾರ್ಗ 

bagasse ಕಬ್ಬಿನ ಸಿಪ್ಪೆ , ಬಗಸೆ 
background ಹಿನ್ನೆಲೆ 
back -ground music low ees, Bongo Thail van goede 

baggage n. ಗಂಟುಮೂಟೆ, ಸಾಮಾನು 
ಸಂಗೀತ 

bail bond ಜಾಮೀನು ಪತ್ರ 
backing n, ಬೆಂಬಲ ,ಪ್ರೋತ್ಸಾಹ, ಉತ್ತೇಜನ 

bailable adj, ಜಾಮೀನು ಪಡೆದು ಬಿಡಬಹು 
backlash n . 2008ee3o 

ದಾದ, ಜಾಮೀನಿಗೆ ಅರ್ಹ 
back log n ಹಿಂದುಳಿಕೆ, ಖರ್ಚಾಗದೆ ನಿಂತ 

| bailment ಜಾಮೀನು ಬಿಡುಗಡೆ, 
ಸಾಮಾನು, ಉತ್ತರನೀಡಲಾಗದ 

ವಶಕ್ಕೆಕೊಡುವುದು 
backward adj. ಹಿಂದಿರುಗಿದ, ಹಿಮ್ಮೆಟ್ಟಿದ, | 

| balif n, ಅಮೀನ, ಬೇಲೀಫ್ 
ಹಿಂದುಳಿಕೆ 

bait V. ತೊಂದರೆಕೊಡುಪೀಡಿಸು, ಸತಾಯಿಸು, 
adv: ಹಿಂದಿರುಗಿ, ಹಿಮ್ಮೆಟ್ಟಿ 

ಹಿಂಸಿಸು, ಆಸತೋರಿಸು, 
backward class ಹಿಂದುಳಿದ ವರ್ಗ 

_ n, 1. ತೊಂದರೆ , ಹಿಂಸೆ, ಪ್ರಲೋಭ 
backyard n, ಹಿತ್ತಿಲು 

ನೀಡುವಿಕೆ , 2. ಗಾಳದ ಕೀಟ, ಎರೆಹುಳು , 
bacterian, ಏಕಾಣುಜೀವಿಗಳು , ಸೂಕ್ಷ | 

ವಿಷವಸ್ತು 
ಕ್ರಿಮಿಗಳು, ಬ್ಯಾಕ್ಟಿರಿಯ 

| bajra n, ಸಜ್ಜೆ 
bactereologicalwarfare ಕ್ರಿಮಿಯುದ್ಧ | baking powder ಅಡಿಗೆ ಸೋಡ 


non -schedule bank 


backer 's dozen 


baker's dozen 13, ಹದಿಮೂರು ballot v, ಓಟುಹಾಕು, ಮತನೀಡು 
balance V, ಸರಿತೂಗು, ಸರಿಹೊಂದಿಸು 

n , ಮತ, ಮತಪತ್ರ 
n , 1 . ಸಮತೋಲನ, 2 . ತಕ್ಕಡಿ | ballot-box 1 ಮತಗಳ ಪೆಟ್ಟಿಗೆ. 
balance of payments ವಿದೇಶ | ballot- paper , ಮತ ಪತ್ರ 
ಹಣಬಾಕಿ, ಪಾವತಿ ಬಾಕಿ 

ballyhoo n. ಪ್ರಚಾರ , ಅಸಭ್ಯ ಪ್ರಚಾರ 
balance of power ಸಮ ಪ್ರಾಬಲ್ಯ, ಶಕ್ತಿ bailyrag V, ಕುಚೇಷ್ಟೆವಾಡು, ಸತಾಯಿಸು 
ಸಮತೋಲನ 

balm , ಮುಲಾಮು, ಚರ್ಮಕ್ಕೆ ಹಚ್ಚುವ ಔಷಧಿ 
balance of trade ವಾಣಿಜ್ಯ ಬಾಕಿ 

balsam n . ಬಾಲ್ಸಮ್ ಮರದಾಳ 
balanced budget ಸಮತೋಲ 

balustrade n : ಸೋಪಾನ ಪೀಠಗಳ ತಾತ್ಕಾರ, 
ಆಯವ್ಯಯ 

ತಡೆಗೋಡೆ 
balanced diet ಸಮತೋಲನ ಆಹಾರ, 

bamboo shoot ಕಣಿವೆ, ಕಳಲೆ 
balance sheet ಅಡಾವೆ ಪತ್ರಿಕೆ, ಸಂತುಲಿತ | 

bamboozzle V, ಮೋಸಮಾಡು, ವಂಚಿಸಿ 
ತಃಖ್ಯೆ 

ban V ನಿಷೇಧಿಸು, ಪ್ರತಿಬಂಧಿಸು 
balcony n : ಮುಖಮಂಟಪ, ಮೊಗಸಾಲೆ , | 
ಬಾಲ್ಕನಿ, ಮಹಡಿಯ ಮುಂಭಾಗ 

n, ನಿಷೇಧಾಜ್ಞೆ ಪ್ರತಿಬಂಧಕಾಜ್ಞೆ 
baid adj, ಬೋಳಾದ, ಬೊಕ್ಕ, ನಿಸ್ಸಾರವಾದ | 

banal adj, ಅತಿಸಾಧಾರಣ , ಬಹುಸಾಮಾನ್ಯ 

ನೀರಸ 
bale n. ಬೇಲು, ಪಿಂಡಿ, ಗಂಟು, ಮೂಟೆ 
bale out ಹೊರನೂಕು, ವಿತರಿಸು , 

band n. 1. ಪಟ್ಟಿ, 2, ಗುಂಪು, 3. ವಾದ್ಯಗೋಷ್ಠಿ 
ಪಾರುಮಾಡು 

bandage 1. ಔಷಧಿಯನ್ನು ಕೈಕಾಲುಗಳಿಗೆ ಹಾಕಿ 
balk V, ಕೂಡಲೆ ನಿಲ್ಲಿಸು , ಇದ್ದಕ್ಕಿದ್ದಂತೆ | 

ಕಟ್ಟುವ ಕಟ್ಟು 
ಮುಂದುವರೆಯದೇ ನಿಲ್ಲಿಸು, ಹಠಾತ್ bandit n. ಡಕಾಯಿತ 
ಅಡ್ಡಿಪಡಿಸು 

banditi ದಾರಿಗಳ ದಸ್ಯುಗಳು 
n, ಹಠಾತ್ ಅಡ್ಡಿ, ತಡೆಯೊಡ್ಡು bandy V. 1. ಹೋರಾಡು, ವಾದಮಾಡು, 
ballad n, ವೀರಗಾಥೆ, ಜಾನಪದ ವೀರಕಥೆ 2. ಕೊಟ್ಟು ತೆಗೆದುಕೊಳ್ಳು 
ballast V, ನಿಲುಭಾರವನ್ನು ಒದಗಿಸು 

| bane n ನಾಶ ಮಾಡುವ ವ್ಯಕ್ತಿ ಅಥವಾ ವಸ್ತು , 
n. ( ನೌಕೆಯ) ನಿಲುಭಾರ 

ಹಾಳು ಮಾಡುವ ಸಾಧನ 
ballerina n, ಬ್ಯಾಲೆ ಎಂಬ ರಷ್ಯದ ನರ್ತನ | 

bang V. ಅಪ್ಪಳಿಸು, ಹೊಡೆ 
ಮಾಡುವವಳು , ಪಾಶ್ಚಾತ್ಯ ನರ್ತಕಿ, ಬ್ಯಾಲೆ | h, ಹೊಡೆತದ ಶಬ್ದ 
ನರ್ತಕಿ 

bangle V, ಕೈಬಳೆ 
ballet n. ರಷ್ಯದ ಬ್ಯಾಲೆ ನತ್ಯ , ಬ್ಯಾಲೆ banish V, ಹೊರಗಟ್ಟು , ಬಹಿಷ್ಕರಿಸು, 
ballistic adj. 23. 07 nopot 

ದೇಶಭ್ರಷ್ಟನನ್ನಾಗಿ ಮಾಡು 
ballistics n. ಚಿಮ್ಮು ಚಲನ ವಿಜ್ಞಾನ 

banishment n. ಬಹಿಷ್ಕಾರ, ದೇಶಭ್ರಷ್ಟತೆ 
balloon n. ಬಲೂನು, ಪುಗ್ಗಾ , ಪುಗ್ಗೆ . 

bank n, ಬ್ಯಾಂಕು, ಲೇವಾದೇವಿ ಸಂಸ್ಥೆ 
balloonist n, ಬಲೂನುಯಾನ ಮಾಡುವವ non -scheduled bank ವರ್ಗೀಕರಿಸದ 

ಬ್ಯಾಂಕು 


banker 

barter 
scheduled bank ವರ್ಗೀಕೃತ ಬ್ಯಾಂಕು , | 
ವರ್ಗೀಕರಿಸಿದ ಬ್ಯಾಂಕು , ಷೆಡ್ಯೂಲ್ಡ್ ಬ್ಯಾಂಕು | 

pare faced ಲಜ್ಜೆಯಿಲ್ಲದ 
banker n, ಲೇವಾದೇವಿಗಾರ, ಬಂಕರು 

| barely adv . ಕೇವಲವಾಗಿ, ಮುಚ್ಚುಮರೆಇಲ್ಲದೆ 
banking n, ಲೇವಾದೇವಿ 

tiarest minimum ಕನಿಷ್ಠ 
bank note ಬ್ಯಾಂಕಿನ ಹುಂಡಿ 

bargain V. ಚೌಕಾಸಿಮಾಡು, ಜುಗ್ಗಾಡು 
banker's chea Je ಬ್ಯಾಂಕ್ ಧನಾದೇಶ, 

h, ಲಾಭ, ಚೌಕಾಸಿ 
ಬ್ಯಾಂಕ್ ಚೆಕ್ಕು 

barge V . ಗೂಳಿಯಂತೆ ಧಾವಿಸು 
bank rate ಬ್ಯಾಂಕಿನ ಬಡ್ಡಿದರ 

n, ನಾವೆ, ನೌಕೆ, ತಾರಿ 
bank turn ಬ್ಯಾಂಕು ಕಳುಹಿಸುವ ಜಮಾ | bargee n, ನಾವಿಕ 
ಖಃ ರ್& ವಿವರ 

barium ಹೊಳಪಿನ ಮೂಲವಸ್ತು , 
bankrupt n, ದಿವಾಳಿ 

ಬೇರಿಯಂ 
b 'an < ruptcy n . Ondez , 

barium meal ಎಕ್ಸರೇ ತೆಗೆಯುವ ಮುನ್ನ 
beinner n. ಬಾವುಟ, ಪತಾಕೆ, ಧ್ವಜ 

ಕುಡಿಸುವ ದ್ರವ, ಹೊಟ್ಟೆಯಲ್ಲಿ ಹೊಳೆಯುವ 
'banquet n. ಔತಣ , ಭೋಜನ ಕೂಟ 

ದ್ರವ 
banter n , ಹಾಸ್ಯ , ಲಘುವಿನೋದ | bark V, ಬೊಗಳು, ಅರಚು 

bantam Weight 112- 118 ಪೌಂಡ್ | n, 1. ಬೊಗಳುವಿಕೆ, 2. ಮರದ ತೊಗಟೆ 
ಮಧ್ಯೆಯ ತೂಕ 

barkeeper . ಮದ್ಯದಂಗಡಿ ಯಜಮಾನ 
banyan - tree ಆಲದಮರ 

barely n. ( ಒಂದು ಧಾನ್ಯ), ಬಾರಿ 
baptism n. ಕೈಸ್ತ ಮತ ದೀಕ್ಷಾ ಸ್ನಾನ 

barn n, ಕಣಜ, ಧಾನ್ಯದಕೋಠಿ, ಪಣತ 
bar V. ಅಡ್ಡಿ ಪಡಿಸು, ತಡೆಹಡಿ, 

barometer n. ವಾಯುಭಾರ ಮಾಪಕ 
n. 1 . ದಬ್ಬೆ, ಪಟ್ಟಿ , ಕಂಬಿ , 2. ವಕೀಲರ ಸಂಘ, 
ನ್ಯಾಯವಾದಿಗಳ ಸಂಸ್ಥೆ , 3. ಹೆಂಡದಂಗಡಿ, 

barrack n, ಸೈನಿಕರ ನಿವಾಸಸ್ಥಳ, ಸೇನಾ ಶಿಬಿರ 
ಗಡಂಗು 

barrage n. 1. ಅಣೆಕಟ್ಟು, 2. ತೀವ್ರದಾಳಿ 
at the bar of public opinion barrage of questions ಪ್ರಶ್ನೆಗಳ 
ಸಾರ್ವಜನಿ ಅಭಿಪ್ರಾಯದ ನ್ಯಾಯ ಪರಂಪರೆ 
ವೇದಿಕೆಯಲ್ಲಿ 

barrel n. 1. ಪಿಪಾಯಿ, 2 .ಕೋವಿಯ ನಳಿಕೆ 
be called to the bar ನ್ಯಾಯವಾದಿ 

| barren adj, ಬಂಜರಾದ, ಬರಡಾದ 
ಎಂದುಸ್ವೀಕರಿಸು, ವಕೀಲನೆಂದು ಒಪ್ಪು 

barricade V, ದಾರಿಗೆ ಅಡ್ಡಹಾಕು 
barbarian adj, ಬರ್ಬರ, ಅನಾಗರಿಕ, ಅಸಂಸ್ಕೃತ 

n, ಮಾರ್ಗದಲ್ಲಿ ಹಾಕಿದ ತಡೆ 
barbarism n , ಅನಾಗರಿಕತೆ, ಬರ್ಬರತೆ 

barrier n 
barbarous adj, ಅನಾಗರಿಕ, ಕ್ರೂರ 
barbed wire ಮುಳ್ಳುತಂತಿ 

barrister n , ಬ್ಯಾರಿಸ್ಟರ್ ಪರೀಕ್ಷೆಯಲ್ಲಿ 

- ತೇರ್ಗಡೆಯಾದವನು 
barbital, barbiturate ಉದ್ರೇಕಶಮನದ 
ಔಷಧ 

barter V, ವಸ್ತುವಿನಿಮಯ ಮಾಡು, ವಸ್ತು 

ವಿನಿಮಯ 
bare adj. 1. ನಗ್ನ , 2. ಸ್ಪಷ್ಟವಾದ, ಕೇವಲ 


beat 


basalt 


basalt n. ಕಪ್ಪು ಶಿಲೆ, ಬೇಸಾಲ್ಟ್ 
base V. ಆದರಿಸು, ಆಧಾರಮಾಡಿಕೊಳ್ಳು 

adj, ನೀಚ, ಕುದ್ರ 

n. 1. ನೆಲೆ, ಆಧಾರ 
baseless adj. Quomododd 
basemetal n . mes ,esca 
basement n, ನೆಲಮಾಳಿಗೆ 
bashful adj. ಲಜ್ಜೆಯಿಂದಕೂಡಿದ, 

ನಾಚಿಕೆಯುಳ್ಳ 
basic adj. 1. ಮೂಲಭೂತ, ಆಧಾರಭೂತ, 

2 . ಕ್ಷಾರೀಯ, ಪ್ರತ್ಯಾಮ್ಲಯ 
basic education ಮೂಲಶಿಕ್ಷಣ, 
ಬುನಾದಿ ಶಿಕ್ಷಣ 

basic industry ಮೂಲಕೈಗಾರಿಕೆ 
basicity , ಪ್ರತ್ಯಾಮೀಯತೆ 
basin n . 1 . ಬಾನೆ, ಅರಕಿನ ಕಟ್ಟಿ , 

2. ಜಲಾನಯನ ಭೂಮಿ, 3. ಕುಂಟೆ 
basis n. 1. ಆಧಾರ, ಮೂಲ, 2. ಮೂಲ ವಸ್ತು 
bask v. 1. ಬಿಸಿಲುಕಾಯಿಸು, 2 . ಆನಂದದಲ್ಲಿರು 
basket 1. ಬುಟ್ಟಿ, ಮೂಟೆ, ಗೂಡೆ 
bass voice 670 Do 090030 
bastard n. ಜಾರಜ, ಅನೈತಿಕ ಸಂಬಂಧದಲ್ಲಿ 

ಜನಿಸಿದವನು 
bastion 7, ಬುರುಜು, ಕೋಟೆಮೇಲಿನ ಕಟ್ಟಡ 
batch n ತಂಡ, ದಳ 
bath n. 1. ಸ್ನಾನ, ಜಳಕ, 2 . ಸ್ನಾನಗೃಹ 
bathe V, ಸ್ನಾನಮಾಡು 
bathometer 1. ಆಳಮಾಪಕ 
baton n, ಅಧಿಕಾರದಂಡ 
battallion n, ಸೈನ್ಯದ ತುಕಡಿ, ಸೇನಾದಳ 
batten v. 1. ತಿಂದು ಕೊಬ್ಬು, 2. ಲಂಚತಿನ್ನು , 

3. ಹಾಸುಹಲಗೆ 


batter V, ಮತ್ತೆ ಮತ್ತೆ ಹೊಡೆ, ಬಡಿ 
batering n. ಬಡಿತ, ಹೊಡೆತ 
battle n, ಯುದ್ಧ, ಕದನ 

give battle ಯುದ್ದಮಾಡು, ಕಾದಾಡು 

mock battle ನಕಲಿ ಯುದ್ದ 
badu ) Ik V. ಅಡ್ಡಿಪಡಿಸು 
bauxite ೧. ಅಲ್ಯೂಮಿನಿಯಂ ಅದಿರು, ಬಾಕ್ಸ್ಟ್ 
bay n. ಕೊಲ್ಲಿ, ಖಾರಿ 
bayonet , ಬಂದೂಕಿನ ಕಿವಿಯಲಗು 
beachhead n. ನೌಕೆನಿಲ್ಲುವ ಸ್ಥಳ 
beacon n, ಮಾರ್ಗದರ್ಶಕ ಜ್ಯೋತಿ 

beacon light ಸಮುದ್ರ ತೀರದ ಸಂಕೇತ 

ದೀಪಸ್ತಂಭ 
beaker n. ಕೊಕ್ಕಿನ ಪಾತ್ರೆ , ಬೀಕರು 
beam V . ಪ್ರಕಾಶಿಸು 

n, 1. ತೊಲೆ, 2. ಬೆಳಕಿನ ಕಿರಣ 
bear V. ಅನು, ಹೊರು, ಧರಿಸು 
bear down ಕಷ್ಟಪಡು, ಶ್ರಮವಹಿಸು 

bear out ಸಮರ್ಥಿಸು, ರುಜುವಾತು ಪಡಿಸು 
bear the brunt ಭಾರವಹಿಸು, ಭಾರ 
ತಡೆದುಕೊಳ್ಳು 

bear upon ಪ್ರಭಾವತರು 
bearer n . ವಾಹಕ, ಪತ್ರತರುವವ 
bearing n, ಸ್ವಭಾವ, ಚಕ್ಕೆ , ನಡತೆ, ವರ್ತನೆ, 

ದಿಶಾ ನಿರ್ದೇಶನ 
beastly adj, ಪಾಶವಿಕ, ಪಶುಪ್ರಾಯ 
beat n. ಗಸ್ತು ತಿರುಗುವುದು 
beat a retreat ವೇಗವಾಗಿ ಹಿಮ್ಮೆಟ್ಟು, 

ಪಲಾಯನ ಮಾಡು 
become vested ಸ್ವಾಧೀನಕೊಂದು 
beat about the bush ವಕ್ರವಾಗಿ 
ವ್ಯವಹರಿಸು, ಕೊಂಕಣಸುತ್ತಿ ಮೈಲಾರ ಸೇರು 


23. 


bedlam 


biomass 


ಆಗದ ಸ್ಥಿತಿ 


ಪಟ್ಟಿ 


beating the retreat ಸೈನ್ಯಾಚರಣೆಯ between the devil and the deep 
ಮುಕ್ತಾಯ, ಉತ್ಸವಾಂತ್ಯ ಕವಾಯ್ತು 

Sea ಅತ್ತದರಿ ಇತ್ತಪುಲಿ 
beat of drum ಡಂಗುರ ಸಾರುವುದು between two stools ಯಾವ ಕಡೆಗೂ 
beat time ಕಾಲವನ್ನು ಗುರುತಿಸು , 
ಸಮಯದ ಲೆಕ್ಕವಿಡು 

beverage n. ಪಾನೀಯ, ಪೇಯ 
bedlam n. ಗಲಾಟೆ, ಗೊಂದಲ , ಕಲ್ಲೋಲ beware V, ಎಚ್ಚರಿಕೆ ವಹಿಸು, ಜಾಗೃತನಾಗಿರು 
bedouin n , ಅರಬ್ಬಿ ಯವನು 

bewilder V. ಗೊಂದಲದಲ್ಲಿ ಸಿಕ್ಕಿಸು, ಭ್ರಮೆ 
bedrock 1. ಆಧಾರಶೀಲೆ 

- ಗೊಳಿಸು 
beetle n . ಜೀರುಂಡೆ | 

bewildering adj, ವಿಸ್ಮಯಕಾರಿ 
beguile v. 302370 

bewilderment n , ವಿಶ್ಚಯ 
behoove V, ಯೋಗ್ಯವಾಗು, ಅರ್ಹವಾಗು, 

bias V, ಪಕ್ಷಪಾತತೋರಿಸು 
ತಕ್ಕುದಾಗು 

n, ಪಕ್ಷಪಾತ 
bellicose adj, ಜಗಳಗಂಟಿ 

bibliography ಉಪಯುಕ್ತವಾದ ಗ್ರಂಥಗಳ 
benediction n. eseos 
benefactory adj, ಮಂಗಳಪ್ರದ, ಲಾಭ ಪಡೆದ | 

ton adi, ಮಂಗಳಪದ ಲಾಭ ಪಡೆದ | bibliophil n, ಪುಸ್ತಕ ಪ್ರೇಮಿ 
beneficence n . evano 

bi-cameral adj, ದ್ವಿಸದನದ, ಎರಡುಸದನಗಳ 
benchmark n . agnes 

big -bang n . was es3 
benign adj, ಅಮಾರಕ 

bilateral adj. augeato 
bequeath V. ಆಸ್ತಿಯನ್ನು ವರ್ಗಾಯಿಸು 

bile n ಪಿತ್ತ ( ರಸ) 
bestow V ಕೊಡು, ಅರ್ಪಿಸು, ದಾನಮಾಡು 

bile- duct n, ಪಿತ್ತನಾಳ 
bet V. ಪಣಕಟ್ಟು, ಸ್ಪರ್ಧೆಹೂಡು 

bill n. ಕೊಕ್ಕು, ಚುಂಚು 

billet n . 2029 
bet n 1. ಷಣ, 2. ಸ್ಪರ್ಧೆ 

billion n. ಶತಕೋಟಿ, ಒಂದು ಸಾವಿರ ಮಿಲಿಯನ್ 
betan, ಎರಡನೆಯ ಗ್ರೀಕ್ ಅಕ್ಷರ 

bimetallism n, ದ್ವಿಲೋಹಪ್ರಮಾಣ ಸಿದ್ದಾಂತ 
betelgeuse n, ಆದ್ರ್ರಾ ನಕ್ಷತ್ರ 

| binary adj, ಯುಗ್ಯ, ಯಮಳ, ದ್ವಿ 
beteinut ಅಡಿಕೆ, ಕ್ರಮುಕ 

binoculars n ಎರಡು ಕಣ್ಣುಗಳಿಂದನೋಡುವ 
betide V, ಉಂಟಾಗು, ಆಗು, ಜರಗು 

ದೂರದರ್ಶನ ಸಾಧನ 
betray _ V 1. ದ್ರೋಹಮಾಡು, ವಂಚಿಸು , 

biochemistry , ಜೀವರಸಾಯನ ವಿಜ್ಞಾನ 
2. ರಹಸ್ಯವನ್ನು ಪ್ರಕಟಿಸು 

biodegradable adj. ಕೊಳೆಯಬಲ್ಲ , 
betrayal n, ದ್ರೋಹ, ವಿಶ್ವಾಸಘಾತ 

ಮಣ್ಣಿನಲ್ಲಿ ಲೀನವಾಗುವ 
betrothai n ನಿಶ್ಚಿತಾರ್ಥ, ವಿವಾಹ ನಿಶ್ಚಯ 

| biography n. ಜೀವನ ಚರಿತ್ರೆ 
betterment n. ಅಭಿವೃದ್ದಿ ಸುಧಾರಣೆ 

biological wartare ಜೀವಾಣುಯುದ್ದ, 
betterment levy ಅಭಿವೃದ್ಧಿ, ತೆರಿಗೆ | 

ಕ್ರಿಮಿಯುದ್ಧ 
betting n. ಜೂಜು 

biomass n . ZCHODS 
between pre ಎರಡರ ಮಧ್ಯೆ 


24 


bleach 


bionics 


ಹಕ್ಕು 


bionics n, ಜೀವಹೋಲುವ, ಜೀವಸಾಮ್ಯತಂತ್ರ | black-list V. ಬಹಿಷ್ಕರಿಸು 

n, ವ್ಯವಹಾರ ನಿಶಿದ್ದ ಪಟ್ಟಿ , 
bird n, ಪಕ್ಷಿ , ವಿಹಗ, ಹಕ್ಕಿ 
bird's eye view ಪಕ್ಷಿನೋಟ 

ಅಪರಾಧಿಗಳ ಪಟ್ಟಿ , 

blackmail V. ಹೆದರಿಸಿ ಹಣವನ್ನು ಕಿತ್ತುಕೊಳ್ಳು 
biophysics 1, ಜೀವಭೌತ ವಿಜ್ಞಾನ 

1. ಹೆದರಿಸಿ ಹಣವನ್ನು ದೋಚುವುದು 
biopsy , ಊತಕ ಪರೀಕ್ಷೆ 

black - market n, ಕಾಳಸಂತೆ , ಕಪ್ಪು ಸಂತೆ, ಕಳ್ಳ 
biosphere n, ಜೀವ ಮಂಡಲ 

ವ್ಯವಹಾರ 
biotic adj, ಜೈವಿಕ 

black- sheep , ಮೋಸಗಾರ, ಕಳಂಕಿ 
biped n, ದ್ವಿಪಾದಿ 

blacksmith ಕಮ್ಮಾರ 
birthday n. ಜನ್ಮದಿನ, ಹುಟ್ಟುಹಬ್ಬ 

black Out ಯುದ್ಧಕಾಲದಲ್ಲಿ ಊರಿನ ಎಲ್ಲಾ 
birth mark ಜನ್ಮಚಿಹ್ನೆ , ಮಚ್ಚೆ 

ದೀಪವನ್ನು ಆರಿಸು 
birth place ಜನ್ಮಸ್ಥಳ, ಹುಟ್ಟಿದಊರು 

in black and white ಬರಹದಲ್ಲಿ , 
birth rate ಜನನ ಪ್ರಮಾಣ 

ಬರವಣಿಗೆಯಲ್ಲಿ 
birth right ಜನನ ಸಿದ್ಧ ಹಕ್ಕು , ಜನ್ಮಸಿದ್ಧ | bladder n, ಮೂತ್ರಾಶಯ, ತಿತಿ 

blamabie n ನಿಂದೆ, ಅಪವಾದ 
bisect V. ಇಬ್ಬಾಗಿಸು, ಅರ್ಧಿಸು 

adj, ನಿಂದಾರ್ಹ, ನಿಂದನೀಯ 
bishop 7. ಕೈಸ್ತ ಮತದ ಗುರು, ಬಿಷಪ್ 

| blame V, ನಿಂದೆ ಹೊರಿಸು, ಅಪವಾದ ಹೊರಿಸು 
bit n, 1. ತುಣುಕು, ಚೂರು, 2. ಕಡಿವಾಣ 

be to blame ದೋಷಿಯಾಗು 
bit by bit ತುಣುಕು ತುಣುಕಾಗಿ, 

blameworthy adj , ನಿಂದನೀಯ, ನಿಂದಾರ್ಹ 
ಚೂರುಚೂರಾಗಿ 
do one's bit ಮಾಡಬೇಕಾದ ಕೆಲಸವನ್ನು 

blank adj, ಶೂನ್ಯವಾದ, ಖಾಲಿ 
ಮಾಡು, ಕರ್ತವ್ಯವನ್ನು ನಿರ್ವಹಿಸು 

black transfer ನಾಮರಹಿತ ಹಸ್ತಾಂತರ 
bittergourd ಹಾಗಲಕಾಯಿ 

blasphemous adj, ನಿಂದಾರ್ಹ, ದೋಷಾತ್ಮಕ 
bitterness n. 1. ಕಹಿ ಅನುಭವ, 2 . ಕಹಿರುಚಿ biasphemy n. ದೈವನಿಂದೆ, ಧರ್ಮನಿಂದೆ 
bitumen n, ಡಾಂಬರು 

blast V, ಆಸ್ಫೋಟಿಸು 
bivouac ೧. ಸೈನ್ಯದ ತಾತ್ಕಾಲಿಕ ಶಿಬಿರ 

n , ಆಸ್ಫೋಟನ 
bi-weekly n. ವಾರಕ್ಕೆರಡು ಬಾರಿ ಪ್ರಕಟವಾಗುವ 

ಕಿಂಕಿರೋಗ 
ಪತ್ರಿಕೆ 

_ blast furnace ಊದುಕುಲಮೆ 
black V, ಮಸಿಬಳಿ 

blasting n, ಆಸ್ಫೋಟಿಸುವಿಕೆ 
. ಕಪ್ಪು ಬಣ್ಣ 

blatant adj, ಕೂಗಾಟದ, ಅರಚಾಟದ 
black hole ಕರೀಬಿಲ, ಕಪ್ಪು ರಂಧ್ರ blaze V, ಧಗಧಗಿಸು, ಪ್ರಜ್ವಲಿಸು 
black lead ಉತ್ತಮ ಸೀಸ, ಕಪ್ಪು ಸೀಸ blaze , ಪ್ರಜ್ವಲನ 
black leg ಕುದುರೆಯ ಜೂಜಿನಲ್ಲಿ | bleach V, ಶುಭ್ರಮಾಡು, ಬಿಳಿಮಾಡು, ಬಣ್ಣ 
ವಂಚಿಸುವವ 

ತೊಲಗಿಸು 


bleachingpowder ಶುಭ್ರಮಾಡುವ ಪುಡಿ 


bleak 


bluff 


_ bleak adj, ಬೋಳಾದ, ನಿರ್ವಣ್ರವಾದ, 

ಬಹುತಂಪಾದ, ನಿಸ್ತೇಜ 
bleed V, ರಕ್ತಸ್ರಾವವಾಗು 
blemish n, ಕಳಂಕ, ದ್ವೇಷ 
blend n, ಸಮ್ಮಿಶ್ರಣ, ಮಿಶ್ರಮಾಡಿದುದು 
blending adj, ಹದವಾಗಿರುವುದು, ಹೊಂದಿರು 

ವುದು 
blessing , ಆಶೀದ್ವಾದ 
blessing in disguise ವೇಷಮರಸಿ ಬಂದ ಹಿತ 
blight ಕೊಳೆರೋಗ| 
blind alley ಮು೦ದಾರಿಯಿಲ್ಲದ ಮಾರ್ಗ, 

ದಾರಿಯಕೊನೆ, ಕುರುಡು ದಾರಿ 
blinding n. ಹೊಸರಸ್ತೆಯ ಹಳ್ಳಕೊಳ್ಳಗಳನ್ನು 
ಮುಚ್ಚುವುದು 
blink V ರೆಪ್ಪೆ ಮಿಟಕಿಸು 
bliss 1 , ಮಹಾ ಆನಂದ, ಪರಮ ಸುಖ | 
blissful adj, ಪರಮಾನಂದವಾದ 
blister V, ಹೊಳೆ ಏಳು, ಗುಳ್ಳೆ 
blister n. ಹೊಪ್ಪಳ, ಬೊಕ್ಕೆ 
blizzard n ಹಿಮಗಾಳಿ, ಹಿಮಪಾತ 
block V. ತಡೆಗಟ್ಟು 

n, ವಿಭಾಗ, ಕ್ಷೇತ್ರ 
block development gees,was a 
blockade n. opom 

raise the blockade ದಿಗ್ಟಂಧನವನ್ನು 
ನಿರ್ನಾಮಮಾಡು 
run the blockade ಎದುರು ಸೈನ್ಯವನ್ನು 
ತಪ್ಪಿಸಿ ಪಲಾಯನಮಾಡು 
blocked accounts ಚಾಲ್ತಿಯಲ್ಲಿಲ್ಲದ 
ಲೆಕ್ಕ, ಖಾತೆಗಳು 

blocked capital ದಿಗ್ಟಂಧಿತ ಬಂಡವಾಳ 
blood n. ರಕ್ತ ನೆತ್ತರು 

_ bad blood ದ್ವೇಷ, ವೈರ 


blood bank ರಕ್ತ ಶೇಖರಣಾ ಕೇಂದ್ರ , 
ರಕ್ತನಿಧಿ 
in cold blood ಮೊದಲೇ ನಿಶ್ಚಯಿಸಿ 

ಕೊಂಡುಕೊಲೆ ಮಾಡು, ನಿರ್ದಯ ಹತ್ಯೆ 
blood clot n. ರಕ್ತ ಗರಗಟ್ಟು 

blood feud ಸಂಬಂಧಿಗಳ ನಡುವೆ ವೈರ 

blood pressure ರಕ್ತದ ಒತ್ತಡ 
bloodshed n . ರಕ್ತಪಾತ 

blood sucer ಸುಲಿಗೆಗಾರ, ಜಿಗಣೆ ಜಾತಿ 
blood thirsty ರಕ್ತಪಿಪಾಸುವಾದ 
blood transfusion ರಕ್ತದಾನ, 
ರಕ್ತಪೂರಣ 

blood vessel ರಕ್ತನಾಳ 
blossom V. ಹೂ ಅರಳು 
blot n . 4407 
bloom V, ಅರಳು, ನಳನಳಿಸು 
blow v. eroso 
blow , ಹೊಡೆತ, ಪೆಟ್ಟು 

blow one's trumpet ಬಡಾಯಿ 
ಕೊಚ್ಚುವಿಕೆ, ಆತ್ಮಸ್ತುತಿ, ಆತ್ಮ ಪ್ರಶಂಸೆ 
blow over ಶಾಂತವಾಗು, 

ಸಮಾಧಾನದೊಂದು 
blow up 1. ಸಿಡಿಸು, ಆಸ್ಫೋಟಿಸು , 2. ತಪ್ಪನ್ನು 

ಎತ್ತಿತೋರಿಸು 
bludgeon V, ಲಾಠಿಯಿಂದ ಅಪ್ಪಳಿಸು 

n, ಲಾಠಿ, ದಪ್ಪ ದೊಣ್ಣೆ, ಲಗುಡ 
blue n ನೀಲವರ್ಣ 

blue-book ಸರ್ಕಾರದ ವರದಿ 
biue-blood n, ರಾಜವಂಶ,ಶ್ರೀಮಂತ ಕುಲ 

blue chip company Jos 
ಲಾಭಗಳಿಸುವ ಮುಂಚೂಣಿಕಂಪೆನಿ 
blue chip 's policy ಸದೃಢ ಕಂಪೆನಿ ನೀತಿ 

blueprint ನಕ್ಷೆ ನೀಲಿಬಣ್ಣದ ನಕ್ಷೆ ,ನೀಲನಕ್ಷೆ 
bluf n, ವಿಸ್ತಾರವಾಗಿ, ಕಡಿದಾಗಿ ಇರುವ ಬಂಡೆ 


26. 


bluff 


bomber 


biuf v ಮೋಸಗೊಳಿಸು, ಗೊಡ್ಡು ಹೆದರಿಕರು | bode V, ಶುಭಶಕುನವಾಗು 

call one's bluff ಮೋಸದಿಂದ | body n. 1. ಶರೀರ, ದೇಹ, 2. ಸಮೂಹ, ಗುಂಪು 
ತಪ್ಪಿಸಿಕೊಳ್ಳು 

in a body ಗುಂಪಾಗಿ, ಒಟ್ಟಾಗಿ 
blunder v. Stajaosto 

body guard ಅಂಗರಕ್ಷಕ 
n, ತಪ್ಪು 

body politic ಪೌರನಿಕಾಯ , ರಾಜಕೀಯ 
bluish adj, ನೀಲಿಬಣ್ಣದ 

ವ್ಯವಸ್ಥೆ 
blunt adj, ಮೊಂಡಾದ 

bog n. ಚೌಗು ಪ್ರದೇಶ 
_ V, ಮೊಂಡುಮಾಡು, ದುರ್ಬಲಗೊಳಿಸು boggedy adj, ಒದ್ದೆಯಾದ, ಉಸುಬಿನಂತಿರುವ 
bluntly adv, ಒರಟಾಗಿ, ನೇರವಾಗಿ boggle V, ಹೆದರಿಕೆಯಿಂದ ಮುಂದಡಿ ಇಡು 
bluster V, ಭೋರ್ಗ ರೆ 

bogie n. ರೈಲುಗಾಡಿ, ಡಬ್ಬಿ 
blur V, ಮಸಕಾಗು, ಮಂಕಾಗು 

bogus n, ಮೋಸ, ವಂಚನೆ, ನಕಲಿ 
biurb n. ಗ್ರಂಥಕಾರನ ಬಗ್ಗೆ ಪುಸ್ತಕದ ಹಿನ್ನುಡಿ, | boil V. ಕುದಿ, ಯಾವುದಾದರೂ ದ್ರವವುಕುದಿ 
ಬೆನ್ನುಡಿ 

೧. ಬೊಕ್ಕೆ, ಕೀವಿನ ಬೊಕ್ಕೆ, ಕುರು 
blut V. ತಟ್ಟನೆ ಹೇಳು, ಕೂಡಲೆ ಒದರು . 

boil down ನಿಷ್ಕಷ್ಟಗೊಳಿಸು, ನಿಷ್ಕಷ್ಟಗೊಳ್ಳು 
bluster V ಅಬ್ಬರಿಸು, ಒದರು, ಭೋರ್ಗರೆ | boiler n, ನೀರುಕಾಯುವ ಹಂಡೆ, ಅಂಥ ಪಾತ್ರೆ 
boan ಹೆಬ್ಬಾವು 

boiling point ಕುದಿ ಬರುವ ಉಷ್ಣಾಂಶ, 
boar ಕಾಡುಹಂದಿ 

ಕುದಿಬಿಂದು 
board _ V, ವಾಹನವನ್ನು ಹತ್ತು , | boisterous adj, ಅಬ್ಬರಿಸು,ಕೋಲಾಹದಿಂದ 
ಆರೋಹಣಮಾಡು 

ಕ್ಷುಬ್ಬ, ಕೋಭೆಗೊಂಡ 
board n, ಮಂಡಲಿ , ಸಮಿತಿ 

bold adj. 1 . ಧೈರ್ಯ ಶಾಲಿಯಾದ, 
above board ಸಂಶಯಾ ತೀತ, | 2. ಗಾತ್ರವುಳ್ಳ ದೊಡ್ಡ 
ನಿಂದಾ ತೀತ 

boldly adv, ಧೈರ್ಯ ವಾಗಿ 
on board ವಾಹನದ ಮೇಲೆ, ಯಾನದಲ್ಲಿ | boldness n , ಎದೆಗಾರಿಕೆ, ಧೈರ್ಯ 
boarding n. ಊಟದ ವಸತಿ , ಊಟನೀಡುವ | bolster V, ಪ್ರೋತ್ಸಾಹಿಸು, ಉತ್ತೇಜನ ನೀಡು 
ಮನೆ 

boll _ n. ಹತ್ತಿಕಾಯಿ 
boarding house ಭೋಜನಾಲಯ 

boll worm ಕಾಯಿಕೊರೆ ಹುಳು 
board of trade ವಾಣಿಜ್ಯ ಮಂಡಳಿ 

| bolt V ತಪ್ಪಿಸಿಕೊಂಡು ಪಲಾಯನಮಾಡು 
boast V. ಜಂಬಕೊಚ್ಚು, ಹೊಗಳಿಕೊಳ್ಳು 

bolt from the blue ಬರಸಿಡಿಲು 
boast n, ಬಡಾಯಿ , ಹೆಮ್ಮೆ , ಜಂಬ 

bolts and nuts ಬಿಡಿಭಾಗಗಳು 
boaster n, ಡಂಬಾಚಾರಿ, ಬಡಾಯಿಗಾರ 

| bomb V. ಬಾಂಬು ಹಾಕು, ಬಾಂಬು ಎಸೆ 
boat n , ದೋಣಿ, ಹಡಗು 
in the same boat ಒಂದೇ ಪರಿಸ್ಥಿತಿಯಲ್ಲಿ | bombard v ತಾಡಿಸು, ಸುರಿಮಳೆಗರೆ 

h, ಬಾಂಬು 
boat bridge ದೋಣಿಗಳಿಂದಾದ ಸೇತುವೆ 

bombardment n: ಬಾಂಬುಗಳ ಎಸೆತ 
bobbitize V, ಶಿಶ್ನಛೇದ ಮಾಡು 

bomber , ಬಾಂಬುಗಳನ್ನು ಹೊರುವ ವಿಮಾನ 


27 


bomber- fighter 


botulism 


bomber- fighter n, ಯುದ್ಧ ವಿಮಾನ boost V. ಅಭಿವೃದ್ಧಿಪಡಿಸು 
bomb shell 2002 

booty n ಕೊಳ್ಳೆ ಲೂಟಿ, ಸೂರೆ 
bonafide adj, ನಿಷ್ಟತಟ, ಪ್ರಮಾಣಿಕ borax n, ಸೂರೆ, ಬಿಳಿಗಾರ 
bonafides n. ಪ್ರಾಮಾಣಿಕತೆ, ನೈಜತೆ border V. ಅಂಚುಕಟ್ಟು, ಕರೆಕಟ್ಟು 
bond n. ಮುಚ್ಚಳಿಕೆ, ಬಂಧಪತ್ರ , ಬಂಧ 

bordeaux mixture ಮಿಶ್ರಣ 
bondage n, ದಾಸ್ಯ , ಗುಲಾಮಗಿರಿ 

border n, ಅಂಚು, ಬೋರ್ಡು 
bondman ಗುಲಾಮ 

bordering on ಅತಿಸಮೀಪದಲ್ಲಿರು 
bondmaid n . nodao se 

border on or upon ಸಮನಾಗು, 
bone n, ಎಲುಬು, ಮೂಳೆ 

ಸಮಸಮನಾಗು 
bone of contention ವಿವಾದವಿಷಯ , | border patrol ಗಡಿನಾಡಿನ ಗಸ್ತು 
ಜಗಳದ ಮೂಲ 

bore V 1 ರಂಧ್ರಮಾಡು, 2. ಬೇಸರ ತರು 
bone marrow ಅಸ್ಥಿರಜ್ಜು 

n, 1. ರಂಧ್ರ , ಕೋವಿನಾಳ , 2. ಬೇಸರ 
bone meal ಮೂಳೆಪುಡಿ, ಅದರ ಗೊಬ್ಬರ | ತರುವನು 
bonus n. ಲಾಭಾಂಶ 

| boric acid n, ಬೊರಿಕ್ ಆಮ್ಲ 
boo n. ಹೀಯಾಳಿಕೆಯ ಧ್ವನಿ, ಹೀನಾಯಿಸುವ | borrow V. ಸಾಲತರು, ಎರವಲುತರು, ಸಾಲಗಾರ 
ಕೂಗು 

borrower . ಸಾಲತೆಗೆಯುವವ 
booby trap n. (ಸೇನೆಯವರು) ಲಘಹಾಸ್ಯ | boss V ಅಧಿಕಾರವನ್ನು ಪ್ರದರ್ಶಿಸು, ಒಡೆಯನಂತೆ 

ಕ್ಯಾಗಿ ಮುಚ್ಚಿಡುತ್ತಿದ್ದ ಅಪಾಯಕರ ವಲ್ಲದ ನಡೆದುಕೊಳ್ಳು, ದರ್ಪತೋರು 
ಸ್ಫೋಟಕ ವಸ್ತು - ಕುಣಿಕೆ 

boss , ಯಜಮಾನ, ಒಡೆಯ , ಅಧಿಕಾರ, ಬಾಸ್ 
book V. ನಮೂದಿಸು, ರಿಜಿಸ್ಟರಿನಲ್ಲಿ ದಾಖಲಿಸು, 

| botany n, ಸಸ್ಯ ವಿಜ್ಞಾನ 
ಮುಂದಾಗಿ ಕಾದಿರಿಸು 

botch V, ಕೆಡಸಿಹಾಕು, ಕುಲಗೆಡಿಸು 
n, ಪುಸ್ತಕ, ಗ್ರಂಥ 

bother v, ಬಾಧಿಸು , ತೊಂದರೆಕೊಡು, 
bring to book ವಿಚಾರಣೆಗೆ ಗುರಿಪಡಿಸು 

ಕಾಟಕೊಡು. 
in one 's bad books ಯಾರೊಬ್ಬರ | 

bottle - neck n, ಇಕ್ಕಟ್ಟು, ಅಡ್ಡಿ, ಅಡಚಣೆ 
ವಿಶ್ವಾಸವನ್ನು ಕಳೆದುಕೊಳ್ಳು 

bottom n, ತಳ 
is one's good books ಯಾರೊಬ್ಬರ 

be at the botom of Josu 
ವಿಶ್ವಾಸ ಪಾತ್ರನಾಗು 

ಕಾರಣವಾಗಿರು 
booking n. ಕಾಯ್ದಿರಿಸು, ರಿಸಲ್ಟ್ ಮಾಡಿಸು 

from the bottom of the heart 
booking office 2000 OLD J 823co 

ಹೃದಯಾಂತರಾಳದಿಂದ 
book-jacket n, ಪುಸ್ತಕದ ಹೊರ ಹೊದಿಕೆ 

touch the bottom 3472507 
booklet n. ಪುಸ್ತಿಕೆ 

boudoir ಬೂದ್ವಾರ್‌, ಅಂತಃಪುರದ 
boom n. ತೇಜಿವಹಿವಾಟು, ಸ್ಥಿರ ವ್ಯಾಪಾರವು | 

ಕೊಟ್ಟಡಿ 
ಹೆಚ್ಚಿರುವಿಕೆ 

botulism, n . ತೀವ್ರ ವಿಪಲಕ್ಷಣವುಳ್ಳ , 
boon , ವರ, ಫಲ, ಅನುಗ್ರಹ 

ಶೀತಾಗಾರದಲ್ಲಿ ಸಂರಕ್ಷಿತ ಆಹಾರದಲ್ಲಿ ಬೆಳೆವ 
ವಿಷಾಣು, ಬಾಟಲಿಸಂ 


28 


brass 


boulder 


boulder 7, ಶಿಲಾಖಂಡ, ಒಡೆದ ಬಂಡೆ, | brace V, ಬಿಗಿಯಾಗಿ ಕಟ್ಟು 
ಕಲ್ಲುಗುಂಡು 

braceing adj, ಆರೋಗ್ಯದಾಯಕ 
$boulevard 1. ಸಾಲುಮರದ ರಸ್ತೆ 

bracelet , ಬಳೆ, ಕಡಗ 
bounce V, 1, ಎಗರಿ ಹಿಂದೆ ಬರು, ಪುಟನೆಗೆ, 

braces n, ಪ್ಯಾಂಟು ನಿಲ್ಲುವಂತಾಗಿಸುವ 
2 . ಒಪ್ಪಿಗೆ ಪಡೆಯದಿರು 

ಹೆಗಲುಪಟ್ಟಿ 
bounce back ಸ್ವಸ್ಥಾನಕ್ಕೆ ಎಗರಿಬರು brachial adj, ತೋಳಿಗೆ ಸಂಬಂಧಿಸಿದ 
bound V, ಸರಹದ್ದನ್ನು ಗುರುತಿಸು, ಎಲ್ಲೆಯನ್ನು 

| bracket n, ಆವರಣ, ಕಂಸ 
ನಿರ್ಧರಿಸು 

brag V. ಬಡಾಯಿಕೊಚ್ಚು, ಜಂಬಷಡು 
bound n, ಸರಹದ್ದು, ಬೌಂಡರಿ, ಎಲ್ಲಿ 

_ n. ಬಡಾಯಿ , ಜಂಬ, ಆತ್ರಸ್ತುತಿ 
bound by ಸೀಮಿತವಾದ 

braggart 7, ಬಡಾಯಿಕೋರ 
bound for ಪ್ರಯಾಣಕ್ಕೆ ಸಿದ್ದವಾಗಿರು 

braid n, ಹೆಳಲು, ಮುಪ್ಪುರಿ, ಜಡೆ 
bound to ಬದ್ದವಾದ, ಕರಾರಿಗೆ ಒಳಗಾದ 

brain n, ಮೆದುಳು 
boundary n. ಎಲ್ಲೆ, ಸರಹದ್ದು, ಗಡಿ 

brain child € ಬುದ್ದಿ ಜನ್ಯ ವಿಷಯ 
boundless adj, ಅನಂತವಾದ,ಕೊನೆಯಿಲ್ಲದ, 

brain drain ಪ್ರತಿಭಾ ಪಲಾಯನ 
ಅಧಿಕವಾದ 
bounty n. ಸಮೃದ್ಧವಾದ ಕೊಡುಗೆ, ರಫ್ತು ಸುಂಕ 

brain tag ಬುದ್ದಿ ಆವೃತ್ತಗೊಳ್ಳು, ಬುದ್ಧಿ 

ನಿತ್ರಾಣ 
bouquet n. ( ಬುಕೆ) ತುರಾಯಿ , ಪುಷ್ಪಗುಚ್ಚ 

brain trust ವಿದ್ವನ್ಮಂಡಳಿ 
bourgeois n, (ಬೂರ್ಜ್ವಾ) ಪ್ರತಿಗಾಮಿ , 

brain storm ಹಠಾತ್ ಸ್ಫೂರ್ತಿ 
ಬಂಡವಾಳಷಾಹಿ 

brain wash ಮನವೊಲಿಸಿಕೊಳ್ಳು 
bourse n. ಐರೋಪ್ಯಶೇರುಪೇಟೆ 

brain wave ಆಲೋಚನಾಲಹರಿ 
bout n, ಕುಸ್ತಿಮುಂತಾದ ಕಾಳಗದ ಸರದಿ | 
boutique n. (ಬೊಟಿಕ್ ) ಪುಟ್ಟಮಳಿಗೆ, ಚಿಕ್ಕ 

brake n, ತಡೆ, ಬ್ರೇಕು, ಬಿರಿ | 
ಅಂಗಡಿ 

brake shoe ಬಿರಿಲಾಳ 
bovine adj, ದನಗಳ ಗುಣವುಳ್ಳ , ಪಶುವಿನಂಥ | bran , ಹೊಟ್ಟು, ತವುಡು 
bow V. 1. ನಮಸ್ಕರಿಸು, 2 . ಬಾಗು 

branch V, ಶಾಖೆಯಾಗು, ಟಿಸಿಲಾಗು 
n, ಬಿಲ್ಲು ಚಾಪ 

branch n . 1 . ಶಾಖೆ, 2 . ಕೊಂಬೆ 
bowel n, ಕರುಳು , ಅಂತ್ರ 

branch office J933083 72308 
bowling n. ಚೆಂಡೆಸೆತ 

brand V. ಮುದ್ರೆಹಾಕು , ಕಾದಲೋಹದಿಂದ 
bowlingalley ಚೆಂಡುರುಳಿಸುವ( ಆಟದ) 

| ಮುದ್ರೆಯೊತ್ತು 
ಕಾಲುವೆ, ಓಣಿ 

n, ವ್ಯಾಪಾರ ಚಿಹ್ನೆ, ಮುದ್ರೆ 
box V ಮುಷ್ಟಿಯಲ್ಲಿ ಗುದ್ದು 

branded adj, ಮುದ್ರಿಸಿದ, ಮುದ್ರೆಯೊತ್ತಿದ 
box n ಪೆಟ್ಟಿಗೆ 

brandish V, ಝಳಪಿಸು 
box-office n. ಗಲ್ಲಾ ಪೆಟ್ಟಿಗೆ 

brandy n . 230 ,00 
boycott V. ಬಹಿಷ್ಕರಿಸು 

brash ಕೊಬ್ಬುತೋರಿಸುವ, ಸೊಕ್ಕಿರುವ 
೧. ಬಹಿಷ್ಕಾರ 

brass n. 83 8 


29 


brasserie 


breast stroke 


brasserie n . ( ಬೇಸರಿ) ಪಬ್ , ಬೀರಿನ ಅಂಗಡಿ | breadth n. ಅಗಲ, ವಿಸ್ತಾರ 
brassiere n, ಬ್ರಾ , ಮೊಲೆಕಟ್ಟು 

break V, ಮುರಿ, ಒಡೆದುಹಾಕು 
brat n. ತುಂಟಹುಡುಗ, ತುಂಟಮಗು 

n, 1. ವಿರಾಮ , ಬಿಡುವು, 2. ವಿಚ್ಛೇದ 
Cometobrasstacks ಮುಖ್ಯ ವಿಷಯಕ್ಕೆ | break away ಬಿಟ್ಟುಹೋಗು, 
ಬರು 

ಸಂಬಂಧವನ್ನು ಕಳಚು 
bravado n. ಧೈರ್ಯದ ಪ್ರದರ್ಶನ break-dance n, ಆಧುನಿಕ ನೃತ್ಯದ ಒಂದು ಬಗೆ 
brave V, ಎದುರಿಸು, ಮುಖಾಮುಖಿಯಾಗು break- down V, ಕುಸಿ, ಕುಸಿದು ಬೀಳು, ಕೆಟ್ಟು 
- adj, ಧೈರ್ಯಶಾಲಿಯಾದ 

ಹೋಗು 
bravery n. ಧೈರ್ಯ , ಸಾಹಸ 

n, ವಿಘಟನೆ 
bavo ಶಾಭಾಸ್ 

break- down train ಸಹಾಯಕ ರೈಲು 
brawl V, ಕಲಹಕ್ಕೆ ಮುನ್ನುಗ್ಗು, ಜಗಳತೆಗೆ 

breaker(s) n . eenery 
n , ಬೀದಿಜಗಳ, ಗಲಭೆ 

break in 1. ಒಳನುಗ್ಗು, 2. ಮಧ್ಯೆ 

ಪ್ರವೇಶಿಸು 
brawny adj, ಶಕ್ತಿಯುಕ್ತವಾದ 

breaking point ತಾಳ್ಮೆಯ ಕೊನೆ 
bray 1, ಕತ್ತೆಕಿರುಚು 

breakneck speed ಪ್ರಾಣಾಪಾಯದ 
brazing rod 2377029 

ವೇಗ, ಅಪಾಯಕಾರಿ ವೇಗ 
braze v. 233 

break new ground ಹೊಸ 
brazen adj, ಎಗ್ಗಿಲ್ಲದ ಧೈರ್ಯ ಪ್ರದರ್ಶನ ವಿಷಯಗಳನ್ನು ಮಂಡಿಸು 
breach V ಅತಿಕ್ರಮಿಸು, ಉಲ್ಲಂಘಿಸು 

break the ice ಕಗ್ಗಂಟು ಪರಿಹರಿಸು 
n, ಅತಿಕ್ರಮ, ಉಲ್ಲಂಘನೆ 

_ breaknews ವಾರ್ತೆಯನ್ನು ಹೊರಗೆಡಹು 
breach of contract ಕರಾರುಮೀರುವುದು , break of ಚದರು, ಬೇರೆಯಾಗು 
ಕರಾರುಭಂಗ | 

break out ವ್ಯಾಪಿಸು, ಪ್ರಾರಂಭವಾಗು 
_ breach of faith ವಿಶ್ವಾಸ ಭ೦ಗ , 

break the back of 2370,www o 
ವಿಶ್ವಾಸದ್ರೋಹ 

| break- through V, ಅಡೆತಡೆಗಳನ್ನು ಮುರಿದ 
Breach of law ನಿಯಮಮೀರು, | 

ಮುನ್ನುಗ್ಗು, ಸಾಧಿಸು 
ಕಾನೂನುಉಲ್ಲಂಘಿಸು 

_ n. ಆವಿಷ್ಕಾರ, ಹೊಸಬೆಳವಣಿಗೆ 
breach of peace ಶಾಂತಿಭಂಗ 

break up 1. ವಿಂಗಡಣೆಮಾಡು, 
breach of previlege ಹಕ್ಕನ್ನು 

ವರ್ಗೀಕರಿಸು, 2. ಭಂಗ ತರು 
ಉಲ್ಲಂಘಿಸು 

break up figures ವಿವರಣಾತ್ಮಕವಾದ, 
breach of promise ವಚನಭಂಗ 

ಅಂಕಿ ಅಂಶಗಳು 
breach of trust ವಿಶ್ವಾಸ ಭಂಗ 

break up value ಮೌಲ್ಯ ವಿವರಣೆ 
bread n, ರೊಟ್ಟಿ, ಅನ್ನ ಆಹಾರ 

break with ಬೇರ್ಪಡು, ಸ್ನೇಹಭಂಗವಾಗು 
bread winner ಕುಟುಂಬ ಪಾಲಕ, 

| breast , ಸ್ತನ, ಎದೆ, ಮೊಲೆ, ವಕ್ಷ 
ಗಳಿಸುವನು, ಪೋಷಕ | 

breast- plate n. ವಕ್ಷಕವಚ 
bread -fruit n. ಬೇರು ಹಲಸು, ದೀವಿ ಹಲಸು 

breast-stroke 1. ಕಪ್ಪೆಯಂತೆ ಈಜುವಿಕೆ 


30 


bring 


breath 


breath n, ಉಸಿರು, ಶ್ವಾಸ 

brief V, ತಿಳಿಹೇಳು, ಸಾರಸಂಗ್ರಹವನ್ನು ತಿಳಿಸು, 

ವಕಾಲತ್ತುನಾಮೆ ನೀಡು, ಸಂಗ್ರಹವಾದ 
take away one's breath ಕೊಲ್ಲು, 

ತಿಳಿವಳಿಕೆ ಕೊಡು 
ಪ್ರಾಣತೆಗೆ 

adj. ಸಂಕ್ಷಿಪ್ತ ಸಂಗ್ರಹ 
breathe V, ಉಸಿರುಬಿಡು 
breather n. ಉಸಿರು ಎಳೆದುಕೊಳ್ಳುವ 

brief ಸಂಗ್ರಹವಾದ ತಿಳಿವಳಿಕೆ 
ಕಾಲ- ಸಮಯ 

hold a brief for ವಕಾಲತ್ತು ವಹಿಸು 
breath -taking adj, ಆಶ್ಚರ್ಯ ಕರ briefly adv, ಸಂಗ್ರಹವಾಗಿ 
breed V. ಜನನಕೊಡು, ಹುಟ್ಟಿಸಿ ಬೆಳೆಸು brigade n ಸೇನಾ ತುಕಡಿ 
breed n, ಜಾತಿ, ವಂಶ, ತಳಿ, ಪೀಳಿಗೆ brigadier 1. ಸೈನ್ಯಾಧಿಕಾರಿ, ಬ್ರಿಗೇಡಿಯರ್ 
_ breeding ತಳಿ ಅಭಿವೃದ್ಧಿ, ತಳಿವರ್ಧನೆ brigand n. ದರೊಡೆಕೋರ, ಡಕಾಯಿತ 
breeding ground ಪೋಷಣಸ್ಥಳ bright adj, ಪ್ರಕಾಶಮಯ, ಹೊಳೆಯುವ, 

breeding bull 29e% d asco * ಕಾಂತಿಯುಕ್ತವಾದ 
breeze V, ಮಂದ ಮಾರುತ, ತಂಗಾಳಿ 

brilliant adj. 1. ಹೊಳೆಯುತ್ತಿರುವ, 
brenn. ಬ್ರೇನ್ ಬಂದೂಕ, ಬೆನ್ ಗನ್ , | 

2. ಮೇಧಾವಿಯಾದ, ಬುದ್ದಿವಂತನಾದ 
ಇಂಗೇಂಡಿನಲ್ಲಿ ತಯಾರಾದ ಹೊಸ ಬಂದೂಕ| brim V. ಕಂಠಪೂರ್ತಿ ತುಂಬಿಕೊಳ್ಳುವ 
brevity n. ಸಂಗ್ರಹ, ಅಡಕ 

n, ಅಂಚು, ತುದಿ 
brew V , ಕಪಾಯ ಇಳಿಸು , ಭಟ್ಟಿ ಇಳಿಸು, brine n . ಅತಿಸಾಂದ್ರ ಉಪ್ಪುನೀರು, ಸಮುದ್ರ 
ಮದ್ಯವನ್ನು ತಯಾರಿಸು 

bring V. ತರು, ತಂದಿಡು 
. ಒಮ್ಮೆ ಭಟ್ಟಿ ಇಳಿಸಿದ ಸಾರಾಯಿ , ಮದ್ಯದ| bring about ಉಂಟುಮಾಡು, 
ಪ್ರಮಾಣ, ಅಹಿತಕರ ಬೆಳವಣಿಗೆ 

ಉತ್ಪನ್ನಮಾಡು 
brewery n. ಸಾರಾಯಿ ಇಳಿಸುವ ಸ್ಥಳ 

bring back ಹಿಂದಕ್ಕೆ ತರು 
bribe V, ಲಂಚಕೊಡು 

bring down ತಗ್ಗಿಸು, ಕುಗ್ಗಿಸು, ಕಡಿಮೆ 
_ n . ಲಂಚ 

ಮಾಡು 
bribery n. ಲಂಚಗುಳಿತನ, ಲಂಚಕೋರತನ 

bring forward ಮುಂದೆ ತರು, ಅಭಿವೃದ್ದಿ 
brick n . 28312 

ಪಡಿಸು 
brickbat n. 1. ಇಟ್ಟಿಗೆಯ ಚೂರು, 2. ನಿಂದೆ, 

bring home to ತಿಳಿಯುವಂತೆ ಹೇಳು, 
ಅಪಮಾನ 

ಮನದಟ್ಟು ಮಾಡು | 
brick -work ಇಟ್ಟಿಗೆಯ ಕಟ್ಟಡ 

bring in ಹಾಜರುಪಡಿಸು 
bridge V. ಸೇತುವೆಕಟ್ಟು, ಸಂಬಂಧವನ್ನು ಕಲ್ಪಿಸು 

bring into line ದಾರಿಗೆ ತರು 
bridge n. Beson 

bring into play ಉಪಯೋಗಕ್ಕೆ ಕರೆ , 
boat bridge ದೋಣಿಯ ಸೇತುವೆ, 

ಅವಕಾಶವನ್ನು ಮಾಡಿಕೊಡು 
ದೋಣಿಸಂಕ 

bring of ಸಫಲಗೊಳಿಸು, ಜಯವನ್ನು ತರು 
bridle path ಕುದುರೆ ಸವಾರಿಯಹಾದಿ, | 

bring out ಅಂತರ್ಯವನ್ನು ಹೊರತರು , 
ದಾರಿ, ಮಾರ್ಗ 

ಗುಟ್ಟುಬಿಡಿಸು, ರಹಸ್ಯವನ್ನು ರಟ್ಟುಮಾಡು 


brink 


brute 


bring to ಚೈತನ್ಯ ಬರಿಸು, ಎಚ್ಚರ ಬರುವಂತೆ | brochure n. ಕೈಹೊತ್ತಿಗೆ, ಕಿರುಪುಸ್ತಕ , ಸಣ್ಣ ಪುಸ್ತಕ 
ಮಾಡು 

broker n, ದಳ್ಳಾಳಿ, ದಲಾಲಿ 
bring to book ಬಂಧಿಸು, ವಿಚಾರಣೆಗೆ | brokerage ೧, ದಳ್ಳಾಳಿ ಶುಲ್ಕ , ಕಮಿಷನ್ನು 
ಒಳಪಡಿಸು 

bronchia n . evasJane 's 
bring under ವಶಪಡಿಸಿಕೊಳ್ಳು 

| bronchitis n. ಗಂಟಲೂತ, ಶ್ವಾಸನಾಳದರೋಗ 
bring up ಪೋಷಿಸು, ಶಿಕ್ಷಿಸು, ಪಾಲಿಸು, 
ಬೆಳೆಸು 

bronchus n. ಶ್ವಾಸನಾಳ ಶಾಖೆ, ಶ್ವಸನಿ 
bring up the rear ಕೊನೆಯಲ್ಲಿ ಬರು, 

bronze n . 30230 
ಕೊನೆಗೆ ಗಮನಿಸು 

brood V. ಕಾವುಕೊಡು( ತತಿಗೆ) 
brought forward account ಹಿಂದಿನ 

n, ಮರಿಹಕ್ಕಿಗಳ ಗುಂಪು 
ಪುಟದಿಂದ ಮುಂದಕ್ಕೆ ತಂದ ಲೆಕ್ಕ 

brooding n. ಅಲೋಚನೆ, ಚಿಂತನೆ, ವಿಚಾರ 
brink n. ಸಮೀಪ, ತುದಿ, ಅಂಚು 

ಮಗ್ನತೆ 
brinkmanship ಯುದವು ನಡೆಯಲೇ | brook V. ಸಹಿಸು, ಸಹಿಸಿಕೊಳ್ಳು 
ಬೇಕೆಂದು ವ್ಯವಹರಿಸುವ ವಿಧಾನ 

n, ಹಳ್ಳ , ತೊರೆ 
brisk adj, ಚುರುಕಾದ, ವೇಗವಾದ | broom n. ಪೊರಕೆ, ಕಸಬರಿಗೆ 
briskly adv , ಚುರುಕಾಗಿ, ವೇಗವಾಗಿ brothel n. ವೇಶ್ಯಾಗೃಹ, ವ್ಯಭಿಚಾರ ಗೃಹ 
bristle V, ರೋಮಾಂಚಗೊಳ್ಳು, ಲವಲವಿಕೆ brotherhood n . 23,53 
ತೋರು 

browbeat V. ಬೆದರಿಸು, ಗದರಿಸು, ತೆಪ್ಪಗಾಗಿಸು 
n , ಪುಳಕ ,ರೋಮಾಂಚ, ಲವಲವಿಕೆ brown n. ಕಂದುಬಣ್ಣ 
brittle adj, ಬೇಗ ಮುರಿಯದ, ಭಂಗವಾಗುವ, | _ brown coal ಲಿಗ್ನೆಟ್, ಕಂದು ಕಲ್ಲಿದ್ದಲು 
ಭಂಗುರ 

bruise V. ಗಾಯಮಾಡು, ತರಚು 
broach V, ಮೊದಲು ಮಾಡು 

n, ತರಚು ಗಾಯ , ಜಜ್ಜುಗಾಯ 
broad adj, ಅಗಲವಾದ, ವಿಸ್ತಾರವಾದ 

brunt n. 1. ಬಹುಮುಖ್ಯವಾದ ಹೊರೆ, 
broad gauge ರೈಲುಗಳ ದೊಡ್ಡ ದಾರಿ, 2 . ತೀವ್ರವಾದ ಪೆಟ್ಟು, 
ಬ್ರಾಡ್ಗೇಜ್ 

brush V, ಉಜ್ಜು, ತಿಕ್ಕು 
_ broadcast V, ಪ್ರಸಾರಮಾಡು 

| brush n, ಕಂಚು, ಒತ್ತು 
n , ಪ್ರಸಾರ 

brush aside ಪಕ್ಕಕ್ಕೆ ನೂಕು 
boardcast receiver Beaoise 

brush up ತಿರುವಿಹಾಕು, ನೆನಪಿಗೆ 
broadcaster ಪ್ರಸಾರಯಂತ್ರ , ಪ್ರಸಾರಕ ತಂದುಕೊಳ್ಳು 
broadcasting ಪ್ರಸಾರ 

brush- work ಕುಂಚದ ಕೆಲಸ, ಚಿತ್ರಗಾರನ 

ಕೆಲಸ 
broadcasting station ಪ್ರಸಾರ ಕೇಂದ್ರ 
broaden v. JDD Ohsemo 

brutal adj, ಕ್ರೂರ, ಪಾಶವಿಕ, ಕಠೋರ 
broadly speaking ಸ್ಕೂಲವಾಗಿ brutality n. ಕ್ರೂರತೆ, ನಿರ್ದಯತೆ,ಕೌರ್ 
ತಿಳಿಸುವುದಾದರೆ, ಹೇಳುವುದಾದರೆ | 

brutally adv, ಕ್ರೂರವಾಗಿ, ಕರುಣೆಯಿಲ್ಲದೆ 
brocade n. ಜರಿ, ಕಲಾಪತ್ತು 

brute n, ಕ್ರೂರ, ಅನಾಗರಿಕ, ಮೃಗಸಮಾನ 


32 


bryology 


buoyant 


bryology n. ಶೈವಲ ವಿಜ್ಞಾನ 

bulky adj, ಭಾರಿ, ದೊಡ್ಡಪ್ರಮಾಣದ 
bryophyta n. ಶೈವಲ ಸಸ್ಯ 

bu!! n. 1 . ಹೋರಿ, 2 . ಪೇರುಗಳ ದರ 

ಹೆಚ್ಚುತ್ತಿರುವುದು, ತೇಜಿ 
bryozoan n. Būtes ago , 
bubo n. 7zs 

papal bull ಪೋಪ್ ಅವರ ಶ್ರೀಮುಖ , 

ನಿರ್ದೇಶನ 
budge V. ಕದಲು, ಜರಗು, ಮಣಿ 

bullet n . ತುಪಾಕಿಯ ಗುಂಡು, ಗೋಲಿ 
bubonic plague n . ಗಡ್ಡಪೇಗು 

bulletin n ಲಘು ವಿವರಣ ಪತ್ರಿಕೆ 
budget V, ಆಯವ್ಯಯ ತಯಾರಿಸು 

bullet-proof n . nozzo Jäseos 
೧. ಆಯವ್ಯಯ 
deficit budget ಖೋತಾಬಜೆಟ್ಟು 

bullion n. ಚಿನ್ನದ ಗಟ್ಟಿ , ಬುಲಿಯನ್ 

bullion exchange ಬುಲಿಯನ್ 
surplus budget evilD0000 22883 

ವಿನಿಮಯ ಕೇಂದ್ರ 
budget estimates ಬಜೆಟ್ ಅಂದಾಜು 

bullion market ಚಿನಿವಾರ ಪೇಟೆ 
budget provision ಬಜೆಟ್‌ನಲ್ಲಿ 

bull's eye 1. ಗುರಿ, ಲಕ್ಷ್ಯ 2. ವೃತ್ತದಕೇಂದ್ರಭಾಗ 
ಹಣತೆಗೆದಿಡುವುದು 

bully V. ಹಿಂಸಿಸು, ಸತಾಯಿಸು 
buffer state ಮಧ್ಯಸ್ಥ ರಾಜ್ಯ 
buffer spring ಸಂಗ್ರಹ 

_ n. ಗೂಂಡಾ, ಹಿಂಸಕ 
buffer stock ಕಾದಿಟ್ಟ ದಾಸ್ತಾನು, ಕಪ್ಪು | 

bulwark n ಪ್ರಕಾರ, ರಕ್ಷಣಸ್ಥಾನ, ಬುರುಜು 
ದಾಸ್ತಾನು 

bump V. ಎತ್ತಿಹಾಕು, ಕುಲುಕು 
buffer car ರೈಲಿನ ಉಪಹಾರದ ಬೋಗಿ, | bumper n. ಕಾರಿನ ಹಿಂಭಾಗದ ಪಟ್ಟಿಯ ಮುಚ್ಚಳ 
ಬುಫೆ 

bumper adj, ತುಂಬ ಹೆಚ್ಚಾದ ಹಣದ, ಅತ್ಯಧಿಕ 
bugbear 1. ನಿಷ್ಕಾರಣಭಯ 

ಹಣದ 
bugle n. tho 

bumper crop ಹುಲುಸು ಬೆಳೆ 
build V. ಕಟ್ಟು, ನಿರಿಸು 

bunch n. ಗುಂಪು, ಗೊಂಚಲು 
build up ಸನ್ನಾಹವಾಗು, ಸಿದ್ದವಾಗು 

| bund n ಕಟ್ಟೆ, ಏರಿ 
build upon eelise2370 

bundle V, ಮೂಟೆಕಟ್ಟು 
building material ನಿರ್ಮಾಣ ಸಾಮಗ್ರಿ 

n, ಮೂಟೆ 
bulb ಗಡ್ಡೆ, ಬಲ್ಕು, ಬುರುಡೆ 

bungle V. ತಪ್ಪು ಮಾಡು, ಪ್ರಮಾಣಮಾಡು 
bulge V, ಊದು,ಊದಿರು 

bungling n. ತಪ್ಪು, ಪ್ರಮಾದ 
n , ಊತ 

bunting n. ತೋರಣ , ಬಾವುಟಗಳ ಸಾಲು 
bulk n. ರಾಶಿ, ಒಟ್ಟು, ಸಗಟು 

buoyancy n. ಉಲ್ಲಾಸ, ಉತ್ಸಾಹ 
buik purchase ಸಗಟು ಖರೀದಿ buoyant adj. 1. ತೇಲೊತ್ತಡದ, 2. ಉತ್ಸಾಹ 
bulk supplies ಸಗಟು ಸರಬರಾಜು 

ಕರ, ಉಲ್ಲಾಸಕರ 


33. 


burden 


by pass 


burden V, ಭಾರಹೊರಿಸು 

business n. ವ್ಯವಹಾರ, ವ್ಯಾಪಾರ, ಕೆಲಸ, 
n, ಭಾರ, ಹೊರೆ 

ಕಲಾಪ 
bureau n. ಕಾದ್ಯಾಲಯ , ಕಚೇರಿ 

business activity ವ್ಯಾಪಾರ, ವ್ಯವಹಾರ 
bureaucracy n ನೌಕರಶಾಹಿ, ಅಧಿಕಾರ ಶಾಹಿ 

business acumen ವ್ಯಾಪಾರ ಕೌಶಲ 
bureaucrat n, ಅಧಿಕಾರಿ 

business hours ವ್ಯಾಪಾರದ, ವೇಳೆ, 
bureaucratic n, ಅಧಿಕಾರಿ ಮನೋಭಾವದ 

ವ್ಯಾಪಾರ ಸಮಯ 
burglar n. ಕನ್ನಹಾಕುವವ, ಕನ್ನಗಳ್ಳ 

businessman n. ವ್ಯಾಪಾರಿ, ವರ್ತಕ 
burgher n ಪುರವಾಸಿ 

bust n , ದೇಹದ ಮೇಲ್ಯಾಗ, ಎದೆಯಿಂದ 

ಮೇಲ್ಬಾಗ 
burglary n. ಕನ್ನಹಾಕುವುದು, ಕನ್ನಗಳ್ಳತನ 

busy-Season n. ಕೆಲಸ ಹೆಚ್ಚಾಗಿರುವ, ಒತ್ತಡ 
burgle V. ಕನ್ನಹಾಕು 

ಸಮಯ 
burial n. ಶವಸಂಸ್ಕಾರ, ಮಣ್ಣುಮಾಡುವುದು, | butcher V, ಕೊಲ್ಕು, ಕತರಿಸು 
ಹೂಳುವುದು 

n, ಕಸಾಯಿ, ಕಟುಕ 
burial - ground V. ಶಶಾನ, ಮಸಣ 

butt n, ತುಪಾಕಿಯ ಹಿಂದಿನ ಕೊನೆ 
burlap n. ಗೋಣಿಕಟ್ಟು 

butter- milk n, ಮಜ್ಜಿಗೆ 
burlesque n ಪ್ರಹಸನ, ಹಾಸ್ಯ ರಚನೆ | 

buttress V, ಆಧಾರ ನಿರ್ಮಿಸು 
burly adj. ಬಲಶಾಲಿಯಾದ 

n, ಆಧಾರ, ಆಶ್ರಯ, ಊರೆಗಂಬ 
burn V, ಸುಡು 

buy V. ಕೊಳ್ಳು 
n, ಸುಟ್ಟಗಾಯ 

buy in ಒಟ್ಟಾಗಿಕೊಳ್ಳು, ಸಗಟಾಗಿ ಕೊಳ್ಳು 
burn down ಸುಟ್ಟು ಭಸ್ಮಮಾಡು 

buy of ಲಂಚಕೊಟ್ಟು ತಪ್ಪಿಸಿಕೊಳ್ಳು 
burning ground ಸ್ಮಶಾನ 

buy Over ಲಂಚಕೊಟ್ಟುಕೊನೆಗೊಳಿಸು 
burn one's boats ಹಿಂದೆಗೆಯಲು 

| buyer n, ಖರೀದಿದಾರ 
ಅವಕಾಶವಿಲ್ಲದಂತೆ ವ್ಯವಹರಿಸು 

buying n . Daca 
burn one's fingers ಕೈಸುಟ್ಟುಕೊಳ್ಳು 

forward buying ವಾಯಿದಾ ಖರೀದಿ 
burn up ಸುಟ್ಟುಹಾಕಿಬಿಡು, ಸಂಪೂರ್ಣ 

by- election n. ಉಪಚುನಾವಣೆ 
ಬೂದಿಮಾಡು 

byte) law ಉಪವಿಧಿ, ಉಪನಿಬಂಧನೆ, 
burr n ಸಾಣೆಕಲ್ಲು 

ಉಪಕಾನೂನು 
burrow n . 290 

by gone ಹಿಂದಿನ ಕಾಲದ, ಕಳೆದು ಹೋದ, 
burst V. ಸಿಡಿ, ಸಿಡಿಸು, ಆಸ್ಫೋಟಗೊಳ್ಳು 

ಸಮವಾದ, ಪ್ರಾಚೀನ 
burst out ಕಿರಿಚು, ಅರಚು, ಕೂಗಿಕೊಳ್ಳು | bypass n. ಉಪಮಾರ್ಗ , ಊರು ಬಳಸು 
bury V, ಹೂಳು, ಮಣ್ಣು ಮಾಡು 

ಮಾರ್ಗ 
bury alive ಜೀವಂತ ಸಮಾಧಿಮಾಡು by force ಬಲವಂತವಾಗಿ 


call 


by -product 
by-product n . eva even 

caesarean adj. ಸಿಸೇರಿಯನ್ ಶಸ್ತ್ರಕ್ರಿಯೆಯ 

ಪ್ರಸೂತಿ 
by report ಉಪವರದಿ 

cate n, ಫಲಹಾರಮಂದಿರ, ಉಪಹಾರಮಂದಿರ, 
by virtue of ಹೀಗಿರುವುದರಿಂದ 

ಹೋಟಲು 
by the by ಪ್ರಾಸಂಗಿಕವಾಗಿ 

cafeterian, ಉಪಹಾರಮಂದಿರ, ಉಪಹಾರ 
by-Way ಹತ್ತಿರದ ದಾರಿ 

ಸ್ಥಾನ 
by way of Bys mosos 

cainozoicage n. Jozemosor 
by -Word ಮಾತಿನ ಮೂಲಕ 

caisson 1. ಮದ್ದುಗುಂಡಿನ ಪೆಟ್ಟಿಗೆ 

cajole V, ಪುಸಲಾಯಿಸು, ಪ್ರೋತ್ಸಾಹಿಸು 
close by, near by ಹತ್ತಿರ 

cajolery 7, ಪುಸಲಾವಣೆ,ಪ್ರೋತ್ಸಾಹ 
by trial and error ಪ್ರಯೋಗದ 

calamitous adj, ವಿಪತ್ಕಾರಕ , ಆಪತ್ತು ತರುವ 
ಮೂಲಕ, ವೈಫಲ್ಯದ ಮಾರ್ಗದಿಂದ 

calamity , ಆಪತ್ತು , ವಿಪತ್ತು 

calandrian, ಶಾಖ ವಿನಿಮಯ ಕ್ರಿಯಾಪಾತ್ರೆ 
cabin n. ಚಿಕ್ಕ ಕೋಣೆ, ಹಡಗಿನಕೋಣೆ 

calcine V. ಭಸ್ವೀಕರಿಸು 
cabinet n, ಸಂಪುಟ, ಮಂತ್ರಿಮಂಡಳ, ಸಚಿವ calcium adj. ಸುಣ್ಣಕ್ಕೆ ಸಂಬಂಧಿಸಿದ 
ಸಂಪುಟ 

calculable adj, ಎಣಿಕೆ ಮಾಡಬಹುದಾದ 
cabinet council ಸಂಪುಟ ಸಮಾವೇಶ, 

calculate V. ಲೆಕ್ಕಹಾಕು, ಎಣಿಕೆಮಾಡು 
ಮಂತ್ರಿ ಮಂಡಳದ ಸಭೆ 

| calculated adj. evo es mozas 
cabinet minister ಸಂಪುಟ ದರ್ಜೆ ಸಚಿವ, 

- calculating machine ಗಣಕಯಂತ್ರ 
ಮಂತ್ರಿ ಮಂಡಳದ ಸದಸ್ಯ ಮಂತ್ರಿ 

calculation n. ಗಣನೆ, ದಿನಾಂಕಪಟ್ಟಿ, 
cabinet rank ಮಂತ್ರಿಮಂಡಳದ ದರ್ಜೆ 

ಕ್ಯಾಲೆಂಡರ್ 
cabinet reshufle ಸಂಪುಟ ಪುನರಚನೆ, | calculous n . 100 
ಮಂತ್ರಿ ಮಂಡಳದ ಪುನರ್ ವ್ಯವಸ್ಥೆ calculus n, ಕಲನ ವಿಜ್ಞಾನ 
cabinet Secretariat ಸಚಿವ ಸಂಪುಟ | caliber n, ಸಾಮರ್ಥ್ಯ , ದಕ್ಷತೆ 
ಕಾದ್ಯಾಲಯ, ಮಂತ್ರಿ ಮಂಡಳದಕಾದ್ಯಾಲಯ | 

call V. ಕರೆ, ಆಹ್ವಾನಿಸು 
cable V. ತಂತಿಯ ವಾರ್ತೆಯನ್ನು ಕಳುಹಿಸು | call n, ಕರೆ, ಆಹ್ವಾನ 
n, ತಂತಿಯ ವಾರ್ತೆ 

at call ಕೂಡಲೆ 
cablegram n. ಕಡಲ ತಂತಿಯ ವಾರ್ತೆ 

call book ವಾಯಿದೆ ಪುಸ್ತಕ 
cacoeconomy n, ಕುವ್ಯವಸ್ಥೆ 
cactus n. ಎಲೆಗಳಿಲ್ಲದ ಕಳ್ಳಿಗಿಡ 

call a halt ನಿಲ್ಲಿಸು, ವಿರೋಧಿಸು 

calla spadea spade ಸತ್ಯವನ್ನು ಹೇಳು, 
Cadaster p . ಸ್ಥಿರಾಸ್ಥಿ ರಿಜಿಸ್ಟರು | 

ಹೆದರದೆ ಇದ್ದದ್ದನ್ನು ಇದ್ದಂತೆ ತಿಳಿಸು 
CAD ಕಂಪ್ಯೂಟರ್ ಏಡೆಡ್ ಡಿಸೈನ್ 

call at ಭೇಟಿಮಾಡು, ಯಾರನ್ನಾದರು ಅವರ 
cadence n. ಲಯಬದ್ದವಾದ ಏರಿಳಿತ 

ಗೃಹದಲ್ಲಿ ಕಾಣು 
Cadet n, ಯುವ ಸೈನಿಕ 

call attention to ಗಮನ ಸೆಳೆ 
cadre n . gees 

called - up capital ಕರೆಕೊಟ್ಟು 
ಸಂಗ್ರಹಿಸಿದ ಬಂಡವಾಳ 


35 


calligraphy 

cannon fodder 
call for ಕರೆಸಿಕೊ , ಪ್ರಶ್ನಿಸು 

in camera ಗುಪ್ತವಾಗಿ, ಗುಟ್ಟಾಗಿ 
call forth ಹಾಜರುಪಡಿಸು, ಮುಂದಿಡಿಸು | camouflage n, ಛದ್ಮವೇಷ, ಗೂಢವೇಷ 
call in ಸಾಲಹಿಂದಿರುಗಿಸುವಂತೆ ಕೇಳು camp V, ಶಿಬಿರ ಹೂಡು, ತಂಗು 
call in question ಸಂದೇಹಿಸು , 

n, ತಂಗುವಿಕೆ 
ಅನುಮಾನಪಡು 

| campaign V. 1. ಪ್ರಚಾರಮಾಡು, 2. ಯುದ್ಧ 
call into play ಉಪಯೋಗಕ್ಕೆ ತರು 

ಮಾಡು 
call loan ಕರೆಸಾಲ, ಬೇಕಾದಾಗ 

n, ದಂಡಯಾತ್ರೆ , ದಾಳಿ 
ಹಿಂದಿರುಗಿಸುವಂತೆ ಬೇಡಿ ತೆಗೆದ ಸಾಲ 

camp -fallower esso ass 030 
call money ಕರೆ ಹಣ 

camphor n . Foro 
call off ಕೊನೆಗಾಣಿಸು, ನಿಲ್ಲಿಸಿಬಿಡು 

campus , ಆವರಣ , ಬಯಲು 
call on ಯಾರನ್ನಾದರೂ ಕಾಣಲುಹೋಗು 

can n . topo 
call out ಗಟ್ಟಿಯಾಗಿ ಕೂಗು 

canal n, ಕಾಲುವೆ 
Call to account ಲೆಕ್ಕದ ವಿವರಗಳನ್ನು ಕೇಳು | canalize V, 1. ಕಾಲುವೆತೋಡು, 2, ಒಂದು 

call upon ಬೇಡಿಕೊಳ್ಳು ಕೇಳಿಕೊಳ್ಳುವ ದಿಕ್ಕಿಗೆ ತಿರುಗಿಸು , ಒಂದು ಕೆಲಸಕ್ಕೆ 
calligraphy n ಸುಂದರವಾದ ಅಕ್ಷರ, | - ಉಪಯೋಗಿಸು 

ಅಲಂಕಾರಗೊಂಡ ಅಕ್ಷರ, ಅಕ್ಷರ ಲೇಖನ canard 1. ಪುಕಾರು, ಆರೋಪಣ 
Calling ೧, ವೃತ್ತಿ , ಉದ್ಯೋಗ 

cancel 
callous adj. ಕರುಣೆಯಿಲ್ಲದ, ನಿಷ್ಕರುಣೆಯಾದ, | cancellation n. ರದ್ದು 
- ಅಸಡ್ಡಾಳ, ಜಡ್ಡುಗಟ್ಟಿದ 

cancellous adj. 805 , 08337 
callousness n. ನಿಷ್ಕರುಣೆ, ದಯೆಯಿಲ್ಲದ, candescent adj, ಜ್ವಲಿಸುವ, ಪ್ರಜ್ವಲಿಸುವ 
ಅಸಡ್ಡಾಳತನ 

candid adj, ನಿಷ್ಕಪಟ, ಸ್ಪಷ್ಟ, ನೇರ 
calm adj, ಶಾಂತ, ಸಮಾಧಾನದ 

candidacy, candidature ಅಭ್ಯರ್ಥಿ ಯಾಗಿರು 
V, ಶಾಂತಗೊಳಿಸು, ಸಮಾಧಾನ ಮಾಡು 

ವುದು, ಉಮೇದುವಾರನಾಗಿರುವಿಕೆ 
n, ಶಾಂತಿ, ಸಮಾಧಾನ 

candidate n. ಅಭ್ಯರ್ಥಿ, ಉಮೇದುವಾರ, 
calmly adv, ಸಮಾಧಾನದಿಂದ, ಶಾಂತವಾಗಿ ಹುರಿಯಾಳು 
calmness n. ಶಾಂತತೆ 

candour n ನಿಷ್ಕಾಪಟ್ಯ , ಸರಳತೆ 
calorie n. ನೀರಿನ ಉಷ್ಣವನ್ನು ಹೆಚ್ಚಿಸಲುಬೇಕಾದ | candy n. ಒಂದು ಸಿಹಿತಿಂಡಿ, ಕಲಕಂಡ, ಕಲ್ಲುಸಕ್ಕರೆ 

ಒಂದು ತಾಪಮಾನದ ಪ್ರಮಾಣ, ಆಹಾರಾಂಶ cane n. 1. ಬೆತ್ತ , 2.ಕಬ್ಬು 
ಮಾಪಕ 

canine n. ಕೋರೆಹಲ್ಲು, ಸೂಲಹಲ್ಲು 
caluminate V. ದೂಪಿಸು, ನಿಂದಿಸು , 

adj. ನಾಯಿಗೆ ಸಂಬಂಧಿತ 
ಆರೋಪಿಸು 

cannibal n . 30275 
Calumny n, ಮಿಥ್ಯಾಪವಾದ " 

Canning n. ಡಬ್ಬಿಕರಣ | 
CalyX . ಪುಷ್ಪಪಾತ್ರೆ 

cannon fire ಫಿರಂಗಿ ಗುಂಡು 
camaraderie n, ಮೈತ್ರಿ , ಗಾಢಸ್ನೇಹ 

cannon fodder ಫಿರಂಗಿಗೆ ತಳ್ಳಿದ ಬಲಿ 
camera n, ಫೋಟೋ ತೆಗೆಯುವ ಸಾಧನ, 

ಪಶುಗಳು 
ಕ್ಯಾಮರ 


36 


capricious 


canoe 


capital offence ಮರಣದಂಡನೆಗೆ 
Cance n. ಚಿಕ್ಕ ದೋಣಿ 

ಅರ್ಹವಾದ ಅಪರಾದ 
canopush ಅಗಸ್ಯ ( ನಕ್ಷತ್ರ ) 

capital outlay ಬಂಡವಾಳದ ವೆಚ್ಚ, 
canopy n . ವಿತಾನ , ಮುಖಮಂಟಪ, 

ಬಂಡವಾಳದ ಅಂದಾಜು 
ಮೇಲಾವಣಿ 

capital punishment ಮರಣ ದಂಡನೆ 
cant n. 1. ಅಪ್ರಮಾಣಿಕವಾದ ಮಾತು , 
ವ್ಯರ್ಥವಾದಮಾತು, 2. ಒಂದು ಗಾಢ ಭಾಷೆ capital receipts Coats Juotes 

ಬಂಡವಾಳ 
cantankerous adj, ದುಷ್ಟ ಸ್ವಭಾವದ, ಜಗಳ 
ಗಂಟಿಯಾದ 

capital stores ಮೂಲ ಧನ ಸಾಮಗ್ರಿ 
canteen n. ಉಪಾಹಾರ ಸ್ಥಳ 

circulating capital 230Wouwde 
canter V. ಕುದುರೆಯನ್ನು ನಾಗಾಲೋಟದಲ್ಲಿ fixed capital ಸ್ಥಿರ ಮೂಲ ಧನ, ಸ್ಥಿರ 
ಓಡಿಸು, ದೌಡಾಯಿಸು 

ಬಂಡವಾಳ 
cantilever adj, ಮೂಕಿ, ಮೂಕಿಮುಂದಾದ floating capital 23820tades 
cantonment n, ಸೇನಾಶಿಬಿರ, ದಂಡು ಪ್ರದೇಶ issued capital ಎತ್ತಲಾದ ಬಂಡವಾಳ 
canvas Y, 1. ಪ್ರಚಾರಮಾಡು, ಮತವನ್ನು make capital of essasodo 
ಬೇಡು, 2. ಚರ್ಚೆಮಾಡು 

paid - up capital Jousosad 
n, ತೈಲವರ್ಣ ಚಿತ್ರಗಳನ್ನು ರಚಿಸಲು ಮೂಲಧನ 
ಉಪಯೋಗಿಸುವ ದಪ್ಪ ಬಟ್ಟೆ 

reserve Capital ಕಾಯ್ದಿಟ್ಟ ಬಂಡವಾಳ 
canvasser n ಪ್ರಚಾರಕ, ಓಟಿಗಾಗಿ ಪ್ರಚಾರ | 

share capital ಷೇರು ಬಂಡವಾಳ 
ಮಾಡುವವನು 

subscribed capital 2003 
cap V . 1. ಟೋಪಿ ಧರಿಸು, 2. ಕೊನೆ ಮುಟ್ಟಿಸು 

ಸಂದಾಯವಾದ ಮೂಲಧನ 
n, ಟೋಪಿ 

Working capital ಕಾರವಾಹಿ ಬಂಡವಾಳ, 
capability n, ಯೋಗ್ಯತೆ, ಸಾಮರ್ಥ್ಯ 

ನಿತ್ವಹಣಾ ಬಂಡವಾಳ 
capabie adj. ಸಮರ್ಥನಾದ, ದಕ್ಷ 

capitalism n ಬಂಡವಾಳ ಶಾಹಿ 
capacious adj, ವಿಶಾಲವಾದ 

Capitalist 1. ಬಂಡವಾಳಗಾರ 
Capacity n ಶಕ್ತಿ ಸಾಮರ್ಥ್ಯ 

capitalistic 

enterprise 
Cape n. ಅಗ್ರ , ಭೂಶಿರ 

ಬಂಡವಾಳಶಾಹಿ ಉದ್ಯಮ 
capillary n, ಲೋಮನಾಳ, ಕೇಶನಾಳ capitalization , ಮೂಲ ಧನೀಕರಣ, 
Capital adj, ಮರಣದಂಡನೆಯ 

ಬಂಡವಾಳ ಮಾಡುವುದು 
n, ಸ್ವಂಭಾಗ್ರ , ಕಂಬದ ತಲೆ 

capitation 1. ತಲೆಗಂದಾಯ, ಕ್ಯಾಪಿಟೇಷನ್ನು , 
Capital 1. ರಾಜಧಾನಿ, 2 . ಬಂಡವಾಳ 

ವ್ಯಕ್ತಿಶುಲ್ಕ 
authorized capital ಅಧಿಕೃತ ಬಂಡವಾಳ | 

capitulate V , ಶರಣಾಗತನಾಗು 
capital account ಬಂಡವಾಳ ಖಾತೆ 

capitulation n. ಶರಣಾಗತಿ, ಮೊರೆಹೋಗು 
capital equipment ಯಂತ್ರೋಪಕರಣ , 

ವುದು 
ಮುಖ್ಯ ಉಪಕರಣಗಳು, ಮುಖ್ಯ ಉತ್ಪಾದನ | 

caprice n, ಮನಬಂದಂತೆ ಮಾಡುವ ವ್ಯವಹಾರ, 
ಸಾಮಗ್ರಿ 

ಅನಿಶ್ಚಿತ ನಡವಳಿಕೆ 
capital investment ಬಂಡವಾಳ ಹೂಡಿಕೆ | CapriCIOUS adj, ಅನಿಶ್ಚಿತ ನಡವಳಿಕೆಯ 


ಸಹವಾಸದಲ್ಲಿ 


capsize 

carrier 
capsize V. 1 . ತಲೆಕೆಳಗಾಗಿಬೀಳು, 2. ಮಗುಚಿ care of ಇಂಥವರ ಆಶ್ರಯದಲ್ಲಿ, 

ಕೊಳ್ಳುವ 
captain V, ಮುಖ್ಯಾಧಿಕಾರಿಯಾಗಿರು careful adj, ಎಚ್ಚರಿಕೆಯ , ಸವಧಾನದ 

n, ಸೇನೆಯ ಅಥವಾ ನೌಕೆಯ | carefully adv, ಜಾಗ್ರತೆಯಾಗಿ, ಎಚ್ಚರಿಕೆಯಿಂದ 
ಮುಖ್ಯಾಧಿಕಾರಿ, ನಾಯಕ, ಕ್ಯಾಪ್ಟನ್ carefulness n ಎಚ್ಚರಿಕೆ, ಜಾಗ್ರತೆ, ಅವಧಾನ 
Captaincy n . ಕ್ಯಾಪ್ಟನನ್ನಾಗಿರುವುದು , | careless adj, ಅಜಾಗರೂಕ, ಅವಧಾನವಿಲದ, 
ನಾಯಕತನ | 

ಎಚ್ಚರಿಕೆಯಿಲ್ಲದ 
caption n. ಶೀರ್ಷಿಕೆ 

carelessness n, ಅನವಧಾನತೆ, ಅಜಾಗರೂ 
captivate V, ವಶಪಡಿಸಿಕೊಳ್ಳು 
captive n. ಬಂದಿ ಖೈದಿ 

care- taker government erzowao 
- take captive ಖೈದುಮಾಡು, ಸೆರೆಹಿಡಿ ಸರಕಾರ 
captivity 1, ಬಂಧನ, ಸೆರೆ , ಬೈದು 

career n . 1. ಜೀವನೋಪಾಯ , ವೃತ್ತಿ 
Captor n ಬಂಧಿಸಿದ ಅಧಿಕಾರಿ | 

cargo n. ಹಡಗಿನಿದ ಬಂದ ಸರಕು 
capture V , ಸೆರೆಹಿಡಿ 

cargo ship, cargo vessel ವ್ಯಾಪಾರದ 
n ಸೆರೆಗೆ ಸಿಕ್ಕಿದುದು, ಸೆರೆ ಸಿಕ್ಕಿದ ವ್ಯಕ್ತಿ 

ಸಾಮಾನು ತರುವ ಹಡಗು 
caravan n, ಮರಳುಗಾಡಿನಲ್ಲಿ ಪ್ರಯಾಣ | 

| caricature V, ವ್ಯಂಗ್ಯಮಾಡು, ಅಣಗಿಸು 
ಮಾಡುವ ವರ್ತಕರ ತಂಡ 

n , ವ್ಯಂಗ್ಯಚಿತ್ರ , ಅಣಕಚಿತ್ರ 
C & iaway ಅದ್ವಾಯಿನ್, ಅಜವಾನ caries n. ( ಹಲ್ಲು ) ಹುಳುಕು 
carbon , ಇಂಗಾಲ 

carminative adj, ವಾತಹರ 
carcass, carcase n. ಸತ ಪ್ರಾಣಿ, ಪ್ರಾಣಿಯ | Carnage n. ಕಗ್ಗೋಲೆ 
ಶವ, ಪ್ರಾಣಿ ಕಳೇಬರ 

carnal adj, ಲೈಂಗಿಕ , ಇಂದ್ರಿಯ ಸಂಬಂಧಿ 
carcinoge n , ಕ್ಯಾನ್ಸರ್ ಜನಕ 

carnival n. ಉತ್ಸವ, ಹಬ್ಬ 
card n , ಕಾರ್ಡು, ಹಲ್ಲುಹಣೆಗೆ 

carnivorous adj. widoza 
lay one's cards on the table ತನ್ನ | carouse V. ಪಾನಮುಕ್ತನಾಗು, ಕುಡಿತದ 
ಎಲ್ಲ ಅಭಿಪ್ರಾಯಗಳನ್ನು ಬಿಚ್ಚಿಹೇಳು, ಮೋಸ| ಕೂಟದಲ್ಲಿರು 
ಮಾಡದಿರು 

carp V , ಆಕ್ಷೇಪಿಸು, ಜಗಳಗ೦ಟಿಯಂತೆ 
cardboard n . 883 ), 

ಮಾತನಾಡು 
cardiac adj. doctors 

carpenter n . wton 
cardiac- arrest 1. ಹೃದಯಸ್ತಂಭನ carpentry n, ಮರಗೆಲಸ 
cardinal adj, ಪ್ರಧಾನ, ಮುಖ್ಯ 

carpet n. ಜಮಖಾನ, ರತ್ನಗಂಬಳಿ 
cardinal n. ರೋಮನ್ ಕ್ಯಾಥೋಲಿಕ್ ಕ್ರೈಸ್ತ | carpus , ಮಣಿಕಟ್ಟು 
ಮತಾಧಿಕಾರಿ , 

carriage n. ಗಾಡಿ, ಬಂಡಿ, ವಾಹನ 
cardinal points ಪ್ರಧಾನ ವಿಷಯಗಳ, 

_ gun- carriage ಪಿರಂಗಿ ಬಂಡಿ 
ಮುಖ್ಯವಾದವುಗಳು 

carrier n. ವಾಹಕ, ವಾಹನ 
care V, ಪೋಷಿಸು, ಗಮನವಿಡು 

carrier pigeon ವಾರ್ತೆಯನ್ನು 
n, ಗಮನ, ಸಂರಕ್ಷಣ, ಪೋಷಣೆ 

ತಲಪಿಸುವ ಪಾರಿವಾಳ, ಅಂಚೆ ಪಾರಿವಾಳ 


38 


carry 


cast 


carry V, ಸಾಗಿಸು, ಹೊರು 

cartography n. ನಕಾಶೆ ಬಿಡಿಸುವಕಲೆ, ನಕ್ಷಾಕಲೆ 
carry a bill ಶಾಸನ ಸಭೆಗಳಲ್ಲಿ | cartoon n , ವಿಡಂಬನಾ ಚಿತ್ರ , ವ್ಯಂಗ್ಯಚಿತ್ರ , ನಗೆ 
ಮಸೂದೆಯನ್ನು ಅನುಮೋದಿಸು 

ಚಿತ್ರ 
carry a motion ಮಸೂದೆಯನ್ನು || cartriden, ತೋಟಾ, ಗುಂಡು 
ಅನುಮೋದಿಸು 

carve V, ಕತ್ತು, ಕೊರೆ 
carry conviction ಮನಸ್ಸಿಗೆ 

carve out ಚಿತ್ರಕೊರೆ, ವಿಗ್ರಹವನ್ನು ಕೊರೆ, 
ದೃಢವಾದುದನ್ನು ಇತರರಿಗೆ ಮನಗಾಣಿಸು 

ಕೆತ್ತು , ಕತ್ತರಿಸಿ ರೂಪಿಸು 
Carry forward ಮುಂದಕ್ಕೆ ಸಾಗಿಸು, | carving n, ಕೆತ್ತನೆ ಕೆಲಸ 
ಮುಂದಿನ ಪುಟಕ್ಕೆ ಬರೆ 

cascade n, ಸೋಪಾನ ಪಾತ 

case n. 1. ಮೊಕದ್ದಮೆ , 2. ವಿಭಕ್ತಿ 
carry into effect ಕಾರ್ಯ ಗತಗೊಳಿಸು 

in any case ಹೇಗಾದರೂ 
carry of ಅಪಹರಿಸು, ಹೊತ್ತಿ ಹಾಕು 

in case ಹೀಗಾದರೆ 
carry on ಮುಂದುವರಿಸು 

in the case of ಈ ಸಂಬಂಧದಲ್ಲಿ 
carry one's point ತನ್ನ ಅಭಿಪ್ರಾಯ 

case-law ಪೂರ್ವ ಮೊಕದ್ದಮೆಗಳ 
ವನ್ನು ಎಲ್ಲರೂ ಒಪ್ಪುವಂತೆಮಾಡು | 

ತೀರಾನದ ಆಧಾರ 
carry out ಪೂರ್ತಿಮಾಡು, ಪಾಲಿಸು, 

cash V , ನಗದುಮಾಡು 
ಆಚರಣೆಗೆ ತರು 

n , ನಗದು 
carry over ಮುಂದಕ್ಕೆ ಸಾಗಿಸು 

cash account ನಗದುಲೆಕ್ಕ 
carry the day ಗೆಲ್ಲು, ಜಯಿಸು 
carry through ಪೂರ್ತಿಮಾಡು, 

cash balance ನಗದು ಶುಲ್ಕ 
ಗೆಲವುಪಡೆ 

cash book ನಗದು ಪುಸ್ತಕ 
carry weight my, 20000 

cash box ನಗದು ಪೆಟ್ಟಿಗೆ 
cat V. ಗಾಡಿ, ಬಂಡಿ, ವಾಹನ 

cash certificate ನಗದು ಪ್ರಮಾಣ ಪತ್ರ 
cart-load ಗಾಡಿಭರ್ತಿ , ಬಂಡಿ ತುಂಬ 

cash crop ವಾಣಿಜ್ಯ ಬೆಳೆ 
cat road ಗಾಡಿ ಸಾಗಬಹುದಾದ ರಸ್ತೆ 

Cash memo ನಗದು ಜ್ಞಾಪನ 
put the cart before the house 

cash price ನಗದು ಧಾರಣೆ 
ಹಿಂದು ಮುಂದು ಮಾಡು 

in cash ನಗದಾಗಿ. 
cartage n. ಗಾಡಿ ಬಾಡಿಗೆ, ವಾಹನ ವೆಚ್ಚ cashew - nut ಗೋಡಂಬಿ, ಗೇರು ಪಪ್ಪು, 
carte blanche ಪೂರ್ಣಾಧಿಕಾರ ಪತ್ರ 

ಗೇರುಬೀಜ 
cartel n . ಬಂಡಿಗಳ ವಿನಿಮಯದ ಒಪಂದ | Cashier 1 . ನಗದಿ ಗುಮಾಸ್ತೆ 
Cartilage n, ಮೃದ್ವಸ್ಥಿ 

casing n. 1 . ಪೆಟ್ಟಿಗೆ, ಡಬ್ಬ , 2. ಆವರಣ, 
cartographer n, ನಕಾಶೆಗಾರ, ನಕ್ಷೆ ತಯಾರಿಸು 
ವವನು 

casino n . ಜೂಜುಕೇಂದ್ರ 
cartographic Centre ನಕಾಶೆಗಾರರ | Cask n, ಪೆಟ್ಟಿಗೆ 
ಕಚೇರಿ, ನಕ್ಷಾಕೇಂದ್ರ 

Cast V, ಎಸೆ, ಹಾಕು, ಆರೋಪಿಸು, ಎರಕಹುಯ್ಕೆ 

n, ಎಸೆದವಸ್ತು , ಇಟ್ಟವಸ್ತು , ಎರಕದಚ್ಚು 


* ಹೊರಗವಚ 


30 


ರಜ 


ಸಂಖ್ಯೆ 


cast- off 

catch 
cast anchor ಲಂಗರು ಹಾಕು castration n , ಹಿಡಮಾಡುವುದು , ಬೀಜ 
Cast an eye ಕಣ್ಣು ಹಾಕು 

ತೆಗೆವುದು, ಶಕ್ತಿ ಕಳೆಯುವುದು 
cast a shadow 1. ನೆರಳುಬೀಳಿಸು | Castrate V . ಹಿಡಮಾಡು, ಬೀಜ ಒಡೆ 
2. ದುಃಖವನ್ನು ಹರಡು 

Casual adj, ಆಕಸ್ಮಿಕ, ಸಾಂದರ್ಭಿಕ 
cast ashore ದಡದ ಮೇಲಕ್ಕೆ ಎಸೆ, ' casuallabour ದಿನಗೂಲಿ 
ಬಿಸಾಡು 

casualleave ಸಾಂದರ್ಭಿಕ ರಜ , ಕಿರುಕುಳ 
cast aside ಪಕ್ಕಕ್ಕೆ ತಳ್ಳು , ನಿರಾಕರಿಸು 
cast a Vote ಮತ ಚಲಾಯಿಸು casually adv . ಆಕಸ್ಮಿಕವಾಗಿ, ಅಪೂರ್ವವಾಗಿ 
cast away ಬಿಸಾಡು, ತೆಗೆದುಹಾಕು . casualty n . Vsi 
cast blame upon ದೂರು ಹೊರಿಸು casualty figure ಅಪಘಾತದಲ್ಲಿ ಸತ್ತವರ 
cast down ಉರುಳಿಸು, ಬೀಳಿಸು 
cast-iron 290 33 729 83 

casualty -Ward 1. ಅಪಘಾತ ಚಿಕಿತ್ಸಾಗಾರ, 
cast lots ಲಾಟರಿ ತೆಗೆ, ಚೀಟಿಹಾಕು, 

ತುರ್ತುಚಿಕಿತ್ಸಾ ವಿಭಾಗ 
ಅದೃಷ್ಟ ಪರೀಕ್ಷಿಸು 

cat , ಬೆಕ್ಕು 
Cast- of V. ( ಬಟ್ಟೆಮುಂತಾದುವನ್ನು) ತ್ಯಜಿಸು, 

( scan ) Computerized Axial 
ಬಿಸಾಕು 

Tomography ( ಮಿದುಳಿನ) ಛೇದಚಿತ್ರ 
೧. ಬಿಸಾಕಿದ ವಸ್ತು , ಬಟ್ಟೆ ಇತ್ಯಾದಿ | 

let the cat out of the bag 2002) 
cast one 's lot with ದುಃಖದ | 

ವಿಷಯವನ್ನು ಪ್ರಕಟಪಡಿಸು 
ಸಮಯದಲ್ಲಿ ಜೊತೆಯಾಗಿರು, ಸಂತ | Cataclysm . ಪ್ರಳಯ , ವಿಪ್ಲವ, ವೇಗವರ್ಧಕ 
ಬಲವನ್ನು ಮುಡಿಪಾಗಿದು 

catacomb n: ಭೂಗತ, ರಂಧ್ರಸಾಲು, ಸಮಾಧಿ, 
cast the die 1. ದಾಳ ಉರುಳಿಸು, ಗುಹೆ, ಮದ್ಯದ ನೆಲಮಾಳಿಗೆ 
2 . ನಿರ್ಧಾರ ಮಾಡು , ಅಚ್ಚಿನ ಪ್ರಕಾರ | catalepsy , ಅಪಸ್ಕಾರ 
ಎರಕಹುಯ್ಯ 

catalogue n. ವಸ್ತುಗಳ , ವ್ಯಕ್ತಿಗಳ ಪಟ್ಟಿ 
castaway V , ದೂರಮಾಡು, ತೊಲಗಿಸು | catalyst n . gads Jørt 
caste n. ಜಾಕಿ,ಕೋಮು, ಜನಾಂಕ 

catapult V, ಕವಣೆಯಿಂದ ಕಲ್ಲನ್ನು ಬೀಸು 
lose caste wertes 

n, ಕವಣೆಕಲ್ಲು 
Casteism ಜಾತಿ ಪ್ರಾಧಾನ್ಯ , ಜಾತಿವಾದ | cataract n 1. ಜಲಪಾತ, 2. ಕಣ್ಣಿನ ಪೊರೆ, 
caste system ಜಾತಿ ಪದ್ಧತಿ 

ಮೋತಿಬಿಂದು 
castigate V. ದಂಡಿಸು, ಶಿಕ್ಷಿಸು, ಟೊಮೋರೆಹಾಕು | catarrhal adj, ಶೀತ, ನೆಗಡಿ ಸಂಬಂಧಿರೋಗ 
casting n. 1. ನಿರ್ಣಾಯಕ ಮತವನ್ನು | catatonian, ಅಪಸ್ಕಾರ 

ನೀಡುವುದು, 2. ನಾಟಕದ ಪಾತ್ರನೀಡು, | catastrophe n, ವಿಪತ್ತು , ದುರಂತ, ದೊಡ್ಡ 
3. ಎರಕಹಾಕು 

ಆಪತ್ತು 
casting Vote ನಿರ್ಣಾಯಕ ಮತ 

catcall V. ಹಿನಾಯವಾಗಿ ಕಾಣಲು ಸಿಳ್ಳು ಹಾಕು 
castle n, ದುರ್ಗದ ಅರಮನೆ 

n, ಹೀಯಾಳಿಕೆಯ ಸಿಟ್ಟು 
castor n . moterys 

Catch V, ಹಿಡಿದುಕೊಳ್ಳು 
Castor oil ಹರಳೆಣ್ಣೆ 

_ n. 1. ಕೊಕ್ಕೆ, 2.ಕಷ್ಟವಾದ ಪ್ರಶ್ನೆ, 3. ಹಿಡಿತ 


40 


cavity 


catchment 


catch at ಅತುರದಿಂದ ಹಿಡಿದುಕೊಳ್ಳುವ caucus n. ರಹಸ್ಯ ಕೂಟ, ದುಷ್ಟಕೂಟ 
Catch on ಒಪ್ಪಿಗೆಯಾಗು 

caudal adj, ಬಾಲದ, ಬಾಲದ ಬಳಿಯ 
catch up 1 . ಸಮಾನತೆ ಹೊ೦ದು , cauldron n. ಕೊಪ್ಪರಿಗೆ, ಕಡಾಯಿ 
2 . ವ್ಯಾಪಾರ ಕುದುರು 

causation n , ಕಾರ್ಯಕಾರಣ ಸಂಬಂಧ 
catchment n . ಜಲಾನಯನ ಪ್ರದೇಶ cause V. ಕಾರಣವಾಗಿರು, ಉಂಟುಮಾಡು 

catchment area ಜಲಾನಯನಪ್ರದೇಶ, n. ಕಾರಣ, ನಿಮಿತ್ತ, ನಿಮಿತ್ಯ 
ಆಯಕಟ್ಟು 

| cause celebre n . ಅನೇಕರನ್ನು ಆಕರ್ಷಿಸಿದ 
catch -word n, ಹಿಡಿನುಡಿ 

ಮೊಕದ್ದಮೆ, ವಿಚಾರಣೆ 
cataechu n, ಕಾಚು, ಖದಿರ 

make common cause ಒಡಗೂಡು, 
catechism n, ಮತೀಯವಾದ, ಪ್ರಶೋತ್ತರ ಸೇರಿಕೊಳ್ಳು, ಏಕಾಭಿಪ್ರಾಯದೊಂದು 
ಗ್ರಂಥ 

show cause ಕಾರಣಗಳನ್ನು ಸ್ಪಷ್ಟಪಡಿಸು 
Categorical adj. ಖಂಡಿತವಾದ, ನಿಖರವಾದ, | causeway n . ಸೇತುವೆ, ಹರಿಯುವ ನೀರಿನ 
ಖಚಿತವಾದ, ನಿರ್ಧಾರವಾದ 

ಮೇಲಿರುವ ವಾಹನ ಮಾರ್ಗ , ಒಡ್ಡು ದಾರಿ 
Categorically adv , ನಿರ್ಧಾರವಾಗಿ, | caustic adj, ಕಟುವಾದ, ಮರ್ದಭೇದಕವಾದ 
ಖಂಡಿತವಾಗಿ, ಖಂಡ ತುಂಡವಾಗಿ 

cauterize V. ಬರೆಹಾಕಿ ಸುಡು 
category n, ವರ್ಗ , ಗುಂಪು, ವಿಶಿಷ್ಟ ವರ್ಗ 

caution V. ಎಚ್ಚರಿಸು, ಎಚ್ಚರಿಕೆ ಕೊಡು 
cater V 1. ಸೇವೆಮಾಡು, 2. ಉಪಹಾರವನ್ನು 

n, ಎಚ್ಚರಿಕೆ , ಜೋಕೆ, ಜಾಗರೂಕತೆ 
ಒದಗಿಸು | 

cautionary adj, ಎಚ್ಚರಿಕೆಯ 
cater -Cousin n. ದೂರಬಂಧು, ದೂರಸಂಬಂಧಿ 

cautionary monoey ಭದ್ರತಾ ಹಣ 
catering n, ಸತ್ಕಾರವನ್ನು ಏರ್ಪಡಿಸುವಿಕೆ, 

cautioner n . ಜಾಮೀನುದಾರ 
ಉಪಹಾರದ ಏರ್ಪಾಡು 

cautious adj, ಎಚ್ಚರಿಕೆಯಿಂದ ಕೂಡಿದ 
caterpillar n, ಕಂಬಳಿಹುಳು 

ಸಾವಧಾನವುಳ್ಳ 
catharsis n. ಭೇದಿ, ವಿರೇಚನ 

cautiously adj, ಎಚ್ಚರಿಕೆಯಿಂದ, 
cathartic adj. 380237 

ಸಾವಧಾನವಾಗಿ 
catheretic n, ವಿನಾಶಕ ಶಕ್ತಿ, ಜೀರ್ಣ ಶಕ್ತಿ cavalcade n, ಕುದುರೆ ಸವಾರರ ಸೈನ್ಯ , ಅಶ್ವದಳ 
catheter n, ಮೂತ್ರ ಹೊರತೆಗೆವ ನಳಿಕೆ cavalier n, ಕುದುರೆಸವಾರ, ಅಶ್ವರೋಹಿ, ಶೂರ 
cathode n. ಋಣ ವಿದ್ಯುತ್‌ ಧ್ರುವ cavalry . ಅಶ್ವದಳ, ಕುದುರೆಸವಾರರ ಸೈನ್ಯ 
catholic n. ಕ್ಯಾಥೋಲಿಕ್ ಕ್ರಿಶ್ಚಿಯನ್ ಪಂಥ | cave V. 1 . ಗುಹೆಯನ್ನು ನಿರ್ಮಿಸು, 2. ಕುಗ್ಗು, 

adj. ಸಸಾಮಾನ್ಯವಾದ, ವಿಶಾಲ | ಸೋಲು 
ಹೃದಯದ 

_ n. ಗುಹೆ, ಗವಿ 
cattle n, ದನ, ಜಾನುವಾರು 

Cave-in ಕುಸಿ, ಒಳಕ್ಕೆ ಜಾರು 
cattle pound ದನದ ದೊಡ್ಡಿ Cavern n, ದೊಡ್ಡ ಬಿಲ, ಭೂರಂಧ್ರ 
cattle guarantine station n. | caveat n. ಎಚ್ಚರಿಕೆ ಪತ್ರ , ತಡೆಯರ್ಜಿ , 
ರೋಗಿಷ್ಠ ದನಗಳ ಚಿಕಿತ್ಸಾಗಾರ 

ಚರೈಯನ್ನು ಮುಂದುವರಿಸದಂತೆ ಸೂಚಿಸುವ 
cattle show p. ದನದ ಪರಿಶೆ, ದನದ ಜಾತ್ರೆ ನೋಟೀಸು 

cavity n, ಕುಳಿ, ಟೊಳ್ಳು 


cavil 

central 
cavilv, ದೋಷಾರೋಪಣೆ ಮಾಡು, | censor V. ಪೂರ ಪರಿಶೀಲನೆಮಾಡು, 
ರಂಧ್ರಾನ್ವೇಷಣೆ ಮಾಡು 

ಪರಾಮರ್ಶಿಸು 
n, ದೋಷಾರೋಪಣೆ , ರಂಧ್ರಾನ್ವೇಷಣೆ 

n , ಪೂರ ಪರಿಶೀಲನಾ ಧಿಕಾರಿ, 
cease V, ವಿರಮಿಸು, ಕೊನೆಮುಟ್ಟು ನಿಲ್ಲಿಸು | ಪರಾಮರ್ಶನಾಧಿಕಾರಿ 
cease-fire n, ಯುದ್ದವಿರಾಮ, ಕದನ ವಿರಾಮ 

re n, ಯುದವಿರಾಮ ಕದನ ವಿರಾಮ | censorship n ಪರಾಮರ್ಶನ, ಪೂರೈ 
cease- fire order ಯುದ್ದವಿರಾಮದ 

ಪರಿಶೀಲನ 
ಆದೇಶ 

censorious adj, ಹುಳುಕು ಕಾಣುವ, 
ceaseless adj. ನಿರಂತರವಾದ, ಸತತವಾದ, 

ರಂಧ್ರಾನ್ವೇಷಿಯಾದ 
ನಿಲುಗಡೆಯಿಲ್ಲದ 

Censure V, ಖಂಡಿಸು, ಅಭಿಶಂಸನೆ ಮಾಡು, 
Cedar n, ದೇವದಾರು ಮರ 

ಛೀಮಾರಿ ಹಾಕು 
cede V, ಒಪ್ಪಿಸು, ಹಿಂದಿರುಗಿಸು, ವಶಪಡಿಸು 

n, ಖಂಡನೆ, ಅಭಿಶಂಸನ, ವಾಗ್ದಂಡನೆ 
ceiling 1. ಗರಿಷ್ಠಮಿತಿ, 2 . ಒಳಮಾಳಿಗೆ, ಸೂರು 

Censuremotion ಖಂಡನಾ ತೀರ್ಮಾನ, 
ಛಾವಣಿ, 3. ಮಾಳಿಗೆಯ ಒಳಮ್ಮೆ 

ನಿಂದನಾ ನಿರ್ಣಯ 
ceiling price ಗರಿಷ್ಠ ಬೆಲೆ 

Vote of censure ನಿಂದನಾ ಮತ, 

ಖಂಡನಾ ಮತ 
celebrate V. ನೆರವೇರಿಸು , ಆಚರಿಸು, ಉತ್ಸವ | 

census _ n . ಜನಗಣನೆ, ಜನಗಣತಿ , 
ಏರ್ಪಡಿಸು 

ಖಾನೇಸುಮಾರಿ 
celebrated adj, ಪ್ರಖ್ಯಾತ, ಪ್ರಸಿದ್ದ 

industrial census ಉತ್ಪನ್ನಗಳ ಗಣತಿ 
celebration n. ಉತ್ಸವ, ಶುಭಕಾರದ 

cent n. ನೂರು 
ಏರ್ಪಾಡು 

Centaur n, ಕಿಂಪುರುಷ, ನರಾಶ್ವ ( ನಕ್ಷತ್ರ ಪುಂಜ) 
celebrity n. 1. ಕೀರ್ತಿ, ಖ್ಯಾತಿ, ಪ್ರಸಿದ್ದಿ 
2. ಕೀರ್ತಿ ವಂತ, ಪ್ರಸಿದ್ದ 

cent per cent n. ನೂರಕ್ಕೆನೂರು, ಶೇಕಡಾ 

ನೂರು 
celestial adj. 1. ದಿವ್ಯವಾದ, 2. ಅಲೌಕಿಕ 
ವಾದ, 3. ಬಾಹ್ಯಾಕಾಶದ 

centenarian n . Jos olore 
celibacy , ಬ್ರಹ್ಮಚಯ್ಯ 

Centenary n. ಶತಮಾನೋತ್ಸವ 
cell n. 1. ಜೈಲುಖಾನೆ, ಸೆರೆಯ , ಕೊಣೆ, 2 . ವಿದ್ಯು 

centennial adj, ನೂರು ವರ್ಷದ 
ಪ್ರೋಶ, 3. ಜೀವಕೋಶ 

central adj. ಕೇಂದ್ರದ, ಮಧ್ಯದ 
Cellar n. ನೆಲಮಾಳಿಗೆ, ನೆಲಮನೆ 

central administration Seous , 

ಆಡಳಿತ 
cellular ಕೋಶಗಳುಳ್ಳ 

centralboard of revenue scous , 
celluloid n, ಸೆಲುಲಾಯಿಡು, ಕಾಷ್ಠಕರ್ಪೂರ 

ರಾಜಸ್ತ ಮಂಡಳಿ 
cement n, ಸಿಮೆಂಟು, ಕಲ್ಲುಗಾರೆ 

central co -operative bank food , 
cement concrete surfacing 

ಸಹಕಾರಿ ಬ್ಯಾಂಕು 
ಸಿಮೆಂಟಿನ ಕಾಂಕ್ರೀಟುನೆಲ 

central government ಕೇಂದ್ರ ಸರಕಾರ 
Cemetry n. ಸಮಾಧಿ ಸ್ಥಳ, ಹಣಹೂಳುವ ಸ್ಥಳ 

Centraljail ಕೇಂದ್ರ ಕಾರಾಗೃಹ 
Cenotaph _ n. ಸ್ಮಾರಕ ಸಮಾಧಿ, ಶೂನ್ಯ 

Central revenues ಕೇಂದ್ರ ರಾಜಸ್ವ 
ಸಮಾಧಿ 

central secretariat service foot , 
ಸಚಿವಾಲಯ ಸೇವೆ 


chain 


centralization 


central subject ಕೇಂದ್ರ ವಿಷಯ , | certainity _ n. ನಿಶ್ಚಯ, ನಿರ್ಧಾರ, ಖಚಿತ 
ಕೇಂದ್ರೀಯ ವಿಷಯ 

ಸಂಗತಿ 
centralization n, ಕೇಂದ್ರೀಕರಣ 

certificate n. ಶಿಫಾರಸು ಪತ್ರ , ಪ್ರಮಾಣ ಪತ್ರ , 
centralize V. ಕೇಂದ್ರೀಕರಿಸು 

ಯೋಗ್ಯತಾ ಪತ್ರ 
centralized adj, ಕೇಂದ್ರೀಕರಿಸಿದ, ಕೇಂದ್ರೀಕೃತ certificate of character ಸದ್ಗುಣಗಳ 
Centrally adj. ಕೇಂದ್ರದಮೂಲಕ 

ಶಿಫಾರಸ್ಸು ಪತ್ರ , ಚಾರಿತ್ಯ ಪ್ರಮಾಣ ಪತ್ರ 
centrally administered unit | certification n ಪ್ರಮಾಣೀಕರಣ, 
ಕೇಂದ್ದಾಡಳಿತ ಘಟಕ 

ದೃಢೀಕರಣ 
centre V. ಕೇಂದ್ರೀಕರಿಸು 

certified Copy ಪ್ರಮಾಣೀಕೃತ ಪತ್ರ 
n, ಕೇಂದ್ರ , ಮಧ್ಯೆ 

certify V, ಯೋಗ್ಯತಾ ಪತ್ರವನ್ನು ನೀಡು, 
centrifugal adj. ಕೇಂದ್ರದಿಂದ ದೂರ ಚಿಮ್ಮುವ | 

ಪ್ರಮಾಣೀಕರಿಸು, ದೃಢೀಕರಿಸು 

certitude ಖಂಡಿತ ( ಸುನಿಶ್ಚಿತ) ಭಾವನೆ 
centripetal adj. ಕೇಂದ್ರಗಾಮಿಯಾದ, 
ಕೇಂದ್ರದ ಕಡೆಗೆ ಸಾಗಿಬರುವ 

Cervical ಕತ್ತಿನ 
century n . gaisa 

cess n. ಉಪಕಾರ, ಕಿರು ತೆರಿಗೆ, ಚಿಲ್ಲರೆ ತೆರಿಗೆ 
cephalic adj. ಕಪಾಲದ, ತಲೆಬುರುಡೆಯ cessation n. ನಿಲುಗಡೆ, ಸಮಾಪ್ತಿ 
ceramic industry ಪಿಂಗಾಣಿಕೈಗಾರಿಕೆ 

cessation of hostilities about 

ವಿರಾಮ 
Cereal n. ತೃಣಧಾನ್ಯ, ಧಾನ್ಯ, ದ್ವಿದಳ ಧಾನ್ಯ 
cerebral adj. 1. ತಲೆಗೆ ಬಿಸಿಕೊಡುವ, 

cession n, ಪರಿತ್ಯಾಗ, ಸಮರ್ಪಣೆ, ಬಿಟ್ಟು 
ತಲೆತಿನ್ನುವ, 2 . ಭೌದ್ದಿಕ 

ಕೊಡುವದು 
ceremonial adj. ಸಾಂಪ್ರದಾಯಿಕ ಉತ್ಸವಕ್ಕೆ 

cess pool ಶೌಚಕೂಪ, ಕೊಳಚೆ ಗುಂಡಿ 
ಸಂಬಂಧಿಸಿದ 

chate V. 1. ಉಜ್ಜು, ತಿಕ್ಕು , 2.ಕೋಪಬರಿಸು 
ceremonial n. ಸಾಂಪ್ರದಾಯಿಕ ಉತ್ಸವ | chaf V. ಹಾಸ್ಯ ಮಾಡು, ತಮಾಷೆ ಮಾಡು 

ceremonial guard ಸಾಂಪ್ರದಾಯಿಕ n. ಧಾನ್ಯದ ಹೊಟ್ಟು, ತವುಡು, ಹುರುಳಿಲ್ಲದ 
ರಕ್ಷಣೆ , ರಕ್ಷಣಾದಳ 

ವಸ್ತು 
ceremonial parade ಸಾಂಪ್ರದಾಯಿಕ | chafter V. ಚೌಕಾಸಿ ಮಾಡು, ಕೊಸರಾಡು 
ಕವಾಯಿತು 

chagrin v. 1. ನಿರಾಶೆಪಡಿಸು, 2. ಅಪಮಾನ 
ceremonious adj. ಸಾಂಪ್ರದಾಯಿಕ ಪಡಿಸು 
ಆಚರಣೆಯ 

n, ನಿರಾಶೆ, ಅಪಮಾನ 
Ceremony n . ಸಾಂಪ್ರದಾಯಿಕ ಆಚರಣೆ, | chain v. 1. ಸರಪಣಿ ಕಟ್ಟು, ಸಾಲುಮಾಡು, 
ಶಿಷ್ಟಾಚಾರ ಉತ್ಸವ 

2 . ಸೆರೆಹಾಕು, ಸಂಕೋಲೆ ಹಾಕು 
certain adj, ನಿಶ್ಚಿತವಾದ, ಖಚಿತವಾದ 

n , 1 . ಸರಪಣಿ, 2 . ಸಂಕೋಲೆ 
certainly adv, ನಿರ್ಧಾರವಾಗಿ, ನಿಶ್ಚಯವಾಗಿ, | chain reaction ಸಾಲು ಪ್ರತಿಕ್ರಿಯೆ 

ಖಚಿತವಾಗಿ 


43. 


chair 


chapter 


chair V. ಅಧ್ಯಕ್ಷತೆ ವಹಿಸು 

chancellor n. ಕುಲಪತಿ, ಛಾನ್ಸಲರ್ 
_ n. 1. ಅಧ್ಯಕ್ಷನ ಅಧಿಕಾರ, 2. ಆಚಾರ್ chancellor of the exchequer ಅರ್ಥ 
ಪದವಿ, 3. ವಿಶ್ವ ವಿದ್ಯಾನಿಲಯದಪ್ರೊಫೆಸರ್ ಮಂತ್ರಿ , ಹಣಕಾಸು ಸಚಿವ, ವಿತ್ತ ಮಂತ್ರಿ 
ಪದವಿ, 4. ಅಧ್ಯಕ್ಷ ಪೀಠ 

chancellor of the university 
text the chair ಅಧ್ಯಕ್ಷತೆ ವಹಿಸು | ವಿಶ್ವವಿದ್ಯಾನಿಲಯದ ಕುಲಪತಿ 
chairman n. ಅಧ್ಯಕ್ಷ, ಪ್ರಧಾನ ಅಧಿಕಾರಿ, | chancery n, ವಿಶೇಷ ನ್ಯಾಯಾಲಯ , ಧರ್ಮ 
ಸಭಾಪತಿ 

ಸೂಕ್ಷ ನ್ಯಾಯಸ್ಥಾನ 
chairperson ಅಧ್ಯಕ್ಷ 

chandelier n. ಗೊಂಚಲು ದೀಪ 
chalk n. 1. ಸುಣ್ಣದ ಕಲ್ಲು, 2. ಸೀಮೆ ಸುಣ್ಣ | chandler n. ಚಿಲ್ಲರೆ ವ್ಯಾಪಾರಿ, ಕಿರುಕುಳ 

chalk out ಕಾರ್ಯದ ರೂಪರೇಷೆಯನ್ನು ವ್ಯಾಪಾರಿ 
ಸಿದ್ದಪಡಿಸು 

change V. ಬದಲಾಯಿಸು, ವ್ಯತ್ಯಾಸಮಾಡು 
challen n . 230 mm 

n, ಬದಲಾವಣೆ, ವ್ಯತ್ಯಾಸ, ಪರಿವರ್ತನೆ 
challenge V. ಸವಾಲುಹಾಕು, ಆಕ್ಷೇಪಿಸು | changing adj, ಪರಿವರ್ತನಶೀಲ 

n. 1. ಆಕ್ಷೇಪಣೆ, 2. ಸವಾಲು, ಸ್ಪರ್ಧೆ change front ಪಕ್ಷ ಬದಲಾಯಿಸು 
chamber , ಕೋಣೆ, ಸದನ, ಮಂಡಳಿ 

change one's mind ಮನಸ್ಸು 
chamber of Commerce ವಾಣಿಜ್ಯ 

ಬದಲಾಯಿಸು 
ಮಂಡಳಿ 

change one's tune ಹೊಸರಾಗ ತೆಗೆ, 
lower chamber ಕೆಳಮನೆ, ಶಾಸನ ಸಭೆ ಹೊಸ ಅಭಿಪ್ರಾಯವನ್ನು ವ್ಯಕ್ತಪಡಿಸು 
upper chamber ಮೇಲ್ಕನೆ, ವಿಧಾನ 

changeability n. ಚಂಚಲತೆ, ಅಸ್ಥಿರತ್ವ 
ಪರಿಷತ್ತು 

changeable adj, ಅಸ್ಥಿರವಾದ, ಚಂಚಲವಾದ 
champion V, ಬೆಂಬಲಿಸು, ಸಮರ್ಥಿಸು, | changeful adj, ಚಪಲವಾದ 
ಪುಷ್ಟಿಕರಿಸು 

channel n. 1. ಕಾಲುವೆ, ನಾಲೆ, 2. ಜಲಮಾರ್ಗ 
n, ವಿಜೇತ, ಸರ್ವಶ್ರೇಷ್ಠಕ್ರೀಡಾಪಟು | 3. ವಿದ್ಯುಚ್ಚಲನೆಯ ಮಾರ್ಗ 
championship , ಶ್ರೇಷ್ಠಕ್ರೀಡಾಪಟುತ್ವ | chant _ V 1, ಹಾಡು,ಘೋಷಣೆ ಮಾಡು, 

2 . ಮಂತ್ರ ಹೇಳು 
chance V. ಸಂಭವಿಸು, ಉಂಟಾಗು 

_ n. 1. ಹಾಡು, ಗೀತ, ಮಂತ್ರ 
n. 1. ಅದೃಷ್ಟ, 2. ಘಟನೆ, 3. ಅವಕಾಶ 
adj, ಆಕಸ್ಮಿಕವಾದ 

chaos n. ಅರಾಜಕತ್ವ , ಅಸ್ತವ್ಯಸ್ತತೆ, ಗೊಂದಲ 
by chance ಆಕಸ್ಮಿಕವಾಗಿ 

chap n. ವ್ಯಕ್ತಿ, ಮನುಷ್ಯ 

| chapel n. ಚಿಕ್ಕದಾದ ಚರ್ಚು, ಇಗರ್ಜಿ 
chance upon ಅಕಸ್ಮಾತ್ತಾಗಿ ಲಭಿಸು, 
ದೊರಕು, ಹೊಂದು 

chaperon V. ಜತೆಯಲ್ಲಿದ್ದು ರಕ್ಷಣೆ ನೀಡು 
stand a chance ಅವಕಾಶವಿರು 

n, ಸಂರಕ್ಷಕ, ಅಂಗರಕ್ಷಕ 
take a chance ಅವಕಾಶವನ್ನು | chapter n. 1. ಅಧ್ಯಾಯ, ಪರಿಚ್ಛೇದ, 2. ಕೆಸ 

ಮತಾಧಿಕಾರಿಗಳ ಸಭೆ 
ಉಪಯೋಗಿಸು, ಪ್ರಯತ್ನಿಸು 


44 


chauffeur 


char 


| charlatan n 1. ಪಂಡಿತನಂತೆ ತೋರ್ಪ ಡಿಸಿ 
char V, ಸುಡು, ಕರಿಕುಮಾಡು, ದಹಿಸು 

ಕೊಳ್ಳುವವನು, ಕಪಟ ಪಂಡಿತ, 2 . ಸೋಗು 
character n. 1. ಲಿಪಿ, 2. ಸ್ವಭಾವ, 3. ಚಾರಿತ್ರ್ಯ , 

ವೈದ್ಯ 
4 . ಪಾತ್ರ 

charm V , 1. ಆಕರ್ಷಿಸು , ಮೋಹಗೊಳಿಸು , 
characterization , ಪಾತ್ರಚಿತ್ರಣ, ಸ್ವಭಾವ | 

| 2 . ಸೌ೦ದರ , ಸೊಬಗು, ಚೆಲುವು, 
ನಿರೂಪಣ 

3. ತಾಯಿಯ ಯಂತ್ರ 
characterize V. ಪಾತ್ರ ಚಿತ್ರಣ ಮಾಡು chart 7, ನಕ್ಷೆ ರೇಖಾಪಟ್ಟಿ 
characteristic adj, ವಿಶೇಷಗುಣಗಳ, ಅನನ್ಯ charter V. ಬಾಡಿಗೆಗೆ ಪಡೆ 
ಲಕ್ಷಣದ 

charter n. my so 
characteristic n, ವಿಶೇಷಗುಣ , ಅಪೂರ್ವ chartered accountant ಸನ್ನದು ಪಡೆದ 
ಲಕ್ಷಣ 

ಲೆಕ್ಕಿಗ, ಸನದಿ ಲೇಖಪಾಲ 
charcoal n, ಇದ್ದಿಲು, ಇಜ್ಜಲು 

chartered plane ಬಾಡಿಗೆ ವಿಮಾನ, 
charge V . 1 . ಆರೋಪಿಸು, ಆಪಾದಿಸು, ಸನ್ನದು ನೀಡಿದ ವಿಮಾನ 

2. ಶುಲ್ಕ ಹಾಕು, 3. ಆಪಾದನೆ, 4 . ಶುಲ್ಕ, ಬೆಲೆ, charter of human rights ಮಾನವ 
ಕೂಲಿ ಇತ್ಯಾದಿ 

ಹಕ್ಕುಗಳ ಪ್ರಣಾಳಿಕೆ 
charge of office ಅಧಿಕಾರದ ಕರ್ತವ್ಯ | chany adj, ಜಾಗರೂಕ, ಹಿಡಿತದ ಧೈರ್ಯಸಾಲದ 
ಪದವಿಯ ಬಾಧ್ಯತೆ 

chase _ V . 1. ಬೆನ್ನಟ್ಟು , ಹಿಂಬಾಲಿಸು, 
electrical charge ವಿದ್ಯುದಾವೇಶ 2 . ಬೇಟೆಯಾಡು 
hand over charge ಅಧಿಕಾರವನ್ನು | 7, 3. ಬೆನ್ನಟ್ಟುವಿಕೆ, 4. ಬೇಟೆಯ ಮೃಗ 
ವಹಿಸಿಕೊಡು 

chasm n. 1. ಆಳವಾದ ಬಿರುಕು, 2. ಬಹಳವಾದ 
chargeable adj. ಆರೋಪಸಾಧ್ಯವಾದ, | 

| ಅಂತರ, ಅಗಾಧ ವ್ಯತ್ಯಾಸ 
ಆಪಾದನೆಗೆ ಅರ್ಹವಾದ, ಬೆಲೆ ನಿಗದಿ 

chassis n. ಅಡಿಗಟ್ಟು, ಆಧಾರವಾದ ಚೌಕಟ್ಟು , 
ಮಾಡಬಲ್ಲ 
charge' d affaires ಹಂಗಾಮಿ , | chaste adj, ಪರಿಶುದ್ದವಾದ, ಪವಿತ್ರವಾದ 
ರಾಯಭಾರಿ 

chasten V, ಶುದ್ಧಗೊಳಿಸು, ಪವಿತ್ರಗೊಳಿಸು , 
charge of office ಪದಪ್ರಭಾವ, 

- ಸುಶಿಕ್ಷಿತವಾಗಿ ಮಾಡು 
ಅಧಿಕಾರದ ಹಕ್ಕು 

chastise V. ಶಿಕ್ಷಿಸು, ದಂಡಿಸು 
charge - sheet ಆಪಾದನಾ ಪತ್ರ , 
ದೋಷಾರೋಪಣ ಪತ್ರ 

chastisement n. ದಂಡನೆ, ಶಿಕ್ಷೆ 
chariot n. ರಥ 

chastity 1, ಪಾತಿವ್ರತ್ಯ, ಮಿತಭೋಗಿತ್ವ 
charisman, ವರ್ಚಸ್ಸು 

chat V . 1 . ಮಾತಾಡು, ಸ೦ಭಾ ಪಿಸು , 
charitable adj, ಉದಾರವಾದ, ದಾನ 

2 . ಹರಟೆಹೊಡಿ 
ಶೀಲನಾದ 

n, ಮಾತುಕತೆ , ಸಲುಗೆಯ ಮಾತು 
charitable endowment ದಾರ್ಮಿಕ | Chateau n. ದುರ್ಗದಮನೆ,ಕೋಟೆಮನೆ. 
ದತಿ 

ಗ್ರಾಮ ವಾಸದ ಮನೆ 
charity , ದಾನ, ಧರ್ಮ, ಔದಾರ 

chattel n. ಚರಾಸ್ತಿ , ಚರಸ್ವತ್ತು, ಸಾಮಾನು 
chauffeur 7, ಮೋಟಾರು ನಡೆಸುವವ, ಡೈವರು 


ಪಾಸಿ 


45 


chauvinism 

chief 
chauvinism n. 1. ದುರಹಂಕಾರ, ಅತ್ಯಭಿಮಾನ, | chemotherapy n. ( ಕ್ಯಾನ್ಸರಿಗೆ) ರಸಚಿಕಿತ್ಸೆ, 
2. ಉಗ್ರ ರಾಷ್ಟ್ರೀಯತೆ 

ಔಷಧ ಚಿಕಿತ್ಸೆ 
cheap adj. 1. ಆಗ್ಗವಾದ, ಕಡಿಮೆ ಬೆಲೆಯ , | cheque n. ಚೆಕ್ಕು , ಧನಾದೇಶ 
2. ಕಳಪೆ, ಚೆನ್ನಲ್ಲದ. 

bearer cheque ವಾಹಕ ಚೆಕ್ಕು 
cheap and speedy justice 

blank cheque D0 237 , 
ಅಗ್ಗವಾಗಿರುವ ತ್ವರೆಯಾದ ತೀರ್ಪು 

crossed cheque 86997 235), 
cheap money policy ಸುಲಭ ಬಡ್ಡಿಯ 
ದರದಲ್ಲಿ ದೊರೆಯುವ ಹಣದ ನೀತಿ 

| chequered adj. 1. ಕ್ರಮರಹಿತ, 2. ಚೌಕಳಿ 
cheapen V. ಅಗ್ಗವಾಗಿಸು, ತಗ್ಗಿಸು, ಕುಗ್ಗಿಸು 

ಮನೆಯುಳ್ಳ , 3. ಬೇರೆ ಬೇರೆ ಬಣ್ಣಗಳುಳ್ಳ 

cherish V . 1. ಲಾಲನೆ ಪಾಲನೆ ಮಾಡು, 
cheat V, ಮೋಸಮಾಡು, ವಂಚಿಸು 

2. ಮನಸ್ಸಿನಲ್ಲಿ ಭಾವಿಸು, 3 . ಧ್ಯಾನಿಸು 
೧. 1 . ವಂಚನೆ, ಮೋಸ, ದಗಾ , 2 . ವಂಚಕ | chess n . ಚದುರಂಗದಾಟ 
check _ V, 1 . ಅಡ್ಡಿಪಡಿಸು, ನಿರೋಧಿಸು, | 

chess-board ಚದುರಂಗದ ಮನೆಗಳುಳ್ಳ 

hoceboard 
ಪ್ರತಿಬಂಧಿಸು, 2. ಪರೀಕ್ಷಿಸು, 

ಮಣೆ 
_ n . 1. ನಿಷೇಧ, ಪ್ರತಿಬಂಧನ, 2. ತಪಾಸಣೆ, 

chess- men ಚದುರಂಗದಕಾಯಿಗಳು 
ಪರೀಕ್ಷೆ 

| chest n. 1. ಪೆಟ್ಟಿಗೆ, ಖಜಾನೆ, ಖಾನೆಗಳುಳ್ಳ 
check - point n . 1. ತಪಾಸಣೆಯ ಸ್ಥಳ, 

ಪೆಟ್ಟಿಗೆ, 2. ಎದೆ 
2. ಪರೀಕ್ಷಾ ಸ್ಥಳ 

chew V ಆಗಿ ಚರ್ವಣಮಾಡು 
check-post n: ಸುಂಕದ ಕಟ್ಟೆ, ನಾಕೆ 

chic ೧, ಒಯ್ಯಾರದ ಹುಡುಗಿ 
keep in check ಹತೋಟಿಯಲ್ಲಿ ಇಡು 

chickpea n. 77303 
checkmate n. ಚದುರಂಗದ ಆಟದಲ್ಲಿ ಶಹಾ, 

chiaroscuro n. 1. ಚಿತ್ರ ರಚನೆಯಲ್ಲಿ ನೆರಳು 
ಪ್ಯಾದೆಮಾತು,ಸೋಲು 

ಬೆಳಕುಗಳ ವಿನ್ಯಾಸ, 2. ಭಾವಶಿಬರತೆ 
check weight ಪರೀಕ್ಷಣ ಭಾರ 

chick n. ಕೋಳಿಮರಿ 
cheer V, ಉತ್ಸಾಹವನ್ನುಂಟುಮಾಡು 

chicken n. 1. ಕೋಳಿ, 2. ಅಂಜುಬುರುಕ 
n, ಉತ್ಸಾಹ 

chicanery n. ಕುಯುಕ್ತಿ , ಮೋಸ 
cheerful adj, ಉತ್ಸಾಹಪೂರ್ಣವಾದ 

chicken -pox ಸೀತಾಳ ಸಿಡುಬು, ಗೊಬ್ಬರ 
cheerfully adv. eres wood 

chide V, ಗದರಿಸು, ಅಟ್ಟಿಕೊಳ್ಳು 
cheese n . neuro 

chief adj, ಪ್ರಮುಖ 
chef n, ಅಡುಗೆಯವ 

. ಪ್ರಮುಖ ವ್ಯಕ್ತಿ ಮುಖ್ಯಸ್ಥ 
chemical adj, ರಾಸಾಯನಿಕ 

chief commissioner 230 eur 
_ n. ರಾಸಾಯನಿಕ ಪದಾರ್ಥ 

ಕಮೀಷನರ್, ಮುಖ್ಯ ಆಯುಕ್ತ 
chemist n. 1. ಔಷಧಿ ಮಾರಾಟಗಾರ, ಔಷಧಿ chief of air - staff ವಿಮಾನದಳದ 
ವ್ಯಾಪಾರಿ, 2. ರಸಾಯನ ಶಾಸ್ತ್ರಜ್ಞ 

ಪ್ರಮುಖಾಧಿಕಾರಿ , ವಿಮಾನದಳದ ದಂಡ 
chemistry n. ರಸಾಯನ ಶಾಸ್ತ್ರ , ರಸಾಯನ ನಾಯಕ 
ವಿಜ್ಞಾನ 

chief of army - staff 
ದಂಡನಾಯಕ 


46. 


chronic 


chiefly 


chief of protocol ಶಿಷ್ಟಾಚಾರ ಪ್ರಮುಖ | chlorine n. ಕ್ಲೋರಿನ್ನು 
ಅಧಿಕಾರಿ 

chloral hydrate n. ಕಳ್ಳಬಟ್ಟಿಯಲ್ಲಿ ಸೇರಿಸುವ, 
chief whip ಮುಖ್ಯ ಸಚೇತಕ 

ಪ್ರಜ್ಞೆ ತಪ್ಪಿಸುವ ದ್ರವ್ಯ 
chiefly adv . ಪ್ರಮುಖವಾಗಿ , ಮುಖ್ಯವಾಗಿ | chlorophyll n. ಹರಿತ್ತು , ಸಸ್ಯ ಹರಿತ್ತು 
child n. ಮಗು 

choice n. escort 
childlike adj. JOT 

- adj, ಎಚ್ಚರಿಕೆಯಿಂದ ಆಯ್ಕ , ಶ್ರೇಷ್ಠವಾದ 
childish adj. 1. ಅಪಕ್ವ 2. ಬಾಲಿಕ choir n. ಗಾಯಕರ ತಂಡ 
chill n. 1. ಶೀತ, ತಂಪು, ಚಳಿ , 2 .ಉತ್ಸಾಹಹೀನತೆ choke v. 1. ಗಂಟಲು ಕಟ್ಟು, ಮಾತನಾಡ 
chime V, ಗಂಟೆಯ ಶಬ್ದ ಮಾಡು, ಘಂಟಾನಾದ 

ಲಾಗದಿರು, 2. ಉಸಿರು ಕಟ್ಟು 
ಮಾಡು, ಗಂಟೆ ಹೊಡಿ 

choleran, ಕಾಲರಾ ರೋಗ 
n. ಗಡಿಯಾರದ ಶಬ್ದ , ಗಂಟೆಯನ್ನು | choose V. ಆರಿಸು, ಇಷ್ಟಪಡು, ಅಪೇಕ್ಷಿಸು 
ತಿಳಿಸುವ ಶಬ್ದ 

chop V , ಕಡಿ, ಕತ್ತರಿಸು 
chimera n. 1. ಒಂದು ಭಯಂಕರ ಪ್ರಾಣಿ, 

n, ಕತ್ತರಿಸಿದ ತುಂಡು 
2. ಅಸಂಭವವಾದುದು, ಭ್ರಾಂತಿ 

choral adj, ವೃಂದಗಾನಕ್ಕೆ ಸೇರಿದ 
chimney n, ಹೊಗೆಕೊಳವೆ 

chord , ಸಂಗೀತ ವಾದ್ಯಗಳ ತಂತಿ, ಬಿಲ್ಲಿನ ಎರಡು 
chin n. ಗದ್ದ , ಗಲ್ಲ 

ತುದಿ ಸೇರಿಸುವ ಹೆದೆ, ವೃತ್ತದ ಭಾಗ, ಜ್ಞಾ 
china clay ಚೀಣದ ಜೇಡಿಮಣ್ಣು, | chore n. ಚಿಲರೆ ಕೆಲಸ 
ಪಿಂಗಾಣಿ ಮಾಡುವ ಮಣ್ಣು 

choreography n. ನೃತ್ಯವನ್ನು ರಂಗಪ್ರಯೋಗಕ್ಕೆ 
china Ware ಪಿಂಗಾಣಿ ಸಾಮಾನು , 

- ಸಿದ್ದಪಡಿಸುವ ಕಲೆ | 
ಪಿಂಗಾಣಿ ಪಾತ್ರೆಗಳು 

chorus n. ವೃಂದಗಾನ 
chink 290070 

christen V, ನಾಮಕರಣ ಮಾಡು, ಹೆಸರಿಡು 
chink in the armour ಕೇಡಿನ ಲಕ್ಷಣ 

christendomn. ಕೆಸವತ ಪ್ರಪಂಚ, 
chip n. ಚಕ್ಕೆ, ಬಿಲ್ಲೆ 

ಕೈಸ್ತಮತವು ಪ್ರಚಾರದಲ್ಲಿರುವ ಭೂಭಾಗ 
chipmunk n . eens 

christian n . To geoso 
chirp V, ಚಿಲಿಪಿಲಿ 

christianity n, ಕೆನ್ನಮತ 
chisel n. ಉಳಿ, ಚಾಣ 

christmas day ಕ್ರಿಸ್ತನ ಹುಟ್ಟುಹಬ್ಬದ 
chirography n. ಸಾಮುದ್ರಿಕ ಶಾಸ್ತ್ರ 

ದಿನ 
chit -chat n. ಲೋಕಾಭಿರಾಮದ ಮಾತುಕತೆ | chromatic adj, ಬಣ್ಣದ, ಬಣ್ಣದಿಂದಾದ 

chip of old block ಹಳೆಯ ತುಂಡಿನ chromatography n, ವರ್ಣವಿವರಣೆ 
ಮುರುಕು, ತಂದೆಯಂತೆ ಮಗ, ಹಿರಿಯರನ್ನು 

chromatology n. ವರ್ಣವಿಜ್ಞಾನ 
ಅನುಸರಿಸುವ ಇಂದಿನ ಮಗು, ಬದಲಾವಣೆ 
ಬಯಸದವನು 

chrome n ಹಳದಿ ಬಣ್ಣ 
chivalrous adj, ದೀವರಕ್ಷಕಗುಣದ, ದುರ್ಬಲ 

chromosome n . JOFTOLO 
ಸಹಾಯಕ ಗುಣದ 

chronic adj. ಹಳೆಯದಾದ, ಆಗಿಂದಾಗ 
chivalry n, ದೀನರಕ್ಷಕ ಗುಣ 

ಮರುಕಳಿಸುವ 


chronic disease 


cist 


chronic disease ಆಗಿಂದಾಗ | circular adj, ಗುಂಡನೆಯ , ದುಂಡಗಿರುವ 
ಪ್ರಕಟವಾಗುವಕಾಯಿಲೆ, ರೋಗ 

n, ಸುತ್ತೋಲೆ, ಪರಿಪತ್ರ 
chronicle n. ಐತಿಹಾಸಿಕ ದಾಖಲೆ | circulate V , ಸುತ್ತಿಸು, ಎಲ್ಲರಿಗೂ ತಲುಪಿಸು, 
chronology n ಕಾಲಗಣನೆ, ಘಟನೆಗಳ | ಹರಡು 
ಕಾಲಕ್ರಮ 

circulation n. 1. ಚಲಾವಣೆ, 2. ಪ್ರಸಾರ, 
in chronological order ಕಾಲಕ್ರಮದ | 3. ಪರಿಚಲನೆ 
ಪ್ರಕಾರ 

circulation of currency Bioceloples 
chrysanthemum n . Semogi sis) 

ಚಲಾವಣೆ 
chubby adj, ದುಂಡು ( ಉಬ್ಬಿದ) ಮುಖ circulation of money ನಾಣ್ಯಗಳ 
chuck V. ಬಿಸಾಕು 

ಚಲಾವಣೆ, ದ್ರವ್ಯದ ಚಲಾವಣೆ 
chuckle _ V , ಒಳಗೊಳಗೇ ನಗು, ಮುಚಿ ಟು | Circumference 1 . ಪರಿಧಿ 
ನಗು 

circumlocution n, ಕೆಲಸವು ನೆರವೇರದಂತೆ 
_ n. ಹೊರಗೆ ಕಾಣಿಸದಂಥ ನಗು, 

ಮಾಡುವಉಪಾಯ 
ಮುಚ್ಚಿಟ್ಟ ನಗು 

circumscribe V. ಹದ್ದಿನಲ್ಲಿಡು, ಸೀಮಾ 
chunk n, ದಪ್ಪಚೂರು, ಕತ್ತರಿಸಿದ ಚೂರು, 

ಬಂಧನಮಾಡು 
ತುಂಡು 

circumspect adj, ಜಾಗರೂಕ, ಎಚ್ಚರಿಕೆಯಿಂದ 

ಕೂಡಿದ 
church n. ಚರು, ಇಗರ್ಜಿ , ಕೈಸ್ತ ದೇವಾಲಯ 

circumspection n. ಜಾಗರೂಕತೆ, ವ್ಯವಹಾರ 
churi adj, ಒರಟ, ಅಸಭ್ಯ 

ಕುಶಲತೆ 
churn V , ಮಥಿಸು, ಕಡೆ, ಮಥನಮಾಡು 

circumstance n, ಸಂದರ್ಭ , ಸನ್ನಿವೇಶ 
_ n, ಕಡೆಯುವ ಪಾತ್ರೆ 

under the circumstances 20 $ 
cimmerian n. ಕಗ್ಗತ್ತಲೆ 

ಸನ್ನಿವೇಶದಲ್ಲಿ ಇಂಥ ಪರಿಸ್ಥಿತಿಯಲ್ಲಿ 
Cinder n. ಕುಲುಮೆ ಕಿಟ್ಟ 

circumstantial adj. 3002987 
cinema n, ಸಿನೆಮ , ಚಲನಚಿತ್ರ 

circumstantial evidence 
cinnabar n. ರಸಸಿಂಧೂರ, ರಸಗಂಧಕ - ಸಾಂದರ್ಭಿಕ ಸಾಕ್ಷ್ಯ 
cinnamon n, ಲವಂಗ ಚಕ್ಕೆ , ದಾನಿ circumvent V. ಉಪಾಯದಿಂದ ನುಣಚಿಕೊಳ್ಳು 
cinnamon oil ಲವಂಗದೆಣ್ಣೆ 

ತಂತ್ರಮೂಲಕ ತಪ್ಪಿಸಿಕೊಳ್ಳು 
Cipher n. ಶೂನ್ಯ, ಸೊನ್ನೆ, ನಗಣ್ಯ 

Circurnvention n. 1. ಯಾವುದಾದರೂ 

- ಕೆಲಸವಾಗದಂತೆ ಮಾಡುವ ಕುಯುತ್ತಿ , 
Cipher Code ಸಾಂಕೇತಿಕ ಲಿಪಿ 

2 . ನಿವಾರಣೋಪಾಯ 
cirean, ಸುಮಾರು 

circus n. ಮಾನವರ ಮತ್ತು ಪ್ರಾಣಿಗಳ 
circe n . a3837733 

ಚಮತ್ಕಾರದ ಆಟ, ವ್ಯಾಯಾಮ 
circle V. ನಿಂತ ಕಡೆಯೇ ಸುತ್ತ ತಿರುಗು 

ಮುಂತಾದುವುಗಳ ಪ್ರದರ್ಶನ, ಸರ್ಕಸ್ಸು 
೧, ವಲಯ , ಸರ್ಕಲ್ಲು, ಮಂಡಲ, ವೃತ್ತ | cirrhosis n, ಯಕೃತ್ತಿನರೋಗ 
circuit n . 1. ಸಂಚಾರ, ಪ್ರಯಾಣ, 2. ವಿದ್ಯುತ್ತಿನ | cist , ಗಂಟು, ಗುಳೆ 

ಸಂಚಾರ 


48. 


clamour 
cistern 

civil list ಸರ್ಕಾರಿ ಅಧಿಕಾರಿಗಳ ಸೂಚಿ 
cistern 7. ನೀರಿನ ತೊಟ್ಟಿ ( ವಿಶೇಷವಾಗಿ 
ಪಾಯಖಾನೆ ಹಿಂಬದಿಯದು) 

civil marriage ಸಿವಿಲ್ ವಿವಾಹ, 
citadel n, ಕೋಟೆ, ದುರ್ಗ 

ಕಾನೂನು ಬದ್ದ ವಿವಾಹ, ಕಾಯಿದೆ ಮದುವೆ 
citation n ಪ್ರಶಸ್ತಿ, ಸನ್ಮಾನ ಪತ್ರ 

civil offences ಸಿವಿಲ್ ಅಪರಾಧ, ಪಳ 

ಅಪರಾಧ 
cite V . 1. ಪ್ರಮಾಣಿಸು , 2. ಉದಾಹರಿಸು 

civil procedure Code ಸಿವಿಲ್ 
[citation ನಮೂದು 

ಪ್ರಕ್ರಿಯಾ ಸಂಹಿತೆ 
citizen 1. ನಾಗರಿಕ, ರ 

civil rights ನಾಗರಿಕ ಹಕ್ಕುಗಳು 
naturalized citizen V, ಸ್ವೀಕೃತ ಪೌರ 

civil servant ಸರ್ಕಾರಿ ಅಧಿಕಾರಿ , ಸರ್ಕಾರಿ 
citizenship , ಪೌರತ್ವ , ನಾಗರಿಕ ಸ್ಥಾನ 

ನೌಕರ 
citizenship rights ಪೌರತ್ವದ ಹಕ್ಕುಗಳು 

Civil service ಸರ್ಕಾರಿ ಸೇವೆ, ಸರ್ಕಾರಿ 
city 1, ಮಹಾನಗರ, ದೊಡ್ಡಪಟ್ಟಣ 

ನೌಕರರ ವರ್ಗ 
city father ಪುರಪ್ರಮುಖ , ನಗರಪಾಲಕ 

civil status ಸರ್ಕಾರಿ ಸ್ಥಾನಮಾನ 
freedom of the city ನಗರ ಸ್ವಾತಂತ್ರ್ಯ civil suit ದಿವಾಣಿ ದಾವೆ, ಸಿವಿಲ್‌ ದಾವೆ 
ಪಟ್ಟಣ ಸ್ವಾತಂತ್ರ್ಯ 

civil supplies ನಾಗರಿಕ ಸರಬರಾಜು 
civet ಪುನುಗಿನ ಬೆಕ್ಕು 

Civil war ಅಂತರ್ಯುದ್ದ ಯಾದವೀ ಕಲಹ 
civic adj, ನಾಗರಿಕ, ಪಟ್ಟಣಕ್ಕೆ ಸಂಬಂಧಿಸಿದ, 

civilian n. ಪ್ರಭುತ್ವಾಧಿಕಾರಿ 
ಪೌರಯೋಗ್ಯ 
civic reception ಪೌರಸತ್ಕಾರ, 

civilian dress ಪುರಪ್ರಮುಖರಉಡುಪು 
ಪೌರಸನ್ಮಾನ 

Civility , ವಿನಯಶೀಲಸ್ವಭಾವ, ಸಭಾಮರಾದೆ, 
civic rights ಪೌರ ಹಕ್ಕುಗಳು 

ಸೌಜನ್ಯ 
civic sense ನಾಗರಿಕ ಪ್ರಜ್ಞೆ ಪೌರತ್ವ | 

civilization n, ನಾಗರಿಕತೆ 
ಭಾವನೆ 

civilize V. ಸಂಸ್ಕೃತಿಗೊಳಿಸು, ನಾಗರಿಕತೆಯ ಶಿಕ್ಷಣ 
civics n ಪೌರನೀತಿ 

ನೀಡು 
civil adj . ದಿವಾಣಿ, ಸಿವಿಲ್ , ಅಸೈನಿಕ, | 

Civilized adj. ಸುಸಂಸ್ಕೃತವಾದ, ನಾಗರಿಕ 
ಮಿಲಿಟರಿಯಲ್ಲದ, ಸಾರ್ವಜನಿಕ 

claim V. ಹಕ್ಕು ಸಾಧಿಸು, ಹಕ್ಕು ನಿರೀಕ್ಷಿಸು 
civil administration ದಿವಾಣಿ ಆಡಳಿತ | 

n, ಹಕ್ಕು ಸಾಧನೆ , ಹಕ್ಕು ಕೋರಿಕೆ 
Civil aviation ನಾಗರಿಕ ವಿಮಾನಯಾನ 

claimant n . 252, 00 
civil court ದಿವಾಣಿ ನ್ಯಾಯಾಲಯ, | 

clairvoyance n, ಇಂದ್ರಿಯಾತೀತ ದೃಷ್ಟಿ 
ಸಿವಿಲ್ ನ್ಯಾಯಾಲಯ 

ಅತೀಂದ್ರಿಯ ಶಕ್ತಿ 
civil defence ಸಿವಿಲ್ ರಕ್ಷಣೆ , ದಿವಾಣಿ | 

clam ೧. ಕಪ್ಪೆಚಿಪ್ಪು 
ರಕ್ಷಣೆ 

clamber V. ಪ್ರಯಾಸದಿಂದ ಏರು, ಅಡರು 
civil disobedience movement 

clamour V. ಕೋಲಾಹಲಮಾಡು, ಗೊಂದಲ 
ಅಸಹಕಾರ ಚಳವಳಿ, ಕಾನೂನುಭಂಗ ಚಳಿವಳಿ 

ಎಬ್ಬಿಸು, ಹುಯಿಲೆಬ್ಬಿಸು 
civil law ಸಿವಿಲ್ ಕಾನೂನು 

n, ಕೋಲಾಹಲ, ಗೊಂದಲ, ಗಡಿಬಿಡಿ, 
civil liberty ಪ್ರಜಾ ಸ್ವಾತಂತ್ರ್ಯ 

ಕೂಗಾಟ, ಹುಯಿಲು 


49 


clamp 


cleavage 


clamp V, ಬೀಗಹಾಕು , ಶೃಂಖಲೆ ಹಾಕು, | clause by clause ಭಾಗ ಭಾಗವಾಗಿ, 
ಅಗಣಿಹಾಕು . 

ಖಂಡಖಂಡವಾಗಿ 
n, ಬೀಗ, ಅಗಣಿ, ತಡೆ, ಅಗಳಿ 

saving clause ತಪ್ಪಿಸಿಕೊಳ್ಳುವ ಮಾರ್ಗ, 
clan n. ಬುಡಕಟ್ಟು, ಕುಲ, ಬಣ 

ರಕ್ಷಣೆ ನೀಡುವ ಸುಳಿವು 
clandestine adj, ಮುಚ್ಚು ಮರೆಯ, ರಹಸ್ಯದ, | claw ಪಂಜ, ನಖ , ಇಕ್ಕಳ 
ಗುಟ್ಟಾದ, ಗುಪ್ತ 

claustro phobia n, ಇಕ್ಕಟ್ಟಿನ ಸ್ಥಳದ ಭೀತಿ 
clap n . 2393 

clay n. ಜೇಡಿಮಣ್ಣು 
claptrap n. ಜಳ್ಳುಮಾತು 

clean adj, ಶುದ್ಧವಾದ, ಶುಭ್ರ , ಶುಚಿಯಾದ, 
clarification n, ಸ್ಪಷ್ಟಿಕರಣ 
clarify V. ಸ್ಪಷ್ಟಿಕರಿಸು 

V, ಶುಚಿಗೊಳಿಸು, ಸ್ವಚ್ಛಮಾಡು 
clarion n ಎಚ್ಚರಗೊಳಿಸುವ ಒಂದು ವಾದ್ಯ | cleaner n. ಶುದ್ದಿಮಾಡುವವನು, ಶುದ್ಧಕಾರಕ, 
ಉತ್ಸಾಹ ತುಂಬುವ ವಾದ್ಯ 

ಕ್ಲೀನರ್ 
clarion call ಹುರಿದುಂಬಿಸುವ ಧ್ವನಿ | clear V. 1. ಸ್ಪಷ್ಟಪಡಿಸು, 2. ಸಾಲತೀರಿಸು 

clarion voice ಪ್ರೋತ್ಸಾಹಿಸುವ ಧ್ವನಿ adv, ಸ್ಪಷ್ಟವಾಗಿ 
clash V. ವಿರೋಧಿಸು, ಘರ್ಷಿಸು 

adj. ಸ್ಪಷ್ಟವಾದ 
n, ಸಂಘರ್ಷಣ, ವಿರೋಧ, ಹೊಡೆದಾಟ, 

clear -cut ಸುಸ್ಪಷ್ಟ 
ಘರ್ಷಣೆ 

clear days ಪೂರ್ಣದಿನಗಳು 
clasp V. ಕೊಕ್ಕೆಹಾಕು, ಹಿಡಿದುಕೊಳ್ಳು 

clear headed ಗೊಂದಲವಿಲ್ಲದ 
n, ಕೊಕ್ಕೆ ಹಿಡಿತ 

clear majority ಸ್ಪಷ್ಟ ಬಹುಮತ 
class consciousness ವರ್ಗಜಾಗೃತಿ, clear Out ಹೊರಟುಹೋಗು, ತೊಲಗು, 
ವರ್ಗಪ್ರಜ್ಞೆ 

ಖಾಲಿಮಾಡು 
class enemy ವರ್ಗವಿರೋಧಿ 

clear proof ಸ್ಪಷ್ಟ ಋಜುವಾತು 
class struggle ವರ್ಗ ಹೋರಾಟ clear the way ಮಾರ್ಗವನ್ನು ಸುಗಮ 
class war ವರ್ಗ ಸಂಘರ್ಷ, ವರ್ಗ ಮಾಡು, ಅಡ್ಡಿ ಆತಂಕಗಳನ್ನು ತೆಗೆದುಹಾಕು 
ಕಾಳಗ 

clear up ಒಪ್ಪ ಮಾಡು, ಓರಣಗೊಳಿಸು 
classic n. ಶ್ರೇಷ್ಠವಾದುದು, ಅತ್ಯುತ್ತಮವಾದುದು stand clear ದೂರನಿಲ್ಲು 
adj, ಶ್ರೇಷ್ಠವಾದ, ಅತ್ಯುತ್ತಮ 

steer clear ಅಪಾಯದಿಂದ ತಪ್ಪಿಸಿಕೊಳ್ಳು 
classical literature ಪುರಾತನವಾದ | clearance n ಸಾಮಾನು ತೀರಿಕೆ, ಸಾಲ ತೀರಿಕೆ 
ಶ್ರೇಷ್ಠ ಸಾಹಿತ್ಯ 

clearance centre ಸಾಮಾನು ತೀರಿಕೆಯ 
classical music ಶಾಸ್ತ್ರೀಯ ಸಂಗೀತ ಕೇಂದ್ರ 
classification n. ವರ್ಗೀಕರಣ 

clearance Certificate ಬೇಬಾಕಿ ಪತ್ರ 
classified adj. 1. ವರ್ಗೀಕೃತ, 2. ರಹಸ್ಯ clearing agent ಸರಕು ಖಾಲಿಮಾಡುವ 

ಏಜೆಂಟು, ತೀರಿಕೆ ಏಜೆಂಟು 
classify V, ವರ್ಗೀಕರಿಸು, ವಿಂಗಡಿಸು 

clearing bank ತೀರಿಕೆ ಬ್ಯಾಂಕ್ 
classless society ವರ್ಗರಹಿತ ಸಮಾಜ 
clause n. 1. ಖಂಡ, 2 . ಉಪವಾಕ್ಯ 

clearly adv, ಸ್ಪಷ್ಟವಾಗಿ 
cleavage n, ಒಡಕು, ಸೀಳು 


- 


50 


cleave 


coach 


cleave V, 1 . ವಿಭಾಗ ಮಾಡು, 2 . ಸೀಳಿ ಹಾಕು , close in ಸುತ್ತುಗಟ್ಟು, ಆಕ್ರಮಿಸು 
3. ಭೇದಉಂಟುಮಾಡು 

close up ಒಟ್ಟು ಸೇರು, ಹತ್ತಿರ ಹತ್ತಿರ 
clemancy n . 

ನಿಲ್ಲು 
clench n. ಬಿಗಿಮುಷ್ಟಿ 

closed door meeting ರಹಸ್ಯ 
clergy n. ಕೈಸದೇವಾಲಯದ ಪುರೋಹಿತ ಸಮಾರೋಪ, ಗುಪ್ತಸಭೆ 
clerical error ಬರಹದ ದೋಷ , ಕೈತಪ್ಪು 

closed quarter fighting ಎದುರು 

ಬದರು ಹೋರಾಟ 
clerk n. ಗುಮಾಸ್ತ, ಕಾರಕೂನ, ಕ್ಲಾರು 

closet V . ರಹಸ್ಯ ಸಭೆಗಳಿಗಾಗಿ ಒಂದು 
clever adj, ನಿಪುಣ, ಜಾಣ, ಚತುರ 

ಕೋಣೆಯಲ್ಲಿ ಸೇರಿರು 
cleverly adv, ಜಾಣತನದಿಂದ, ಚಾತುರದಿಂದ 

n, ಶೌಚಗೃಹ, ಶೌಚಾಗಾರ 
cliche n, ಹಳಸಲು, ಮಾಸಲು, ಸವಕಲು ಮಾತು 

closure n. 1. ಮುಕ್ತಾಯ, ಕೊನೆ, ಸಮಾಪ್ತಿ, 
client n. 1. ಗಿರಾಕಿ, 2. ಕಕ್ಷಿದಾರ 

2. ಸಮಾಪ್ತಿ ಪ್ರಸ್ತಾಪ 
clif n, ಎತ್ತರವಾದ ಬಂಡೆಯ ಕಡಿದಾದ ಭಾಗ, 

cloud V. ಅಸ್ಪಷ್ಟವಾಗು, ಮಬ್ಬುಕವಿ , ಆತಂಕ ತರು 
ಶಿಖರ 

n, ಮುಗಿಲು, ಮೋಡ 
climate n, ಹವಾಗುಣ, ವಾಯುಗುಣ 

| cloud-burst ಅನಿರೀಕ್ಷಿತವಾಗಿ ಎರಗುವ, 
climatic adj, ಹವೆಗೆ ಸಂಬಂಧಿಸಿದ 

ಬಿರುಗಾಳಿ, ಬಿರುಮಳೆ 
climatology n. ವಾತಾವರಣ ವಿಜ್ಞಾನ 

cloud seeding ಕೃತಕಮಳೆ, ' ಮಳೆಬೀಜ' 
climax ತುತ್ತ ತುದಿ, ಪರಾಕಾಷ್ಠೆ, ಶಿಖರ 

ಬಿತ್ತನೆ 
climb v. Jos 

clout n ಹಿಂಬಾಲಕರು, ೩ಣಾಸಗಿ – ೧ದ , 
clique n, ಒಳಸಂಚಿನಕೂಟ, ಪಿತೂರಿಯ ಕೂಟ, | ಚಿಂದಿಬಟೆ 
ಒಳಬಳಗ 

clove , ಲವಂಗ 
clinch n ನಿರ್ಣಾಯಕ ನಿರ್ಧಾರ 

clown n, ಕೋಡಂಗಿ , ವಿದೂಷಕ 
cling V. ಅಂಟಿಕೊಳ್ಳು 

club V, ಜತೆಸೇರು, ಜತೆಸೇರಿಸುವ 
clitoris n. 120738 

n, 1. ಸಂಘ, ಸಂಸ್ಥೆ , 2. ದೊಡ್ಡೆ, ಲಾಠಿ, 
cloak V, ಮುಚ್ಚಿಡು, ಅಡಗಿಸು, ಮರೆಮಾಡು | 3. ಆಸ್ಪಿಟಾಟದಲ್ಲಿ ಕಳಾವರು 

n, ಮುಸುಕು, ಮರೆ, ಕವುದಿ, ಮೇಲಂಗಿ | clue n ಸಂಕೇತ, ಚಿಹ್ನೆ, ಸೂಚನೆ, ಗುರುತು 
cloak room ಪ್ರಯಾಣ ಸಮಯದಲ್ಲಿ | clump n. ಗುಂಪು, ಪೊದೆ 
ಸಾಮಾನುಗಳಕೋಣೆ 

clumsy adj. 1. ಒರಟಾದ, ನವಿರಿಲ್ಲದ, 
clockwise adv, ಬಲಕ್ಕೆ ತಿರುಗುವಂತೆ ಪ್ರದಕ್ಷಿಣೆ 2. ವಿಕಾರವಾದ, ನೇರವಲ್ಲದ 
ಮಾಡುವ ಹಾಗೆ 

cluster V, ಗುಂಪುಪೇರು, ಸಮೂಹಕೂಡು 
clog V. ಅಡ್ಡಿ ಪಡಿಸು, ತಡೆಹಾಕು 
n, ಅಡ್ಡಿ, ತಡೆ, ತೊಡಕು 

n. ಗೊಂಚಲು, ಸಮೂಹ, ಗೊನೆ 
cloister n, ಮಠ 

clutch n. ಬಿಗಿಹಿಡಿತ 
clone n . tas, 

clutter n. ಗಲಿಬಿಲಿ, ಗೊಂದಲ, ಕೋಲಾಹಲ 
close V, ಮುಚ್ಚು ಮುಗಿಸು, ತೀರಿಸು 

CO - accused ಸಹ ಆಪಾದಿತ 
೧. ಹತ್ತಿರ, ಸಮೀಪ 

coach V, ಶಿಕ್ಷಣ ನೀಡು, ತಯಾರು ಮಾಡು 
adj, ಹತ್ತಿರವಿರುವ, ಸಮೀಪದ 

n. 1. ಶಿಕ್ಷಣ, 2. ಬಂಡಿ , ಗಾಡಿ 


coagulate 


cogent 


Coaching tarif ರೈಲುದರ ಪಟ್ಟಿ cockpit n. 1. ಕೋಳಿಕಾಳಗದ ಸ್ಥಳ, 2. ಅನೇಕ 
Coaguiate V. ಹೆಪ್ಪಾಗು, ಮಂಜುಗಟ್ಟು 

ಕದನಗಳು ನಡೆದಿರುವ ಸ್ಥಳ, 3. ವಿಮಾನದಲ್ಲಿ 
Coal 1. ಕಲ್ಲಿದ್ದಲು 

ಚಾಲಕನು ಕೂರುವಕೋಣೆ 
Coal field ಕಲ್ಲಿದ್ದಲು ಗಣಿ 

Cockroach n, ಜಿರಲೆ 
coal gas ಕೋಲ್ ಗ್ಯಾಸ್ 

Cocktail n, ಮಿಶ್ರಮದ್ಯ 
Coal reserves ಕಲ್ಲಿದ್ದಲು ನಿಕ್ಷೇಪ 

Cocoa n, ಕೋಕೊ ಫಲ 
Coat-tar n. ಡಾಂಬರು, ಟಾರೆಣ್ಣೆ 

COcoon n. ರೇಷ್ಮೆ ಗೂಡು 
Coatesce V, ಮಿಳಿತವಾಗು, ಬೆರೆತು ಹೋಗು 

cocoon farm gemeente homo 
Coalition n. ಸಮ್ಮಿಶ್ರಣ, ಸಮ್ಮಿಶ್ರತೆ 

ಉತ್ಪಾದಿಸುವಕ್ಷೇತ್ರ 

Coddle V ರೋಗಿಯಂತೆ ಉಪಚರಿಸು 
coalition government ಸಮ್ಮಿಶ್ರ | 

code , n . 1. ಸಂಕೇತ, 2 . ಧರ್ಮಶಾಸ್ತ್ರ , 
ಸರಕಾರ 

3 . ನಿಯಮಾವಳಿ 
Coalition ministry ಸಮ್ಮಿಶ್ರ ಮಂತ್ರಿ 
ಮಂಡಲ 

Code message ಸಾಂಕೇತಿಕ ಸಂದೇಶ 

code of conduct ನಡವಳಿಕೆಯ 
(Coarse adj, ಒರಟಾದ, ದಪ್ಪ 

ನಿಯಮಾವಳಿ , ನಿಯಮಾವಳಿಗಳು, ನಡವಳಿಕೆ 
Coarse cloth ದಪ್ಪಬಟ್ಟೆ, ಒರಟು ಬಟ್ಟೆ | 

ಸಂಹಿತೆ 
coarse metal fresca 

codification n, ಕ್ರೋಡೀಕರಣ 
Cast 7, ತೀಕ, ಕರಾವಳಿ 

codify K ನಿಯಮಾವಳಿಗಳನ್ನುಕ್ರೋಡೀಕರಿಸು 
Coast Guard ತೀರರಕ್ಷಕದಳ , ಕರಾವಳಿ CO-ed , ಸಹಶಿಕ್ಷಣ 

CO- education n. ಸ್ತ್ರೀಪುರುಷರ ಸಹಶಿಕ್ಷಣ 
coastal adj . ಕರಾವಳಿಗೆ ಸಂಬಂಧಿಸಿದ, 

CO - efficient ಗುಣಾಂಕ 
ಕರಾವಳಿಯ 

Coerce V. ಬಲಾತ್ಕರಿಸು, ಒತ್ತಾಯಿಸು 
Coastai shipping ತೀರನೌಕಾಯಾನ 

Coercion 1. ಬಲಾತ್ಕಾರ, ಒತ್ತಾಯ 
Coastal trade ಕರಾವಳಿ ವ್ಯಾಪಾರ 

Coercive adj, ಬಲಾತ್ಕಾರದ, ಒತ್ತಾಯದ 
C03X V . ಒತ್ತಾಯಮಾಡಿ ಒಪ್ಪಿಸು , 
ಬಲವಂತದಿಂದ ಒಪ್ಪುವಂತೆಮಾಡು 

coeval adj, ಓರಗೆಯ , ಸಮಕಾಲಿಕ, 

ಸಮಕಾಲೀನ 
6 17 , ಮುಸುಕಿನ ಜೋಳದ ದಿಂಡು, ಭುಟ್ಟ 

coexistence n . Zoude 
Cotwet n , ಜೇಡನ ಬಲೆ 

Coffer n. ಬೆಲೆಬಾಳುವ ಆಭರಣಗಳನ್ನಿಡುವ 
Cabble V . ಒರಟೊರಟಾಗಿ ಜೋಡಿಸು, 

ಪೆಟ್ಟಿಗೆ 
ತೇಪೆಹಾಕು 

Coffers 1. ಬೊಕ್ಕಸ, ಭಂಡಾರ 
coobler n. 23augo 

Coffer dam ನದಿ, ಸಮುದ್ರ, ಸರೋವರ 
cobra n, ನಾಗರಹಾವು 

- ಗಳಲ್ಲಿ ಕಟ್ಟಡಗಳು ಏಳಬೇಕಾದಾಗ ನೀರು 
black Cobra , King Cobra ಕಾಳಿಂಗ | ನುಗದ ಹಾಗೆ ಕಟುವ ತೊಟಿ. 
ಸರ್ಪ 

cofin n. ಶವಸಂಪುಟ, ಹೆಣದ ಪೆಟ್ಟಿಗೆ 
cock and bull story 763373 

Cog n ಹಲ್ಲುಚಕ್ರ 
Cockeyed adj. ಮೆಳ್ಳೆಗಣ್ಣಿನ, ವಕ್ರನೋಟದ 

Cogent adj. ಸಮರ್ಪಕ 


52 


college 


cognate 


Cognate n. ಮಾತೃ ಬಂಧು, ಜ್ಞಾತಿ 

colic n. ಉದರಶೂಲೆ, ಹೊಟ್ಟೆನೋವು 
Cognizable adj, ಗ್ರಾಹ್ಯವಾದ, ಸುಲಭವಾಗಿ collaborate V . ಸಹಕರಿಸು, ಜತೆಯಾಗಿ 
ಗುರುತು ಹಿಡಿಯಬಹುದಾದ 

- ಕಾರ್ಯನಿರ್ವಹಿಸು 
cognizable offence ಸುಲಭ | collaboration n, ಸಹಕಾರ, ಸಹೋದ್ಯಮ , 
ಗ್ರಾಹ್ಯವಾದ ಅಪರಾಧ 

ಸಹಭಾಗಿತ್ವ 
cognizance n. ಗುರುತಿಸುವ ತಿಳಿವಳಿಕೆ, collaborator n . Jäsed was 
ಗ್ರಾಹ್ಯಜ್ಞಾನ 

Collapse V. ಕುಸಿ, ಕುಗ್ಗು , ಪತನದೊಂದು 
to take Cognizance of ಅಧಿಕಾರ 

n , ಕುಸಿತ, ಪತನ, ಬೀಳು 
ಯುತವಾಗಿ ಗುರುತಿಸು 

collate V, ತಾಳಿನೋಡು 
cohabit V. ಜೊತೆಯಲ್ಲಿ ವಾಸಿಸು 

collaterai adj , ಜತೆಯ , ಪೂರಕ 
coheir n. ಜತೆ ಹಕ್ಕುದಾರ 

collateral agreement ಜತೆ ಒಪ್ಪಂದ 
coherence n . mozowas 

collateral evidence ಜತೆ ಸಾಕ್ಷ್ಯ 
coherent adj. zozowa 

collateral security ಜತೆ ಆಧಾರ, ಜತೆ 
cohesion _ n . ಹೊ೦ದಿಕೊ೦ಡಿರುವಿಕೆ, 

ಜಾಮೀನು 
ಸಂಯೋಜನೆ 

Collation n. ಸ್ವತ್ತಿನ ಸಮುಚಿತ ವಿಭಜನೆ 
Coil V. ಸುತ್ತಿಕೊಳ್ಳು, ಸಿಂಬೆಯಾಗು 

colleague n . Jos e o en 
n, ಸುರುಳಿ, ಸಿಂಬೆ 

collect V. ಸಂಗ್ರಹಿಸು, ವಸೂಲುಮಾಡು 
coin V, ಟಂಕಹಾಕು, ನಾಣ್ಯವನ್ನು ತಯಾರಿಸು 

collection n ವಸೂಲಿ, ಸಂಗ್ರಹ 
n, ನಾಣ್ಯ 

collective adj. ಸಾಮೂಹಿಕ, ಒಟ್ಟಿನ 
Coinage n. 1. ನಾಣ್ಯ ಪದ್ಧತಿ, 2 . ಶಬ್ದಸೃಷ್ಟಿ 

collective bargaining ಜತೆಯಲ್ಲಿ 
coincide V . ತಾಳೆಹೊಂದು, ತಾಳೆಯಾಗು 

ಮಾಡಿದ ಚೌಕಾಸಿ, ಸಾಮೂಹಿಕ ಚೌಕಾಸಿ 
coincidence n. ತಾಳೆಹೊಂದುವಿಕೆ, ತಾಳೆ 

collective farming ಕೂಡೊಕ್ಕಲು, 
Coir 1. ತೆಂಗಿನ ನಾರು 

ಸಾಮೂಹಿಕ ಬೇಸಾಯ 
Coke ಕಲ್ಲಿದ್ದಲ ಕಿಟ್ಟ 

collective fine ಜತೆಜುಲ್ಮಾನೆ, 
cold adj, ತಂಪಾದ 

ಸಾಮೂಹಿಕ ಜುಲ್ಮಾನೆ 
n, 1. ತಂಪು, ಚಳಿ , 2. ನೆಗಡಿ, ಶೀತರೋಗ| collective responsibility Dow or 
Cold - blooded ಕೂರ, ಭಯಾನಕ 

ಹೊಣೆ, ಜತೆಜವಾಬ್ದಾರಿ 
cold war ಶೀತಸಮರ 

collectivism n. ಸಮುದಾಯ ಕರೆ 
cold wave 2397139 

collectivization n. ಸಾಮೂಹೀಕರಣ 
coldly adv , ಉದಾಸೀನತೆಯಿಂದ, 

collector n ತೆರಿಗೆ ವಸೂಲು ಮಾಡುವ 
ನಿರ್ಲಕ್ಷ್ಯದಿಂದ 

ಅಧಿಕಾರಿ, ಕಲೆಕ್ಟರು, ಸಂಗ್ರಹಣಾಧಿಕಾರಿ 
cold spell ತೀವ್ರಶೀತಲತೆ, ಬಹು 

| collectorate n . ಜಿಲ್ಲಾ ಅಧಿಕಾರಿಯ 
ತಂಪುಹವಾ 

ಕಾದ್ಯಾಲಯ 
Cold storage ಶೈತ್ಯಾಗಾರ 

College n, ಕಾಲೇಜು, ಉನ್ನತ ಶಿಕ್ಷಣ ಶಾಲೆ 
put in the cold storage 1. ಶೈತ್ಯಾಗಾರ 

electoral college ಮತದಾರರ ಗಣ, 
ದಲ್ಲಿಡು, 2. ಬೇಗತೀರ್ಮಾನ ಮಾಡದಿರು 

ಚುನಾವಣೆದಾರರ ಗಣ 


53 


collide 


come down 


collide V. ಡಿಕ್ಕಿ ಹೊಡಿ 

give colour ಬಣ್ಣ ಬಳಿ, ರಂಗು ಹಚ್ಚು, 
collier n. ಕಲ್ಲಿದ್ದಲು ಗಣಿಯ ಕೆಲಸಗಾರ 

ವಾಸ್ತವಿಕವಾಗಿ ಮಾಡು 
Colliery n. ಕಲ್ಲಿದ್ದಲು ಗಣಿ 

paint in bright colours besoises 
Colimate V, ದೃಷ್ಟಿ ಸಮೀಕರಿಸು 

ಯನ್ನು ಪ್ರಯೋಗ ಮಾಡು, ಉತ್ತೇಕ್ಷೆಮಾಡು 
collinear adj. wode 8e30 

colourful adj, ವರ್ಣರಂಜಿತ, ಅತ್ಯಾಕರ್ಷಕ 
collision n. ಡಿಕ್ಕಿ , ಸಂಘಟ್ಟನ 

colourless adj . 1. ನಿರ್ವಣ್ರವಾದ , 
colloid 7. ಅಸ್ಪಟಿಕ 

ವರ್ಣಹೀನ, ಬಣ್ಣಗೆಟ್ಟ , 2. ರುಚಿಸಿದ 
colloquial adj, ಆಡುಮಾತಿನ, ಬಳಕೆ ಮಾತಿನ | 

colours n. ಕ್ರೀಡಾಪಟುಗಳು ತಮ್ಮ ಕ್ರೀಡಾ 

ಕೌಶಲಕ್ಕಾಗಿ ಪಡೆದ ಬಣ್ಣ ಬಣ್ಣದ ಟೋಪಿ, 
collude V, ಶಾಮೀಲಾಗು, ಪರೀಕಾಗು, ಒಪ್ಪಿ 

ಅಂಗಿ ಮುಂತಾದುವು 
ಜತೆಯಾಗು, ಒಳಸಂಚುಮಾಡು 

column n. 1. ಸ್ತಂಭ, ಕಂಬ, 2. ವೃತ್ತಪತ್ರಿಕೆಗಳಲ್ಲಿ 
collusion n . 2030 23 

ರಚಿಸುವ ವಿಶೇಷ ಲೇಖನದ ಅಂಕಣ 
colon ದೊಡ್ಡಕರುಳು 

columnist n ಪತ್ರಿಕೆಗಳಿಗೆ ವಿಶೇಷಲೇಖನಗಳನ್ನು 
colonel n. ಸೈನ್ಯದ ಉನ್ನತಾಧಿಕಾರಿ, ಕರ್ನಲ್ - ಬರೆಯುವವ, ಅಂಕಣಕಾರ 
colonial adj, ವಸಾಹತುಶಾಹಿ 

Coman, ಅತಿಸು , ಬಹುಕಾಲ ನಿದ್ದೆಯಲ್ಲಿರುವ 
colonial office ವಸಾಹತುಶಾಹಿ ಕಚೇರಿ | ಸ್ಥಿತಿ, ಪ್ರಜ್ಞಾಶೂನ್ಯ 
colonial power ವಸಾಹತುಶಾಹಿ | Comb n . 1. ಬಾಚಣಿಗೆ, ಹಣಿಗೆ, 2. ಹಕ್ಕಿಗಳ 
ಅಧಿಕಾರ 

ತಲೆಯ ತೊಟ್ಟು 
colonial war ವಸಾಹತುಶಾಹಿ ಯುದ್ದ | Combat V. ಹೋರಾಡು, ಕಾಳಗಮಾಡು 
colonization n. ವಸಾಹತು ಸ್ಥಾಪನೆ | 

n, ಹೋರಾಟ, ಕಾಳಗ 
Colony 1. ವಸಾಹತು , ಕಾಲೊನಿ 

Combat troops ವಿಧ್ವಂಸಕ ಸೈನ್ಯಗಳು 
colossal adj. 1 . ಅತ್ಯಧಿಕ ಪ್ರಮಾಣದ, | Combatant n , ಯೋಧ, ಸೈನಿಕ 

2 . ಅಪಾರ ಗಾತದ, ಬಹದಾಕಾರದ, I combination n . ಸಂಯೋಗ, ಸೇರಿಕೆ , 
3. ಅತ್ಯಧಿಕ ಶಕ್ತಿಯ 

ಒಡಗೂಡುವಿಕೆ 
cott n. ಕುದುರೆ ಮರಿ 

combine V, ಸೇರು, ಜತೆಗೂಡು, ಒಂದಾಗು 
colostrum N. ಮೊದಲ ಮೊಲೆಹಾಲು, ಗಿಣ್ಣು | n, ಹೊಂದಾಣಿಕೆ, ಒಡನಾಟ 
colour V . 1 . ಬಣ್ಣ ಹಚ್ಚು, 2. ಕಲೆಕಟ್ಟು , | combustible adj, ಉರಿಯುವಂಥ, ಬೆಂಕಿ 
3. ಮುಖಕೆಂಪಾಗು 

ಹತ್ತಿಕೊಳ್ಳುವಂಥ 
n, 1. ಬಣ್ಣ, ವರ್ಣ, 2. ನೆಪ 

n, ಉರಿಯಬಲ್ಲ ಪದಾರ್ಥ 
colour bar ವರ್ಣಭೇದ, | combustion n. ಉರಿಯುವಿಕೆ, ಸುಡುವಿಕೆ, 

ಉರಿತ 
ವರ್ಣಪ್ರತಿಬಂಧ 
colour blindness ಬಣ್ಣ ಗುರುಡು | come V, ಬರು 
come off with flying colours | come about evolgono 
ಜಯಗಳಿಸು, ವಿಜಯಿಯಾಗು, ಜಯಭೇರಿ come across ಭೇಟಿಯಾಗು, ಎದುರಿಗೆ ಬರು 
ಹೊಡೆ 

Come by ಹತ್ತಿರಬರು 
come out in one's true Colours | come down ಕೆಳಗಿಳಿ, ಕ್ಷೀಣಿಸು 
ಬಣ್ಣ ಬಯಲಾಗು 


54 


commercial 


comedian 


come forward . ಮುಂದೆಬರು, ರಂಗ | command V. ಅಪ್ಪಣೆಮಾಡು, ಆಜ್ಞಾಪಿಸು, 
ಪ್ರವೇಶ ಮಾಡು 

ಆದೇಶ ನೀಡು 
come into operation 

n, ಆದೇಶ, ಅಪ್ಪಣೆ, ಆಜ್ಞೆ 
ಪ್ರವರ್ತನೆಯಾಗು 

high command ಸರ್ವೋಚ್ಚ ಅಧಿಕಾರ 
Come of age ವಯಸ್ಸಿಗೆ ಬರು , | commandant n, ಸೇನಾಧಿಪತಿ, ದಳಪತಿ 
ವಯಸ್ಕನಾಗು 

Commandeer V, ವಶಕ್ಕೆ ತೆಗೆದುಕೊಳ್ಳು, 
Come of ಸಂಭವಿಸು, ನೆರವೇರು 

ಹತೋಟಿಗೆ ತರು, ಸ್ವವಶಮಾಡು 
Come out ಪ್ರಕಟವಾಗು, ಎಲ್ಲರಿಗೂ ತಿಳಿ | commander -in -chief ಮಹಾದಂಡನಾಯಕ 
come out with ಹೇಳಿಬಿಡು, ಗುಟ್ಟನ್ನು | Commanding officer ಸೇನಾನಿ, 
ತಿಳಿಸು 

ಆಜ್ಞಾತನಾಧಿಕಾರಿ 
Come Over ಜರುಗು, ಸಂಭವಿಸು 

Commandment ದೈವಾಜ್ಞೆ ಈಶ್ವರಾಜ್ಞೆ 
Come round ರಾಜಿಯಾಗು , ಅಂಗೀ commandon, ಯುದ್ದಕ್ಕಾಗಿ ಸದಾ 
ಕರಿಸು 

ಸಿದ್ದವಾಗಿರುವ ದಳದ ಸದಸ್ಯ ಕಮಾಂಡೊ 
Come to terms ಒಪ್ಪಂದ ಮಾಡಿಕೊಳ್ಳು | commemorate V , ಸಾರಕೋತವವನು. 
ವಿವಾದ ಪರಿಹರಿಸು 

ಏರ್ಪಡಿಸು 
come up ಮುಂದಕ್ಕೆ ಬರು, | commemoration _ n. 1. ಸ್ಮಾರಕೋತ್ಸವ, 
ಅಭಿವೃದ್ಧಿಹೊಂದು 

2 . ಸ್ಮಾರಕ 
Comedian n. ಹಾಸ್ಯಗಾರ, ವಿದೂಷಕ 

Commence V. ಪ್ರಾರಂಭಿಸು, ಮೊದಲಮಾತ 
Comedy ವಿನೋದನಾಟಕ 

ನಾಡು 
Comely adj. ಸೊಗಸಾದ, ಸುಂದರ, ಯೋಗ್ಯ Commencement n ಆರಂಭ, ಪ್ರಾರಂಭ 
Comet n. ಬಾಲಚುಕ್ಕಿ , ಧೂಮಕೇತು Commend V, ಪ್ರಶಂಸಿಸು, ಶಿಫಾರಸು ಮಾಡು 
Comfit n , ಮುರಬ್ಬಾ, ಮಿಠಾಯಿ 

commendable adj, ಪ್ರಶಂಸನೀಯ , 
comfort V 1. ಸುಖಪಡಿಸು, ಅನುಕೂಲೆಮಾಡು, | ಶೀಫಾರಸಿಗೆ ಯೋಗ್ಯ 
ಸುಖಾವಾಸನೀಡು, 2. ಸಮಾಧಾನದ ಮಾತನಾಡು | Commensurate adj . ಅನುಗುಣವಾದ, 
n , ಸೌಕಯ್ಯ , ಸುಖ , ಸಮಾಧಾನ 

ಉಚಿತವಾದ, 

ಸಮಾನವಾದ, 
comfortable adj . ಸುಖಪ್ರದವಾದ, | 

ಅನುರೂಪವಾದ 
ಹಾಯಾಗಿರುವ 

Comment V. ವ್ಯಾಖ್ಯಾನಮಾಡು, ಟೀಕಿಸು , 

ವಿಮರ್ಶೆ ಮಾಡು 
Comfortably adv. ಹಾಯಾಗಿ, ಸುಖವಾಗಿ, 
ನೆಮ್ಮದಿಯಾಗಿ 

n, ಟೀಕೆ, ವ್ಯಾಖ್ಯಾನ, ವಿಮರ್ಶೆ 
Comforts n, ಸುಖವನ್ನು ನೀಡುವ ವಸ್ತುಗಳು , | 

Commentory n, ವ್ಯಾಖ್ಯಾನ, ಟೀಕೆ 
ಸೌಖ್ಯ ಸಾಧನಗಳು 

Commentator n, ವ್ಯಾಖ್ಯಾನಕಾರ, ಟೀಕಾಕಾರ 
Comic adj, ಹಾಸ್ಯಕಾರಕವಾದ, ನಗುತರಿಸುವ , commerce n. ವಾಣಿಜ್ಯ, ವ್ಯಾಪಾರ 
ತಮಾಷೆಯಾದ 

commercial adj. JEST 
Comity 7, ಸೌಜನ್ಯ , ಸೌಹಾರ್ದ 

commercial basis ವಾಣಿಜ್ಯ ಮೂಲ, 
Comity of nations ದೇಶ ದೇಶಗಳ ಸಾಮರಸ್ಯ , 

ವಾಣಿಜ್ಯಾಧಾರ 
ಸ್ನೇಹಪರ ಭಾವ 

commercial broadcast ವಾಣಿಜ್ಯ 
ಪ್ರಸಾರ 


55 . 


commingle 

communique 
Commercial crisis ವಾಣಿಜ್ಯ ಬಿಕ್ಕಟ್ಟು, select committee ವಿಶಿಷ್ಟ ಸಮಿತಿ, 
ವ್ಯಾಪಾರದಲ್ಲಿ ವಿಷಮತೆ 

ಪರಿಶೀಲನಾ ಸಮಿತಿ, ಆಯ್ಕೆ ಸಮಿತಿ 
Commercial enterprises ವಾಣಿಜ್ಯ standing Committee ಸ್ಥಾಯಿ ಸಮಿತಿ 

subject committee ವಿಷಯ ಸಮಿತಿ 
Commingle V. ಕಲಸು, ಬೆರೆತುಹೋಗು commitment n. ವಾಗ್ದಾನ, ಮಾತು 
commiseration n, ಕರುಣೆ, ದಯೆ , ಕೊಟ್ಟಿರುವುದು 
ಸಹಾನುಭೂತಿ 

Commode . ಕುರ್ಚಿಯಂತಿರುವ, ಅನುಕೂಲದ 
Commissar n. ರಷ್ಯಾದೇಶದ ಉನ್ನತ ಅಧಿಕಾರಿ ಪಾಯಿಖಾನೆ 
Commissariat ರಷ್ಯಾದೇಶದ ಪ್ರಭುತ್ವದ ಒಂದು 

commodity n ದ್ರವ್ಯ, ಸರಕು, ಸಾಮಾನು, 
ಶಾಖೆ 

ಪದಾರ್ಥ 
commission V . ನಿಯೋಗಿಯಾಗಿ | Commodity prices ಸರಕುಗಳ ಧಾರಣೆ 
ಅಧಿಕಾರನೀಡು 

common adj . ಸಾಮಾನ್ಯವಾದ, 
_ n. 1. ಆಯೋಗ, 2. ದಳ್ಳಾಳಿ 

ಸಾಧಾರಣವಾದ 
commission agent ಕಮಿಷನ್ 

n, ಊರಿನಗೋಮಾಳ 
ಏಜೆಂಟು 

common factor Doudo eos 
regular commission 33059 Common good ಸಾರ್ವಜನಿಕ ಹಿತ 
ಸೇವೆಯ ನಿಯುಕ್ತಿ, ಸೇನೆಯಲ್ಲಿ ಅಧಿಕಾರ common lands Rocasetless 
commissioned officer ಉನ್ನತ Common law ಸಾಮಾನ್ಯ ಕಾನೂನು, 
ಸೈನ್ಯಾಧಿಕಾರಿ, ಕಮಿಷನ್ಸ್ ಅಧಿಕಾರಿ 

ಏಕರೂಪಕಾನೂನು 
Commissioner n. ಕಮಿಷನರ್ , ಆಯುಕ್ತ common sense ಲೋಕಜ್ಞಾನ, 
Commit V, ಒಪ್ಪು, ಮಾತುಕೊಡು, ವಾಗ್ದಾನ 

ವ್ಯಾವಹಾರಿಕ ತಿಳಿವಳಿಕೆ, ವ್ಯವಹಾರ ಜ್ಞಾನ 
ಮಾಡು 

Common Weal ಸಾರಜನಿಕ ಹಿತ, ಲೋಕ 
committed for trail ವಿಚಾರಣೆಗೆ 
ಕಳುಹಿಸಿರುವ 

| commoner n. ಸಾಮಾನ್ಯ ಪ್ರಜೆ,ಶ್ರೀಸಾಮಾನ್ಯ 
Committed to sessions ಸೆಷನ್ಸ್ 

Commonwealth ಕಾಮನ್‌ವೆಲ್ತ್ , ರಾಜ್ಯಗಳ 

ಒಕ್ಕೂಟ 
ನ್ಯಾಯಾಲಯಕ್ಕೆ ರವಾನಿಸಿದ, ಕಳುಹಿಸಿದ 

commotion, n. ಅಲ್ಲೋಲಕಲ್ಲೋಲ, 
Commit to Custody ನಿಶ್ಚಂಧದಲ್ಲಿಡು 

ಗೊಂದಲ,ಘೋಟಾಳೆ 
Commit to writing ಹಸ್ತಾಕ್ಷರದಲ್ಲಿ ಬರೆದು 

Communal adj.ಕೋಮುವಾರು, ಜಾತಿವಾರು 
ಒಪ್ಪಿಕೊಳ್ಳು, ಹಸ್ತಾಕ್ಷರದಲ್ಲಿ ಬರೆದಿಡು 

communalism n. ಕೋಮುವಾದ 
Committee n. ಸಮಿತಿ, ಉಪಸಮಿತಿ 

communicate V ತಿಳಿಸು, ಹೇಳು, ಸಂಪರ್ಕ 
action committee ಕಾರ್ಯ ಸಮಿತಿ, 

ಹೊಂದು, ಸಂಪರ್ಕಿಸು 
ಕ್ರಿಯಾ ಸಮಿತಿ 

Communication n . 1 . ತಿಳಿಸುವಿಕೆ, ಹೇಳುವಿಕೆ, 
Committee of action ಕಾರ್ಯ ಸಮಿತಿ 

2. ಸಂಪರ್ಕ , ಪತ್ರವ್ಯವಹಾರ 
committee of privileges (privileges 

means of communication ಸಂಪರ್ಕ 
Committee) ಹಕ್ಕು ಬಾಧ್ಯತಾ ಸಮಿತಿ 

ಮಾಧ್ಯಮ 
negotiating committee ವ್ಯವಹಾರ | communique n. ಪ್ರಕಟನೆ 
ಸಮಿತಿ 


ಹಿತ 


56 


complete 
communism 
joint communique ಸಂಯುಕ್ತ ಪ್ರಕಟನೆ | compassionate adj, ಕರುಣೆಯಿಂದಕೂಡಿದ, 

ಅನುಕಂಪೆಯುಳ್ಳ 
communism n . JHOIDJIES 

compatible adj, ಯೋಗ್ಯವಾದ, 
communistic adj . ಸಮತಾವಾದಕ್ಕೆ 

ಅನುಕೂಲವಾದ, ಅನುರೂಪವಾದ 
ಸಂಬಂಧಿಸಿದ 
communist information bureau 

Compatiot , ಸ್ವದೇಶವಾಸಿ, ಸ್ವದೇಶೀಯ 
ಸಮತಾವಾದ, ಮಾಹಿತಿ ಕೇಂದ್ರ 

Compe! V. ಬಲವಂತಮಾಡು, ಬಲಾತ್ಕರಿಸು 
community n. 1. ಜಾತಿ 2. ಸಮಾಜ Compensate V. ಪರಿಹಾರ ನೀಡು 
Commutation n. 1. ಶಿಕ್ಷೆಯನ್ನು ತಗ್ಗಿಸುವುದು, compensatory allowance 
2 . ನಿಶ್ಚಿತ ಪ್ರಮಾಣ 

ಪರಿಹಾರಭತ್ಯ , ಅನುಕಂಪ ಭತ್ಯ 
Commutation of sentence ಶಿಕ್ಷೆಯನ್ನು | compensatory leave ಪರಿಹಾರ ರಜೆ 
ಪ್ರಸ್ವಗೊಳಿಸುವುದು 

comperen, ಸಭೆಸಮಾರಂಭಗಳನ್ನು 
commute V. 1. ಪ್ರತಿನಿತ್ಯ ಪ್ರಮಾಣಮಾಡು, | ನಡೆಸಿಕೊಡುವವನು, ಸೂತ್ರಧಾರ 
2. ಶಿಕ್ಷೆಯನ್ನು ತಗ್ಗಿಸು 

Compete V. ಸ್ಪರ್ಧಿಸು 
Compact adj. 1. ಒತ್ತೊತ್ತಾದ, ಸಾಂದ್ರವಾದ, | competence , ದಕ್ಷತೆ, ಸಾಮರ್ಥ್ಯ 
2. ಅಚ್ಚುಕಟ್ಟಾದ 

Competent adj, ಸಾಮರ್ಥ್ಯವುಳ್ಳ ಸಮರ್ಥ 
companion n, ಸಹಚರ, ಸಂಗಾತಿ 

competent authority ಸಮರ್ಥ 
companionable adj. Jõudais 

ಅಧಿಕಾರ 
companionship n. dm235 

Competition n. ಸ್ಪರ್ಧೆ, ಪೈಪೋಟಿ 
Company n. 1. ಸಂಸ್ಥೆ , ಕೂಟ 2. ಒಡನಾಟ, Competitive adj, ಸ್ಪರ್ಧಾತ್ಮಕ 
ಸಹವಾಸ 

Competitive examination ಸ್ಪರ್ಧಾತ್ಮಕ 
Company law ಕಂಪೆನಿಯ ಕಾನೂನು 

ಪರೀಕ್ಷೆ 
limited company ನಿಯಮಿತ ಕಂಪೆನಿ Competitive price ಸ್ಪರ್ಧಾತ್ಮಕ ಬೆಲೆ 
Comparable adj, ತುಲನಸಾಧ್ಯ 

Competitor n. ಸ್ಪರ್ಧಾಳು, ಪ್ರತಿಸ್ಪರ್ಧಿ 
Comparative adj, ತುಲನಾತ್ಮಕ, ತೌಲನಿಕ 

compilation n . Joten 
Comparative study ತುಲನಾತ್ಮಕ | compile V, ಸಂಕಲನ ಮಾಡು 
ವ್ಯಾಸಂಗ 

complacence, complacency n . Jog , 
Comparatively adv, ತುಲನಾತ್ಮಕವಾಗಿ | 

ನೆಮ್ಮದಿ 
Compare V. ಹೋಲಿಸು, ತುಲನೆಮಾಡು 

complain _ V , 1 , ದೂರುಕೊಡು, 
Comparison 1. ಹೋಲಿಕೆ, ಸಾದೃಶ್ಯ 

2. ಅಸಮಾಧಾನ ಸೂಚಿಸು 
Compartment n. 1. ವಿಭಾಗ, ಪಕ್ಷ , ರೈಲು | complaint ದೂರು, ಫಿರಾದು 
ಗಾಡಿಯ ಭಾಗ. 

Complainant n, ಫಿತ್ಯಾದಿ 
Compass n. 1. ಕೈವಾರ, ದಿಕ್ಕೂಜಿ, 2. ಎಲ್ಲೆ , Complementary adj, ಪೂರಕ 

ಪರಿಧಿ 
compassion n, ಕರುಣೆ , ಅನುಕರಣೆ , 

Complete adj. ಸಂಪೂರ್ಣವಾದ 
ಸಂವೇದನೆ 

complete V . ಪೂರೈಸು, ಮುಗಿಸು , 

ಕೊನೆಮುಟ್ಟಿಸು, ಪೂರ್ತಿಗೊಳಿಸು 


57 


completion 

conceive 
Completion n. ಸಮಾಪ್ತಿ , ಮುಕ್ತಾಯ 

compound fracture 
complex adj. ಸಂಕೀರ್ಣ, ಜಟಿಲ 

ಅಡ್ಡದಿಡ್ಡಾದ 

ಮೂಳೆ ಮುರಿತ 
n, ಜಟಿಲತೆ, ಕ್ಲಿಷ್ಟತೆ, ಸಂಕೀರ್ಣತೆ compoundern, ಕಾಂಪೌಂಡರ್ , ವೈದ್ಯನ 
Complexion , ವರ್ಣ , ಬಣ್ಣ 

ಸಹಾಯಕ, ಔಷಧಿ ತಯಾರಿಸುವವನು 
Compliance n, ಅನುಸರಣೆ, ನಿಯಮಪಾಲನೆ 

Comprehend n. ಗ್ರಹಿಸು, ತಿಳಿದುಕೊಳ್ಳು 
complicatey , ಸಂಕೀರ್ಣಗೊಳಿಸು . | Comprehension 1 . ಗ್ರಹಿಸುವಿಕೆ, ತಿಳಿಯುವಿಕೆ 
ಜಟಿಲವಾಗಿಸು 

comprehensive adj. ವ್ಯಾಪ್ಪವಾದ, 
complicated adj . ಜಟಿಲವಾದ, 

ವಿಸ್ತಾರವಾದ 
ಸಂಕೀರ್ಣವಾದ 

compress V , ಸಂಗ್ರಹಿಸು, ಕುಗ್ಗಿಸು, 
complication n. ಜಟಿಲತೆ, ಸಂಕೀರ್ಣತೆ | ಚೊಕ್ಕಮಾಡು 
complicity n, ಸಹಾಪರಾಧಿತ್ವ, ಸಹಭಾಗಿತ್ವ 

n , ಸಂಕೋಚಕ 
Complimentary copy ಗೌರವಪ್ರತಿ 

comprise V. ಅಡಕ ಮಾಡು, ಒಳಕೊಳ್ಳು 
Compliment n. ಗೌರವ, ಮೆಚ್ಚಿಗೆ, ಮನ್ನಣೆ, 

| compromise V. ರಾಜಿಮಾಡಿಕೊಳ್ಳು, 
ಅಭಿನಂದನೆ 

ಹೊಂದಾಣಿಕೆ ಮಾಡಿಕೊಳ್ಳು 
comply V . ಕೋರಿಕೆಯನ್ನು ನೆರವೇರಿಸು , 

n, ರಾಜಿ, ಒಪ್ಪಂದ 
ಇಷ್ಟವನ್ನು ಪೂರೈಸು 

Compulsory adj. ಕಡ್ಡಾಯವಾದ 
Component n, ಅಂಗ, ಅಂಶ, ಭಾಗ 

compulusory education to co 
compose V. 1. ಜೋಡಿಸು , 2. ರಚಿಸು, 

ಶಿಕ್ಷಣ 
3. ಕಲ್ಪಿಸು 

Compulsory Service ಕಡ್ಡಾಯ ಸೇವೆ 
Composer n. 1. ಜೋಡನೆಮಾಡುವವನು, | Computation n . ಲೆಕ್ಕ , ಗಣನೆ 

2 . ಕದನ , ಹಾಡು ಮುಂತಾದವನ್ನು | compute V, ಲೆಕ್ಕ ಮಾಡು, ಗಣನೆ ಮಾಡು 
ಕಟ್ಟುವವನು, 3. ಕಲ್ಪಿಸುವವನು, ರಚಿಸುವವನು 

Computer n. ಗಣಕ ಯಂತ್ರ , ಕಂಪ್ಯೂಟರ್ 
Composite adj. ಸಮ್ಮಿಶ್ರ , ಮಿಶ್ರ 

Comrade n . ಸಹಚರ, ಒಡನಾಡಿ, ಸಂಗಾತಿ 
Composition n. 1 . ರಚನೆ, ಕೃತಿ, 2. ಪ್ರಬಂಧ, 

con V, ಬಾಯಿಪಾಠಮಾಡು 
ನಿಬಂಧ, 3. ಸಂಯೋಜನ 

n, ನಂಬಿಕೆ 
composition of debts 

- con game ವಂಚನೆ 
ಋಣವಿಮೋಚನ ಪತ್ರ , ಸಾಲ ತೀರುವೆ ಪತ್ರ 

con man ವಂಚಕ 
Compost n. ಪಶುಗೊಬ್ಬರ, ಎಲೆಗೊಬ್ಬರ, 
ಕೊಟ್ಟಿಗೆ ಗೊಬ್ಬರ 

Concave adj. ಒಳಬಾಗುಳ್ಳ, ನಿಮ್ಮ 
compound V. ರಾಜಿಮಾಡಿಕೊ , ಪರಸ್ಪರ | 

| conceal V. ಬಟ್ಟಿಡು, ಮರೆಮಾಚು 
ಒಪ್ಪಿಕೊಳ್ಳು ಒಟ್ಟಾಗು, ಒಟ್ಟಿಗೆಸೇರಿಸು Concealment _ n. ಬಚ್ಚಿಡುವುದು , ಮರೆ 
n. ರಾಸಾಯನಿಕ ಮಿಳನ 

ಮಾಡುವುದು 
compoundable offence | Concede V, ಒಪ್ಪಿಕೊಳ್ಳು, ಅಂಗೀಕರಿಸು 
ರಾಜಿಮಾಡಿಕೊಳ್ಳಬಹುದಾದ ಅಪರಾಧ Conceit n, ಅಹಂಕಾರ, ಗರ್ವ, ಜಂಬ 
Compound interest ಚಕ್ರಬಡ್ಡಿ Conceivable adj, ಊಹಿಸಬಲ್ಲ ಸಂಭಾವ್ಯ 

Conceive V. 1. ಭಾವಿಸು, 2. ಗರ್ಭಧರಿಸು 


58 


condolence 


concentrate 


concentrate adj. 1. ಕೇಂದ್ರೀಕೃತ, ಏಕಾಗ್ರ Concubine n, ವೇಶ್ಯ, ಸೂಳೆ, ಉಪಪತ್ನಿ 
ವಾದ, 2. ಸಾಂದ್ರ 

concur V. ಸಹಮತನೀಡು, ಒಪ್ಪು 
Concentration n, ಕೇಂದ್ರೀಕರಣ, ಸಾಂದ್ರತೆ, Concurrence n ಸಹಮತ, ಒಪ್ಪಿಗೆ, ಸಮ್ಮತಿ 
ಗಾಢತೆ 

Concurrent adj, ಸಹವರ್ತಿಯಾದ, ಜತೆಗಿರುವ 
Concentration Camp ಯಾತನಾ ಶಿಬಿರ 

concurrent jurisdiction ಸಮಾನ 
Concentric adj, ಏಕಕೇಂದ್ರದ, ಏಕೈಕ ಕೇಂದ್ರದ 

ಅಧಿಕಾರಕ್ಷೇತ್ರ 
Concept n. “ ಭಾವನೆ, ಪರಿಕಲ್ಪನೆ,ಊಹೆ concurrent list ಸಮವರ್ತಿ ಪಟ್ಟಿ, 
conception n. 1. ಭಾವನೆ,ಊಹೆ, 2. ಗರ್ಭ ಸಮವರ್ತಿ ವಿವರ 
ಧಾರಣೆ 

Concurrent powers ಸಮವರ್ತಿ 
concern V, ಸಂಬಂಧಿಸಿರು, ಆಸಕ್ತಿ ಹೊಂದಿರು ಅಧಿಕಾರ 

n, 1. ಆಸಕ್ತಿ, ಸಂಬಂಧ, 2. ವ್ಯಾಸರ | concurrent sentences ಸಮವರ್ತಿ ಶಿಕ್ಷೆ 
ಸಂಸ್ಥೆ 

ಸಮವರ್ತಿ ದಂಡನೆ 
Concerned adj. ಸಂಬಂಧಿಸಿದ, ಆಸಕ್ತಿಯುಳ್ಳ | concussion n ಧಕ್ಕೆ , ಏಟು, ಬೋರೆ 
Concert n, ಸಂಗೀತಕಚೇರಿ, ಸಂಗೀತ ಸಭೆ | condemn _ V , ದೂಪಿಸು , ಖಂಡಿಸು , 
concerted adj. ಒಟ್ಟು ಸೇರಿ ಮಾಡಿದ, - ನಿಷ್ಟ್ರಯೋಜಕವೆಂದು ಹೇಳು, ತೆಗಳು 
ಸಹಯೋಗದ 

Condemnation , ದೂಷಣೆ, ನಿಂದನೆ, ಖಂಡನೆ 
concession n . Das los 

Condensation n. 1. ಘನೀಗೊಳಿಸುವಿಕೆ, 
Conch n. ಶಂಖ , ಚಿಪ್ಪು 

2 . ಸಂಕ್ಷೇಪಣ , ಸಂಕ್ಷಿಪ್ತಗೊಳಿಸುವಿಕೆ 
conciliate V, ಸಂಧಾನಮಾಡು, ರಾಜಿಮಾಡಿಸು | Condense V. 1. ಘನೀಗೊಳಿಸು 2. ಸಂಕ್ಷೇಪಿಸು 
conciliation n. ರಾಜಿ, ಸಂಧಾನ, ಒಪ್ಪಂದ 

condescend V . ಅನುಗ್ರಹತೋರಿಸು, ತಾನೇ 
Concise adj. ಸಂಗ್ರಹವಾದ, ಸಂಕ್ಷಿಪ್ತ 

ದೊಡ್ಡವನೆಂಬಂತೆ ವ್ಯವಹರಿಸು 
Conclude V, ಮುಕ್ತಾಯಮಾಡು, ಮುಗಿಸು 

condescension n . eodora Xsa : 
Conclusion n ಮುಕ್ತಾಯ, ಮುಗಿತ 

Condign adj, ಉಚಿತವಾದ, ಯೋಗ್ಯವಾದ 
Conclusive adj, ನಿರ್ಣಾಯಕ, ನಿರ್ಧಾರಕ 

condiment n . WODOC 
conclusive evidence ನಿರ್ಣಾಯಕ 

condition V, ಜಗತ್ತಿಗೆ ಒಳಗಾಗಿಸು 

n, 1. ಪರಿಸ್ಥಿತಿ, 2. ಕರಾರು, ಷರತ್ತು 
concoct V. ಕೈಕಾಲುಳ್ಳ ಕತೆಕಟ್ಟಿ ಕಲ್ಪಿಸು, 

conditions of service evidsen 
ದುರುದ್ದೇಶದಿಂದ ಕತೆ ಹೇಳು 

ನಿಯಮ 
concocted evidence ಕಲಿತ ಸಾಕ್ಷ | Conditional adj, ಷರತ್ತಿನಂತೆ ಇರುವ 
concomitant adj. ಸಹಕಾಲಿಕ, ಏಕಕಾಲಿಕ, conditional acceptance ಷರತ್ತು 
ಅನುಷಂಗಿಕ 

ಪೂರೈಕ ಅಂಗೀಕಾರ 
concord n, ಐಕಮತ್ತೆ ಒಮ್ಮತ, ಸಂಧಿ, ಮೈತ್ರಿ | Condole V. ಸಂತಾಪವನ್ನು ಸೂಚಿಸು 
Concrete adj. 1, ಮೂರ್ತ , ನಿರ್ದಿಷ್ಟ 

condolence n . JOJST TS233 
n, 2. ಜಲ್ಲಿ ಗಾರೆ, ಕಾಂಕ್ರೀಟು, 

condolence resolution Jous 
3. ವಾಸ್ತವ, ಯಥಾರ್ಥ 

ಸೂಚಿಕ ನಿರ್ಣಯ 


ಸಾಕ್ಷ್ಯ 


condominium 

congential 
Condominium n. ಬೇರೆ ಬೇರೆ ಒಡೆತನವುಳ್ಳ | confine V. ಪರಿಮಿತಗೊಳಿಸು, ವ್ಯಾಪ್ತಿಯನ್ನು 
ಅನೇಕ ಮನೆಗಳ ದೊಡ್ಡ ಕಟ್ಟಡ 

ನಿರ್ಧರಿಸು 
Condonation n. ಕ್ಷಮೆ , ಮಾಫಿ 

| confinement n. 1 . ಏಕಾಂತವಾಸ, 2 . ಹೆರಿಗೆ 
condone V, ಕ್ಷಮೆನೀಡು, ಮಾಫಿಮಾಡು 

solitary confinement ಏಕಾಂತವಾಸದ 
conduce V, ಸಹಾಯಕವಾಗು, ಕಾರಣವಾಗು , 
ಸಾಧ್ಯವಾಗು 

| confirm V , ನಿರ್ಧರಿಸು , ನಿರ್ದಿಷ್ಟ ಪಡಿಸು , 
conductve adj, ಅನುಕೂಲಕರವಾದ, ಕಾಯಂ ಮಾಡು 
ಸಹಾಯಕರವಾದ 

confirmation n , ಸ್ಥಿರೀಕರಣ, ಕಾಯಂ 
conduct n, ವರ್ತನೆ, ನಡತೆ 

ಮಾಡುವಿಕೆ 
V, ವರ್ತಿಸು, ನಡೆದುಕೊಳ್ಳು confirmatory adj. ಕಾಯಂಗೊಳಿಸಿದ 
conducted tour ಇತರರ | ಸ್ಥಿರೀಕರಿಸಿದ 
ನಿರ್ವಹಣೆಯಲ್ಲಿ ನಡೆದ ಪ್ರವಾಸ, ಸಂಘ | confirmed adj. ಸ್ಥಿರೀಕರಿಸಿದ, 
ಪ್ರವಾಸ 

ಕಾಯಂಗೊಳಿಸಿದ 
Conductivity n, ಸಂವಾಹಕತ್ವ ವಾಹಕತ್ವ confiscate V. ಸ್ವಾಧೀನಪಡಿಸಿಕೊಳ್ಳು, 
Conductor n, ಸಂವಾಹಕ, ವಾಹಕ 

ಜಪ್ತಿಮಾಡು 
heat conductor ಉಷ್ಣವಾಹಕ 

Confliagration n, ದಳ್ಳುರಿ, ದೊಡ್ಡಬೆಂಕಿಯುರಿ 
conduit n, ಕೊಳವೆ, ನಾಲೆ 

conflation n ಸೇರಿಕೆ, ಬೆಸೆದಿರುವಿಕೆ 
Confederacy n. ರಾಜ್ಯಗಳಕೂಟ 

conflict n. ಸಂಘರ್ಷಣ, ಹೊಡೆದಾಟ 
confederate adj . ಒಪ್ಪಂದ ಹೊಂದಿದ 

confluence n ಸಂಗಮ , ಕೂಡಲು 
ರಾಜ್ಯಕೂಟದ 

conform V, ಅನುಸರಿಸು , ಅನುರೂಪವಾಗಿರು 
confederation n. ರಾಜ್ಯಗಳಕೂಟ, ಮಹಾ | conformity n ಅನುಸರಣೆ, ಹೊಂದಾಣಿಕೆ 
ಒಕ್ಕೂಟ 

in conformity with ಅನುಗುಣವಾಗಿ 
Confer V, ಗೌರವ ಪ್ರದಾನ ಮಾಡು 

ಅನುಸರಣೆಯಿಂದ 
conference n. ಸಮ್ಮೇಳನ, ಸಮಾವೇಶ confront V, ಎದುರು ಬೀಳು, ವಿರೋಧಿಸು 
confess V ತನ್ನೊಪ್ಪಿಕೊಳ್ಳು 

confuse V. ಗೊಂದಲಗೊಳಿಸು , ಗಡಿಬಿಡಿ 
Confessor n. ಅಪರಾಧದ ಅಂಗೀಕರ್ತ 

ಮಾಡು, ಅಸ್ತವ್ಯಸ್ತಗೊಳಿಸು, ಗಲಿಬಿಲಿಮಾಡು 
Confidant 1. ಆಪ್ತ ಸ್ನೇಹಿತ 

confusion n. ಗೊಂದಲ, ಗಡಿಬಿಡಿ, ಅಸ್ತವ್ಯಸ್ತತೆ , 

ಗಲಿಬಿಲಿ 
confide V, ನಂಬಿಕೆಯಿಟ್ಟು ತಿಳಿಸು, ಹೇಳು 

congeal V. ಘನವಾಗು, ದೃಢಪಡು, 
Confidence n, ವಿಶ್ವಾಸ, ಭರವಸೆ 

ಗಟ್ಟಿಯಾಗು, ಸ್ಥಿರವಾಗು 
Confident adj, ವಿಶ್ವಾಸವುಳ್ಳ ನಂಬಿಕೆಯುಳ್ಳ 

congenial adj. 1. ಹಿತಕರವಾದ, ಅನುಕೂಲ 
Confidential adj ರಹಸ್ಯವಾದ,ಗೋಪ್ಯವಾದ ವಾದ, 2. ಒಂದೇ ಸ್ವಭಾವದ, ಯುಕ್ತವಾದ 

confidential report ismata congential adj. ಸಹಜ, ಹುಟ್ಟಿನಿಂದ ಬಂದ, 
configuration 1. ವಿನ್ಯಾಸ, ರೂಪುರೇಖೆ, ಜನ್ಮತಃ, ಜನ್ಮಸಿದ್ಧ 
ಸಮಗ್ರಾಕೃತಿ 

congested locality ಇಕ್ಕಟ್ಟಾದ ಪ್ರದೇಶ, 
ನಿಬಿಡವಾದ ಸ್ಥಳ 


60 


consensus 


congesion 


Congestion , ಇಕ್ಕಟ್ಟು, ಒತ್ತೊತು, ನಿಬಿಡತೆ | connoisseur n. ಕಲಾಭಿಜ್ಞ ರಸಿಕ, ರಸಾಸ್ವಾದನ 

ಚತುರ, ಪರಿಣತ 
conglomeration n ಮುದ್ದೆಯಾಗುವಿಕೆ , 

ಉಂಡೆಯಾಗುವಿಕೆ, ಗಡ್ಡೆಯಾಗುವಿಕೆ , ಒಟ್ಟಿಗೆ | connotation n. ಅರ್ಥವನ್ನು ಸೂಚಿಸುವಿಕೆ, ಒಳ 
ಸೇರಿಸುವಿಕೆ 

ಅರ್ಥದ ಸೂಚನೆ 
Congratulate V. ಅಭಿನಂದಿಸು 

Connote V. ಅರ್ಥವನ್ನು ನೀಡು, ಅಭಿಪ್ರಾಯ 

ವನ್ನು ಸೂಚಿಸು 
congratulation n . e202008 
congregate V , ಒಟು ಸೇರು, ಗುಂಪಾಗು, | Conquer V. ಗೆಲ್ಲು, ಜಯಿಸು 
ಸಮಾವೇಶಗೊಳ್ಳು 

Conqueror n. ವಿಜೇತ, ಗೆದ್ದವನು 
congregation | ಸಮಾವೇಶ, ಸಮ್ಮೇಳನ Conquest ), ವಿಜಯ, ಗೆಲುವು 
Congress n. ಕಾಂಗ್ರೆಸ್ಸು , ಮಹಾಸಭೆ Consanguinity n. ರಕ್ತಸಂಬಂಧ 
congruent adj . ಹೊಂದಿಕೊಳ್ಳುವ, | conscience n . ಆತ್ಮ ಸಾಕ್ಷಿ, ಮನಸ್ತಾಕ್ಷಿ, 
ಸಮಂಜಸವಾದ, ತಕ್ಕ ಅನುಗುಣವಾದ 

ಅಂತಃಸಾಕ್ಷಿ 
conical adj, ಶಂಖದ ಆಕಾರದ, ಶಂಖದಂತಿರುವ | Conscience money ಪಶ್ಚಾತ್ತಾಪದಿಂದ 
Conifer n. ಶಂಖದಾಕಾರದ ಕಾಯಿಬಿಡುವ ಗಿಡ | ಇತ್ತ ಹಣ 
Conjecture n, ಊಹೆ, ಭಾವನೆ | 

Conscientious adj , ನ್ಯಾಯಬುದ್ದಿಯ , 

ಪಾಪಭೀತಿಯ 
V ಊಹಿಸು, ಭಾರಿಸು 

Conscionable adj, ಅಂತರಾತ್ಮವು ಒಪ್ಪುವ, 
Conjugal adj. ದಾಂಪತ್ಯದ, ವೈವಾಹಿಕ 

ನ್ಯಾಯಸಮ್ಮತ 
Conjugal rights ದಾಂಪತ್ಯದ ಹಕ್ಕುಗಳು | conscious adi, ತಿಳಿದಿರುವ, ಎಚರಿಕೆಯ . 
Conjuction n. 1. ಸಂಯೋಗ, ಸೇರುವಿಕೆ, 

ಪ್ರಜ್ಞಾಪೂರ್ವಕ, ನೆನಪಿನಲ್ಲಿರುವ 
2. ಸಮುಚ್ಚಯ ಪ್ರತ್ಯಯ 

Conscript adj, ನಿರ್ಬಂಧದಿಂದ ಸೈನ್ಯಕ್ಕೆ ಸೇರಿದ 
Conjuction of planets ಗ್ರಹಕೂಟ 

V, ನಿರ್ಬಂಧದಿಂದ ಸೇನೆಗೆ ಸೇರಿಸು 
Conjunctivitis `ಕೆಂಗಣ್ಣು ಬೇನೆ | 

n, ನಿರ್ಬ೦ಧದಿಂದ ಸೇನೆಗೆ 
conjuncture n. 1. ಸಂದರ್ಭ, ಪರಿಸ್ಥಿತಿ, | 

ಸೇರಿದಯೋಧ 
ಪ್ರಸಂಗ , 2. ಸಂದಿಗ್ವಾಸ್ಥಿತಿ, ಬಿಕ್ಕಟ್ಟು 

Conscription n. ಬಲವಂತದ ಸೈನಿಕ, ಶಿಕ್ಷಣ , 
Corjurer 7, ಮಾಂತ್ರಿಕ, ಐಂದ್ರಜಾಲಿಕ , 

ಕಡ್ಡಾಯ ಸೈನ್ಯ ಶಿಕ್ಷಣ 
ಗಾರುಡಿಗ. 

Consecrate V. ಪವಿತ್ರೀಕರಿಸು, ಮೀಸಲಿಡು, 
Conjure V, 1, ಇಂದ್ರಜಾಲಮಾಡು, ಯಕ್ಷಿಣಿ | 

ಮುಡಿಪುಕಟ್ಟು 
ಮಾಡು, ಮಾಟಮಾಡು, 2. ಸಹಾಯ ಮಾಡು 

Consecration 7, ಮೀಸಲು, ಮುಡಿಪು 
Conk V. ಕುಸಿದು ಬೀಳು 

consecutive adj. ಕ್ರಮಬದ್ಧವಾದ, 
Connect V. ಹೊಂದಿಸು,ಜೋಡಿಸು, ಸಂಬಂಧಿಸು 

ಕ್ರಮಾನುಸಾರವಾದ 
Connection . n , ಸಂಬಂಧ, ಜೋಡಣೆ , 

Consecutive number ಕ್ರಮಸಂಖ್ಯೆ 
ಹೊಂದಾಣಿಕೆ 

Consensus n, ಬಹುಜನಸಮ್ಮತಿ, ಒಟ್ಟು 
Connivance n, ಮೌನಸಮ್ಮತಿ, ಪರೋಕ್ಷ 

ಅಭಿಪ್ರಾಯ 
ಸಮ್ಮತಿ, ಮಾತಿಲ್ಲದ ಅಂಗೀಕಾರ 
Connive V. ಉಪೇಕ್ಷೆಯಿಂದ ಸಮ್ಮತಿಸು 

Consensus of opinion ಅಭಿಪ್ರಾಯ 
ಸಾಮ್ಯ 


consent 


constituent 


consent , ಒಪ್ಪಿಗೆ, ಅಂಗೀಕಾರ 

Consignment n. ರವಾನಿಸಿದ ಸರಕು 
V, ಒಪ್ಪು, ಅಂಗೀಕರಿಸು 

consignor , ಸರಕು ರವಾನಿಸುವ ವ್ಯಕ್ತಿ , 
consequence n. ಪರಿಣಾಮ , ಫಲಿತಾಂಶ, 

ರವಾನೆದಾರ | 
ಪರವಸಾನ 

Consistency , ಸಾಮಂಜಸ್ಯ, ಸುಸಂಗತತೆ 
consequential adj. ಪರಿಣಾಮ ಪೂರೈಕೆ, | Consistent adj. ಸಮಂಜಸ, ಸಂಗತ 
ತತ್ಪರಿಣಾಮವಾಗಿ 

console n. 1 . ಸಾಂತ್ವನ, 2 . ಉಪಕರಣಗಳ 
consequently adv . ಅದರಿಂದ, ಕಟ್ಟೆ 
ಪರಿಣಾಮವಾಗಿ 

consolation n, ಸಮಾಧಾನ, ಸಾಂತ್ವನ 
conservancy n. ಸಂರಕ್ಷಣ , ನಿರ್ಮಲೀಕರಣ | consolidate V. ಒಟ್ಟುಗೂಡಿಸು,ಕ್ರೋಡೀಕರಿಸು 

Conservancy Staff ಸಂರಕ್ಷಕ ಸಿಬ್ಬಂದಿ, Consolidated code ಕ್ರೋಡೀಕರಿಸಿದ 
ನಿರ್ಮಲೀಕರಣ ಸಿಬ್ಬಂದಿ 

ನಿಬಂಧನೆ 
conservancy system Joopro consolidated fund ಸಂಚಿತನಿಧಿ 
ವ್ಯವಸ್ಥೆ , ನಿರ್ಮಲೀಕರಣ ವ್ಯವಸ್ಥೆ 

consolidation n. ಕ್ರೋಡೀಕರಣ , ಒಟ್ಟು 
conservation n . Joods 

- ಗೂಡಿಸುವಿಕೆ 
conservation of forests ಅರಣ್ಯ | consonance n, ಹೊಂದಾಣಿಕೆ , ಸಂಗತತೆ 
ಸಂರಕ್ಷಣೆ 

consort n. 1. ಪತಿ, ಗಂಡ, 2. ಪತ್ನಿ, ಹೆಂಡತಿ 
Conservative adj. ಸಂಪ್ರದಾಯ ಪಾಲಕ, | consortium n, ಸಹಯೋಗ, ಸಹವ್ಯವಸ್ಥೆ 
ಸಂಪ್ರದಾಯವಾದಿ 

conspectus n. TODOS 
Conservative estimate ಮಿತವಾದ 

conspicuous adj, ಎದ್ದುಕಾಣುವ, 
ಅಂದಾಜು 

ಸುಸ್ಪಷ್ಟವಾದ 
Conservator , ಸಂರಕ್ಷಕ ಅಧಿಕಾರಿ 

conspiracy h, ಪಿತೂರಿ, ಒಳಸಂಚು 
conserve V . 1. ಉಳಿಸು , ಸಂರಕ್ಷಿಸು , 

conspirator n. Ondo 
2. ಕೆಡದಂತೆ ಕಾಪಾಡು, ಮುರಬ್ಬಾನಾಡು 

conspire V. ಪಿತೂರಿ ಮಾಡು, ಒಳಸುಚು 
conserves n. ಸಕ್ಕರೆಯ ಪಾಕ, ಆಹಾರ ಸಂರಕ್ಷಕ 

ಹೂಡು 
ಪಾಕ, ಕಾಕಂಬಿ 

Constable n, ಪೊಲೀಸ್ ಪೇದೆ 
Consider V, ಭಾವಿಸು, ಆಲೋಚಿಸು, ಪರಿಗಣಿಸು 

constabulary n . pemohon 
Considerable adj, ಗಣನೀಯವಾದ 

Constancy n. ಸ್ಥಿರತೆ , ನಿಶ್ಚಿತತೆ 
Consideration 7, ಪರಿಶೀಲನೆ, ಪದ್ಯಾಲೋಚನೆ 

Constant adj, ನಿರಂತರ, ಸ್ಥಿರ 
consideration motion 25250 5 ,3 

Constellation n. ನಕ್ಷತ್ರಮಂಡಲ 
ಪಾದನ, ಚರ್ಚೆಗೆಂದು ಮಂಡನ ಮಾಡುವುದು 
consideration 

Consternation , ದಿಗ್ವಾಂತಿ , ದಿಗ್ರಮೆ 
ಪರಿಶೀಲನೆಯಲ್ಲಿರುವ 

constipation n . mewa's 

constituency n. ಚುನಾವಣಾ ಕ್ಷೇತ್ರ 
Consign V 1. ಅರ್ಪಿಸು, ಸೇರಿಸು, 2 . ರವಾನೆ 
ಮಾಡು 

constituent n. ಚುನಾವಣೆಯ ಘಟಕ, ಅಂಶ, 
Consignee n. ರವಾನೆಯನ್ನುಸ್ವೀಕರಿಸುವ ವ್ಯಕ್ತಿ , 

ಸರಕುಗ್ರಾಹಕ 


under 


ಅಂಗ. 


contagious 


constitute 


Constituent assembly ಸಂವಿಧಾನಸಭೆ Consular corps ವಾಣಿಜ್ಯ ದೂತಾಧಿಕಾರ 

ವರ್ಗ 
constitute V. 1. ನಿರಾಣ ಮಾಡು, ರಚಿಸು, 

2 . ಸ್ಥಾಪಿಸು, ನೇಮಿಸು, ನಿಯೋಜಿಸು | consulate n. ವಾಣಿಜ್ಯದೂತಕಾರ್ಯಾಲಯ 
constitution n. 1. ಸಂವಿಧಾನ, 2. ಸಂಘಟನೆ, consulate general n . 3 , quo 
ರಚನೆ, 3. ಶರೀರ ಸ್ಥಿತಿ, ದೇಹಸ್ಥಿತಿ 

ವಾಣಿಜ್ಯದೂತ 
constitution bench n . ODADOR consulate of India 2003 
ವಿಚಾರಣಾ ನ್ಯಾಯಾಲಯ 

ವಾಣಿಜ್ಯದೂತಕಾರ್ಯಾಲಯ- ಕಚೇರಿ 
constitutional adj, ರಾಜ್ಯಾಂಗ ಬದ್ದ, | consult V, ಸಮಾಲೋಚಿಸು 
ಸಂವಿಧಾನ ಬದ್ದ 

consultation n . Jausescuss 
constitutional form of government 

consultative adj . ಸಮಾಲೋಚನೆಗೆ 
1. ಸಂವಿಧಾನಬದ್ಧ ಪ್ರಭುತ್ವ 

ಸಂಬಂಧಿಸಿದ 
Constitutionalism n. ಸಂವಿಧಾನ ಬದ್ದತೆ | consume V , ಬಳಸು, ವ್ಯಯ ಮಾಡು, ಕಬಳಿಸು, 
constitutionalist n . Joonas 

ಮುಗಿಸು, ವಿನಿಯೋಗಿಸು 
Constitutional law ಸಂವಿಧಾನಾತ್ಮಕ | consumerism n, ಉಪಭೋಗವಾದ, 
ಕಾನೂನು 

ಭೋಗವಾದ 
constitutional monarchy DOUDOM was consumerist n. 2ösetada 
ರಾಜತ್ವ 

Consumer n . ಗ್ರಾಹಕ 
Constitutional privileges ರಾಜ್ಯಾಂಗ ಬದ್ಧ | 

Consumer goods ಗ್ರಾಹಕ ಸರಕುಗಳು 
ಸವಲತ್ತುಗಳು 

consummate V . ಪೂರ್ಣಗೊಳಿಸು , 
Constrain V. ನಿಯಮಿಸು, ನಿಶ್ಚಂಧಿಸು 

ನೆರವೇರಿಸು , ವಿವಾಹದ ನಂತರದ 
constraint n: ನಿಯಮ, ನಿರ್ಬಂಧ 

ಪ್ರಸ್ಥಕಾರ್ಯದಲ್ಲಿ ಭಾಗವಹಿಸು 
Construct V. ನಿರಿಸು, ರಚಿಸು, ತಯಾರು ಮಾಡು 

adj, ಪೂರ್ಣ , ನೆರವೇರಿದ, 
construction n. 1. ನಿರಾಣ, ರಚನೆ, 

ಪರಿಪೂರ್ಣವಾದ 
2. ಅನ್ವಯ 

| consummation n, ಪೂರ್ಣಉಪಯೋಗ 
constructive adj, ರಚನಾತ್ಮಕ 

Consumption n. 1. ವಿನಿಯೋಗ, ಅನುಭವ, 
Constructive criticism ರಚನಾತ್ಮಕ 2. ಕ್ಷಯರೋಗ 
ವಿಮರ್ಶೆ 

consumptive adj. 1. ಪೂರೈಸುವ 2. ಕ್ಷಯ 
Constructive work ನಿರಾಣ ಕಾಠ್ಯ | 

ಸಂಬಂಧಿ 
construe v. ಅರ್ಥಮಾಡಿಕೊಳು, ಅನಯಿಸು. | continent n. ಭೂಖಂಡಗಳಲ್ಲಿ ಒಂದು 
ಅರ್ಥೈಸು 

Contact n, ಸಂಬಂಧ, ಸಂಪರ್ಕ 
Consul n. ವಾಣಿಜ್ಯ ದೂತ, ಕಾನ್ಸಲ್ Contact- lens ಒತ್ತು ಮಸೂರ 
Consul-general n, ವಾಣಿಜ್ಯ ದೂತಾಧಿಕಾರಿ , comeinto contact ಸಂಪರ್ಕವನ್ನು ಪಡೆ, 
ಕಾನ್ಸಲ್ ಜನರಲ್ 

ಸಂಪರ್ಕಹೊಂದು 
Consular adj, ವಾಣಿಜ್ಯ ಸಂಬಂಧಿ 

Contagion n , ಅಂಟು, ಸಂಪರ್ಕ 
Consular agent ವಾಣಿಜ್ಯ ಸಂಬಂಧಿ | contagious adj . ಅಂಟುರೋಗದ, 
ಏಜೆಂಟ್ 

ಸಾಂಕ್ರಾಮಿಕ 


contain 


contraband 


contagious disease ಸಾಂಕ್ರಾಮಿಕ | context . ಪೂರಾಪರ ಸಂಬಂಧ, ಸಂದರ್ಭ 
ರೋಗ 

contiguous adj, ತಾಕಿಕೊಂಡಿರುವ, 
contain V. 1. ಅಡಕವಾಗು, ಒಳಗೊಳ್ಳು, | ತಗುಲಿರುವ, ಸಮೀಪದ, ನೆರೆಹೊರೆಯವ 
2. ಹತೋಟಿಯಲ್ಲಿಡು 

Continence n, ಇಂದ್ರಿಯನಿಗ್ರಹ, ಸಂಯಮ 
container n ಪೆಟ್ಟಿಗೆ, ಹಂಡೆ, ಪಾತ್ರೆ continent n: ಭೂಖಂಡ, ಖಂಡ 
ಮುಂತಾದುವು 

continental shelf ಸಮುದ್ರದಡದ 
contaminate _ V , ಮಲಿನಗೊಳಿಸು , 

ಸಮೀಪ, ಅಷ್ಟಾಗಿ ಆಳವಿಲ್ಲದ ಜಲಾವೃತ 
ಕಲ್ಮಷಗೊಳಿಸು 

ಭೂಕಟ್ಟೆ 
Contamination , ಮಾಲಿನ್ಯ , ಅಪವಿತ್ರತೆ, | contingency n 1. ಆಕಸ್ಮಿಕ, ಸಾದಿಲ್ವಾರು, 
ಅಶುದ್ಧತೆ 

2 . ಆಕಸ್ಮಿಕ ಘಟನೆ 
Contd. ಮುಂದುವರೆದಿದೆ, ಇದರ ಅಲ್ಪರೂಪ Contingency fund ಸಾದಿಲ್ವಾರು ಹಣ, 
Comtemplate V. ಆಲೋಚಿಸು, ಧ್ಯಾನಿಸು, -ಠೇವಣಿ 
ಚಿಂತಿಸು 

contingent adj. 1. ಆಕಸ್ಮಿಕವಾದ, 
comtemporary adj. ಸಮಕಾಲೀನ, ಸಂಭವನೀಯ , 2. ಅಪ್ರಧಾನವಾದ 
ಸಮಕಾಲಿಕ 

contingent bill DOOD.do 2000 
Contempt V, ಅವಮಾನ, ನಿಂದೆ, ಅವಹೇಳನ, 

Contingent expenditure ಸಾದಿಲ್ವಾರು 
ತಿರಸ್ಕಾರ 

ಖರ್ಚು 
Contempt of COut ನ್ಯಾಯಾಲಯ | continuance n. ನಿರಂತರತೆ , ಸಾತತ್ಯ , 
ನಿಂದನೆ 

ಅವಿಚ್ಛಿನ್ನತೆ 
Contemptous adj, ನಿಂದನೆಯ, ತಿರಸ್ಕಾರದ, | continuation , ಮುಂದುವರಿಕೆ, ಮುಂಬರಿಕೆ 
ಅವಹೇಳನದ 

Continue V , ಮುಂದುವರಿಸು 
Contend V. 1. ಹೋರಾಡು, ಹೊಡೆದಾಡು, | 

continuous adj. ಎಡೆಬಿಡದ, ನಿರಂತರವಾದ, 
2. ಸ್ಪರ್ಧಿಸು, 3. ಸಾಧಿಸು 

ಸತತವಾದ 
contender n . JQF 

Continuum n. ನಿರಂತತೆ, ಅನಂತತೆ 
Content n. ಒಳಅಂಶಗಳು, ಒಳಅಂಗಗಳು 

Contort V . ತಿರುಚು, ಕಿವುಚು 
V. ತೃಪ್ತಿ ಹೊಂದು, ಸಮಾಧಾನ ಹೊಂದು 

Contortion n, ವಿರೂಪ, ವಕ್ರಸ್ವರೂಪ 
Contention n, ವಾದ, ವ್ಯಾಜ್ಯ 

contour n. ಬಾಹ್ಯರೇಖೆ, ಹೊರಗೆರೆ, ಒಂದೇ 
Contentious adj, ವಾದಗ್ರಸ್ತ, ವ್ಯಾಜ್ಯದಿಂದ ಎತ್ತರವನ್ನು ತೋರಿಸುವ ರೇಖೆ 
ಕೂಡಿದ 

contoured map ತೀರ, ಬೆಟ್ಟ 
Contentment ತೃಪ್ತಿ, ಸಂತಸ 

ಮೊದಲಾದವು ಗಳ ಆಕಾಶ ನಕ್ಷೆ 
contents ಅನುಕ್ರಮಣಿಕೆ, ಪರಿವಿಡಿ 

contra . Soos 
contest n. ಸ್ಪರ್ಧೆ 

Contraband n, ನಿಷಿದ್ದ ಸರಕು, ಕಳ್ಳಸಾಗಾಣಿಕೆ 
V. 1. ವಿರೋಧಿಸು, 2. ಸ್ಪರ್ಧಿಸು ಸರಕು, ಕಳ್ಳಸಾಗಾಣಿಕೆ ಸಾಮಾನು 

Contraband goods ಕಳ್ಳಸಾಗಾಣಿಕೆ 
close Contest ತೀವ್ರ ಸ್ಪರ್ಧೆ 

ಪದಾರ್ಥಗಳು , ವಸ್ತುಗಳು 
Contestant n, ಸ್ಪರ್ಧಾಳು 

close Contestant ಸಮೀಪಸ್ಪರ್ಧಿ 


64 


conversation 


contraceptive 


Contraceptive n. ಗರ್ಭ ನಿರೋಧಕ, ಸಂತಾನ | contrivance n. ಉಪಾಯ , ಸಾಧನ, ಯುಕ್ತಿ 
ನಿರೋಧಕ 

Contrive V. ಉಪಾಯ ಮಾಡು, ಯುಕ್ತಿ ಹುಡುಕು 
contract n ಕರಾರು 

Control n, ಹಿಡಿತ, ಹತೋಟಿ, ನಿಯಂತ್ರಣ 
V, ಕರಾರು ಮಾಡಿಕೊಳ್ಳು 

V ಹಿಡಿತದಲ್ಲಿಡು, ಹತೋಟಿಯಲ್ಲಿಡು 
Contracting party ಒಪ್ಪಂದದ ಪಕ್ಷಗಳು | controlled adj, ನಿಯಂತ್ರಿತ 
Contracting states ಒಪ್ಪಂದದ | controlled price ನಿಯಮಿತ ಬೆಲೆ 
ಸಂಸ್ಥಾನಗಳು , ಪ್ರಾಂತ್ಯಗಳು 

controller n ನಿಯಂತ್ರಣಾಧಿಕಾರಿ 
Contract labour ಗುತ್ತಿಗೆಕೂಲಿ 

Controversial adj, ವಿವಾದಾತ್ಮಕ, ವಾದಗ್ರಸ್ತ 
Contractor n. ಗುತ್ತಿಗೆದಾರ 

Controversy n. ವಿವಾದ 
contractual adj. ಒಪ್ಪಂದದ, ಕರಾರಿನ, 

Conundrum A, ಒಗಟು, ಜಟಿಲ ಸಮಸ್ಯೆ 
ಗುತ್ತಿಗೆಯ 

| conurbation n . ನಗರದ ಸುತ್ತಲಿನ ಉಪ 
Contradict V, ವಿರೋಧಿಸು, ಪ್ರತಿಹೇಳು 

ನಗರಗಳ ಸರಮಾಲೆ 
Contradictory adj, ವಿರೋಧದ, ವಿರುದ್ಧವಾದ 

Convalence V. ಚೇತರಿಸಿಕೊಳ್ಳು 
Contrail 1. ಆಕಾಶದಲ್ಲಿ ವಿಮಾನದ ಹೊಗೆ 

convalescence n. ಚೇತರಿಸಿಕೊಳ್ಳುವಿಕೆ, 
ರೇಖೆ 

ಸ್ವಾಸ್ಥ್ಯಕ್ಕೆ ಗಮನಕೊಡುವಿಕೆ 
contra -indicator n. ಔಷಧದ ಅಡ್ಡಪರಿಣಾಮ 

Convection n. ಶಾಖದ ವಿದ್ಯುತ್ತಿನ ಪ್ರಸರಣ 
ಸೂಚಕ 

convenance n. ಶಿಷ್ಟಾಚಾರ, ಸಂಪ್ರದಾಯ 
Contrary adj, ವಿರುದ್ದ ಪ್ರತಿಯಾದ 

convene V. ಸಭೆಯನ್ನು ಕರೆ , ಸಮಾವೇಶ 
on the contrary ವಿರುದ್ಧವಾಗಿ 

ಗೊಳಿಸು 
Contraption n. ಕ್ಲಿಷವಾಗಿ ಕಾಣುವ ಯಂತ್ರ 

| convener n, ಸಂಯೋಜಕ, ಕಲ್ಲೀನರ್ 
ಸಾಮಗ್ರಿ 

Convenience n, ಅನುಕೂಲತೆ, ಸೌಕಯ್ಯ 
Contrast V. ವ್ಯತ್ಯಾಸತೋರಿಸು 

convenient adj . ಅನುಕೂಲವಾದ, 
n, ವ್ಯತ್ಯಾಸ 

ಸೌಕಯ್ಯವುಳ್ಳ 
contravene V. ಉಲ್ಲಂಘಿಸು, ಅತಿಕ್ರಮಿಸು, 

Convention n. 1. ಸಮ್ಮೇಳನ, ಸಭೆ,2 . ಸಂಪ್ರ 
ಮೀರು 

ದಾಯ, ರೂಢಿ 
Contravention n. ಉಲ್ಲಂಘನೆ, ಅತಿಕ್ರಮಣ 

Conventional adj. ಸಾಂಪ್ರದಾಯಕ, ರೂಢಿಯ 
in contravention of ಪ್ರತಿಕೂಲವಾಗಿ, 

conventional 
ವ್ಯತಿರಿಕ್ತವಾಗಿ 

weapons 

ಸಾಂಪ್ರದಾಯಕ ಯುದ್ಧ ಸಾಧನಗಳು 
Contribute V. 1, ಪಾಲ್ಗೊಳ್ಳು, 2. ಚಂದಾ 

- ಆಯುಧಗಳು 
ಕೊಡು, 3. ಹೊಂದಿಕೊಳ್ಳುವ 

Converge V. ಒಮ್ಮುಖವಾಗಿಸು, ಒಂದೆಡೆ 
contribution n . 1, ಚಂದಾ, ವಂತಿಗೆ, | 

ಸೇರು 
2. ಸಹಾಯ, 3. ಕೊಡುಗೆ 
Contributory adj, ಸಹಾಯಕ, ನೆರವಾಗುವ 

Convergent adj, ಒಮ್ಮುಖವಾಗಿರುವ 

Conversant adj, ಅರಿತ, ತಿಳಿದ, ಪರಿಚಯವುಳ್ಳ 
contributory provident fund 2005 
ನೀಡುವ ಭವಿಷ್ಯನಿಧಿ 

| conversation n, ಸಂಭಾಷಣೆ, ಮಾತುಕತೆ, 

ಸಲ್ಲಾಪ 


converse 

cope (with ) 
Converse adj, ವ್ಯತಿರಿಕ್ತ , ವಿಪತ್ಯಾಸದ | convoy _ n. ಬೆಂಗಾವಲಾಗಿ ಹೋಗುವುದು, 
n, ಸಂಭಾಷಣೆ, ಮಾತುಕತೆ 

ಧುರೀಣರ ರಕ್ಷಣೆಗಾಗಿ ಹಿಂಬಾಲಿಸುವುದು 
V, ಸಂಭಾಷಿಸು, ಸಲ್ಲಾಪಮಾಡು 

_ V, ಯುದ್ಧನೌಕೆಗಳ ಬೆಂಗಾವಲಾಗಿರು 
conversely adv, ವಿರುದ್ಧವಾಗಿ, ವ್ಯತಿರಿಕ್ತವಾಗಿ | Convulse V, ಸೆಳವು ಬರಿಸು, ನಡಕ ತರು 
conversion 1. ಪರಿವರ್ತನೆ, ವ್ಯತ್ಯಾಸ | 

| convulsion 1. ಸೆಟೆತ, ಸೆಳವು, 2. ಬಿದ್ದು ಬಿದ್ದು 
conversion table ಪರಿವರ್ತನ ತಃಖ್ಯೆ 

ನಗುವುದು 
convert n. 1. ಮತಾಂತರ ಹೊಂದಿರುವವನು, 

Cony n , ವಂಚಕ 
2. ಪಕ್ಷಾಂತರ ಸೇರಿದವನು 

cooler n. ಶೀತಕ , ಶೀತಕಾರಿ 
_ V 1. ಮತಾಂತರಮಾಡು, 2. ಬೇರೆ ಪಕ್ಷಕ್ಕೆ | 

Coop n. ಕೋಳಿಗಳನ್ನು ಮುಚ್ಚಿಡುವ ಪಂಜರ 
ಸೇರಿಸು 

Co -operate V ಸಹಕರಿಸು, ಒಟ್ಟುಗೂಡಿ ದುಡಿ 
Convertible adj, ಪರಿವರ್ತನೀಯ Co - operation n: 1. ಸಹಕಾರದ, 2. ಸಂಘ 

convertible securities ಪರಿವರ್ತ ಈ ಸಂಸ್ಥೆಗಳು ಒಂದಾಗುವುದು 

ನೀಯ ಭದ್ರತಾ ಪತ್ರ - ಸೆಕ್ಯೂರಿಟಿಗಳು Co - Operative adj, ಸಹಕಾರ, ಸಹಕಾರಕ 
Convex adj, ಉಬ್ಬಿನ, ಬಾಗಿರುವ, ಪೀನ co - operative credit societies 
convey V, 1. ತಿಳಿಸು, ಹೇಳು, 2. ರವಾನಿಸು, ಸಹಕಾರಿ ಸಾಲಸಂಘಗಳು 
ಒಯ್ಯು, 3. ವರ್ಗಾಯಿಸು 

Co - operative enterprise ಸಹಕಾರಿ 
Conveyance n 1. ಸಾರಿಗೆ, ರವಾನೆ, ವಾಹನ, ಸಂಘ 
2 . ವಾಹನ ಮಾರ್ಗ , 3. ತಿಳಿಸುವಿಕೆ 

Co- operative farming ಸಹಕಾರಿ ಕೃಷಿ 
Convict n. ಶಿಕ್ಷೆಗೆ ಒಳಗಾದ ಅಪರಾಧಿ 

Co - operative movement ಸಹಕಾರಿ 
V. ಅಪರಾಧಿಯೆಂದು ನಿರ್ಣಯಿಸು 

ಚಳವಳಿ 
conviction n 1. ಮನೋನಿಶ್ಚಯ - ನಿರ್ಧಾರ, Co- operative Society ಸಹಕಾರಿ ಸಂಘ 
2 . ದೋಷನಿರ್ಣಯ, ಅಪರಾಧ ಸ್ಥಾಪನೆ | | Co - opt V, ಸಹ ಸದಸ್ಯನನ್ನಾಗಿ ಮಾಡು, ಸದಸ್ಯತನ 

ನೀಡು 
Convince V. ಮನಕ್ಕೆ ತರಿಸು, ಮನದಟ್ಟು ಮಾಡು, 
ಒಪ್ಪಿಸು 

coot 1. ನೀರುಹಕ್ಕಿ 
Convivial ಮನವೊಪ್ಪಿಸುವ, ಮನದಟ್ಟು ಮಾಡುವ | co - ordinate V. 1. ಅನ್ನೋನ್ಯಸಂಬಂಧಕಲ್ಪಿಸು, 
convincing adj. 1. ಹಬ್ಬದ, ಉತ್ಸವದ , - 2. ಸಮಾನ ಸ್ಥಾನ ನೀಡು 

2 . ಔತಣ ಸಮಾರಂಭದ, 3 . ಸಂತೊಪ| co- ordination n, ಹೊಂದಾಣಿಕೆ, ಸಂಘಟನೆ, 
ಕರವಾದ 

ಸಮಭಾವ 
Convocation n, ಘಟಿಕೋತ್ಸವ, ಪದವೀದಾನ | cop. ಪೋಲೀಸರವನು 
ಸಮಾರಂಭ 

| coparcenary _ n. 1. ದಾಯಾದಿ, 
Convocation address ಘಟಿಕೋತ್ಸವ | - 2. ಸಹಭಾಗಿತ್ವ 
ಉಪನ್ಯಾಸ 

coparceners usatsanes'y 
Convolute V, ಸುರುಳಿ ಸುತ್ತಿರು 

Copartner n . ಸಹಪಾಲುದಾರ 
convoke V, ಸಭೆಸೇರಿಸು, ಸಮಾವೇಶಗೊಳಿಸು Copartnership , ಸಹಪಾಲುದಾರಿಕೆ 

Cope (with) V, ನಿಭಾಯಿಸು, ಸಮರ್ಥವಾಗಿ 

ನಿರ್ವಹಿಸು 


66 


corral 
copier 
Copier n ನಕಲು ಮಾಡುವ ( ನೆರಳಚ್ಚು) ಯಂತ್ರ | corn n. 1. ಆಣೆ , 2. ಧಾನ್ಯ , ದಿನಸಿ, ಮುಸುಕಿನ 

ಜೋಳ, ಭುಟ್ಟ 
Coping n ನಿಭಾಯಿಸುವಿಕೆ 

Cornea n , ಕಣ್ಣುದ್ದೆಯ ಪಾರದರ್ಶಕ ಪಟಲ 
copious adj. 1. ಭರ್ತಿ , ಪೂರ, ವಿಶಾಲ, 
2. ವಿಚಾರಭರಿತ 

Corner n, ಮೂಲೆ,ಕೋಣ 
copper n. gouts, 

V. 1.ಮೂಲೆಗೆ ತಳ್ಳು, 2. ಕಷ್ಟಕ್ಕೆ ಸಿಕ್ಕಿಸು 

turn the corner _ V . ಪರಿಸ್ಥಿತಿ 
Coppice n. ಚಿಕ್ಕ ಮರಗಳ ಕೊಂಬೆ 

ಉತ್ತಮವಾಗು 
Copra n. ಕೊಬ್ಬರಿ 

| cornering n . 1 . ಮಲೆಕಟ್ಟುವುದು , 
Copulate V, ಮೈಥುನಮಾಡು, ಸಂಭೋಗಿಸು 

2. ಆಸ್ತಿಯ ಸ್ವಾಮ್ಯವನ್ನು ಪಡೆಯುವುದು 
copy n ನಕಲು, ದುಪ್ರತಿ 

cornucopia n . logoso Jos 
V, ನಕಲುಮಾಡು, ಪ್ರತಿತೆಗೆ 

Corollary n . ಉಪಸಿದ್ದಾಂತ 
copy-book adj. Jo 2, cosidd 

Corona n ಪ್ರಭಾವಲಯ , ಪರಿವೇಷ, ಪುಷ್ಟ 
copy - cat n. ಲೀಲಾಜಾಲವಾಗಿ ನಕಲು 

ಮುಕುಟ 
ಮಾಡುವವ 

coronary adj. ಹೃದಯಕ್ಕೆ ನೇರವಾಗಿ ರಕ್ತ 
Copy - desk n. ಕಾಪಿಮಾಡುವ ಮೇಜ 

ಒದಗಿಸುವ, ಮುಕುಟನಾಳಕ್ಕೆ ಸಂಬಂಧಿಸಿದ 
Copy - editor n. ಮುದ್ರಣ ಸಂಪಾದಕ 

coronary thrombosis n. w 5083 
Copyright n. ಗ್ರಂಥ ಸ್ವಾಮ್ಯ , ಕೃತಿ ಸ್ವಾಮ್ಯ 

ನಾಳದಲ್ಲಿ ಗರಣೆ 
Coracle n. ತೇಲುಬುಟ್ಟಿ, ಹರಿಗೋಲು 

coronation n. ಪಟ್ಟಾಭಿಷೇಕ, ಸಿಂಹಾಸನಾ 
Coral n. ಹವಳ 

ರೋಹಣ, ಕಿರೀಟಧಾರಣೆ 
Coral-reet 1. ಹವಳದ ದಿಬ್ಬ 

Coroner n. ದುರ್ಮರಣ ವಿಚಾರಕ 
Cord . ಹಗ್ಗ, ಹುರಿ, ತಂತಿ, ದಾರ 

corporal adj. 1. ದೈಹಿಕ, ಕಾಯಕ, 2 . ಸ್ವಂತ, 
Cordial adj, ಸ್ನೇಹಪರ, ಸೌಹಾರ್ದಯುತ ವೈಯಕ್ತಿಕ 
Cordially adv, ಸ್ನೇಹದಿಂದ, ಸೌಹಾರ್ದದಿಂದ Corporate adj. ಸಂಘದ, ಸಂಸ್ಥೆಗೆ ಸಂಬಂಧಿಸಿದ 
Cordilera n, ಪರ್ವತಮಾಲೆ, ಬೆಟ್ಟಗಳ ಸಾಲು | corporate body ವ್ಯಕ್ತಿಯಂತೆ ಪರಿಗಣಿಸುವ 
Cordite n. ಸ್ಫೋಟಕ ವಸ್ತು 

ಸಂಸ್ಥೆ 
Cordon n. ರಕ್ಷಕ ಕಾವಲು, ಪೊಲೀಸರ ಕಾವಲು 

Corporation n, ಮಹಾನಗರಪಾಲಿಕೆ 
V. 1. ಕಾವಲು ಬೇಲಿ ಹಾಕು , 

Corporation tax ನಗರಪಾಲಿಕೆ ತೆರಿಗೆ 
2 .ಪೋಲಿಸರು ಸುತ್ತುಗಟ್ಟು 

Corporeal adj. ಶಾರೀರಕ, ದೈಹಿಕ 
Cordon of ಸುತ್ತುಗಟ್ಟು, ರಕ್ಷಣೆನೀಡು Corps n. ( 

ಕೋರ್ ) ಸೈನ್ಯ , ದಳ 
Corduroy n, ದಪ್ಪ ಒರಟು ಹತ್ತಿ ಬಟ್ಟೆ Corpse n. ಹೆಣ , ಶವ 
Core n. ತಿರುಳು, ಮಧ್ಯಭಾಗ 

corpus n . 1 . ದೇಹ, 2 . ಪ್ರಧಾನ ಭಾಗ, 
Correspondent n. 1. ವ್ಯಭಿಚಾರದ ಆಪಾದನೆ 

3. ಮೊತ್ತ ಸಂಚಯ , 4, ಗ್ರಂಥ ಸಂಗ್ರಹ, 
ಹೊತ್ತವಳು , 2. ಸಹಪ್ರತಿವಾದಿ 

5 . ಮೂಲಧನ 
Cork n, ಬಿರಡೆ, ಕಾರ್ಕು 

Corpuscle n, ರಕ್ತಕಣ 
Cormorant n. 1 . ನೀರು ಕಾಗೆ, 2 . ಹೋಟೆಬಾಕ | COIral , ಲಾಯ , ದೊಡ್ಡಿ, ರೂಪ 


correct 


coterminous 


Correct v. 1. ತಿದ್ದು, ಸರಿಮಾಡು, 2. ದೋಷ| corrupt adj. 1. ಭ್ರಷ್ಟ, 2. ಕೆಡುಕ, 
ವನ್ನು ಪರಿಹರಿಸು 

3. ಲಂಚಗುಳಿಯಾದ, 4. ಲೋಹ ಬೆರೆಸಿದ 
adj. 1. ತಪ್ಪಲ್ಲದ, ಸರಿಯಾದ, 

V. 1. ಕೊಳೆಸು, ಮಲಿನ ಮಾಡು, 
2. ನೇರವಾದ, ಉಚಿತವಾದ, 3, ಅಭಿರುಚಿಗೆ 2. ಲಂಚ ತಿನ್ನಿಸು, 3. ಕೀಳೊರಕೆಮಾಡು 
ತಕ್ಕೆ 

Corrupt practices ಭ್ರಷ್ಟಚಾರಗಳು 
Correction n. ತಿದ್ದುವಿಕೆ , ತಿದ್ದುಪಡಿ Corruption n. ಭ್ರಷ್ಟಾಚಾರ, ಲಂಚತಿನ್ನುವುದು 
Correctional institution ಸುಧಾರಕ 

corundum n . 223. 7CM 
ಸಂಸ್ಥೆ , ಸುಧಾರಣಾ ಗೃಹ 

cosmetic adj. ಕಾಂತಿನ ವರ್ಧಕ, ಸೌದರ್ಯ 
correction slip ಶುದ್ದಿ ಪತ್ರ , | ವರ್ಧಕ 
ಒಪ್ಪೋಲೆ 

cosmic adj. 1. ವಿಶ್ವದ, ಬ್ರಹ್ಮಾಂಡದ, 
corrective n, ದೋಷಪರಿಹಾರಕ, ಪರಿಹಾರ 

2. ಆಕಾಶಯಾನ ಸಂಬಂಧಿ 
ಸಾಧನ 

Cosmic-ray n, ವಿಶ್ವಕಿರಣ 
Corrective punishment ಸನ್ಮಾರ್ಗಕ್ಕೆ 

| cosmogony n. 1. ವಿಶ್ವಸೃಷ್ಟಿವಾದ, 2. ವಿಶ್ವ 
ತರುವ ಶಿಕ್ಷೆ - ದಂಡನೆ 

ವಿಕಾಸ 
Correlate V. ಪರಸ್ಪರ ಸಂಬಂಧಿಸು, ಅನ್ಯೂನ್ಯತೆ 

Cosmography n, ವಿಶ್ವವರ್ಣನೆ 
ಯನ್ನುಂಟುಮಾಡು 

Cosmology n, ವಿಶ್ವವಿಜ್ಞಾನ 
Correlation . ಪರಸ್ಪರ ಸಂಬಂಧ ? 

Cosmopolitan adj, ಜಗದ್ವಾಪಕ 
correspond V. 1 . ಹೊಂದಿಕೆಯಾಗು , 
2 . ಅನುರೂಪವಾಗಿರು, 3, ಪತ್ರ ವ್ಯವಹಾರ 

Cosmos n. 1. ವಿಶ್ವ ಬ್ರಹ್ಮಾಂಡ, 2. ಸಮಗ್ರ 

ಅನುಭವ 
ನಡೆಸು 
correspondence n. 1. ಅನುರೂಪತೆ, 

cost n. 1. ಬೆಲೆ, ಕ್ರಮ, 2. ನಷ್ಟ , ಹಾನಿ 
2. ಪತ್ರವ್ಯವಹಾರ, 3. ಸಾದೃಶ್ಯ 

_ V 1. ಬೆಲೆಬಾಳು, 2. ನಷ್ಟ ಉಂಟಾಗು, 

3. ವೆಚ್ಚವಾಗು 
Correspondent n. 1. ಸುದ್ದಿಗಾರ,ಬಾದಾರ, 
2. ಪತ್ರವ್ಯವಹಾರ ಮಾಡುವವನು 

Cost of living ಜೀವನ ವೆಚ್ಚ 
Corresponding adj. ಸಂವಾದಿಯಾದ 

cost of living index Ecco 323 FUS 23 
Corridor n. 1. ನಡುವೆ, 2. ಓಣಿ, 3. ವಿಮಾನ Cost price ಕೊಳ್ಳುವ ದರ 

ಪ್ರವೇಶದ ವಾಯುಮಾರ್ಗ, ಮೊಗಸಾಲೆ | factory Cost ಗಿರಣಿ ದರ 
Corrigendum n ಶುದ್ದಿಪತ್ರ , ತಿದ್ದೋಲೆ, prime cost ಪ್ರಧಾನ ದರ 
ಒಪ್ಪೋಲೆ 

Coster n ತಳ್ಳುಬಂಡಿ ವ್ಯಾಪಾರಿ 
Corroborate V, ದೃಢೀಕರಿಸು, ಸಮರ್ಥಿಸು | costive adi, ಮಲಬದತೆಯುಳ, ಕೋಟೆಕಟ್ಟಿದ 
Corroboration n, ದೃಢೀಕರಣ, ಸಮರ್ಥನೆ 

Costume n, ವೇಷಭೂಷಣ, ಉಡುಗೆ 
Corrosion 1. ಸವೆತ, ಕೊಚ್ಚಣೆ, ಕೊರೆತ 

cosy adj, ಹಿತಕರವಾದ, ಬೆಚ್ಚನೆಯ 
Corrugate V. ಸುಕ್ಕಾಗಿಸು, ಉಬ್ಬು ತಗ್ಗು | coterien, 1. ಸಮಾನ ಅಭಿರುಚಿಕೂಟ, 
ಮಾಡು 

2 . ಒಳಕೂಟ 
Corrugated adj, ಸುಕ್ಕಾದ, ನಿರಿಗೆಯುಳ್ಳ coterminous adj, ಒಟ್ಟಿಗೇ ಮುಗಿಯುವ, 

ಒಂದೇ ಅಂಚಿನ, ಸಮಾನ ಮೇರೆಯುಳ್ಳ 


68 


cringe 


cottage 


crescent adj. 1. ಬೆಳೆಯುವ, ವರ್ಧಿಸುವ, 
Cottage . ಹಳ್ಳಿಮನೆ, ಕುಟೀರ, ಗುಡಿಸಲು 

2 . ಚಂದ್ರಾಕೃತಿಯ , ಬಾಲಚಂದ್ರನ 
Cottage industry ಗೃಹ ಕೈಗಾರಿಕೆ 

ಕೋಡಿನಂಥ 
Cotton , ಹತ್ತಿ, ಅರಳೆ 

crest n . 1. ಶಿಖರ , 2. ಪಕ್ಷಿಗಳ ಕೊಟ್ಟು, 
cotton yarn ಹತ್ತಿನೂಲು 

- 3, ಅಲೆಯ ತುದಿ, 4. ನೆತ್ತಿ , 5 . ಲಾಂಛನ 
COuch n: ಸುಪ್ಪತ್ತಿಗೆ 

crevassen, ಕೊರಕಲು, ಬಿರುಕು 
Couch potato . ಮಹಾಸೋಮಾರಿ 

Crevice n. ಬಂಡೆಗಳಲ್ಲಿ ಬಿರುಕು , ಸಂದು, 
Cough V, ಕೆಮ್ಮು 

ಕಂಡಿ 
Council n. ಪರಿಷತ್ತು 

crew n. 1. ಸೈನಿಕ ತಂಡ, ವೈಮಾನಿಕ ತಂಡ, 
Council chamber ಪರಿಷತ್ತದಸ್ಯ 

ನೌಕಾದಳ, 2. ಸಿಬ್ಬಂದಿ, 3, ಗುಂಪು 
councillor n. momson 

crib n. 1.ಜೋಪಡಿ, 2. ಕೃತಿಚೌರ್ಯ 
Counsel n, ವಕೀಲ, ವಾದಿ 

cricket n. 1. ಮಿಡತೆ, ಚಿಮುಂಡೆ, 2. ಕ್ರಿಕೆಟ್ 
V, ಸಲಹೆ ನೀಡು 

- ಆಟ 
counsellor n . Jenso 

crime n. 1. ಅಪರಾಧ, ದು ಪ್ಯಾರ , 

ಪಾತಕ 
Count n. ಗಣನೆ, ಲೆಕ್ಕ ಸಂಖ್ಯೆ 

criminal adj , ಅಪರಾಧದ, ದುಪ್ಯಾರಕ್ಕೆ 
V . 1. ಲೆಕ್ಕಮಾಡು, 2 . ಎಣಿಸು , 

ಸಂಬಂಧಿಸಿದ 
3.ಶ್ರೀಮಂತ 
Counter n ಮುಂಗಟ್ಟೆ, ಗಲ್ಲ 

n, ದಂಡನೆಗೆ ಅರ್ಹವಾದ ಅಪರಾಧಿ, 

ತಪ್ಪಿತಸ್ಥ , ಪಾತಕಿ 
Counter-signature ಮೇಲುರುಜು, 

criminal breach of trust 
ಪ್ರತಿರುಜು 

ವಿಶ್ವಾಸದ್ರೋಹ, ನಂಬಿಕೆ ದ್ರೋಹ 
counter-weapon mo , mga aswa 

criminal case ಕ್ರಿಮಿನಲ್ ಮೊಕದ್ದಮೆ 
Country n, ದೇಶ, ಜನ್ಮಭೂಮಿ 

criminal court 
country craft J38 . css 

sauser Es3 C 330 

criminal law ಕ್ರಿಮಿನಲ್ ಕಾನೂನು 
Country of origin ಜನ್ಮಭೂಮಿ 

criminal ofience ಕ್ರಿಮಿನಲ್ ಅಪರಾಧ 
Country spirit ನಾಟಿ ಸಾರಾಯಿ , ನಾಟಿ | 
ಶರಾಬು 

criminal procedure Code ದಂಡ 
Coup de grace n. (ಕಡಿ ಗ್ರಾಸ್ ), ಅಂತಿಮ 

ಪ್ರಕ್ರಿಯೆಯ ಕಾನೂನು 
ಏಟು 

criminal waste ಅಕ್ಷಮ್ಮ ದಂಡ, ತುಂಬ 
COup d' etat n. ಕೂ - ಡೆ - ಟಾ , ಕ್ಷಿಪ್ರಕ್ರಾಂತಿ 

ವ್ಯರ್ಥವಾದದ್ದು 
COupe n. ಕೂಪೆ, ಮುಚ್ಚಿದ ಬಂಡಿ, ಗಾಡಿ 

criminology n. ಅಪರಾಧ ಶಾಸ್ತ್ರ 
Couple n. ದಂಪತಿಗಳು 

crimson adj, ರಕ್ತವರ್ಣದ, ಕಡುಗೆಂಪಾದ 
V . 1 . ಜತೆಸೇರು, ಜೋಡಿಸು , 

cringe V, ದಮ್ಮಯ್ಯ ಗುಡ್ಡೆ ಹಾಕು, ಹಲ್ಲುಗಿಂಜು, 
2 . ವಿವಾಹವಾಗು 

ಅತಿದೈನ್ಯತೋರು 
coupled -wheels n . 2033 237 ,7e 

೧. ಅತಿದೈನ್ಯ , ದಮ್ಮಯ್ಯಗುಡ್ಡೆ 


69 


cripple 

crude 
cripple V. 1. ಕುಂಟು ಮಾಡು, 2. ದುರ್ಬಲ | cross V 1. ಅಡ್ಡಿಪಡಿಸು, 2. ಭಂಗಪಡಿಸು 
ಗೊಳಿಸು 

_ n. 1. ಅಡ್ಡಗೆರೆ, ಕತ್ತರಿಗುರುತು, 2 . ಬೆರಕೆ , 
n 1. ಹೆಳವ, ಕುಂಟ , 2. ಗೌರವ ರಹಿತ ವ್ಯಕ್ತಿ 3. ಕಪಟ, 4. ಮಿಶ್ರತಳಿ, 5, ಶಿಲುಬೆ | 
criss- cross n . 1. ಕತ್ತರಿಗುರುತು, | cross-breed n. ಮಿಶ್ರತಳಿ , ಹೈಬ್ರಿಡ್, ಅಡ್ಡತಳಿ, 
2. ಅಡ್ಡಾದಿಡ್ಡಿ ಸಾಗುವಿಕೆ 

- ಅಡ್ಡನಾಡಿ, ಬೆರಕೆ 
crisis n: ಉತ್ಕಟ ಪರಿಸ್ಥಿತಿ, ಗಂಡಕಾಲ, ವಿಷಮ | cross- examination n. ಪಾಟೀಸವಾಲು, 
ಸ್ಥಿತಿ, ಸಂದಿಗ್ಧ ಸಮಯ 

ಎದುರುಸಾಕ್ಷಿ ವಿಚಾರಣೆ 
crisp adj. 1. ಗರಿಮುರಿಯಾದ, ಗರುಗಾದ, 1 cross- road n. ಅಡ್ಡರಸ್ತೆ 
2. ಚುರುಕಾದ 

cross -section n . 1. ಸೀಳುನೋಟ , 
criterion n. ಮಾನದಂಡ, ಒರೆಗಲ್ಲು ನಿಕಷ | | 2. ಅಡ್ಡಕೊಯ್ದ ಭಾಗ 
critic n . 1. ಬೆಲೆಕಟ್ಟುವವ, 2 . ವಿವೇಚನಾಶೀಲ, | cross -ventilation , ಎದುರು ಗಾಳಿ ಬೀಸುವಿಕೆ, 

3. ವಿಮರ್ಶಕ, 4. ರಂಧ್ರಾನ್ವೇಷಿ, ಹುಳುಕು ಎದುರುಬದರು ಗಾಳಿ 
ಹುಡುಕುವವ 

crossing V. 1 . ದಾಟುವುದು, 2 . ಅಡ್ಡ 
critical adj. 1. ವಿಮರ್ಶಾತ್ಮಕ, 2. ಸಂದಿಗ್ಧ ಹಾಯುವುದು , 3, ವಿರೋಧಿಸುವುದು , 
criticise V, ಖಂಡಿಸು, ಟೀಕಿಸು 

4 . ಹೋರಿಕೊಡುವುದು , 5 , ಮಿಶ್ರತಳಿ 
criticism n. 1. ವಿಮರ್ಶೆ, 2. ಟೀಕೆ, ವ್ಯಾಖ್ಯಾನ, 

ಬೆಳೆಸುವುದು, 6. ರಸ್ತೆಗಳ ಈಡಲು 
3 . ಖಂಡನೆ 

crowd V. ಗುಂಪುಸೇರು, ಸಂದಣಿಯಾಗು 
crochet n . (ಕೊಪೆ) ದಾರದಿಂದ ಮಾಡಿದ 

_ n . 1 . ಜನಸಮೂಹ, 2. ವಸ್ತು 
ಹೊಲಿಗೆ ಕೆಲಸ 

ಸಮುದಾಯ 
crocodile n, ಮೊಸಳೆ , ನೆಗಳು 

crown V . 1. ಕಿರೀಟಧಾರಣೆಮಾಡು, 

2. ಸನ್ನಾನಮಾಡು, 3. ವಿಜಯಿಯಾಗು 
crocodile tears ಬೂಟಾಟಿಕೆಯ ಅಳು, 
ಹುಸಿಕಂಬನಿ, ಕೃತಕ ವ್ಯಸನ, 

n. 1. ಕಿರೀಟ, ರಾಜ್ಯಾಭಿಷೇಕ, 2 . ಒಂದು 

ಸಣ್ಣ ಬೆಲೆಯ ನಾಣ್ಯ ,ಕೌನು 
crony n. ಆಪ್ತಸ್ನೇಹಿತ 

crown colony ಬ್ರಿಟನ್ನಿನ ವಸಾಹತು, 
crooked adj. 1. ವಕ್ರ , ಬಾಗಿದ, ಡೊಂಕಾದ, 

ರಾಜ ವಸಾಹತು 
- 2 . ವಿಕೃತ, ನೇರವಲ್ಲದ 

crown prince n, ಯುವ ರಾಜ, ರಾಜ್ಯದ 
croon V, ಮೆಲುದನಿಯಲ್ಲಿ ಹಾಡು, ಜೋಗುಳ 

ಹಕ್ಕುದಾರ 
ಹಾಡು | 

crown princess n, ಯುವರಾಣಿ, 
n, ಕ್ಷೀಣ ಧ್ವನಿ 

ರಾಜ್ಯದ ವಾರಸುದಾರಳು 
crop n. 1. ಬೆಳೆ , ಫಸಲು, ಪಯಿರು, 

cruical adj, ನಿರ್ಣಾಯಕ 
2. ಉತ್ಪಾದನೆ, ಉತ್ಪನ್ನ 

crucial test ಅಗ್ನಿ ಪರೀಕ್ಷೆ, ಬಹು ಮುಖ್ಯ 
crop rotation . 234 Dosa 

ಪರೀಕ್ಷೆ, ನಿರ್ಧಾರಕ ಪರೀಕ್ಷೆ 
crop season ಬೆಳೆಬರುವ ಸಮಯ 

crucify V , ಶಿಲುಬೆಗೆ ಏರಿಸು, ದೋಷಾರೋಪ 
crop up ಉದ್ಭವವಾಗು 

ಹೊರಿಸು 
Cross adj. 1. ಅಡ್ಡವಾದ, ವಿರುದ್ಧವಾದ, | cruicible n, ಮೂಸೆ, ಲೋಹಕರಗಿಸುವ ಮಣಿನ 
2. ಪ್ರತಿಕೂಲವಾದ 

ಪಾತ್ರೆ 
crude adj, ಒರಟಾದ, ಕಚ್ಚಾ, ಅಸಂಸ್ಕೃತ 


70. 


cruel 


cultural 


ಚಿಪ್ಪು 


cruel adj, ಕ್ರೂರ, ನಿಷ್ಕರುಣಿ, ನಿಷ್ಠುರ cuckoo n. tsenes 
cruise V. 1. ಸಮುದ್ರಯಾನಮಾಡು, | cucumber 7, ಸೌತೆಕಾಯಿ 

2. ವಿಹಾರಯಾನಮಾಡು, 3, ಗುರಿಯಿಲ್ಲದೆ | cucurbit n . Lacon 000 
ತಿರುಗಾಡು 

cud V . 1. ಮೆಲುಕು ಹಾಕು, 2 . ಮನನ ಮಾಡು 
_ n. 1. ವಿಹಾರ ನೌಕಾಯಾನ, 

Cuddle V. ಅಪ್ಪು, ತಬ್ಬಿಕೊ 
2 . ಅಲೆದಾಟ, ಸುತ್ತಾಟ 

| cuddly adj. wwas 
cruiser n. ಗಸ್ತು ತೇಲುವ ನೌಕೆ 

| cudgel n, ದೊಣ್ಣೆ, ಲಾಠಿ, ಬಡಿಗೆ 
crumb n. ಚೂರು, ರೊಟ್ಟಿಯ ಚೂರು 

take up the cudgel for ಸಹಾಯಕ್ಕೆ 
crumble V, ಉದುರು, ಚೂರು ಚೂರಾಗಿ | 

ಬರು, ಪರವಾಗಿ ಹೋರಾಡು 
ಉದುರಿಸು 

| cue n . ಸ೦ಕೇತ, ಬಿಲಿಯರ್ಡ್ ಆಟದ 
crumple V ಮುದ್ದೆಮಾಡು, ಸುಕ್ಕುಗೊಳಿಸು 

ತಿವಿಕೋಲು 
crusade n. 1. ಧಾರ್ಮಿಕ ಯುದ್ದ , 

' ಇ ' | cuisine 7, ಅಡುಗೆ ಏರ್ಪಾಡು, ವಿಧಾನ, ಪಾಕ 
2. ಸುಧಾರಣಾ ಚಳವಳಿ 

ಪದ್ಧತಿ 
crush V, ನೆಗ್ಗು , ಜಜ್ಜು, ಅರೆ, ಪುಡಿಮಾಡು, 

cul -de-sac n, ಕುರುಡುಗ ಕುರುಡು ಡೋಣಿ 
ಸೇರಿಸು 

culinary adj, ಪಾಕಸಂಬಂಧಿ, ಅಡಿಗೆಗೆ 
crust n 1. ಮೇಲುಭಾಗ, ಪದರ, 2. ತೊಗಟೆ, 

ಸಂಬಂಧಿಸಿದ 
crustacea ಏಡಿಜಾತಿಯ ಗಡಸು ಹೊದಿಕೆಯ | 

cull V. ಬಿಡಿಸು, ಆರಿಸು 
ಜಲಚರಗಳ ಗುಂಪು, ವಲ್ಯವಂತ 

culing n ವಿರಳಗೊಳಿಸುವಿಕೆ 
crutch n , ಆಧಾರ, ಊರುಗೋಲು, ಕುಂಟರು | Culminate V . 1 . ಶಿಖರಕ್ಕೆಬರು, ಪ್ರಾಧಾನ್ನವನು. 
ಉಪಯೋಗಿಸುವ ನಡೆಹಿಡಿ 

ಪಡೆ, ಪರಮಾವಸ್ಥೆಗೆ ಬರು, 2. ಕೊನೆಗಾಣು 
- crux n. 1. ನಿರ್ಣಾಯಕ ಭಾಗ, 2 , ತಿರುಳು, || culpable adj, ತಪ್ಪಾದ, ದೋಷಸಹಿತ 
3. ಒಗಟು, ಗಂಟು 

culpable- homicide ಶಿಕ್ಷಾರ್ಹ ನರಹತ್ಯ 
- cry V. 1. ಅಳು, ರೋದಿಸು, 2. ಕೂಗು, ಅರಚು, | culpable homicide amounting to 
3, ಬೇಡಿಕೊಳ್ಳು 

murder ಖೂನಿಗೆ ಸಮಾನವಾದ ನರಹತ್ಯ 
cryogen n, ಅತಿಶೀತಲ, ಮಿಶ್ರಣ 

culprit , ಅಪರಾಧಿ, ಆರೋಪಿತ, ತಪ್ಪಿತಸ್ಥ 
cryoginics n ಶೈತ್ಯವಿಜ್ಞಾನ 

cult n. ಉಪಸನಾವಿಧಾನ, ಕರ್ಮಾಚರಣೆ , ಪಂಥ 
crypt n , ನೆಲಮಾಳಿಗೆ 

cult of personality ವ್ಯಕ್ತಿಪೂಜೆ 
cryptict adj, ಗೂಢ, ರಹಸ್ಯವಾದ, ಸಂಕ್ಷಿಪ್ತ | cultivate V. 1. ಬೇಸಾಯಮಾಡು, 2 . ಅಭ್ಯಾಸ 
Crystal n, ಸ್ಪಟಿಕ 

ಮಾಡು, 3. ಪೋಷಿಸು 
crystallize V . 1. ಸ್ಪಟಿಕಾಕಾರವಾಗು, 

cultivated land 23CD Bausas 
- 2, ಸ್ಪಷ್ಟವಾಗು 

ಭೂಮಿ, ಕೃಷಿ ಜಮೀನು 
cub , ಮರಿ, ಪ್ರಾಣಿಯ ಮರಿ 

cultural adj. DOZ 87 
cube n, ಘನ 

cultural homogeneity ಸಾಂಸ್ಕೃತಿಕ 
cube- root n. ಘನಮೂಲ 

ಸಮಾನತೆ, ಸಾಂಸ್ಕೃತಿಕ ಜಾತೀಯತೆ 
cubicle n. ಸಣ್ಣಕೋಣೆ 


71 


culture 


customize 


Culture V, ಸಂಸ್ಕರಿಸು, ಪೋಷಿಸು | 

Curry n , ಮಸಾಲೆ, ಸಾಂಬಾರ ಸೇರಿಸಿದ ಖಾದ್ಯ 
. 1. ಸಂಸ್ಕೃತಿ, 2. ಉತ್ಪಾದನ 

ದ್ರವ್ಯ 
Culvert n ರಸ್ತೆ ಕೆಳಗಿನ ನೀರ್ಗೊಳವೆ 

curry favour ಅನುಗ್ರಹ ಪಡೆಯಲು 
cumbersome adj, ಭಾರವಾದ, ಹೊರೆಯಾದ | 

ಆಶ್ರಯಿಸು 
Cumbrous adj, ನಿಧಾನವಾದ, ವೇಗರಹಿತ 

curse V . 1. ಶಾಪಹಾಕು, 2 . ದೂಷಿಸು, 
Cumulative adj. ಸಂಚಿತ, ಕೂಡಿಹಾಕಿರುವ 

3. ಧಿಕ್ಕರಿಸು 
cunning adj. .ಕಪಟ, ಕೃತ್ರಿಮ , 2 . ಚತುರ, 

_ n. 1. ಶಾಪ, ದೂಷಣೆ, ನಿಂದೆ 
ಜಾಣನಾದ 

Cursory adj. ಸ್ಕೂಲವಾದ, ಅಜಮಾಸು 
n, 1.ಕಪಟತೆ, ಕೃತ್ರಿಮತೆ, 2. ಚಾತುರ 

cursory glance ಸ್ಕೂಲವಾದ 
ಜಾಣತನ 

ಪರಿವೀಕ್ಷಣೆ, ಸ್ಫೂಲನೋಟ 
Cupidity n. 1. ಲೋಭ, ಅತ್ಯಾಶೆ, ದುರಾಸೆ, | 

curt adj. 
2. ಕಾಮುಕತೆ 

curtail V. ಕುಗ್ಗಿಸು, ಕಡಿಮೆ ಮಾಡು 
Curative adj, ಆರೋಗ್ಯಕರ, ರೋಗಪರಿಹಾರಕ | Curtailment n. ತಗ್ಗಿಸುವಿಕೆ, ಖೋತಾ ಮಾಡುವಿಕೆ 
Curator n. 1. ಮೇಲ್ವಿಚಾರಕ , ಆಡಳಿತಗಾರ, | curtain n. ತೆರೆ , ಪರದೆ, ಯವನಿಕೆ 
2. ಸಂರಕ್ಷಕ 

Curvature n , ವಕ್ರತೆ, ಬಾಗು 
Curb V. ಪ್ರತಿಬಂಧಿಸು, ತಡೆ 

Curve V. ಬಾಗಿಸು, ವಕ್ರಮಾಡು, ಮುರಿ 
Curd n, ಮೊಸರು 

_ n. 1. ವಕ್ರರೇಖೆ, 2. ಬಾಗಿರುವ ವಸ್ತು, 
Cure , ಪರಿಹಾರ, ಚಿಕಿತ್ಸೆ 

3. ವಕ್ರತಲ 
Curdle V. ಹೆಪ್ಪುಗಟ್ಟು 

cusecs n . ನೀರಿನ ಪ್ರವಾಹವನ್ನು ಅಳೆಯುವ 
Curfew n: ಸಂಚಾರ ನಿಷೇಧಾಜ್ಞೆ ಕರ್ಪ್ಯೂ ಒಂದು ಅಳತೆ , ಪ್ರವಾಹಮಾಪನ, ಸೆಕೆಂಡಿಗೆ 
curious adj. 1. ಕುತೂಹಲ ಕೆರಳಿಸುವ, | ಒಂದು ಘನ ಅಡಿ 
2 . ಗಹನ, ಗಂಭೀರ 

Cushion n, ದಿಂಬು , ಲೋಡು 
curiosity , ಕುತೂಹಲ , ತಿಳಿಯಬೇಕೆಂಬ ಆಸೆ, 

custard ಪಾಯಸ 
ಉತ್ಸಾಹಕತೆ 

Custard-apple n, ಸೀತಾಫಲ, ರಾಮಫಲ 
currency ನಾಣ್ಯ ಚಲಾವಣೆ 

cusp n. ಶೃಂಗ,ಕೋಡು 
Currency note ಚಲಾವಣೆಯಲ್ಲಿರುವ | 

custodian _ n. ಸಾರ್ವಜನಿಕ ಕಟ್ಟಡ 
ನೋಟು, ಪತ್ರದ್ರವ್ಯ 

ಮುಂತಾದವುಗಳ ರಕ್ಷಕ , ಸುಪರ್ದು ದಾರ 
hard currency ದುರ್ಲಭವಾದ ನಾಣ್ಯ 

custodian of evacuee property 
soft currency ಸುಲಭ ನಾಣ್ಯ 

ನಿರ್ವಸಿತರ ಆಸ್ತಿ ಸಂರಕ್ಷಕ 
Current adj, ಈಗಿನ, ವರ್ತಮಾನದ 

Custody n: ಸುಪರ್ದು, ಅಧೀನ, ವಶ 
n, 1. ವಿದ್ಯುತ್ಪವಾಹ, 2. ಜಲ ಪ್ರವಾಹ, | 

custody of court ಕೋರ್ಟುಸುಪರ್ದು 
3. ಗತಿ, ಚಲನೆ 

Custom n. ರೂಢಿ, ರಿವಾಜು 
Current account n. ಚಾಲ್ತಿ ಖಾತೆ 

custom duty n . leads to of 
Curriculum , ಪಾಠ್ಯ ವಿಷಯ , ಪಾಠ್ಯಕ್ರಮ 

Customize V. ಬೇಕೆಂದಂತೆ ತಯಾರಿಸಿಕೊಡು 


72 


dandruff 


custom frontier 


Custom frontier n: ಸುಂಕದ ಸರಹದ್ದು daft adj, ಪೆದ್ದು , ಮೂರ್ಖ ತನದ 
Custom house ಸೀಮಾಶುಲ್ಯಾಲಯ , dagger n, ಕಠಾರಿ, ಬಾಕು 

ಸರಕುಗಳ ಸುಂಕವನ್ನು ವಸೂಲು ಮಾಡುವ | dahlia n. ಡೇರೆ ಹೂ 
ಕಾದ್ಯಾಲಯ 

daily adj, ಪ್ರತಿನಿತ್ಯದ 
Customary law ಸಾಂಪ್ರದಾಯಕಕಾನೂನು 

daily allowance ನಿತ್ಯಭತ್ಯ 
Customs port ಸೀಮಾ ಸುಂಕದ ಬಂದರು 

dainty adj, ನಾಜೂಕಿನ, ನವಿರಾದ 
customs tarrif seats 2007 28 

dairy n. ಹಾಲು ಉತ್ಪಾದನಾ ಕೇಂದ್ರ 
cute adj, ಚತುರ, ಆಕರ್ಷಕ , ಮುದ್ದಿನ 

dairying ೧, ಕ್ಷೀರೋತ್ಪಾದನೆ, ಹಾಲು ಉತ್ಪಾದನೆ 
cuticle n. ಹೊರ ಚರ್ಮ 

dais n, ವೇದಿಕೆ , ರಂಗಮಂಚ 
Cutlery n. ಚೂರಿ, ಕತ್ತರಿ, ಚಮಚ ಮುಂತಾದುದು 

daily V. ಲಲ್ಲೆಹೊಡೆ 
cut motion n. ಖೋತಾಸೂಚನೆ dam V. ಕಟ್ಟೆಕಟ್ಟು, ಏರಿಹಾಕು, ಒಡ್ಡುಕಟ್ಟು 
cut- throat competition ಘಾತಕ 

n. 1. ಅಣೆಕಟ್ಟು, ಒಡ್ಡು, ಏರಿ, 2. ತಡೆ 
ಸ್ಪರ್ಧೆ, ತೀವ್ರ ಸ್ಪರ್ಧೆ 

| damage V. 1. ಕೆಡಿಸು, ಹಾಳುಮಾಡು, 2.ಕೆಟ್ಟ 
Cyanide 7. ಸೈನೈಡ್ ವಿಷ 

ಹೆಸರು, ತಾರು 
Cyclone n. ಚಂಡಮಾರುತ, ಸುಂಟರಗಾಳಿ, 

_ n . 1. ಹಾನಿ, ನಷ್ಟ, 2. ದಂಡ, 
ತುಫಾನು 

ಜುಲ್ಮಾನೆ, 3. ಪರಿಹಾರ ಧನ 
Cyclonic rain ಚಂಡಮಾರುತದ ಮಳೆ | damages h , ನಷ್ಟ ಪರಿಹಾರ, ನಷಭರ್ತಿ 
Cyclonic storm ಉಗ್ರ ಚಂಡಮಾರುತ, dame n. ಗೌರವಸ್ಥ ಮಹಿಳೆ 
ಉಗ್ರ ತುಫಾನು 

damn V. ನಿಂದಿಸು, ಧಿಕ್ಕರಿಸು 
cyclopaedia n . genes 

damnable adj. 1. ನರಕ ಯೋಗ್ಯವಾದ, 
cylinder n. 1. ಉರುಳೆಯಾಕಾರದ ವಸ್ತು , 2. ನಿಂದಾರ್ಹ, 3, ಅಸಹ್ಯತರುವ 
2 . ದ್ರವೀಕೃತ ಅನಿಲ ತುಂಬಿದ ಉರುಳೆ, 

damning adj. 1. ನಿಂದನೀಯ, ಕಳಂಕತರುವ, 
ಸಿಲಿಂಡರು 

2. ಅಪರಾಧದ 
cynic n, ಸಿನಿಕ, ರಂಧ್ರಾನ್ವೇಷಿ, ಸದ್ವತಿರಸ್ಕಾರಿ 

damning evidence ಅಪರಾಧದ ಸಾಕ್ಷ್ಯ 
cynosure n. 1. ಧ್ರುವ ನಕ್ಷತ್ರ , 2. ಮಾರ್ಗ 

damp adj, ಒದ್ದೆಯಾದ, ತೇವದ 
ದರ್ಶಕ ದೀಪ, 3, ಮೆಚ್ಚಿಗೆಯಾಗುವ ವಸ್ತು , 

_ V 1 , ಆರಿಸು, ನಂದಿಸು, 2. ಉತ್ಸಾಹ 
ಮೋಹಕತೆ, ಆಕರ್ಷಣೆ 

ಕುಗ್ಗಿಸು, 3. ಆಸೆ ಹಿಂಗಿಸು 
Cyst n. ನೀರ್ಗುಳ್ಳೆ ಗಂಟು 

n. 1. ತೇವ, ತಂಪು, 2. ಮಂಕು, ನಿರುತ್ಸಾಹ 
Cytology n. ಜೀವಕೋಶವಿಜ್ಞಾನ 

damp proof ತೇವವಾಗದ, ಒದ್ದೆಯಾಗದ, 
czar n. ಬಾದಷಹ, ಚಕ್ರವರ್ತಿ 

ತಂಪು ನಿರೋಧಕ 

damp squib ನಿರುತ್ತೇಜಕ 
dab V ಸೋಂಕಿಸು, ಮೃದುಸ್ಪರ್ಶ 

damsel n. ಕನ್ಯ 
dabble V, ಸಿಡಿಸು, ಹಾರಿಸು, ಎರಡು 

dance V, ನರ್ತಿಸು, ನಾಟ್ಯ ಮಾಡು 
dacoity , ಡಕಾಯತಿ, ದರೋಡೆ 

dandruf n. ತಲೆಹೊಟ್ಟು 


dandy 


dead 


dandy adj, ಶೋಕಿಯವ, ದಂಡಧಾರಿ daunt V, ಹೆದರಿಸು 
danger n. ಅಪಾಯ , ಹಾನಿ | 

dauntless adj ಭಯವಿಲ್ಲದ, ನಿರ್ಭಯವುಳ್ಳ 
dangle V. 1. ನೇತಾಡು, ತೂಗಾಡು, 2. ಆಸೆ | dawn v. 1. ಬೆಳಕಾಗು, ಸೂರ್ಯ ಹುಟ್ಟು, 
ತೋರಿಸು, ಬಯಕೆ ಹುಟ್ಟಿಸು 

2 . ತಿಳಿವುಂಟಾಗು, ಅರಿವಿಗೆ ಬರು, 
dare V, ಧೈರ್ಯಮಾಡು, ಸಾಹಸಮಾಡು 

3 . ಪ್ರಕಟವಾಗು 
daredevil n. ದುಸ್ಸಾಹಸಿ , ನಿರ್ಭಯ ಸಾಹಸಿ n, ಮುಂಜಾವು, ನಸುಕು, ಅರುಣೋದಯ , 
dark n . 1. ಕತ್ತಲೆ, ಅಂಧಕಾರ , ರಾತ್ರಿ , 

ಉಷಃಕಾಲ 
2. ಕಪ್ಪು ಬಣ್ಣ 3. ಅಜ್ಞಾನ 

| day n, ದಿನ, ದಿವಸ, ಹಗಲು 
be in the dark 1. ಕತ್ತಲೆಯಲ್ಲಿರು, 

day by day ದಿನ ದಿನಕ್ಕೆ 
2 . ಅಜ್ಞಾನದಲ್ಲಿರು, ತಿಳಿಯದಿರು , day of reckoning ಅಂತಿಮ 
ಅರಿವಿಲ್ಲದಿರು 

ವಿಚಾರಣೆಯ ದಿನ | 
keep in the dark ಗುಟ್ಟಾಗಿಡು, | day -book n. ರೋಜವಾರಿ ರಿಜಿಸ್ಟರು, ರೋಜು 
ರಹಸ್ಯವನ್ನು ಬಿಡದಿರು 

ಪುಸ್ತಕ, ದಿನಚರಿ ಪುಸ್ತಕ 
darn V, ಎಳೆ ತುಂಬು, ರಫ್ತುಮಾಡು 

day break , ಪ್ರಾತಃಕಾಲ 
dart , ಅಂಬು, ಬಾಣ 

in broad day light ಬೆಳ್ಳಂಬೆಳಕಿನಲ್ಲಿ 
dark room 1. ಕತ್ತಲೆಕೋಣೆ, 2. ಫಿಲ್ಟನ್ನು 

ಹಾಡಹಗಲು, ಹಾಡುಹಗಲಿನಲ್ಲಿ 
ಸಂಸ್ಕರಿಸುವ ಕತ್ತಲೆಕೋಣೆ 

daze v. 1. ಮಂಕುಗವಿಸು, ಬೆರಗುಂಟಾಗಿಸು, 
dash _V 1. ಡಿಕ್ಕಿಹೊಡೆ, 2. ಎರಚು, ಹಾರಿಸು, 

2.ಕೋರೈಸು 
3. ಹಾಳುಮಾಡು, ಕೆಡಿಸು 

_ n. 1 . ಬೆರಗು , ಮಂಕು , 2 . ಕಣ್ಣು 
_ n. 1. ಡಿಕ್ಕಿ , ಬಡಿತ, 2 . ಲಘು ಮಿಶ್ರಣ, | 

ಮಂಜಾಗುವುದು 
3. ಅಡ್ಡ ಗೀಟು, 4 . ದಕ್ಷತೆ, ಸಾಮರ್ಥ್ಯ 

| dazzle V. ಕಣ್ಣು ಚುಚ್ಚು,ಕೋರೈಸು, 
data n, ದತ್ತಾಂಶ, ಆಧಾರ ಸಾಮಗ್ರಿಗಳು 

ಬೆರಗುಗೊಳಿಸು 
date n. 1. ತೇದಿ, ದಿನಾಂಕ, 2. ಖರ್ಜೂರ 

n, ಅತಿಪ್ರಕಾಶ, ಉಜ್ವಲ ಪ್ರಭೆ 
date n. 1. ತೇದಿ, ದಿನಾಂಕ, 2. ಖರ್ಜೂರ 

[ dead adj. 1. ಸತ್ಯ , 2. ಜಡವಾದ, 3, ಗತ, 

4. ದುರ್ಬಲವಾದ 
n, ಪ್ರಣಯದ ಜೊತೆಗಾರ/ ಜೊತೆಗಾರಿ 

- adv, ಗಾಢವಾಗಿ, ಆಳವಾಗಿ, 
out of date ಕಾಲ ಮಿತಿ ಮೀರಿದ, 

ಪೂರ್ತಿಯಾಗಿ, ನೇರವಾಗಿ 
ಸಮಯವನ್ನು ಕಳೆದ 

_ n, ಸತ್ತವರು, ಮೃತರು 
up-to - date ಸದ್ಯದ, ಹೊಸದಾದ, ಇಂದಿಗೆ 

at dead of night ಮಧ್ಯ ರಾತ್ರಿಯಲ್ಲಿ, 
ಹೊಂದುವ 

ನಡು ಇರುಳಿನಲ್ಲಿ 
dated adj, ತಾರೀಖನ್ನು ಸೂಚಿಸುವ 

dead account ಚಾಲ್ತಿಯಿರದ ಖಾತೆ 
dateless adj, ತಾರೀಖು ತಿಳಿಯದ 

dead body ಶವ, ಹೆಣ 
datum n. ದತ್ತಾಂಶ, ಸಾಧನ, ಸಾಮಗ್ರಿ 

dead letter ofice ವಿಳಾಸ ಸಿಗದ ಪತ್ರಗಳ 
datura , ಉಮ್ಮತಿ 

ಕಛೇರಿ 
daub V. ಬಣ್ಣ ತೊಡೆ, ಬಣ್ಣ ಬಳಿ, ಬಣ್ಣ ಎರಚು dead line ಗಡಿರೇಖೆ, ದಾಟಲಾಗದ ಗೆರೆ , 
daughter , ಮಗಳು, ಆತ್ಮಜೆ, ಪುತ್ರಿ 

ನಿಗದಿ ಮಾಡಿದ ಕಾಲಮಿತಿ 


74 


decease 


deadlock 


deadlock . ಬಿಕ್ಕಟ್ಟು, ಸ್ಥಗಿತತೆ 

debatable matter ವಿವಾದಾಸ್ಪದ 

ವಿಷಯ , ಚರ್ಚಾಸ್ಪದ ವಿಷಯ 
dead loss ಬಹಳ ನಷ್ಟ 

debate V, ಚರ್ಚೆ ಮಾಡು 
dead stock ಗಿರಾಕಿಯಿಲ್ಲದ ಸರಕು 

n. ಚರ್ಚೆ 
dead weight ಮಹಾಭಾರ, ಜಡಭಾರ 
deadly adj. 1, ಮಾರಕ , ಪ್ರಾಣಾಂತಿಕ, | debauch V, ಭ್ರಷ್ಟಮಾಡು, ಲಂಪಟನನ್ನಾಗಿಸು 
2. ವಿಷಕರವಾದ 

n, ಅತಿಭೋಗಾಸಕ್ಕೆ 
deat adj. 1. ಕಿವುಡಾದ, ಬಧಿರ, 

debenture n. ಹಣದ ಚೀಟಿ, ಡಿಬೆಂಚರು 
_ n. 1. ಕಿವುಡು, ಕೆಪ್ಪ 

debility n, ದೌರ್ಬ ಲ್ಯ, ಅಶಕ್ತತೆ, ನಿತ್ರಾಣ 
deal V. 1. ನೀಡು, ಹಂಚು, 2 . ವ್ಯಾಪಾರ | debit V. 1. ಖರ್ಚು ಹಾಕು, 2. ಖರ್ಚು ಖಾತೆ 
ಮಾಡು 

debonair adj. 1. ಸರಸ ಸ್ವಭಾವದ, 2. ಪ್ರಸನ್ನ , 
dealer n. 1. ವಿತರಣೆಗಾರ, 2. ವ್ಯಾಪಾರಸ್ಥ 3. ಸಂಕೋಚವಿಲ್ಲದ 
dealing n. 1. ಹಂಚಿಕೆ , ಕೊಡುಗೆ, | debris n: ಮುರುಕಲ ಕುಪ್ಪೆ , ಭಗ್ನಾವಶೇಷ 
2. ವ್ಯವಹಾರ, 3. ನಡತೆ 

debt 1. ಸಾಲ, ಋಣ, ಕಡ 
dealing in futures ಸಟ್ಟಾ ವ್ಯಾಪಾರ debt repatriation ಹಣ ಹಿಂದಿರುಗಿಸು 
deal wood V. ಪೈನ್, ಜಾಯಿಕಾಯಿ ನಾಟಾ ವುದು 
dean n. 1. ಹಿರಿಯ , ಪ್ರಮುಖ , 2. ಶಿಕ್ಷಣ national debt ರಾಷ್ಟದ ಸಾಲ, ರಾಷ್ಟ 
ವಿಭಾಗದ ಮುಖ್ಯಸ್ಥ 

ಯಣ 
dear adj. 1 . ಪ್ರೀತಿಯ , ಒಲವಿನ , || debtor ಸಾಲಗಾರ, ಸಾಲ ಪಡೆದವನು 
2. ತುಟ್ಟಿಯಾದ 

debunk V. ನಿಜವನ್ನು ಬಯಲುಮಾಡು, ಸತ್ಯವನ್ನು 
dear money ದುಬಾರಿಯಾದ ಹಣ 

ಪ್ರಕಟಿಸು 
dearness n 1. ಪ್ರೀತಿಪಾತ್ರತೆ, 2 . ಒಲವು, | debut n. ರಂಗಪ್ರವೇಶ 
3. ತುಟ್ಟಿ, ದುಬಾರಿ 

decade n. ದಶಮಾನ, ದಶವರ್ಷ, ದಶಕ 
dearness allowance ತುಟ್ಟಿಭತ್ಯೆ decadence n, ಅವನತಿ, ಕ್ಷೀಣಸ್ಥಿತಿ 
dearth n . 1 . ವಿನಾಶ, ಹಾಳು , ವಿನಾಶ, | 

decamp V. ಪಲಾಯನ ಮಾಡು, ಅಂಗಡಿ 
2. ಅಭಾವ, ಕೊರತೆ 

ಯೆತ್ತು, ಪರಾರಿಯಾಗು 
death n. ಸಾವು, ಮರಣ 

decant V. ದ್ರವವನ್ನು ಬಸಿ, ತಿಳಿ ಬಗ್ಗಿಸು 
death duty ಮರಣ ಸುಂಕ 

decantation n . 390803970 
death sentence ಮರಣಶಿಕ್ಷೆ - ದಂಡನೆ | 

decapitate V , ಶಿರೋಭಾಗವನ್ನು ಬೇರೆಮಾಡು, 
death warrant ಮರಣದಂಡನೆಯ ಆಜ್ಞೆ ಗಿಡದ ತಲೆತೆಗಿ, ಜಿಗುಟು 
ವಧಾಜ್ಞೆ 

decapitation n. ಶಿರಚ್ಛೇದ, ತಲೆತೆಗಿಯುವುದು 
debacle n. 1. ಹಿಮಗಡ್ಡೆಯ ಒಡೆತ, 2. ಮಹಾ 

decay V . 1. ಕೊಳೆಸು , ಕೊಳೆಯಿಸು, 
ಪ್ರವಾಹ, 3. ದೊಂಬಿ 

2 . ದುರ್ಬಲಗೊಳಿಸು 
debar V. 1. ಹೊರಹಾಕು, 2. ಪ್ರವೇಶವನ್ನು ತಡೆ | 

n, 1. ಆರೋಗ್ಯಹಾನಿ, 2. ಅವನತಿ, 
debase V, ಕೀಳು ಮಾಡು, ಕೆಡಿಸು 

3 . ಕೊಳೆತ 
decease n. ಸಾವು, ಮರಣ 


15 


deceased 


deep 


deceased adj. ಸತ್ಯ , ಮರಣಹೊಂದಿದ decoction n . fra SO 
deceit n. 1. ಮೋಸ, ಕಪಟ, 2. ಸೋಗು, | decode V, ಸಂಕೇತವನ್ನು ಭೇದಿಸು 
ನಟನೆ 

decomposition n. 1. ವಿಘಟನೆ, 2. ಕೊಳೆಯು 
deceitful adj, ಮೋಸದ, ವಂಚನೆಯ , ಕೃತ್ರಿಮದ | ವುದು, ನಾರುವಿಕೆ 
deceive V, ಮೋಸಮಾಡು, ವಂಚಿಸು decontrol V, ನಿಯಂತ್ರಣ ತೆಗೆ 
decency n 1. ಸಭ್ಯತೆ, ಶಿಷ್ಟತೆ, 2. ಗೌರವ, 

n, ವಿನಿಯಂತ್ರಣ, ನಿಯಂತ್ರಣ 
ಮಾನ್ಯತೆ, 3. ಯೋಗ್ಯನಡೆವಳಿ 

ತೆಗೆಯುವುದು 
decennial adj. ದಶ ವಾರ್ಷಿಕ 

decorate V. ಅಲಂಕರಿಸು 
decent adj, ಶಿಷ್ಟ, ಸಂಭಾವಿತ, ಯೋಗ್ಯ, decoration n . 1 . ಅಲಂಕರಣ, 
ಗೌರವಾರ್ಹ, ಸುಂದರ 

2 . ಬಿರುದು 
decentralization ವಿಕೇಂದ್ರೀಕರಣ decorum n, ಮಯ್ಯಾದೆ, ಔಚಿತ್ಯ , ಶಿಷ್ಟಾಚಾರ 
decentre V , ವಿಕೇಂದ್ರೀಕರಿಸು 

decay V. 1. ವಂಚಿಸಿ ಬೇಟೆಯಾಡು, 
deception , ಮೋಸ, ಕಪಟ , ವಂಚನೆ - 2 . ಉಪಾಯದಿಂದ ಮೋಸಗೊಳಿಸು 
deceptive adj, ವಂಚಕ, ಕಪಟ, ಕೃತ್ರಿಮದ 

n, ಮೋಸದ ಬೇಟೆ, ವಂಚನೆ 
decide V. ನಿಶ್ಚಯಿಸು, ನಿರ್ಧರಿಸು, ನಿರ್ಣಯಿಸು | decrease V, ತಗ್ಗಿಸು, ಕಡಿಮೆಮಾಡು 
deciduous adj. 1. ಅಸ್ಥಿರ, 2 . ಉದುರೆಲೆ 

n, ತಗ್ಗಾಗುವಿಕೆ, ಕ್ಷೀಣಿಸುವಿಕೆ, ಬೆಲೆ 
ಅರಣ್ಯದ 

ಕಡಿಮೆಯಾಗುವಿಕೆ 
decimal n , ದಶಾಂಶ, ದಶಮಾಂಶ 

decree n. ಡಿಕ್ಕಿ , ನ್ಯಾಯಾಜ್ಞೆ 
decipher V. 1. ರಹಸ್ಯವನ್ನು ಭೇದಿಸು, 2. ಲಿಪಿ | 

decrepit adj, ಶಿಥಿಲ, ಜೀರ, ಸತ್ವಹೀನ, 
ರಹಸ್ಯವನ್ನು ಬಿಡಿಸು, 3. ಸ್ಪಷ್ಟಪಡಿಸು, ಸಮಸ್ಯೆ 

ದುರ್ಬಲ 
ಬಿಡಿಸು 

decry V. ಅಲ್ಲಗಳೆ 
decision . ತೀರ್ಮಾನ, ತೀರ್ಪು, ನಿರ್ಣಯ dedicate V. ಸಮರ್ಪಿಸು, ಮುಡುಪಾಗಿಡು 
decisive adj, ನಿರ್ಣಾಯಕ, ನಿರ್ಧಾರಕ . dedication n, ಸಮರ್ಪಣ, ಅರ್ಪಣೆ 
deck n ನೌಕೆಯ ಮೇಲ್ಬಾಗ, ಡೆಕ್ಕು , ಹಡಗಿನ deduce V. ತರ್ಕಿಸು, ಅನುಮಾನಿಸು 
ಮೇಲುಪ್ಪರಿಗೆ, ಛಾವಣಿ 

deduct V. ತಗ್ಗಿಸು, ಕಳೆ, ಕಡಿಮೆಮಾಡು 
declaim V. 1.ಉಪನ್ಯಾಸ ಮಾಡು, 2. ನಿಂದಿಸು, deduction n. ಕಳೆಯುವುದು, ಕಡಿತ, ಮುರಿತ, 
ದೂಷಿಸು 

ಮುರಿದುಕೊಳ್ಳುವುದು 
declamation , ವಾಕ್ಚಾತುಯ್ಯ, ಶಬ್ದಪಾಂಡಿತ್ಯ 

| deed n ದಸ್ತಾವೇಜು, ವಿಲೇಖ, ಡೀಡು 
declaration n, ಘೋಷಣೆ , ಪ್ರಕಟನೆ 

deed oflease ಒಪ್ಪಂದದ ದಸ್ತಾವೇಜು 
declare V ಘೋಷಿಸು, ಪ್ರಕಟಿಸು 

deed of sale ವಿಕ್ರಯ ಪತ್ರ 
declassify ಗೋಪ್ಯತೆ ಕಳಚು , | deem V, ಭಾವಿಸು , ಪರಿಗಣಿಸು 
ಬಹಿರಂಗಗೊಳಿಸು, ವಿವರ್ಗೀಕರಿಸು 

deep adj. 1. ಗಹನವಾದ, ಗೂಢವಾದ, 
decline V . 1. ಬಾಗು, ಬಸ್ಸು , 2, ಅವನತಿ 

2. ಗಂಭೀರವಾದ, ಆಳವಾದ 
ಹೊಂದು, ಜಾರು, 3. ನೀತಿಗೆಡು 

_ n. 1. ತೀವ್ರತೆ, 2. ಸಮುದ್ರದ ಆಳವಾದ 
n, ಅವನತಿ, ದುಸ್ಥಿತಿ 


ಭಾಗ. 


76. 


deficit 


deep seal vessel 


deep sea Vessel ಸಮುದ್ರನಾವೆ | defence n. 1. ಆತ್ಮರಕ್ಷಣೆ, ಪ್ರತಿರಕ್ಷಣೆ, 2 . ಕಾಪು, 

3. ಸ್ವಸಮರ್ಥನೆ 
- deep -rooted adj. 1. ಆಳವಾಗಿ ಬೇರೂರಿದ, 

defence establishment ರಾಷ್ಟರಕ್ಷಣ 
2 . ಅತಿಗಂಭೀರವಾದ, 3, ನಿಗೂಢ 

ವ್ಯವಸ್ಥೆ 
deepen V. 1. ಆಳವಾಡು, ಆಳ ಹೆಚ್ಚಿಸು, 

defence forces ರಕ್ಷಣಾ ದಳಗಳು , 
- 2. ಹೆಚ್ಚಿಸು, ವೃದ್ಧಿಪಡಿಸು 

ರಕ್ಷಣಾ ಪಡೆಗಳು 
deface V. ವಿಕೃತಮಾಡು, ವಿರೂಪಗೊಳಿಸು 

self- defence ಆತ್ಮರಕ್ಷಣೆ, ಸ್ವರಕ್ಷಣೆ 
defacto ವಸ್ತುತಃ,ಕಾರ್ಯತಃ, ವಾಸ್ತವಿಕವಾದ, 

defenceless adj, ರಕ್ಷಣೆ ರಹಿತ, ಅರಕ್ಷಿತ 
ನಿಜವಾದ 

defences n. ರಕ್ಷಣಾ ವ್ಯವಸ್ಥೆ 
defalcation n. ದ್ರವ್ಯಾಪಹರಣ, ಹಣದ 
ದುರುಪಯೋಗ 

defend V . 1. ರಕ್ಷಿಸು , 2 . ಸಮರ್ಥಿಸು, 

3. ಪರಿಹರಿಸು 
defalcator n ದ್ರವ್ಯಾಪಹಾರಿ, ಹಣನುಂಗಿದ, 
ಗುಳುಂಗಾರ 

defendant n, ಪ್ರತಿವಾದಿ 
defamation n, ಹೆಸರು ಕೆಡಿಸುವುದು, ಅಪಮಾನ 

defender n. 1. ರಕ್ಷಕ , 2. ಪ್ರತಿವಾದಿ 
ಮಾಡುವದು 

defensible adj. 1. ರಕ್ಷಣೀಯ, 
defamatory n, ಅಪಮಾನಕಾರಕ, ಅಪಖ್ಯಾತಿ 

2 . ಸಮರ್ಥನೀಯ 
ತರುವ 

defensive adj, ರಕ್ಷಣಾತ್ಮಕ 
defame V. ಅಪಖ್ಯಾತಿ ತರು, ಅವಮಾನಪಡಿಸು 

defensive n. ರಕ್ಷಣಾಸ್ಥಾನ, ರಕ್ಷಿಸಿಕೊಳ್ಳಬೇಕಾದ 
default V. 1. ಹಾಜರಿತಪ್ಪು, ಗೈರುಹಾಜರಿ 
ಯಾಗು, 2. ಸಾಲದಕಂತು ತಪ್ಪಿಸು 

defensive War ಆತ್ಮರಕ್ಷಣಯುದ್ದ 
_ n. 1. ಕರ್ತವ್ಯಲೋಪ, 2. ಗೈರುಹಾಜರಿ , 

defer V, ಮುಂದೂಡು, ಮುಂದಕ್ಕೆ ತಳ್ಳು , 
3. ಬೇಪಾವತಿ 

ಮುಂದಕ್ಕೆ ಹಾಕು 
defaulter _ n . 1 . ಕರ್ತವ್ಯ ಲೋಪಿ , 

deference n, ಮನ್ನಣೆ, ಗೌರವ 
2 . ಬಾಕಿದಾರ, 3. ಹಾಜರು ತಪ್ಪಿಸಿದವನು 

deferred payment ಕಂತುಪಾವತಿ 
defeasance n. ವಿಫಲಗೊಳಿಸುವಿಕೆ, ನಿಷ್ಪಲ 

defiance n. ಪ್ರತಿಭಟನೆ, ಉಲ್ಲಂಘನೆ, ಸವಾಲು 
ಗೊಳಿಸುವಿಕೆ 

ಹಾಕುವುದು, ತಿರಸ್ಕಾರ 
defeat V. ಸೋಲಿಸು, ಅಪಜಯಗೊಳಿಸು 

defiant adj, ತಿರಸ್ಕಾರಪೂರೈಕ, ಪ್ರತಿಭಟನೆಯ 
n, ಸೋಲು, ಅಪಜಯ 

deficiency n ನ್ಯೂನತೆ, ಕೊರತೆ 
defeatism n . ನಿರಾಶಾ ಮನೋಭಾವ, 

deficient adj , ನ್ಯೂನ, ಕೊರತೆಯುಳ್ಳ, 
ಅಪಜಯಭಾವ 

ಅಪೂರ್ಣ 
defeatist n, ವಿಫಲ ಭಾವವಾದಿ, ಅಪಜಯ 

deficit n . Boss 
ಭಾವವಾದಿ, ನಿರಾಶಾವಾದಿ 

deficit areas ಖೋತಾಕ್ಷೇತ್ರಗಳು 
defect V. 1. ತ್ಯಜಿಸು, ಪಕ್ಷಾಂತರಿಸು, 2.ದೋಷ, 

deficit budget ಖೋತಾ ಬಜೆಟ್ , 
ಲೋಪ, ನ್ಯೂನತೆ 

ಖೋತಾಆಯವ್ಯಯ ಪತ್ರ 
defecate V. ಕಲ್ಮಶಗೊಳಿಸು, ಕಕ್ಕಸುಮಾಡು 

deficit financing ಕೊರತೆಯ 
defection n. 1. ಪಕ್ಷಾಂತರ, ಪಕ್ಷತ್ಯಾಗ, 2. ಮತ 

ಅರ್ಥವ್ಯವಸ್ಥೆ 
deficit state ಖೋತಾಪರಿಸ್ಥಿತಿ, ಕೊರತೆ 


ಪರಿಸ್ಥಿತಿ 


| | 


defile 

deliberate 
defile V. 1. ಅಪವಿತ್ರಗೊಳಿಸು, 2, ಕೆಡಿಸು, | degraded adj. 1. ಕೆಳಮಟಕ್ಕೆ ತರು , 
3. ಶೀಲಭಂಗಮಾಡು 

2. ಅಗೌರವವಾಗಿಸು, 3. ಬೆಲೆ ಇಳಿಸು 
define V. 1. ಸೂತ್ರಿಸು, ಸೂತ್ರನಿರಾಣ ಮಾಡು, | degrading adj, ಕೀಳು ಮಾಡುವ, 

2. ವ್ಯಾಖ್ಯಾನಿಸು, 3. ಅರ್ಥನಿರ್ಣಯಮಾಡು | ಅಪಮಾನಕರ 
definitely adv. ತಪ್ಪದೆ, ನಿಶ್ಚಯವಾಗಿ, | degree n. 1. ಪದವಿ, ಸ್ಥಾನ, 2. ಪ್ರಮಾಣ 
ಖಂಡಿತವಾಗಿ. 

ಮಟ್ಟ, 3. ದರ್ಜೆ , ಅಂತಸ್ತು 
definition n, ವ್ಯಾಖ್ಯಾನ, ಅರ್ಥವಿವರಣ ಸೂತ್ರ | dehusking n, ಹೊಟ್ಟು ತೆಗೆಯುವಿಕೆ, ಸಿಪ್ಪೆ 
definitive adj, ಅಂತಿಮ , ನಿರ್ಣಾಯಕ 

ಕಳಚುವಿಕೆ 
deflate v. 1. ತಗಿಸು, ಇಳಿಸು, 2, ಬೆಲೆಯಿಳಿಸು, | dehydrate V. ನಿರ್ಜಲೀಕರಿಸು , ಜಲರಹಿತ 
ಗಾಳಿತೆಗೆ. 

ವಾಗಿಸು 
deflation n. ನಾಣ್ಯದ ಬೆಲೆ ತಗ್ಗಿಸು 

dehydration n. ನಿರ್ಜಲೀಕರಣ , 
deflationary adj. ಪ್ರತಿದ್ರವ್ಯದ ಬೆಲೆ ಹೆಚ್ಚಿಸುವ, 

ಜಲರಾಹಿತ್ಯ 
ಹಣದ ಮೌಲ್ಯ ಇಳಿತವಾದ 

deity V. ದೇವತ್ವ ಕಲ್ಪಿಸು, ದೇವರೆಂದು ಭಾವಿಸು, 
deflect V. 1. ಪಕ್ಕಕ್ಕೆ ಬಾಗು, ಓರೆಯಾಗು, 

ಅತಿಯಾಗಿ ಕೊಂಡಾಡು 
2. ದಾರಿತಪ್ಪು, 3. ದಾರಿತಪ್ಪಿಸು 

deign V. ಅನುಗ್ರಹಿಸು, ಕೃಪೆತೋರು 
deform V. 1. ಅಂದಗೆಡಿಸು, 2. ಆಕಾರಕೆಡಿಸು, deity n, ದೇವತೆ 
ವಿರೂಪಗೊಳಿಸು 

dejection 1. ವಿಷಣ್ಣತೆ, ಖಿನ್ನತೆ, ನಿರುತ್ಸಾಹ 
deformed adj, ಆಕಾರಗೆಟ್ಟ , ಕುರೂಪದ de jure adj, ವಿಧಿಬದ್ಧ ಕಾನೂನುಬದ್ಧ 
deformity n. ಕುರೂಪತೆ, ವಿಕಾರ 

delay V, ವಿಳಂಬಿಸು, ಕಾಲಹರಣ ಮಾಡು, ತಡ 
defraud V, ವಂಚಿಸು, ಮೋಸಗೊಳಿಸು , 

ಮಾಡು, ನಿಧಾನ ಮಾಡು 
ದಗಾಹಾಕು 

- ೧. ವಿಳಂಬ, ಕಾಲಹರಣ, ತಡ, ನಿಧಾನ 
defray V. ಖರ್ಚು ವಹಿಸಿಕೊಳ್ಳು, ಹಣನೀಡು, delaying tactics ಕಾಲಹರಣೆ 
ಪಾವತಿಮಾಡು 

ಪಾಯಗಳು 
deft adj, ಕರಕುಶಲ, ಚತುರ, ನಾಜೂಕಾದ | delegate V, ನಿಯೋಜಿಸು, ಪ್ರತಿನಿಧಿಯಾಗಿ 
defunct adj. 1. ಮೃತ, ಗತಿಸಿದ, 2. ಬಳಸದ, | 

ಕಳುಹು 
ಬಳಕೆಯಲ್ಲಿ ಇಲ್ಲದ 

_ n . ಪ್ರತಿನಿಧಿ 
defunct company ಮುಚ್ಚಿದ ಕಂಪೆನಿ | delegation n. ಪ್ರತಿನಿಧಿಗಳ ತಂಡ 
defy V. ಕಾಳಗಕ್ಕೆ ಕರೆ, ಕೆಣಕು, ಸವಾಲು ಹಾಕು , _ delegation of power ಅಧಿಕಾರ ವಹಿಸಿ 
ವಿರೋಧಿಸು 

ಕೊಡುವಿಕೆ, ಅಧಿಕಾರ ನಿಯೋಗ 
degenerate adj, ಭ್ರಷ್ಟ, ಅವನತಿ ಹೊಂದಿದ, | delete V. ಅಳಿಸಿ ಹಾಕು, ಬಿಟ್ಟು ಬಿಡು 
ಕುಸಿದ 

deletion _ n . ತೆಗೆದು ಹಾಕುವುದು, 
V, ಪತಿತನಾಗು, ಅವನತಿಹೊಂದು | ಬಿಟ್ಟುಬಿಡುವುದು 
n, ಪತಿತ, ಭ್ರಷ್ಟ ಅವನತ ನಾದವನು | deliberate adj, ಉದ್ದೇಶಪೂರ್ವಕವಾದ, 

ಪೂರ್ವನಿಯೋಜಿತ 
degeneration n. ಅವನತಿ, ಹೀನಸ್ಥಿತಿ 

_ V , ಚರ್ಚಿಸು, ವಿಮರ್ಶಿಸು, 
degradation n. 1. ಕೀಳುಸ್ಥಿತಿ, 2. ಪದಚ್ಯುತಿ, 

ವಿವೇಚಿಸು 
3. ಗುಣ ಕಡಿಮೆಯಾಗುವುದು 


78 


demesne 
deliberately 

, 
deliberately adv , ಉದ್ದೇಶಪೂರ್ವಕವಾಗಿ | delivery n. 1. ಹೆರಿಗೆ, ಪ್ರಸವ, 2. ವಶಕ್ಕೆ ಕೊಡು 

3 . ಬಟವಾಡೆ ಮಾಡು, 4. ಭಾಷಣದ ಶೈಲಿ 
deliberation n. ವಿವೇಚನೆ, ಆಲೋಚನೆ, ಚರ್ಚೆ 

delivery of arrms ಆಯುಧ ಸರಬರಾಜು 
delicacy n . 1. ಸುಕುಮಾರತೆ, ಸೊಬಗು, 

ನಾಜೂಕು, ಸೂಕ್ಷತೆ, 2. ಸವಿತಿನಿಸು , ex -ship delivery ದೋಣಿಯಿಂದ 
ಪರಮಾನ್ನ , ರಸಭಕ್ಷ್ಯ 

ನೇರವಾಗಿ ಆದ ಬಟವಾಡೆ 
delicate adj, ನವುರಾದ, ಉತೃಷ್ಟ, ಸೂಕ್ಷ್ಮ , 

ex -Warehouse delivery ಗುದಾಮಿ 
ಕೋಮಲವಾದ 

ನಿಂದಲೇ ಬಟವಾಡೆ, ವರ್ಗಾವಣೆ 
delicious adj, ರುಚಿಯಾದ, ರಸವತ್ತಾದ, | forward delivery ಮುಂಚೆಯೇ ಮಾಡಿದ 
ಮಧುರ 

ಬಟವಾಡೆ, ವರ್ಗಾವಣೆ 
delict n 1. ತಪ್ಪಿತ, ಅಪರಾಧ, 2 . ಕಾಯಿದೆ ಭಂಗ | delta n. ನದೀ ಮುಖಜ ಭೂಮಿ, ಗ್ರೀಕ್ 

ವರ್ಣಮಾಲೆಯ ನಾಲ್ಕನೆ ಅಕ್ಷರ - D 
delight V, ಆನಂದಗೊಳಿಸು, ಹರ್ಷಗೊಳಿಸು 
n, ಹರ್ಷ, ಆನಂದ, ಸಂತೋಷ 

delude V, ಭ್ರಾಂತಿಗೊಳಿಸು, ಮೋಸ ಮಾಡು, 

ಮರುಳು ಮಾಡು 
delimit V. ಎಲ್ಲೆ ಗುರುತಿಸು , ಎಲ್ಲೆಯಾಗು, 
ಮೇರೆಯಾಗು 

deluge n. ಮಹಾಪ್ರವಾಹ, ಧಾರಾಕಾರ ಮಳೆ 
delimitation n. ಗಡಿ ನಿರ್ಧಾರ, ಸೀಮಾ 

delusion n 1. ವಂಚನೆ , ಮೋಸಹೋಗುವುದು, 
ನಿರ್ಣಯ , ಎಲ್ಲಿ ಗುರುತಿಸುವಿಕೆ, ಹದ್ದುಬಸ್ತು 

2 . ಭ್ರಮೆ, ಭ್ರಾಂತಿ 
ನಿರ್ಧಾರ 

demagogue n . 1. ಜನನಾಯಕ, ಮುಂದಾಳು, 
delineate V. ರೇಖಿಸು , ಚಿತ್ರಿಸು, ರೂಪಿಸು 

- 2 , ಪುಡಾರಿ 
delineation n. ಚಿತ್ರಣ, ರೂಪಣ , ವರ್ಣನೆ 

demagogy n ಪುಡಾರಿಕೆ , ಪುಡಾರಿಯ 
delinquency n. 1. ಕರ್ತವ್ಯ ಲೋಪ, ಕರ್ತವ್ಯ 

ವ್ಯವಹಾರ 
ಚ್ಯುತಿ, 2. ಅಪರಾಧ ಪ್ರವೃತ್ತಿ 

demand V . 1. ತಗಾದೆ ಮಾಡು, ವರಾತ ಹೂಡು, 
delinquent n. 1 . ಅಪರಾಧಿ, ತಪ್ಪಿತಸ್ಯ , 

2 . ನಿರ್ಬ೦ಧಿಸು 
2. ಕರ್ತವ್ಯ ಭ್ರಷ್ಟ 

_ n. 1. ತಗಾದೆ, ವರಾತ, 2. ಬೇಡಿಕೆ , 
delirious adj. 1. ಸನ್ನಿಹಿಡಿದ, 2. ಭಾವೋದ್ರಿಕ್ತ 

3 . ತುರ್ತು ಕೋರಿಕೆ 
delirium _ n. ಸನ್ನಿ , ತೀವ್ರ ಜ್ವರದಿಂದ 

demandloan ತಗಾದೆ ಸಾಲ 
ಅಸಂಬದ್ಧವಾಗಿ ಮಾತನಾಡುವುದು, ಇಲ್ಲಿ 

demarcate V. 1. ಸೀಮೆಯನ್ನು ನಿರ್ಣಯಿಸು, 
deliver V . 1. ಹೆರಿಗೆ ಮಾಡಿಸು, 2. ಹೆರು , 

2 . ಗುರುತು ಮಾಡು 
3. ಪಾರು ಮಾಡು, ಒಪಿಸು , ವಶಪಡಿಸು . | demarche n . ರಾಜಕೀಯ ವರ್ತನೆ, ನಡೆವಳಿ. 
4 . ವಿತರಣೆ ಮಾಡು, 5 , ಎಸೆ 

ರಾಜಕೀಯ ಕ್ರಮ 
deliver a judgement ತೀರ್ಪುನೀಡು, 

demean V , ಹೀನಾಯವಾಗಿ ವರ್ತಿಸು 
ತೀರ್ಮಾನಕೊಡು 

demeanour n, ನಡತೆ, ವರ್ತನೆ 
deliver the goods ಪದಾರ್ಥಗಳ | dementia 1. ಬುದ್ದಿಮಾಂದ್ಯ 
ವಿತರಣೆ , ವಸು ವಿತರಣೆ 

demerit n. 1. ಅನರ್ಹತೆ, 2 . ತಪ್ಪು, ದೋಷ , 
deliverance n . 1 . ಮುಕ್ತಿ , ಮೋಕ್ಷ, | 3 . ಕುಂದು ಕೊರತೆ, ನ್ಯೂನ್ಯತೆ 

2 . ನಿರ್ಣಯ, ತೀರ್ಮಾನ, 3. ನ್ಯಾಯಾಧೀಶ | demesne n. 1. ಸಂತ ಸುಪರ್ದು, 2. ಸಂತ 
ತೀರ್ಮಾನ - ತೀರ್ಪು 

ಅಧೀನದಲ್ಲಿರುವ ಆಸ್ತಿ 


79 


demigod 


de novo 


demigod n. ನರದೇವತೆ, ದೇವಾಂಶ ಸಂಭೂತ demote V, ಹಿಂಬಡಿ ಮಾಡು, ಕೆಳದರ್ಜೆಗಿಳಿಸು 

demilitarized zone al 20839 | demotion n. 800wa 
ಹೋದಪ್ರದೇಶ 

demur v . 1. ಅಡ್ಡಿತರು, 2. ಅನುಮಾನಪಡು, 
demilitarization n. ನಿಸ್ಸೆನೀಕರಣ , ಸೈನ್ಯವನ್ನು 3. ಆಕ್ಷೇಪಣೆ ಮಾಡು, ಶಂಕಿಸು 
ಹಿಂದಕ್ಕೆ ಕರೆಸುವುದು 

n. 1. ಅಡ್ಡಿ , 2. ಅನುಮಾನ, 3. ಆಕ್ಷೇಪ, 
demi- official adj. ಅರೆಸರಕಾರೀ ಪತ್ರ , 

ಶಂಕೆ 
ಅರ್ಧಾಧಿಕಾರೀ ಪತ್ರ 

demure adj, ಲಜ್ಞಾವಂತ, ಶ್ರೀಮದ್ದಾಂಭೀ 
demise n. ನಿಧನ, ಸಾವು, ಮರಣ 

ರ್ಯದ 
demobilisation n. ಸೈನ್ಯವೃತ್ತಿಯಿಂದ ನಿವೃತ್ತಿ | demurrage n. 1. ಸುಸ್ತಿದಂಡ, 2. ವಟ್ಟ , ಸರಕು 
ಗೊಳಿಸುವುದು 

ಸ್ವೀಕಾರ ವಿಳಂಬ ದಂಡ 
demobilise V, ಸೇನೆಯಿಂದ ಹೊರಗೆ ಹಾಕು, | demurrer n. ತಕರಾರು, ಆಕ್ಷೇಪಣೆ 
ನಿಸ್ಸೆನೀಕರಿಸು 

demy 1, ಕಾಗದದ ಒಂದು ಅಳತೆ ( 20x1512 ) 
democracy n ಪ್ರಜಾಸತ್ತೆ , ಪ್ರಜಾರಾಜ್ಯ , demystify V, ಸ್ಪಷ್ಟಗೊಳಿಸು 
ಪ್ರಜಾಸ್ವಾಮ್ಯ 

| den n. 1. ಕಾಡುಮೃಗದ ವಾಸಸ್ಥಾನ, 2. ಕಳ್ಳಕಾಕರ 
democrat n. ಪ್ರಜಾಪ್ರಭುತ್ವವಾದಿ 

ಅಡಗುದಾಣ, 3, ಇಕಟಾದಕೋಣೆ, 
democratic adj, ಪ್ರಜಾಪ್ರಭುತ್ವ 

4. ಏಕಾಂತ ಗೃಹ, 5. ಗುಹೆ, ಬಿಲ 
demographic adj, ಜನಾಂಗಸ್ಥಿತಿ, ವಿವರಣಾ | denaturalize V . 1. ಅಸಹಜಗೊಳಿಸು, 
ಪರ 

2. ಪ್ರಕೃತಿ ಬದಲಾಯಿಸು, 3. ಪೌರತ್ವವನ್ನು 
demography n . ಜನಸಂಖ್ಯಾ ವಿಜ್ಞಾನ 

ಕಿತ್ತು ಹಾಕು 
demolish V. ಉರುಳಿಸು, ಧ್ವಂಸ ಮಾಡು 

| denatured adj. 1. ವಸ್ತು ಸ್ವಭಾವವನ್ನು ನಾಶ 

ಮಾಡಿದ, 2. ಸ್ವಭಾವ ಬದಲಾವಣೆಯಾದ, 
demon n. ರಾಕ್ಷಸ, ಸೈತಾನ 

3 ಪಾನೀಯಗಳ ಗುಣಗಳನ್ನು ಬದಲಾಯಿಸಿದ 
demonetise V. ನಾಣ್ಯದ ಚಲಾವಣೆ ರದ್ದು 

dengue n. ಸೊಳ್ಳೆಯಿಂದ ಬರುವ ಡೆಂಗ್ಯೂ ಜ್ವರ 
ಮಾಡು 

denial n ನಿರಾಕರಣೆ, ಖಂಡನೆ 
demonetization n ಅನಾಣೀಕರಣ , ನಾಣ್ಯ 

denomination n. 1 . ವರ್ಗನಾಮ , 2. ವರ್ಗ , 
ಚಲಾವಣೆಯ ರದ್ದು 

ರಾಶಿ, 3, ಧಾರ್ಮಿಕ ಪಂಥ, 4 . ನಿರ್ದಿಷ್ಟ 
demonstrate V. ಪ್ರದರ್ಶಿಸು, ರುಜುವಾತು | 

ಪಂಗಡ, ಗುಂಪು 
ನೀಡು 

denote V, ಸೂಚಿಸು, ಪ್ರಕಟಿಸು, ಮುಖ್ಯಾರ್ಥ, 
demonstration n , ಪ್ರದರ್ಶನ, ನಿರೂಪಣ 

- ನಿರ್ದೇಶಿಸು, ಅರ್ಥವಾಗಿಸು 
demonstrator n ಪ್ರದರ್ಶಕ, ರುಜುವಾತು 

denounement n, 1. ದುರ್ಘಟನೆ, ಘಟನೆ, 
ದಾರ, ನಿರೂಪಕ 

2. ಪರಿಣಾಮ , ಪರಿಸಮಾಪ್ತಿ , ಸಮಾಪ್ತಿ , 
demoralisation n. ನೀತಿಗೆಡಿಸುವಿಕೆ , 

3. ಸಮಸ್ಯಾ ಪರಿಹಾರ 
ಶೀಲನಾಶ, ನೈತಿಕಪತನ 

denounce V. 1. ಕೇಡಿನ ಸೂಚನೆಕೊಡು, 
demoralise n. ಸೈರ್ಯ ಗೆಡಿಸು, ಸದ್ಗುಣಗಳನ್ನು | 2 . ಚಾಡಿಹೇಳು, 3 , ಬಹಿರಂಗವಾಗಿ 
ಹಾಳುಮಾಡು 

ಆರೋಪಿಸು, ನಿರಾಕರಿಸು 
demos n. ಜನತೆ, ಪ್ರಜಾವರ್ಗ , ಜನಾಂಗ, | de novo adv, ಮತ್ತೆ ತಿರುಗಿ, ಹೊಸದಾಗಿ, 
ಜನಸಾಮಾನ್ಯ 

ಮರಳಿ, ಮೊದಲಿನಿಂದ 


80 


depreciate 


dense 


dense adj. ಸಾಂದ್ರ , ದಟ್ಟ , ಒತ್ತಾದ dependent n. 1. ಪರಾಧೀನ, ಉಪಜೀವಿ, 

ಆಶ್ರಿತ, 2. ಸೇವಕ, ಆಳು 
density . ಸಾಂದ್ರತೆ, ನಿಬಿಡತೆ, ಸಂದಣಿ 
density of population ಜನಸಾಂದ್ರತೆ | depict V. ರೇಖೆಯಿಂದ ಚಿತ್ರಿಸು, ವರ್ಣಿಸು 

deplete V. 1. ಖಾಲಿಮಾಡು, ಬರಿದುಮಾಡು, 
dent V . ನೆಗ್ಗಿಸು, ತಗುಂಟುಮಾಡು , ಕಚ್ಚು 

2. ಕುಗ್ಗಿಸು, ಕಡಮೆಮಾಡು 
ಮಾಡು 
dental adi, ಹಲಿಗೆ ಸಂಬಂಧಿಸಿದ, ಹಲಿ ನ . | deplore V . 1 . ಹಲುಬು, ಗೋಳಾಡು, 

2. ದುಃಖಿಸು, ವಿಷಾದಪಡು, 3, ಅವಮಾನ 
ಹಲ್ಲುಗಳ, ದಂತ್ಯ 

ವೆಂದು ಭಾವಿಸು 
dentist n. ದಂತ ವೈದ್ಯ, ದಂತ ಚಿಕಿತ್ಸಕ 

deplorable adj. 1. ವ್ಯಸನಕರ, ವಿಷಾದಕರ, 
denude V. 1. ಬೆತ್ತಲೆ ಮಾಡು, ನಗ್ನಗೊಳಿಸು, | 

2. ಕೆಡುಕಿನ, ವ್ಯಥೆಯ 
2. ಬಯಲುಮಾಡು 

deploy V. 1. ವ್ಯಾಪಕವಾಗಿಸು, 2 . ನಿಯೋಗಿಸು, 
denunciation n. 1 . ಉಗ್ರ ಖಂಡನೆ, 

3. ಸೈನ್ಯ ವ್ಯೂಹ ರಚನೆ ಮಾಡು 
2 . ಬಹಿರಂಗ ಆಪಾದನೆ 

deponent n. ಸಾಕ್ಷಿದಾರ, ಕೈಫಿಯತ್ ದಾರ 
deny V. ಇಲ್ಲವೆನ್ನು , ಅಲ್ಲವೆನ್ನು , ನಿರಾಕರಿಸು 

depopulation n. ಜನಸಂಖ್ಯೆ ಇಳಿತ 
deodorant n. ವಾಸನೆನಾಶಕ, ದುರ್ವಾಸನೆಗಳೆಕ, 
ದುರ್‌ಗಂಧಹರ 

deport V . 1 . ನಡೆದುಕೊ , ವರ್ತಿಸು, 

2 . ದೇಶಭ್ರಷ್ಟನಾಗಿಸು, ಗಡೀಪಾರುಮಾಡು 
deodorize V , ವಾಸನೆಯನ್ನು ಇಲ್ಲವಾಗಿಸು, 

ದುರ್ಗ೦ಧ ಪರಿಹಾರಮಾಡು, ದುರ್ವಾಸನೆ | deportation 1. ಗಡೀಪಾರು, ದೇಶಭ್ರಷ್ಟನನ್ನಾಗಿ 
ಹೊಗಿಸು 

ಮಾಡುವಿಕೆ 
departy. ಅಗಲು, 1. ಪ್ರಯಾಣ ಮಾಡು, | department n . 1 . ವರ್ತನೆ, ನಡೆವಳಿಕೆ, 
ಹೊರಟುಹೋಗು, 2. ಸಾಯು, ಅವಸಾನ 

2 . ಚರ್ಯೆ, ವೈಖರಿ 
ಹೊಂದು 

depose V. ಪದಚ್ಯುತಿಗೊಳಿಸು 
departed adj. 1. ನಿಧನ ಹೊಂದಿದ, ಸತ್ಯ | deposit V. ಠೇವಣಿಯಿಡು, ನಿಕ್ಷೇಪಮಾಡು, 
2. ದಾರಿತಪ್ಪಿದ 

ಶೇಖರಿಸು 
department n ಇಲಾಖೆ, ವಿಭಾಗ 

n, ಇಡುಗಂಟು, ಇಡುಗೆ, ಠೇವಣಿ, 
departmental store ಬಹುಸರಕಿನ | 

ಠೇವಣಾತಿ 
ಮಳಿಗೆ . 

depositary n ಟ್ರಸ್ಟಿ, ನ್ಯಾಸಗ್ರಾಹಿ, ಹಣವನ್ನು 
departure n . 1 . ನಿರ್ಗಮನ, 2. ನೇರ ರಕ್ಷಿಸಲು ಒಪ್ಪಿರುವವನು 

ಮಾರ್ಗಚುತಿ, 3, ರೈಲು ಹೊರಡುವುದು, deposition n, ಸಾಕ್ಷಿ, ಹೇಳಿಕೆ 
ವಿಮಾನ ಹೊರಡುವುದು 

depositor n . periodo 
depend V. ಅವಲಂಬಿಸು, ಆಶ್ರಯಿಸು 

depository n. ಠೇವಣಿಸ್ತಾನ 
dependable adj, ನಂಬಬಹುದಾದ, ಭರವಸೆ | 

depot n. ಸಂಗ್ರಹಾಗಾರ , ಡಿಪೋ 
ಇರುವ, ವಿಶ್ವಾಸಾರ್ಹ 
dependence n, ಅಧೀನತೆ , ಪರಾಧೀನತೆ | 

depravity 1, ಪತಿತಾವಸ್ಥೆ , ಹೀನತನ, ದುರಡೆ, 

ದುಶ್ಚರಿತ 
dependency n . 1. ಆಶ್ರಿತದೇಶ, ಅಧೀನ | 
ರಾಷ್ಟ್ರ , 2. ಪಾರತಂತ್ರ್ಯ , ಪರಾವಲಂಬನ 

deprecate V. ನಿಂದಿಸು, ಹೀಯಾಳಿಸು, ಖಂಡಿಸು 
depreciate V. 1. ಬೆಲೆತಗಿಸು, ಇಳಿವರಿಯಾಗು, 

2 . ಗೌರವವನ್ನು ಕುಗ್ಗಿಸು, ಹೀನಯಿಸು 


8 ) 


depreciation 


desert 


depreciation n, ಅಪಮೌಲ್ಯ ಬೆಲೆ ಇಳಿಕೆ , deputy speaker ಉಪಸಭಾಪತಿ 
ತೇಮಾನ, ಸವಕಳಿ 

derail V. ಹಳಿತಪ್ಪು, ವಿಫಲಗೊಳಿಸು 
depreciation charge ಇಳಿತಾಯ ಶುಲ್ಕ | derange V, ಅಸವಸ ಗೊಳಿಸು, ಕೆದರು 
depreciation fund ಇಳಿತಾಯ ನಿಧಿ 

derelict V. 1. ಉಪೇಕ್ಷಿಸು, 2. ಪರಿತ್ಯಜಿಸು 
depreciation of Currency | dereliction n. 1. ಉಪೇಕೆ, 2. ಪರಿತಾಗ, ಚುತಿ, 
ಚಲಾವಣೆಯಲ್ಲಿ ಇಳಿತಾಯ , ಕರೆನ್ಸಿ 

ಲೋಪ 
ಇಳಿತಾಯ, ಅಪಮೌಲ್ಯಗೊಳಿಸುವಿಕೆ 

derefiction of duty ಕರ್ತವ್ಯ ಲೋಪ 
depress V 1. ನಿರುತ್ಸಾಹ ಉಂಟಾಗು,ಕುಗ್ಗು 
2. ಬೆಲೆತಗ್ಗು 

derisive adj, ಅಪಹಾಸ್ಯದ, ಅಣಕಿಸುವ 
depressed classes ದಲಿತವರ್ಗಗಳು 

deride V. ಪರಿಹಾಸ ಮಾಡು, ಗೇಲಿ ಮಾಡು 
depressed market ಕುಗ್ಗಿದ ವ್ಯಾಪಾರ, 

derivation n, ನಿರುಕ್ತಿ, ವ್ಯುತ್ಪತಿ , 
ವ್ಯಾಪಾರ ಕುಸಿತ 

derivative n. ವ್ಯುತ್ಪನ್ನ 
depress the market ಪೇಟೆಯ | derive V. 1 . ಉತ್ಪಾದಿಸು, ಗ್ರಹಿಸು, 2. ಶಬ್ಬ 
ವ್ಯವಹಾರ ತಗ್ಗಾಗಿಸು 

ವ್ಯುತ್ಪತ್ತಿ ಮಾಡು 
depression n. 1. ಆರಿ ಕಮಾಂದ್ಯ , 2. ವಿಷಾದ, derogate V. ಅವಮಾನ ಮಾಡು, ಹೀನಾಯ 
ದುಃಖ , ವಿಷಣ್ಣತೆ 

ಮಾಡು 
depression of prices ಮಂದಧಾರಣೆ , | derogation n ಅವಹೇಳನ, ಅವಮಾನ 
ಬೆಲೆ ಕುಸಿತ 

| derogratory adj , ಅವಮಾನಕರವಾದ, 
depression of trade ವ್ಯಾಪಾರ ಕುಸಿತ 

- ಅವಹೇಳನಾತ್ಮಕ, ಅಕ್ಷೀಕರಿಸುವ 
deprivation n, ಅಪಹರಣ , ಇಲ್ಲದಂತೆ ಮಾಡು | descend V. 1. ಇಳಿ, ಇಳಿದು ಬರು, 2. ಎರಗು 
deprive V, ಅಪಹರಿಸು, ಕಸಿದುಕೊಳ್ಳು 

descendant n. ವಂಶಜ , ಸಂತತಿಗೆಸೇರಿದ ವ್ಯಕ್ತಿ 

descending adj, ಇಳಿಯುತ್ತಿರುವ, 
depth n . ಗಂಭೀರತೆ, ಆಳ 

ಅವರೋಹಿಯಾದ 
depth - charge n . WeDog71DF DO ZJ2020 

descending order ಅವರೋಹಣ 
deputation n. ಪ್ರತಿನಿಯೋಜನೆ, ಪ್ರತಿನಿಯುಕ್ತಿ 

ಕ್ರಮ , ಇಳಿಕೆಯ ಕ್ರಮ 
depute V 1. ಬದಲಿ ನೇಮಿಸು, 2. ಪ್ರತಿನಿಧಿ | 

* * | descent n: 1. ಅವರೋಹಣ, ಇಳಿಕೆ, 2. ವಂಶ , 
ಯಾಗಿ ನೇಮಿಸು, ಕಳಿಸು 

ಕುಲ 
deputy n. 1 . ಪ್ರತಿನಿಧಿ, 2 . ಸಹಾಯಕ, 

Collateral descent ಪಾರ್ಶ್ವಸಂತತಿ 
3. ಉಪ- ಅಧಿಕಾರಿ 

describe V, ವಿವರಿಸು, ವರ್ಣಿಸು 
deputies n. 1. ಪ್ರತಿನಿಧಿಗಳು, 2. ಸಹಾಯಕರು | 

description n ವಿವರಣೆ, ವರ್ಣನೆ 
deputy Commissioner ಡೆಪ್ಯುಟಿ 
ಕಮೀಷನರ್ , ಉಪ ಆಯುಕ್ತರು, 

descriptive adj. ವರ್ಣನಾತ್ಮಕ, ವಿವರಗಳಿಂದ 

ಕೂಡಿದ 
ಜಿಲ್ಲಾಧಿಕಾರಿ 

desecrate V. ಅಪವಿತ್ರಗೊಳಿಸು, ಭ್ರಷ್ಟಗೊಳಿಸು 
deputy high commissioner ಡೆಪ್ಯುಟಿ | 

desecration , ಅಪವಿತ್ರೀಕರಣ, ಭ್ರಷ್ಟತೆ 
ಹೈ ಕಮೀಷನರ್ , ಉಪ ಉನ್ನತಾಯುಕ್ತರು 
deputy minister ಉಪ ಮಂತ್ರಿ desert V. ಪರಿತ್ಯಜಿಸು, ಬಿಟ್ಟುಬಿಡು 

n, ಮರುಭೂಮಿ 
deputy secretary ಉಪಕಾರೈದರ್ಶಿ 


8 ) 


destory 


deserter 


deserter 1, ಪಲಾಯನ ಮಾಡಿದ ವ್ಯಕ್ತಿ , ತ್ಯಜಿಸಿ | desolation n. 1. ನಿರ್ಜನಗೊಳಿಸುವಿಕೆ, 
ಹೋದವನು, ಪರಾರಿಯಾದವನು 

2 . ಹಾಳು ಮಾಡುವಿಕೆ , 3 . ಏಕಾಂತತೆ , 

4. ಬರಡಾಗಿರುವಿಕೆ 
deserve V, ಯೋಗ್ಯವಾಗು, ಅರ್ಹವಾಗು 
deserving adj, ಉಚಿತ, ಯೋಗ್ಯ ಅರ್ಹ, ತಕ್ಕ | despair V. ನಿರಾಶೆಹೊಂದು, ಎದೆಗುಂದು, 

ಆಸೆಗೆಡು, ಹತಾಶನಾಗು 
deserving student ಅರ್ಹ ವಿದ್ಯಾರ್ಥಿ, 

n, ನಿರಾಶೆ, ಹತಾಶೆ, ನಿರುತ್ಸಾಹ 
ಯೋಗ್ಯ ವಿದ್ಯಾರ್ಥಿ 
desiccate V, ತೇವ ಆರಿಸು, ನಿರ್ಜಲೀಕರಿಸು | despatch V , ರವಾನಿಸು , ವಾರ್ತೆಯನ್ನು 

ಕಳುಹಿಸು, ಸಂದೇಶವನ್ನು ರವಾನಿಸು 
ನೀರಿಲ್ಲದಂತೆ ಮಾಡು 
desiccated milk ನೀರು ತೆಗೆದ ಹಾಲು, 

n, ವಾರ್ತೆ , ಸಂದೇಶ, ಇವುಗಳ ರವಾನೆ 
ಇಂಗಿಸಿದ ಹಾಲು 

desperate adj, ನಿರಾಶಾಪೂರೈಕ, ಭಯಂಕರ 
desiccation n. ನಿರ್ಜಲೀಕರಣ,ನೀರನ್ನು ತೆಗೆದು 

ವಾದ, ಹತಾಶೆಯ 
ಹಾಕುವುದು 

desperate attempt ಅತಿಸಾಹಸ ಯತ್ನ, 
design V 1, ಅಭಿಪ್ರಾಯಪಡು, 2. ರಚಿಸು, 

ಹತಾಶಯತ್ನ, ಹುಚ್ಚು ಧೈರ್ಯದ ಪ್ರಯತ್ನ 
ಚಿತ್ರಿಸು, ರೂಪಿಸು 

desperate condition ವಿಷಮ ಪರಿಸ್ಥಿತಿ, 
n. 1. ಚಿತ್ರ , ರಚನೆ, ನಕ್ಷೆ, 2. ಅಭಿಪ್ರಾಯ 

ನಿರಾಶೆಯ ಸ್ಥಿತಿ, ಹತಾಶೆಯ ಸ್ಥಿತಿ 
designate V. ನಿಯಮಿಸು, ನೇಮಿಸು, 

desperately adv, ಅತಿಸಾಹಸದಿಂದ, ಹುಚ್ಚು 
ಗೊತ್ತುಮಾಡು 

ಧೈರ್ಯದಿಂದ 
governor designate ರಾಜ್ಯಪಾಲರಾಗಿ | despicable adj, ನಿಂದ್ಯ , ಹೇಯ, ನೀಚ, 
ನೇಮಿತನಾದ 

ತಿರಸ್ಕಾರ ಯೋಗ್ಯ 
designation n, ಅಂಕಿತ, ಹುದ್ದೆಯ ಹೆಸರು, despoil V. ಲೂಟಿ ಮಾಡು, ಅಪಹರಿಸು, 
ಅಧಿಕಾರದ ಹೆಸರು 

ಕೊಳ್ಳೆಹೊಡಿ 
designer 7, ರೂವಾರಿ, ನಕ್ಷೆಗಾರ, ನಿರಾಪಕ 
ವಾರಿ ಸಕಾರ ನಿರಾಸಕ | despot n. 1. ನಿರಂಕುಶ ಪ್ರಭು, 2, ದಬ್ಬಾಳಿಕೆ 

ಗಾರ 
desirable adj, ಇಷ್ಟಪಡುವ, ಅಪೇಕ್ಷಣೀಯ, | 
ವಿಹಿತ 

despotic adj, ದಬ್ಬಾಳಿಕೆ ಮನೋಭಾವದ, 
desire V. ಅಪೇಕ್ಷಿಸು, ಇಷ್ಟಪಡು 

ಪೀಡಕ ದೃಷ್ಟಿಯ, ನಿರಂಕುಶವಾದ 
n, ಇಷ್ಟ, ಅಪೇಕ್ಷೆ 

despotism 7, ನಿರಂಕುಶತ್ವ , ದಬ್ಬಾಳಿಕೆ 
desired adj, ಅಪೇಕ್ಷಿಸಿದ, ಇಷ್ಟಪಟ್ಟ 

| destination n. 1. ತಲಪು ದಾಣ, ಗಮ್ಯಸ್ಥಾನ, 
desirous adj, ಇಷ್ಟಪಡುವ, ಅಪೇಕ್ಷಿಸುವ, 

2 . ಉದ್ದೇಶ, ಗುರಿ 
ಅಭಿಲಾಷೆಪಡುವ 

destined adj. 1 . ಪೂರ್ವನಿರ್ದಿಷ್ಟ, 
desist V. ತಡೆದುಕೊಳ್ಳು ದೂರವೀರು, ತಡೆಹಿಡಿ, 

ಉದ್ದೇಶಿಸಿದ, 2. ವಿಧಿನಿಯಮಿತ 
ವಿರಮಿಸು 

destiny n . 1 . ವಿಧಿ, ಅದೃಷ್ಟ, 2, ಅಂತ್ಯ , 
desolate adj: 1. ನಿರ್ಜನವಾದ, 2. ದು :ಖಕರ 

ಪರ್ಯವಸಾನ 
ವಾದ 

destitute n. ನಿರ್ಗತಿಕ , ನಿರಾಶ್ರಿತ, ಪರಿತ್ಯಕ್ಕೆ 
desolate V, ನಿರ್ಜನಗೊಳಿಸು 

destory V, ನಾಶಪಡಿಸು, ಹಾಳುಮಾಡು, ಧ್ವಂಸ 

ಮಾಡು, ನಿರ್ನಾಮ ಮಾಡು 


destroyer 

devaluation 
destroyer n. 1. ವಿಧ್ವಂಸಕ ವ್ಯಕ್ತಿ , 2. ವಿಧ್ವಂಸಕ | detention n. 1. ಸೆರೆವಾಸ, ಸ್ಥಾನಬದ್ದತೆ, 
ಯುದ್ಧನೌಕೆ 

2. ಕಡ್ಡಾಯದ ತಡೆ 
destruction n. ಸರ್ವನಾಶ, ಧ್ವಂಸ 

detention camp ಸೆರೆಹಿಡಿದವರ ಶಿಬಿರ 
destructive adj. ವಿಧ್ವಂಸಕ, ವಿನಾಶಕಾರಿ | detenue n. ರಾಜಕೀಯ ಖೈದಿ, ಸ್ಟಾನಬದ್ದ ವ್ಯಕ್ತಿ 
destructive criticism ದುರ್ವಿಮರ್ಶೆ, | deter V, ನಿವಾರಿಸು, ಅಡ್ಡಿಮಾಡು, ಉತ್ಸಾಹವನ್ನು 
ಖಂಡನಾತ್ಮಕ ವಿಮರ್ಶೆ 

ತಗ್ಗಿಸು, ಹಿಂತೆಗೆ 
desuetude 7. ಬಳಕೆತಪ್ಪಿದ ಸ್ಥಿತಿ, ಅನುಪಯೋಗ| detergent n, ಮಾರ್ಜಕ , ಶುಚಿಕಾರಕ 

deteriorate V. ಕ್ಷೀಣಿಸು, ಹದಗೆಡು, ಕ್ಷಯಿಸು 
desultory adj. ಅಸಂಗತ, ಅಸಂಬದ್ಧ, 

deterioration n. ಕ್ಷೀಣತೆ, ಹದಗೆಡುವಿಕೆ 
ಕ್ರಮರಹಿತ 
detach V. ಬೇರೆ ಮಾಡು, ಕಳಚು, ಬಿಡಿಸು, 

determination n, ದೃಢ ನಿಶ್ಚಯ , ದೃಢ ಸಂಕಲ್ಪ, 
ದೂರಗೊಳ್ಳು 

ಪಟ್ಟು ಹಿಡಿಯುವಿಕೆ 
detached adj. 1. ಬೇರ್ಪಟ್ಟ, ಪ್ರತ್ಯೇಕವಾದ, 

determine V. ನಿಶ್ಚಯಿಸು, ನಿರ್ಣಯಿಸು, 

ನಿರ್ಧರಿಸು 
2 . ನಿಷ್ಪಕ್ಷಪಾತದ, ನಿರ್ಲಿಪ್ತವಾದ 

deterrent adj, ನಿವಾರಕ, ಪ್ರತಿರೋಧಕ , 
detachment _ n . 1. ತಟಸ್ಥತೆ, ಅನಾಸಕ್ತಿ , 

ಧೈರ್ಯಗುಂದಿಸುವ 
ನಿರ್ಲಿಪ್ತತೆ, ಒಂದು ಸೇವಾ ವಿಭಾಗ 

detest V, ದ್ವೇಷಿಸು, ಅಸಹ್ಯಪಡು, ತಿರಸ್ಕರಿಸು, 
detail V. ವಿಸ್ತಾರವಾಗಿ ಹೇಳು, ವಿವರಿಸು 

* ಹಸು 
n, ವಿವರಣೆ , ವಿಸ್ತಾರವಾದ ಹೇಳಿಕೆ 

dethrone V. ಪದವಿಯಿಂದ ಉರುಳಿಸು , 
detailed adj, ವಿವರಣಾತ್ಮಕ, ಐಟಂವಾರು, | ಪದವಿತ್ಯಾಗ ಮಾಡುವಂತೆ ಮಾಡು, 
ಸವಿಸ್ತಾರ 

ಪದಚ್ಯುತಗೊಳಿಸು 
detailed statement ವಿವರವಾದ | detinue n. 1. ಅಕ್ರಮ ಸುಪರ್ದು, ಸ್ಥಾನಬದ್ಧ 
ಹೇಳಿಕೆ, ವಿವರಣಾತ್ಮಕ ಹೇಳಿಕೆ 

ವ್ಯಕ್ತಿ , 2. ಸುಪರ್ದು ಬಿಡುಗಡೆಯ ದಾವೆ 
detain V. ಬಂಧಿಸು, ನಿರೋಧಿಸು, ಸೆರೆಯಲ್ಲಿ ಡು | detonate V. ಸ್ಫೋಟವಾಗು,ಸ್ಫೋಟಮಾಡು, 

detain for interrogation ಪ್ರಶ್ನೆ ಸ್ಫೋಟಿಸು 

ಮಾಡುವುದಕ್ಕಾಗಿ ಬಂಧನದಲ್ಲಿಡು detonator n, ಸಿಡಿಸಾಧನ,ಸ್ಫೋಟಸಾಧನ 
detained adj, ನಿರ್ಬ೦ಧಿತ, ಸೆರೆಹಿಡಿದ, | detour n ಸುತ್ತುದಾರಿ, ಬಳಸುದಾರಿ 
ಸ್ಥಾನಬದ್ಧ 

detract V. ಕೆಡಕುಮಾಡು, ಕುಂದಿಸು, ದಾರಿತಪ್ಪಿಸು 
detect V. ಪತ್ತೆಮಾಡು, ಕಂಡು ಹಿಡಿ, ಗೊತ್ತು | detraction , ಅಪಕರ್ಷ , ಗೌರವ ರಾಹಿತ . 
ಹಚ್ಚು 

ತಗ್ಗಿದ ಮಯ್ಯಾದೆ 
detection n. 1. ಅಪರಾಧ ಪತ್ತೆ , ಪತ್ತೆ | detrain v. 1. ರೈಲಿನಿಂದ ಇಳಿಸು, 2. ರೈಲಿನಿಂದ 

ಮಾಡುವುದು 2 . ಪತ್ತೆದಾರನ ಕೆಲಸ 
detective n. 1. ಪತ್ತೆದಾರ, 2. ಪತ್ತೆದಾರಿ detriment n, ಹಾನಿ, ನಷ್ಟ, ಕೆಡು 
detector n. ಶೋಧಕ, ವೇಧಕ 

detrimental adj, ಹಾನಿಕರ , ವಿನಾಶಕರ , 
detent V ಚಲನ ತಡೆಹಿಡಿ, ನಿರ್ಬಂಧಿಸು 

ಅಪಾಯಕಾರೀ 
detente ಸೌಮನಸ್ಯ , ವೈಮನಸ್ಯ ಪರಿಹಾರ, | devaluation n, ಅಪಮೌಲೀಕರಣ , ನಾಣ್ಯದ 
ಅಂತರರಾಷ್ಟ್ರ ಸೌಮನಸ್ಯ 

ಬೆಲೆ ಇಳಿಸುವಿಕೆ 


84 


dictate 
devastate 

adj , ಅರ್ಪಿತ, ನಿವೇದಿತ, 
devastate V. ಹಾಳುಗೆಡವು, ನಾಶಗೊಳಿಸು, | devoted 
ಧ್ವಂಸ ಮಾಡು 

ಮೀಸಲಾಗಿಟ್ಟ 
develop V. ವಿಕಾಸಗೊಳಿಸು, ವೃದ್ದಿಪಡಿಸು, ಬೆಳೆಸು | devotee , ಭಕ್ತಿ, ಅಭಿಮಾನಿ, ಶ್ರದ್ಧಾಳು, ಆಸಕ್ತ 
development n . ವಿಕಾಸ, ಬೆಳವಣಿಗೆ , | devotion n. 1. ಭಕ್ತಿ , ಶ್ರದ್ಧೆ, ಧರ್ಮ ನಿಷ್ಠೆ, 
ಅಭಿವೃದ್ಧಿ, ವಿಸ್ತರಣೆ 

2. ಅರ್ಪಣೆ, ಮುಡಿಪು 
development block ಅಭಿವೃದ್ಧಿ ವಿಭಾಗ, devotional music ಭಕ್ತಿ ಸಂಗೀತ, 

ಕೀರ್ತನೆ 
development officer ಅಭಿವೃದ್ಧಿ | devour V. 1. ತಿಂದುಹಾಕು, ನುಂಗು, ಕಬಳಿಸು, 
ಅಧಿಕಾರಿ, ವಿಕಾಸಾಧಿಕಾರಿ 

ಗುಳುಂ ಮಾಡು, 2 . ಧ್ವಂಸ ಮಾಡು, ಸುಲಿ, 
development 

ದೋಚು 
of power 
ವಿದ್ಯುದುತ್ಪಾದನಾ ಅಭಿವೃದ್ಧಿ 

devout adj. 1.ಕಟ್ಟಾ, ಭಕ್ತಿಪೂರ್ಣ, ಧಾರ್ಮಿ ಕ, 
development plan ಅಭಿವೃದ್ದಿ ಕಾರ್ಯ 

2. ಶ್ರದ್ದೆಯಿಂದ ಕೂಡಿದ, 3 . ಸಾಚಾ , 

ನಿಜವಾದ 
ಯೋಜನೆ 
development scheme ಅಭಿವೃದ್ಧಿ 

dexterity n. 1. ಜಾಣೆ, ಕೌಶಲ, ನೈಪುಣ್ಯ , 
ಕಾರ್ಯ ಪ್ರಣಾಳಿಕೆ 

ಚಾತುರ್ಯ , 2 . ಬಲಚತನ 
deviate V . ದಾರಿತಪ್ಪು, ದೂರವಾಗು , 

dextrous, dexterous adj. 1. ಕೈಚಳಕದ, 
ಅಡ್ಡದಾರಿಹಿಡಿ 

ಕೈಕೆಲಸದ, 2. ಜಾಣತನದ 
deviation n. 1. ದಾರಿತಪ್ಪುವುದು, ಉಲ್ಲಂಘನೆ, 

| diabetes n, ಸಿಹಿಮೂತ್ರರೋಗ, ಮಧುಮೇಹ 
2 . ಮಾರ್ಗ ಬದಲಾವಣೆ, ಪ ಥಾಂತರ, ಸಕ್ಕರೆ ರೋಗ 
ದೂರವಾಗುವಿಕೆ 

diabolic , diabolical adj, ಪೈಶಾಚಿಕ, ರಾಕ್ಷಸೀ , 
device n . 1. ಯೋಜನೆ, ಮಾರ್ಪಾಡು, 

ಕುಟಿಲ ,ಘೋರ, ವಕ್ರ , ಕೃತ್ರಿಮದ 
2 . ತಂತ್ರ , ಉಪಾಯ, 3. ಸಾಧನ, ಸಲಕರಣೆ diagnose V. ರೋಗನಿರ್ಣಯಮಾಡು, ರೋಗ 
devil n. 1. ಪಿಶಾಚಿ, ಭೂತ, ರಾಕ್ಷಸ , 2 . ಧೂರ್ತ , 

ನಿದಾನ ಮಾಡು 
ಹಟಮಾರಿ, ಸೈತಾನ, 3. ಅತಿಜಾಣ diagnosis n. ವ್ಯಾಧಿನಿರ್ಣಯ, ರೋಗನಿಶ್ಚಯ 
devious adj, ವಕ್ರ , ಕುಟಿಲ 

diagonal adj, ಓರೆಯಾದ, ಕರ್ಣಮಾರ್ಗದ, 
devise adj. 1. ಉಪಾಯ ಮಾಡು, ಪಿತೂರಿ ಕೋಚಾದ 

ಮಾಡು, 2. ಉಯಿಲು ಬರೆದು ಆಸ್ತಿಯನ್ನು diagram n. ನಕ್ಷೆ , ರೇಖಾಕೃತಿ 
ವಿತರಿಸು, 3. ಸೃಷ್ಟಿಸು, ರಚಿಸು, ನಿರ್ಮಿಸು 

dialect n. ಉಪಭಾಷೆ, ಆಡುಭಾಷೆ, ಆಡುಮಾತು 
devoid adj, ಇಲ್ಲದ, ರಹಿತ, ಶೂನ್ಯ diameter , ಅಡ್ಡಳತೆ, ವ್ಯಾಸ 
devolution n. ಹಂತ ಹಂತವಾಗಿ ನಡೆಯುವ, 

diamond n . ವಜ್ರ 
ಪರಿವರ್ತನೆ, ನಿಯೋಜನೆ, ಬದಲಾವಣೆ 
devolution of property 

diarrhoean, ಅತಿಸಾರ, ಭೇದಿ, ಜುಲಾಬು 

ಆಸ್ತಿ 
ಸಂಕ್ರಮಣ, ಸ್ವತ್ತಿನ ಪ್ರಾಪ್ತಿ 

diary n, ದಿನಚರಿ , ದಿನಚರಿ ಪುಸ್ತಕ 
devolve V, ಬದಲಿ ಅಧಿಕಾರವಹಿಸು, ಪ್ರತಿನಿಧಿಗೆ | 

dictate V. ಅಪ್ಪಣೆಕೊಡು, ಆಜ್ಞಾಪಿಸು , 
ವರ್ಗಾಯಿಸು 

ಆದೇಶನೀಡು 
devote V . ಅರ್ಪಿಸು, ಮೀಸಲಾಗಿಡು, ನಿವೇದಿಸು 

n, ಆಜ್ಜೆ , ವಿಧಿ, ಅಧಿಕಾರವಾಣಿ 


dictation 

diminish 
dictation n . ಹೇಳಿ ಬರೆಯಿಸುವುದು , | digest V. ಅರಗಿಸು, ಜೀರ್ಣಿಸಿಕೊಳ್ಳು 

ಉಕ್ತಲೇಖನ 
dictator 1 . ಸರ್ವಾಧಿಕಾರಿ, ನಿರಂಕುಶಪ್ರಭು | digestion n. ಜೀರ್ಣಕ್ರಿಯೆ , ಪಚನ 

n, ಸಂಕ್ಷೇಪ, ಸಾರಸಂಗ್ರಹ 
dictatorial adj, ನಿರಂಕುಶವಾದ 

digestive adj, ಜೀರ್ಣಕಾರಿ 
dictatorship n . JJJFQTID 

digit n. ಅಂಕಿ, ಸಂಖ್ಯಾಸ್ಥಾನ 
diction n. ಶಬ್ದ ಸಂಪತ್ತು, ಪದವಿನ್ಯಾಸ, ಶೈಲಿ, | dignified adj, ಗೌರವವುಳ , ಘನತೆಯ 

ಶಬ್ದಯೋಜನೆ 
dictionary n. ನಿಘಂಟು, ಪದಕೋಶ, 

dignitary n. 1. ಉನ್ನತ ಅಧಿಕಾರಿ , 2. ಗಣ್ಯ ವ್ಯಕ್ತಿ 
ಅರ್ಥಕೋಶ 

dignity n. ಗಾಂಭೀರ, ಘನತೆ, ಗೌರವ 
dictum n, ವಿಧ್ಯುಕ್ತವಾದ ಹೇಳಿಕೆ , ನುಡಿ, ವಚನ 

dilapidation n. ಜೀರ್ಣಾವಸ್ಥೆ , ಶೈಥಿಲ್ಯ 
die V. 1. ಸಾಯು, ಮಡಿ, ಅಲ್ಲಿ 

dilate V. ಉಬ್ಬು, ಹಿಗ್ಗಿಸು, ವಿಸ್ತಾರಗೊಳಿಸು 
೧. ದಾಳ, ನೆತ್ತ , ಅಚ್ಚು 

dilatory adj. ತಡ ಮಾಡುವ, ವಿಳಂಬಕಾರಿ, 
die intestate ಮರಣಶಾಸನ ಬರೆಯದೆ, 

ಮುಂದೂಡುವ 
ಮರಣಹೊಂದು 

dilatory motion ವಿಳಂಬಕರ ಪ್ರಸ್ತಾವ, 

ವಿಳಂಬಕಾರಿ ಕ್ರಿಯೆ 
diet 7, ಪಥ್ಯ , ಆಹಾರ ಕ್ರಮ 

dilemma n. ಸಂದಿಗ್ಧತೆ,ಉಭಯಸಂಕಟ, ಇಕ್ಕಟ್ಟು 
differ V. ಭಿನ್ನಾಭಿಪ್ರಾಯ ಹೊಂದು, ಒಪ್ಪದೆ ಇರು 

diligence n, ಶ್ರದ್ದೆ, ಕಾರ್ಯ ತತ್ಪರತೆ, ಎಚ್ಚರಿಕೆ, 
diference n . ವ್ಯತ್ಯಾಸ, ಭೇದ, ಅಂತರ 

ಜಾಗರೂಕತೆ | 
difference of sex ಲಿಂಗಭೇದ 

diligent adj, ಶ್ರದ್ದಾಯುಕ್ತ ಕಾರ್ಯತತ್ಪರ 
different adj, ವಿಭಿನ್ನ, ಅನ್ಯ 

dilute V. ನೀರುನೀರಾಗಿಸು, ದುರ್ಬಲಗೊಳಿಸು, 
diferntial duty ಭೇದಾತ್ಮಕ ತೆರಿಗೆ, ಸುಂಕ ನಿಸಾರಗೊಳಿಸು 
differentiate V . ಭೇದವನ್ನು ಕಾಣು, ಅಂತರವನ್ನು - adj, ನೀರುನೀರಾದ, ದುರ್ಬಲವಾದ, 

ಸತ್ವವನ್ನು ಕಳೆದುಕೊಂಡ 
dificult adj, ಕಷ್ಟ , ಕಠಿಣ 

diluvial adj, ಜಲಪ್ರಳಯಕ್ಕೆ ಸಂಬಂಧಿಸಿದ 
difficulty n. ಕಷ್ಟ , ಕಠಿನತೆ, ತೊಂದರೆ 

ಮಹಾಪೂರದ, ಪ್ರವಾಹದ 
diffidence n , ಅಧೈರ್ಯ , ಶಂಕೆ , ಅಳುಕು, 

diluvion n. ಜಲಪ್ರಳಯ 
ಸಂಕೋಚ, ಹಿಮ್ಮೆಟ್ಟುವಿಕೆ 

dim V , ಮಬ್ಬು ಮಾಡು, ಮಸುಕು ಮಾಡು, 
difident adj, ಆತ್ಮವಿಶ್ವಾಸವಿಲ್ಲದ, ಅಧೈರ್ಯ ದ, 

| ಮಂಕಾಗಿಸು, ಕಾಂತಿಹೀನ ಮಾಡು 
ಸಂಶಯದ 

- adj, ಮಬ್ಬಾದ, ಮಂಕಾದ, ಮಸುಕಾದ 
diffuse V, ಹರಡು, ಚೆದರು, ಪರಿಣಾಮ ಹೀನ | dimension n. 1. ಆಯಾಮ , 2. ಅಳತೆ, 
ಗೊಳಿಸು, ಪ್ರಸರಿಸು, ದೂರಮಾಡು 

ಪರಿಮಾಣ 
difusion n, ಹರಡುವಿಕೆ, ಪ್ರಸಾರಣ, ಚದರುವಿಕೆ | diminish V, ಕಡಮೆ ಮಾಡು, ತಗ್ಗಿಸು, ಕುಂದಿಸು, 
dig V. 1.ತೋಡು, ಅಗೆ, ತಿರುವಿ ಹಾಕು , ಕಿರಿದು ಮಾಡು, ಕ್ಷೀಣಿಸು 
2. ಅನ್ವೇಷಣೆ ಮಾಡು 

diminishing utility ಕ್ರಮವಾಗಿಕ್ಷೀಣಿಸುವ 

ಪ್ರಯೋಜನ 
n, ಆಕ್ಷೇಪಣೆ 


86, 


ಆಯ್ಕೆ 


disabled 
dimunition 
dimunition , ಅಲ್ಪತೆ, ಇಳಿಮೆ , ಕುಂದುವಿಕೆ, | dire adj, ತೀವ್ರವಾದ, ಭಯಾನಕ, ಘೋರ 

direct adj, ನೇರವಾದ, ಪ್ರತ್ಯಕ್ಷ, ಸರಳ 
diminutive adj, ಅಲ್ಪವಾದ, ತುಚ್ಚವಾದ, _ V, ಆದೇಶಿಸು, ಆಜ್ಞಾಪಿಸು , ಅಪ್ಪಣೆ 
ಚೋಟಾದ, ಮೋಟಾದ ಇತ್ಯಾದಿ 

ಮಾಡು, ನಿರ್ದೇಶಿಸು 
dinner n . sezon 

direct action ನೇರ ಕಾರ್ಯಾಚರಣೆ, 
- dinner party ಭೋಜನಕೂಟ 

ಪ್ರತ್ಯಕ್ಷ ಕಾರ್ಯಾಚರಣೆ , ನೇರಕ್ರಮ 
diocese n. ಕೈಸ್ತ ಬಿಷಪ್ಪರ ಅಧಿಕಾರವಲಯ direct cause ಪ್ರತ್ಯಕ್ಷ ಕಾರಣ 
dip V, 1. ಮುಳುಗುಹಾಕು , 2. ಕಾಂತಿಯನ್ನು direct election ನೇರ ಚುನಾವಣೆ - 
- ಕಡಿಮೆ ಮಾಡು, 3. ಮುಳುಗಿಸು 

n, ಮುಳುಗು, ನೀರಿನಲ್ಲಿ ಮುಳುಗಿ ಏಳು direct income ಪ್ರತ್ಯಕ್ಷ ಆದಾಯ 
diphtherian. ಡಿಫೀರಿಯಾ, ಗಂಟಲ ಲೋಳೆ, direct proportion ನೇರ ಅನುಪಾತ 
ಲೋಳೆಶಂಕೆ 

direct tax ಪ್ರತ್ಯಕ್ಷ ತೆರಿಗೆ, ನೇರ ತೆರಿಗೆ 
diploma n. 1. ಯೋಗ್ಯತಾ ಪತ್ರ , 2. ಒಂದು direct trade dealings ಪ್ರತ್ಯಕ್ಷವ್ಯಾಪಾರ 
ಶಿಕ್ಷಣ ಮಟ್ಟ 

ವ್ಯವಹಾರಗಳು 
diplomacy n. ರಾಜನೀತಿ ತಂತ್ರ , ದೌತ್ಯ, direct vote ನೇರ ಮತ, ಪ್ರತ್ಯಕ್ಷ ಮತ 
ಕಾರ್ಯದಕ್ಷತೆ, ವ್ಯವಹಾರ ನೀತಿ 

Scorea direct hit ನೇರ ಗೆಲುವು, ಜಯ, 
diplomat n. 1. ರಾಯಭಾರಿ, ರಾಜತಂತ್ರಜ್ಞ 

ಪ್ರತ್ಯಕ್ಷ ವಿಜಯ ಹೊಂದು 
2. ವ್ಯವಹಾರಪಟು, ವ್ಯವಹಾರಕುಶಲ 

direction n, ಆದೇಶ, ಆಜ್ಜೆ , ಅಪ್ಪಣೆ, ನಿರ್ದೇಶನ 
diplomatic adj, ರಾಜಭಾರದ, ರಾಜತಂತ್ರದ, 

directive n, ಆದೇಶ, ಆಜ್ಞೆ 
ರಾಜತಾಂತ್ರಿಕ, ವ್ಯವಹಾರ ಕೌಶಲದ 
diplomatic 

directive principles 
body , 

ನಿರ್ದೇಶಕ 
corps 
ರಾಯಭಾರವರ್ಗ 

ಸೂತ್ರಗಳು, ನಿರ್ದೇಶಕ ತತ್ವಗಳು 
diplomatic commentator ರಾಜತಂತ್ರ 

directly adv, ನೇರವಾಗಿ, ಪ್ರತ್ಯಕ್ಷವಾಗಿ 
ವ್ಯಾಖ್ಯಾನಕಾರ 

director n ನಿರ್ದೇಶಕ 
diplomatic immunity ರಾಜತಾಂತ್ರಿಕ | board of directors ನಿರ್ದೇಶಕ ಮಂಡಲಿ 
ವಿನಾಯಿತಿ 

directorate n. ನಿರ್ದೇಶಕ ಕಾದ್ಯಾಲಯ , 
diplomatic mission 1. ರಾಜತಾಂತ್ರಿಕ | ಡೈರೆಕ್ಟರೇಟ್ 
ಕಾರ್ಯ, 2 . ರಾಜ ತಾಂತ್ರಿಕ ನಿಯೋಗ, | directory n, ಸೂಚಿಕೆ, ವಿವರ ಸೂಚಿಕೆ 
ರಾಜ ತಾಂತ್ರಿಕ ಕಛೇರಿ 

dirt n, ಕೊಳೆ, ಕಸ, ಮಲಿನತೆ 
diplomatic observers ರಾಜತಾಂತ್ರಿಕ, | 

dirty adj, ಮಲಿನವಾದ, ಕೊಳಕಾದ 
( ವೀಕ್ಷಕರು) ಪರಿಶೀಲಕರು 

disability , ಅಂಗವಿಕಲತೆ, ದೌರ್ಬಲ್ಯ, ಕುಂದು, 
diplomatic privileges and immuni 
ties ರಾಜತಾಂತ್ರಿಕ, ವಿಶೇಷಾಧಿಕಾರಿಗಳು 

ಕಾನೂನಿನಂತೆ ಅನರ್ಹತೆ 
ಮತ್ತು ವಿನಾಯಿತಿಗಳು 

disable V, ದುರ್ಬಲಗೊಳಿಸು, ಅನರ್ಹಗೊಳಿಸು, 
diplomatic protection ರಾಜತಾಂತ್ರಿಕ | 

ಅಶಕ್ತವಾಗಿಸು 
ಸಂರಕ್ಷಣೆ 

disabled adj, ಅಸಮರ್ಥನಾದ, ದಕ್ಷನಲ್ಲದ, 

ಅನರ್ಹ 


87 


disablement 


disciplined 


disablement n, ಅಂಗವಿಹೀನತೆ, ಅಂಗವೈಕಲ್ಯ | disaster n. ವಿಪತ್ತು, ಅನಾಹುತ, ಪ್ರಮಾದ, 
disabuse V, ಭ್ರಮೆಯನ್ನು ನಿವಾರಿಸು, ತಪ್ಪು | ಅನರ್ಥ 

ತಿಳಿವಳಿಕೆ ಬಿಡು, ಭ್ರಾಂತಿಯಿಲ್ಲದಂತೆ ಮಾಡು | disastrous ವಿಪತ್ಕಾರಕ,ಘೋರ 
disadvantage n. ಪ್ರತಿಕೂಲತೆ, ಅನನುಕೂಲತೆ, | disavow V . ತನ್ನದಲ್ಲವೆಂದು ನಿರಾಕರಿಸು, 
ಹಾನಿ 

ಒಪ್ಪದಿರು, ಅಂಗೀಕರಿಸದಿರು | 
disaffected adj. ಉದಾಸೀನ, ಪ್ರೀತಿ| disband V, ವಿಸರ್ಜಿಸು , ತ್ಯಜಿಸು, ಚದರಿ 

ಅಭಿಮಾನ ತಪ್ಪಿದ, ಆಸಕ್ತನಲ್ಲದ, ಅಸಂತುಷ್ಟ, | ಹೋಗು, ಚದರಿಸಿಬಿಡು, ಸೈನಿಕರ ವಿಸರ್ಜನೆ 
ಭಕ್ತಿಹೀನ 

ಮಾಡು . 
disaffection n. ಅನಾಸಕ್ತಿ , ಔದಾಸೀನ್ಯ, | disbelief , ಅಪನಂಬಿಕೆ, ಅವಿಶ್ವಾಸ 
- ಅಸಮಾಧಾನ, ರಾಜಕೀಯ ಅವಿಶ್ವಾಸ | disburse v, ಬಟವಾಡೆ ಮಾಡು, ಹಂಚು, 
disafforest V , ಕಾಡು ಕಡಿ, ಅರಣ್ಯ ಕಡಿದು | ಹಣಪಾವತಿ ಮಾಡು 

ಜಮೀನು ಮಾಡು, ನಿರಕರಿಸು disbursement n . 28328 ts 
disagree V . 1 . ಭಿನ್ನಾಭಿಪ್ರಾಯ ತಳೆ, | discard v , ರಸರಿಸು ಅಲಜು ವಿಸರ್ಜಿಸು. 
2. ಜಗಳವಾಡು, 3. ಒಪ್ಪದಿರು, ಸರಿಬೀಳದಿರು 

ಬಿಟ್ಟುಬಿಡು, ತ್ಯಜಿಸು, ತೆಗೆದು ಹಾಕು 
disagreement n. 1. ಭೇದ, ಭಿನ್ನತೆ, ವ್ಯತ್ಯಾಸ, | discernment n, ಸೂಕಗ್ರಹಣ , ವಿವೇಕ, 
2. ಜಗಳ, ಕಚ್ಚಾಟ 

ವಿವೇಚನೆ, ವಿಚಾರ ದಕ್ಷತೆ 
disallow V. ಮಂಜೂರು ಮಾಡದಿರು, ತಿರಸ್ಕರಿಸು, | discharge V, ಋಣವನ್ನು ತೀರಿಸು, ತೀರಿಸು, 
ತಳ್ಳಿಹಾಕು, ನಾಮಂಜೂರು ಮಾಡು 

ವಿಸರ್ಜಿಸು, ಬಿಡುಗಡೆ ಮಾಡು 
disappear V, ಕಾಣದಾಗಿರು, ಮಾಯವಾಗು, 

_ n. 1. ವಿಮೋಚನೆ, ತೀರಿಸುವಿಕೆ, 2. 
- ಅದೃಶ್ಯನಾಗು 

ಸ್ರಾವ ( ರಕ್ತ , ವಿದ್ಯುತ್ , ನೀರು ಇತ್ಯಾದಿ) 
disappoint V, ನಿರಾಸೆಯುಂಟುಮಾಡು, 3. ಬಣ್ಣ ಕಳೆಯುವ ಮಿಶ್ರಣ, 4, ಗುಂಡು 
ಉತ್ಸಾಹಗುಂದಿಸು, ನಿರಾಸೆ 

ಹಾರಿಸು, 5. ರದ್ದುಗೊಳಿಸು 
disappointing adj. DOJZ333 083 discharge a rule ಆದೇಶವನ್ನು 

ಮಾಡುವ, ನಿರಾಸೆಗೊಳಿಸುವ, ನಿರುತ್ಸಾಹ ರದ್ದುಗೊಳಿಸು 
ಗೊಳಿಸುವ 

discharge of duties ಕರ್ತವ್ಯ • 
disappointment n, ನಿರಾಶೆ , ಹತಾಶೆ, ನಿರ್ವಹಣೆ 
ಆಶಾಭಂಗ, ವಿಫಲತೆ 

disciple n ಶಿಷ್ಯ, ವಿದ್ಯಾರ್ಥಿ, ಅನುಯಾಯಿ 
disapprobation , ಅಸಮ್ಮತಿ, ಅಸಮಾಧಾನ, | 

discipline v . 1. ಶಾಸ್ತ್ರ , ಶಿಕ್ಷಣ ನೀಡು, 
ಅನಂಗೀಕಾರ, ಒಪ್ಪದಿರುವುದು 

ಶಿಸ್ತುಗೊಳಿಸು, 2. ಹತೋಟಿಗೆ ತರು 
disapproval n. ಅಸಮ್ಮತಿ, ಒಪ್ಪದಿರುವಿಕೆ 

_ n 1. ಶಿಸ್ತು , ನಿಯಮಪಾಲನೆ, 
disapprove V. ಒಪ್ಪದಿರು, ಮೆಚ್ಚದಿರು, 

2. ಶಿಕ್ಷಣ ವಿಭಾಗ 
ಅನುಮೋದಿಸದಿರು 

disciplinary action ಶಿಸ್ತುಕ್ರಮ 
disarm V. ನಿಶ್ಯಸ್ತಗೊಳಿಸು, ಶಕ್ತಿಹೀನರನ್ನಾಗಿ disciplinary lay - off ಶಿಸ್ತಿಗಾಗಿ 
ಮಾಡು 

ಕೆಲಸದಿಂದ ತೆಗೆದು ಹಾಕು 
disarmament n . 252, 07080 

disciplined adj, ಶಿಸ್ತಿಗೊಳಗಾದ, ಶಿಸ್ತುಪಾಲಕ, 
disarmament Commission ನಿರಾ | ಶಿಸ್ತನ್ನು ಕಲಿತ, ಶಿಸ್ತನ ತಯಾರಿ ಪಡೆದ 
ಯುದೀಕರಣ ಆಯೋಗ 


88 


disfranchise 
disclaim 
disclaim V. ಹಕ್ಕಿಲ್ಲವೆನ್ನು, ತನಗೆ ಸಂಬಂಧಿಸದುದು | discovery n. 1. ಅನಾವರಣ , ಹೊರ 

ಎಂದುಘೋಷಿಸು, ಹಕ್ಕನ್ನು ತ್ಯಜಿಸು, ಬಾಧ್ಯತೆ| ಗೆಡಹುವುದು , 2. ಪ್ರಕಟನೆ, ಪ್ರಕಾಶನ, 
ಇಲ್ಲವೆನ್ನು 

3. ಆವಿಷ್ಕರಣ , ಶೋಧನೆ 
disclaimer n. 1. ಹಕ್ಕುತ್ಯಾಗ, 2. ಹಕ್ಕನ್ನು | discredit . ಅಪಕೀರ್ತಿ, ಅಪಖ್ಯಾತಿ, ಕೆಟ್ಟ 
ನಿರಾಕರಿಸುವವನು 

ಹೆಸರು, ಅವಮಾನ, ಕಳಂಕ 
disclose V. ಪ್ರಕಟಿಸು, ಬಹಿರಂಗ ಮಾಡು discrepancy n. ವ್ಯತ್ಯಾಸ, ಭಿನ್ನತೆ, ಭೇದ, 

ಅಂತರ, ಫರಕು, ಅಸಾಂಗತ್ಯ 
disclosure n, ಪ್ರಕಟಗೊಂಡದ್ದು, ಬಹಿರಂಗ 

ಗೊಳಿಸುವಿಕೆ, ರಟ್ಟು ಮಾಡು, ಬಹಿರಂಗ | discretion n, ವಿವೇಕ, ವಿವೇಚನೆ, ಸ್ವಂತ 
ಗೊಂಡ ವಸ್ತು, ವಿಷಯ ಇತ್ಯಾದಿ 

ವಿವೇಚನೆ, ಯುಕ್ತಾಯುಕ್ತ ಪರಿಜ್ಞಾನ 
discomfortn. ಆಯಾಸ, ಅಸೌಖ್ಯ, at the discretion of ವಿವೇಕಾನುಸಾರ 
ನೆಮ್ಮದಿಗೇಡು, ಅನನುಕೂಲತೆ, ಅಸ್ವಸ್ಥತೆ discretionary 

power 
disconnect V, ಸಂಬಂಧ ಕಡಿ, ಬೇರ್ಪಡಿಸು, ವಿವೇಚನಾಧಿಕಾರ 
ಕಳಚು ಬೇರೆಮಾಡು 

with one's discretion 2020, 
disconnected adj, ಸಂಬಂಧ ಹರಿದ, ವಿವೇಚನೆಗೆ ತೋರಿದಂತೆ 

ಬೇರೆಯಾದ, ಸಂಬಂಧಿಸದ, ಹೊ೦ದಿಕೆ discriminate V, ತಾರತಮ್ಯ ಕಾಣು, ಪಕ್ಷಪಾತ 

ಯಿಲ್ಲದ, ಅಸಂಬದ್ಧ, ಪ್ರತ್ಯೇಕಿಸಿದ, ಅಸಂಗತ ಮಾಡು, ವಿವೇಚಿಸು 
disconnection n, ಸಂಬಂಧವನ್ನು ಕಡಿದು 

discriminate 

against 
ಹಾಕುವುದು, ಸಂಬಂಧಾಭಾವ, ಅಸಂಬದ್ಧತೆ ಯಾವುದಾದರೂ ಒಂದರ ವಿರುದ್ದ ಪಕ್ಷಪಾತ 
discontent n . ಅಸಮಾಧಾನ, ಅತೃಪ್ತಿ , ಮಾಡು 
ಅಸಂತುಷ್ಟಿ 

discrimination , ತಾರತಮ್ಯ , ಭೇದಭಾವ, 
discontinuance n . 1. ನಿಲುಗಡೆ, ತ್ಯಜಿಸಿ ಪಕ್ಷಪಾತ 
ಬಿಡುವುದು, ಮುಂದುವರಿಸದಿರುವಿಕೆ , ರದ್ದತಿ 

discuss V, ಚರ್ಚಿಸು, ವಿಚಾರಿಸು, ವಿವೇಚಿಸು 
discontinue V, ಸ್ಥಗಿತಗೊಳಿಸು, ನಿಲ್ಲಿಸು, | discussion n. ಚರ್ಚೆ , ವಿಚಾರಣ , ತರ್ಕ 
ಮುಂದುವರಿಸದಿರು 

disease n. ರೋಗ, ವ್ಯಾಧಿ 
discord n. 1. ವಿರೋಧ, ವೈಷಮ್ಯ , ಗೊಂದಲ, 
ತಕರಾರು, ಘರ್ಷಣೆ, 2. ಅಸಂಗತತೆ 

diseased adj. 1. ರೋಗಗ್ರಸ್ತ, ಕಾಯಿಲೆ 
discordant adj, ಸಾಮರಸ್ಯವಿಲ್ಲದ, ಹೊಂದಿಕೆ | 

ಹಿಡಿದ, 2 .ಕಮಗೆಟ್ಟ, ಹದಗೆಟ್ಟ 

disembargo V, ವ್ಯಾಪಾರ ನಿಷೇಧವನ್ನು ತೆಗೆದು 
ಯಿಲ್ಲದ, ಅಸಮಂಜಸ, ವಿಸಂಗತ 
discount V, ವಟ್ಟ ಕೊಡು ಅಥವಾ ಪಡೆ, | 

ಹಾಕು 
ಬಿಟ್ಟುಕೊಡು, ಕಡೆಗಣಿಸು 

| disembrak _ V , ಹಡಗು , ವಿಮಾನ 

ಮೊದಲಾದವುಗಳಿಂದ ವಸ್ತುಗಳನ್ನು ಇಳಿಸು, 
n, ವಟ್ಟ ,ಸೋಡಿ 
discourage V. ಎದೆಗುಂದಿಸು, ನಿರುತ್ಸಾಹ | disentanglement n. ತೊಡಕನು ತಪಿಸು, 

ದಡಕ್ಕೆ ತರು, ನೆಲಕ್ಕೆ ಇಳಿಸು 
ಗೊಳಿಸು, ಧೈರ್ಯಗೆಡಿಸು 

ಗೋಜುಬಿಡಿಸು, ಗೊಂದಲ ಪರಿಹರಿಸು 
discover V. 1. ತೆರೆಯನ್ನು ತೆಗೆ, ಕಾಣುವಂತೆ | 
ಮಾಡು, ಹೊರಗೆಡಹು, 2. ಕಂಡುಹಿಡಿ, ತಿಳಿ , 

disfigure V , ವಿಕಾರಗೊಳಿಸು, ಅಂದಗೆಡಿಸು, 
ಅರಿತುಕೊಳ್ಳು 

ಸೌಂದರ್ಯನಾಶ ಮಾಡು 
disfranchise V . ನಾಗರಿಕ ಹಕ್ಕನ್ನು ತೆಗೆ, 

ಪ್ರಾತಿನಿಧ್ಯ ತಪ್ಪಿಸು, ಓಟಿನ ಹಕ್ಕು ಕಸಿದುಕೊಳ್ಳು 


disfranchisement 

dismissal 
disfranchisement n, ಪ್ರಾತಿನಿಧ್ಯ ಹರಣ , | disinherit V, ವಾರಸು ತಪ್ಪಿಸು, ಉತ್ತರಾಧಿಕಾರ 
ಮತಹಕ್ಕು ಕಸಿತ, ಓಟು ಹರಣ 

ತಪ್ಪಿಸು 
disgrace V. ಪದಚ್ಯುತಿಗೊಳಿಸು, ಅವಮಾನ | disinheritance _ n . ಉತ್ತರಾಧಿಕಾರ 

ಮಾಡು, ಅಧಿಕಾರದಿಂದ ತಳ್ಳು , ಅಪ | ತಪ್ಪಿಸುವುದು, ಉತ್ತರಾಧಿಕಾರತ್ವ ನಿರಾಕರಣೆ 
ಕೀರ್ತಿತರು . 

| disintegrate V, ಬೇರೆ ಬೇರೆಯಾಗಿಸು , 
- ೧. ಪದಚ್ಯುತಿ, ಅವಮಾನ, ಅಪಕೀರ್ತಿ, ಶಿಥಿಲಗೊಳ್ಳು, ಭಾಗಗಳಾಗಿ ಒಡೆ, ಬಂಧ 
ಕೆಟ್ಟ ಹೆಸರು 

ಸಡಿಲಿಸು 
disgruntled adj. 1. ಅತೃಪ , ಅಸಂತುಷ, | disintegration n, ವಿಯೋಜನೆ, ವಿಭಜನೆ, 
ಗೊಣಗುವ, 2 . ದುಮ್ಮಾನದ 

ವಿದಳನ, ಶಿಥಿಲಗೊಳ್ಳುವಿಕೆ 
disguise V, ರೂಪ ಮರೆಮಾಡು, ವೇಷಧರಿಸು, | disinterested adj. 1. ನಿಃಸ್ವಾರ್ಥ, ನಿರ್ಲಿಪ್ಪ 
ವೇಷಾಂತರ ಹೊಂದು, ತಪ್ಪು ತಿಳಿವಳಿಕೆ ನೀಡು 2. ಅನಾಸಕ್ತ , ಅನಾಸಕ್ತಿ , ನಿರಾಸಕ್ತ , 
n, ವೇಷಾಂತರ, ಛದ್ಮವೇಷ, ಕೃತಕ 

* ಉದಾಸೀನ, 
ವರ್ತನೆ, ವಂಚನೆಯ ವೇಷ 

disjoin V. ಬೇರ್ಪಡಿಸು, ಕೀಲು ಬಿಡಿಸು, 
disgust V. ಅಸಹ್ಯ ಹುಟ್ಟಿಸು, ಬೇಸರಿಸು, ಓಕರಿಕೆ - ಅಗಲಿಸು, ಪ್ರತ್ಯೇಕಿಸು, ಜತೆ ಕಳಚು 
- ಬರಿಸು, ಹೇಸಿಕೆ ಬರಿಸು 

dislike V. ಇಷ್ಟಪಡದಿರು, ಅಸಹ್ಯಪಡು, ಅರುಚಿ 
n, ಜುಗುಪ್ಪ , ಹೇಸಿಕೆ, ಅಸಹ್ಯ , ಬೇಸರ | ತೋರು 
dishearten V, ಅಧೈರ್ಯ ಉಂಟುಮಾಡು, 

n, ಅಸಹ್ಯತೆ, ಬೇಡದಿರುವಿಕೆ, ಅಸಹನೆ, 
ನಿರುತ್ಸಾಹಗೊಳಿಸು , ಉತ್ಸಾಹ ತಗ್ಗಿಸು, ಎದೆ 

| ಇಷ್ಟವಿಲ್ಲದಿರುವಿಕೆ , ಶುಚಿರಾಹಿತ್ಯ 
ಗುಂದಿಸು 

dislocate V. ಅಸ್ತವ್ಯಸ್ತಗೊಳಿಸು, ಕೀಲು ತಪ್ಪಿಸು, 
dishonest adj. ವಂಚನೆಯ , ಮೋಸದ , ಕ್ರಮ ತಪ್ಪಿಸು, ಬಿಡಿಸು, ಗೊಂದಲಗೊಳಿಸು 
ಕೃತ್ರಿಮದ, ಅಪ್ರಾಮಾಣಿಕವಾದ | 

dislodge V, ನೆಲೆ ತಪ್ಪಿಸು, ಸ್ನಾನ ಚ್ಯುತಿಗೊಳಿಸು, 
dishonesty n , 1. ಅಪ್ರಾಮಾಣಿಕತೆ, 2. ಮೊಸ, | ಉಚ್ಚಾಟನೆಮಾಡು 

ವಂಚನೆ, 3. ಸೋಗು ಹಾಕುವಿಕೆ, ವೇಪ | disloyal adj, ನಿಷ್ಠೆಯಿಲ್ಲದ, ಅವಿಧೇಯ, 
ಧರಿಸುವಿಕೆ, ನಟನೆ 

ಅಪ್ರಾಮಾಣಿಕ 
dishonour V. 1. ಅಪಮಾನ ಮಾಡು, ಮಾನಕಳೆ, | dismal adj. ಮಂಕು ಕವಿದ, ನಿರುತ್ಸಾಹದ, 

ಹೆಸರುಗೆಡಿಸು , 2 . ಮಾನಭಂಗ ಮಾಡು, | ವಿಷಾದಕರ, ನಿರಾಶಾದಾಯಕ 
3. ಅಮಾನ್ಯ ಮಾಡು 

dismantle V. 1. ಕೆಡವು, ಕಳಚು, 2. ನೆಲಸಮ 
n, 1. ಅಗೌರವ, ಅವಮಾನ, ಮಾಡು 
ಅಪಕೀರ್ತಿ, ಕೆಟ್ಟ ಹೆಸರು , 2. ಅಮಾನ್ಯತೆ, | dismay V, ಭಯಪಡಿಸು, ದಿಗಿಲುಪಡು, 
ನಿರಾಕರಣೆ 

ನಿರುತ್ಸಾಹಗೊಳಿಸು 
disillusion n ಭ್ರಮನಿರಸನ 

n, ದಿಗಿಲು, ಭಯ , ಹೆದರಿಕೆ, ಅಂಜಿಕೆ 
disillusioned adj, ಭ್ರಮನಿರಸನಗೊಂಡ | dismember V. 1. ವಿಭಾಗಿಸು, ಮುರಿ, 2. ಅಂಗ 
disinfect V. ರೋಗಾಣು ನಾಶಪಡಿಸು , 1 ಚ್ಛೇದ ಮಾಡು, ಹೋಳುಹೋಳುಮಾಡು 

ಸೋಂಕಿನಿಂದ, ಶುದ್ದೀಕರಿಸು, ಸೋಂಕು ಕಳೆ | dismiss V, ವಜಾ ಮಾಡು, ಕೆಲಸದಿಂದ ತೆಗೆ, 
disinfectant n . ಕ್ರಿಮಿನಾಶಕ, ಕ್ರಿಮಿ ಸಂಹಾರಕ , | ತಳ್ಳಿಹಾಕು ( ಸಭೆ, ಜನಸಮೂಹ, 
ಸೋಂಕು ನಿವಾರಕ 

ಕಾರ್ಯಕ್ರಮ) , ಚೆದರಿಸು 
dismissal n ವಜಾ, ಬರಪು 


90 


disposition 
dismount 

dispensation of justice Do, 050 
dismount V 1. ವಾಹಾನಾದಿಗಳಿಂದ ಇಳಿ, 
ಕೆಳಗಿಳಿ, 2 . ಕಳಚು, ಬೇರ್ಪಡಿಸು 

ನಿಗ್ಟಹಣೆ 

, 2 . ಹಂಚು, 
disobedience n. 1 . ಅವಿಧೇಯತೆ, | dispense V . 1. ಕೋಡು 
2 . ಶಾಸನಭಂಗ 

3. ತೊಲಗಿಸು, ಬಿಡುಗಡೆ ಮಾಡು 
civil disobedience ಶಾಸನೋಲ್ಲಂಘನೆ, dispense With ಬಿಡುಗಡೆ ಹೊಂದು, 

ಆಜ್ಞೆಯ ಉಲ್ಲಂಘನೆ, ಕಾನೂನು ಭಂಗ ಕೊಟ್ಟುಕಳುಹಿಸು 
disobedient adj, ಅವಿಧೇಯತೆಯ , | disperse V , ಚದರು , ಚೆಲ್ಲಾಪಿಲ್ಲಿಯಾಗು , 
ಅವಿಧೇಯ 

ಎರಚು, ಹರಡು 
disobey V. 1. ಅವಿಧೇಯನಾಗು, 2. ಅಪ್ಪಣೆ | dispersed adj, ಚದರಿಹೋದ , 

ಮೀರು, ಅತಿಕ್ರಮಿಸು, ಆಜ್ಞೆ ಉಲ್ಲಂಘಿಸು, | ಚಲ್ಲಾಪಿಲ್ಲಿಯಾದ 
ಕಟ್ಟಳೆ ಮೀರು 

dispersion n. ಚದರಿಕೆ, ಪ್ರಸರಣ, ಹರಡಿಕೆ 
disorder V. 1. ಕ್ರಮತಪ್ಪಿಸು, ಗೊಂದಲಮಾಡು, | dispirited adj, ಹುರುಪುಗೆಟ , ನಿರುತಾಹದ, 
ಅಣಿಗೆಡಿಸು, 2. ಅಸ್ವಸ್ಥತೆಯುಂಟು ಮಾಡು | ಎದೆಗುಂದಿದ 

n, ಅವ್ಯವಸ್ಥೆ, ಅಸ್ವಸ್ಥತೆ, ಅಕ್ರಮ | displace V. ಕದಲಿಸು, ಸ್ಥಳಾಂತರಿಸು , 
disorderly adj, ಅವ್ಯವಸ್ಥಿತವಾದ, ಗೊಂದಲದ, | ಪದಭ್ರಷ್ಟಗೊಳಿಸು, ಉಚ್ಚಾಟಿಸು 
ಅಶಾಂತಿಯುತ 

displaced adj, ಕದಲಿಸಿದ, ಸ್ಥಳಾಂತರಿಸಿದ, 
disorganise V. ಕ್ರಮಗೆಡಿಸು, ರಚನೆಕೆಡಿಸು, ಪದಚ್ಯುತ 
- ಅವ್ಯವಸ್ಥೆಗೊಳಿಸು, ಅಸ್ತವ್ಯಸ್ತಗೊಳಿಸು 

displaced persons ಸ್ಥಳಭ್ರಷ್ಟರು, 
disown V. ತನ್ನದಲ್ಲವೆನ್ನು, ತ್ಯಜಿಸು, ನಿರಾಕರಿಸು, ನಿರಾಶ್ರಿತರು, ( ಆಶ್ರಯ ಕಳೆದುಕೊಂಡ) 
ತೊರೆ, ಸ್ವಾಮಿನಿಷ್ಠೆ ತ್ಯಜಿಸು | 

displacement n . ಉಚ್ಚಾಟನೆ , ಪಲ್ಲಟ, 
disparage V. ಅವಮಾನ ಮಾಡು, ಜರಿ, ಹೀಗಳೆ, ಪದಚ್ಯುತಿ, ಸ್ಥಾನಾಕ್ರಮಣ 
ಹೀನೈಸು, ಅಲ್ಲಗಳೆ 

display V, ಮೆರೆಸು, ತೋರಿಸು, ಪ್ರದರ್ಶಿಸು 
disparagement n . ಅನಾದರಣೆ, ನಿಂದೆ, 

n, ಪ್ರದರ್ಶನ, ಮೆರೆತ,ಕೋರನ 
ಅಗೌರವ 

display advertisement ಪ್ರದರ್ಶನದ 
disparate adj, ಅಸಮಾನವಾದ, ಪರಸ್ಪರ 

ಜಾಹಿರಾತು , ಆಕರ್ಷಕ ಜಾಹಿರಾತು 
- ಸಂಬಂಧವಿಲ್ಲದ, ಭಿನ್ನವಾದ, ವ್ಯತ್ಯಸ್ತವಾದ 

displeasure n, ಅಸಂತೋಷ, ಅಸಮಾಧಾನ 
disparity n. ಅಸಮತೆ, ಭಿನ್ನತೆ, ತಾರತಮ್ಯ , ಭೇದ 

disposal n. ವಿಲೆ, ಹಸ್ತಾಂತರ, ವಿಲೆವಾರಿ 
dispassionately adv, ಪಕ್ಷಪಾತವಿಲ್ಲದೆ, 
ಪಕ್ಷವಹಿಸದೆ, ಉದ್ರೇಕವಿಲ್ಲದೆ, ರಾಗ 

dispose V. ವಿಲೇವಾರಿ ಮಾಡು, ಹಸ್ತಾಂತರಿಸು 
ದ್ವೇಷರಹಿತವಾಗಿ 

dispose of ಹಸ್ತಾಂತರ ಮಾಡಿಬಿಡು, 
dispatch V, ರವಾನಿಸು, ಕಳುಹಿಸು | 

ವಿಲೇವಾರಿ ಮಾಡಿಬಿಡು 
dispel V, ದೂರೀಕರಿಸು, ಇಲ್ಲವಾಗಿಸು, ಸಂಶಯ | 

| disposition n. 1. ಕ್ರಮಪಡಿಸುವಿಕೆ, ವಿನ್ಯಾಸ, 
ನಿವಾರಿಸು 

ಜೋಡಣೆ, ವ್ಯವಸ್ಥೆಗೊಳಿಸುವಿಕೆ, 2. ವಿಲೇ 
dispensary n, ಔಷಧಾಲಯ 

ವಾರಿ, 3. ಯೋಜನೆ ಏರ್ಪಾಟು, ಮನೋ 
dispensation n. 1. ವಿತರಣ , ಹಂಚುವಿಕೆ, 

ಧರ್ಮ , ಮನೋವೃತ್ತಿ 
ವಿಲೇವಾರಿ, 2 . ವಿಶೇಷ ಅನುಗ್ರಹ, 

statement of disposition ವಾಸ್ತವಿಕ 
ವಿನಿಯೋಗ, ವ್ಯವಸ್ಥೆ , ದೈವನಿಯಮ 

ಸ್ಥಿತಿಯ ತಃಖ್ಯೆ 


91 


dispossess 


dissimilar 


dispossess V. 1. ಜಾಗಬಿಡಿಸು, ಹೊರಹಾಕು, | dissatisfied adj. ಅಸಂತುಷ್ಟ , ಅತೃಪ್ತ , 

2 . ಕಸಿದುಕೊಳ್ಳು, ಕಿತ್ತುಕೊಳ್ಳು, 3. ದೆವ್ವ ಅಸಮಾಧಾನ ಹೊಂದಿದ 
ಬಿಡಿಸು , ಉಚ್ಚಾಟನೆ ಮಾಡು, ಸ್ಥಾನ | dissect v, ವಿಭಜಿಸು, ಅಂಗವಿಭಜನೆ ಮಾಡು, 
ಭ್ರಷ್ಟಗೊಳಿಸು 

ಆಳವಾಗಿ ವಿಮರ್ಶಿಸು 
dispossession n. 1. ಹೊರದೂಡಿಕೆ, 

dissemble V. 1. ಮರೆಮಾಡು, ಮುಚ್ಚಿಡು, 
ಉಚ್ಚಾಟನೆ , 2 . ಸುಲಿಗೆ , ಕಿತ್ತುಕೊಳ್ಳುವಿಕೆ , 

ನಿರ್ಲಕ್ಷಿಸು, 2. ಕಂಡೂಕಾಣದಿರು, 3. ನಟಿಸು , 
3. ದೆವ್ವ ಬಿಡಿಸುವಿಕೆ 

ಸೋಗುಹಾಕು 
disproportionate adj. 1. ಅಸಮಾನವಾದ, 

disseminate V. ಹೊರಗೆಡಹು, ಪ್ರಸಾರ 
ಪ್ರಮಾಣ ತಪ್ಪಿದ, ಅಸಮಪ್ರಮಾಣದ, 

ಮಾಡು, ಪ್ರಚುರಪಡಿಸು 
2. ಪರಸ್ಪರ ಹೊಂದಿಕೆ ಇಲ್ಲದ, 3, ಏರು 
ಪೇರಾದ, ಹೆಚ್ಚುಕಡಿಮೆಯಾದ, 

dissemination n, ಪ್ರಸಾರ, ಹರಡುವಿಕೆ, 

ಹಬ್ಬಿಸುವಿಕೆ 
disprove v. 1. ಅಲ್ಲಗಳೆ , ತಪ್ಪೆಂದುತೋರಿಸು, 
2. ಖಂಡಿಸು, ವಿರೋಧಿಸು 

dissent V. ಒಪ್ಪದಿರು, ಭಿನ್ನಾಭಿಪ್ರಾಯದೊಂದು 
dispute V. 1. ಕಾಪಾಡು, ಮೊಕದ್ದಮೆ ಹೂಡು, 

_ n, ಅಸಮ್ಮತಿ, ನಿರಾಕರಣೆ, ಭಿನ್ನಾಭಿಪ್ರಾಯ 
ವಾದಿಸು , 2. ಖಂಡಿಸು , ವಿರೋಧಿಸು , dissenting minutes ಪ್ರತಿಕೂಲಾಭಿ 
3. ಚರ್ಚಿಸು, ವಾದಹೂಡು, ವಾದಿಸು 

ಪ್ರಾಯದ, ಅಸಮ್ಮತ ಭಿನ್ನವಾದ ವರದಿ, 
_ n. 1. ವಾಗ್ವಾದ, ತಂಟೆ, ತಕರಾರು, 

ಸೂಚನೆ, ವಿವರಣೆ 
ವಿವಾದ, 2. ಜಗಳ, ಭಿನ್ನಾಭಿಪ್ರಾಯ 

dissenting vote ಪ್ರತಿಕೂಲ ಮತ, 
disputed adj. 1 . ವಿವಾದಾಸ್ಪದವಾದ, 

ಅಸಮ್ಮತಿಯ ಮತ, ಭಿನ್ನಾಭಿಪ್ರಾಯದ ಮತ, 
ತಕರಾರಿಗೊಳಗಾದ, ಜಗಳದಲ್ಲಿರುವ, 

ವಿರುದ್ಧವಾದ ಓಟು 
2. ನ್ಯಾಯಾಲಯದಲ್ಲಿರುವ 

dissenter n. ಭಿನ್ನಾಭಿಪ್ರಾಯದ ವ್ಯಕ್ತಿ , ಪ್ರತಿ 

ಕೂಲದ ದೃಷ್ಟಿಯವನು 
disqualification n. ಅನರ್ಹತೆ, ಅಪಾತ್ರತೆ 

dissentient adj. ಭಿನ್ನಮತೀಯ, ವಿರುದ್ಧಾಭಿ 
disqualified adj. ಅನರ್ಹ, ಅಪಾತ್ರನಾದ, 

ಪ್ರಾಯದ, ಬಹುಮತದ ಅಭಿಪ್ರಾಯವನ್ನು 
ಅನರ್ಹಗೊಂಡ 

ಒಪ್ಪದ 
disqualify V. ಅನರ್ಹಗೊಳಿಸು , ಯೋಗ್ಯತೆ 

dissension , ವೈಮನಸ್ಯ, ಕಲಹ, ವಿರೋಧ, 
ಇಲ್ಲವೆನ್ನು 

ಭಿನ್ನಾಭಿಪ್ರಾಯ, ಮತಭೇದ 
disregard V . ಅಲಕ್ಷಿಸು , ಉಪೇಕ್ಷಿಸು | 

* | dissertation n. ದೀರ್ಘವಾದ ಪ್ರಬಂಧ, ಒಂದು 
ಅನಾದರಿಸು, ಕಡೆಗಣಿಸು, ನಿರಾಕರಿಸು 

ವಿಷಯದ ವಿವರವಾದ ನಿರೂಪಣೆ, 
n, ಅಲಕ್ಷ , ಉಪೇಕ್ಷೆ, ಅನಾದರಣೆ 

ಮಹಾಪ್ರಬಂಧ, ಉಪನ್ಯಾಸ 
disrespect n, ತಿರಸ್ಕಾರ, ಅವಮಾನ, ಅಗೌರವ, | disservice n, ಅಪಕಾರ, ಹಾನಿ, ಕೆಡುಕು 
ಉಪೇಕ್ಷೆ ಅವಮಯ್ಯಾದೆ 

dissident n, ಅತೃಪ್ತ ವ್ಯಕ್ತಿ , ಭಿನ್ನಮತೀಯ, 
disrupt V. 1. ಅಡ್ಡಿಪಡಿಸು, ಭಂಗ ಮಾಡು, | 

ಅಸಂತುಷ್ಟನಾದವನು 
2.ಸ್ಫೋಟಗೊಳಿಸು 

dissimilar adj, ಅಸಮಾನವಾದ, ಹೋಲಿಕೆ 
disruptive adj . ಒಡಕುಂಟುಮಾಡುವ, 

ಯಿಲ್ಲದ, ಹೊಂದಿಕೊಳ್ಳದ, ಭಿನ್ನಮತದ, 
ಅಡ್ಡಿಪಡಿಸುವ 

ವಿದೃಶ 
dissatisfaction , ಅತೃಪ್ತಿ , ಅಸಂತುಷ್ಟಿ, 

ಅಸಮಾಧಾನ 


92 


diurnal 


dissimulation 


dissimulation n 1. ಮರೆಮಾಚುವಿಕೆ, | distinctive adj. ಭೇದವುಳ್ಳ , ಭಿನ್ನತಾ 

ಮುಚ್ಚಿಡುವಿಕೆ, 2. ನಟನೆ, ಸೋಗು, ವೇಷ, | ಸೂಚಕವಾದ, ವಿಶಿಷ್ಟ, ವಿಲಕ್ಷಣವುಳ್ಳ 
ತೋರಿಕೆ 

distinguish V. ಭೇದ ಮಾಡು, ವ್ಯತ್ಯಾಸತೋರಿಸು, 
dissipate V. 1. ಚದರಿಸು, ಚೆಲ್ಲಾಪಿಲ್ಲಿ ಮಾಡು, ಭೇದತೋರಿಸು 

2. ಕಣ್ಮರೆಯಾಗಿಸು, ಕರಗಿಸು, 3. ಪೋಲು| distinguished adi, ಪ್ರಸಿದ , ಖಾತ, ಮಹತ 
ಮಾಡು, ವ್ಯರ್ಥಮಾಡು 

ಪೂರ್ಣ, ಗಣ್ಯ , ಗಣನೀಯ 
dissociate V. ಬೇರ್ಪಡು, ಜತೆಬಿಡು, ಅಗಲಿಸು, | distotv, ವಿರೂಪಗೊಳಿಸು, ಆಕಾರ ಕೆಡಿಸು . 
ಒಡಗೂಡದಿರು, ಬೇರೆಯಾಗು, ಬೇರೆ ಮಾಡು 

ತಿರಿಚು, ವಿಕೃತಗೊಳಿಸು 
dissolute V, ನೀತಿಗೆಟ್ಟ , ಹದಗೆಟ್ಟ, ಲಂಪಟ | distraction n. ಚಿತ್ತ ಚಾಂಚಲ್ಯ , ಚಿತ್ತಭ್ರಮಣೆ 
ತನದ, ವ್ಯಭಿಚಾರಿಯಾದ 

distress V. ಅತಿಕಷ್ಟಕ್ಕೆ ಸಿಕ್ಕಿಸು, ಗೋಳುಗುಟ್ಟಿಸು, 
dissolution n. 1. ಬೇರೆಯಾಗುವಿಕೆ , 

ತೊಂದರೆ ಕೊಡು 
2. ಕರಗುವಿಕೆ, 3. ಸಂಬಂಧ ಮುರಿಯುವಿಕೆ, 

n, 1. ಅತಿನೋವು, ಬೇಗುದಿ, 
4. ಸಾವು, ಮರಣ , 5. ಮುಕ್ತಾಯ, ಸಮಾಪ್ತಿ, 

2. ಕೊರತೆ, ಅಭಾವ, 3. ಕಷ್ಟದಶೆ , 4. ಬಳಲಿಕೆ, 
ವಿಸರ್ಜನೆ 

ಆಯಾಸ 
dissolve V. 1. ರದ್ದು ಮಾಡು, ವಿಸರ್ಜಿಸು, | 

| distributary adj, ವಿಭಾಗವಾಗುವ, ಹಂಚುವ 
2 . ಬರಖಾಸ್ತು ಮಾಡು, 3. ಕರಗು, | 
4. ಕರಗಿಸು, 5. ದ್ರವೀಕರಿಸು 

೧. ನದಿಯ ಶಾಖೆ, ನಾಲೆ 
dissuadev, ತಡೆ, ತಪಿಸು, ಸಲ ದೆಂದು | distribute V . ವಿತರಣೆ ಮಾಡು, ಹಂಚು 
ಬೋಧಿಸು, ಭಿನ್ನಾಭಿಪ್ರಾಯ ಬರುವಂತೆ | district n. ಜಿಲ್ಲೆ 
ಮಾಡು 

district board ಜಿಲ್ಲಾಮಂಡಳಿ 
distance n, ದೂರ, ಅಂತರ, ಅವಕಾಶ 

district jail ಜಿಲ್ಲಾ ಜೈಲು, ಜಿಲ್ಲಾ ಸೆರೆಮನೆ 
distant adj. 1 . ದೂರದ, ಬಹಳ ಅಂತರವುಳ , 

district magistrate ಜಿಲ್ಲಾ 
2. ಸಲಿಗೆ ಇಲ್ಲದ, ಬಿಗುಮಾನದ 

ಮ್ಯಾಜಿಸ್ಟ್ರೇಟು, ಜಿಲ್ಲಾ ದಂಡಾಧಿಕಾರಿ 
distemper V, ಮನಸ್ತಾಪ ತರು, ವ್ಯಾಕುಲ | distrust V, ನಂಬದಿರು, ಅವಿಶಾಸಪಡು 

ಉಂಟುಮಾಡು, ವಿಕಾರಗೊಳಿಸು, ಹದಗೆಡಿಸು 
distend V. ಉಬ್ಬಿಸು,ಊದಿದೊಡ್ಡದು ಮಾಡು, | 

n, ಅಪನಂಬಿಕೆ , ಅವಿಶ್ವಾಸ 

distrub V. ಕೋಭೆಗೊಳಗುಮಾಡು, ತೊಂದರೆ 
ಹಿಗ್ಗಿಸು 

ಮಾಡು , ಮನಸ್ಸನ್ನು ಕಲಕು , ಗೊಂದಲ 
distil V. ಬಟ್ಟಿಯಿಳಿಸು, ಸಾರತೆಗೆ, ಮದ್ಯವನ್ನು ತೆಗೆ | ಗೊಳಿಸು, ಶಾಂತಿಕೆಡಿಸು, ಗಲಭೆ ಮಾಡು 
distillation n . 1 . ತೊಟ್ಟು ತೊಟ್ಟಾಗಿ | disturbance n, ಕೋಟೆ, ಗೊಂದಲ, ಗಲಾಟೆ. 
ಬೀಳಿಸುವಿಕೆ , ಹನಿಯುವಿಕೆ, 2. ಆಸವ, ಸಾರ, 

ಗಲಭೆ, ಆತಂಕ, ಶಾಂತಿಭಂಗ | 
3. ಶುದ್ದೀಕರಣ 
distillery n, ಬಟ್ಟಿ ಇಳಿಸುವ ಮನೆ, ಡಿಸ್ಟಿಲರಿ, | 

disunity n. ಬೇರೆಯಾಗುವುದು , ಅಗಲಿಕೆ , 
ಬಟ್ಟಿಮನೆ 

ವಿಚ್ಛೇದ, ಭೇದ, ಒಡಕು, ವೈಮನಸ್ಯ 

ditch V, 1. ಕಂದಕತೋಡು 
distinct adj. 1. ಒಂದೇತರವಲ್ಲದ, ಭಿನ್ನವಾದ, 

, 2 . ಕೈಕೊಡು, 
2. ಸ್ಪಷ್ಟವಾದ, 3. ಅಸಾಮಾನ್ಯ 

ಮೋಸಮಾಡು, 3 . ಹಳ್ಳಕ್ಕೆ ಬೀಳಿಸು , 
distinction n. 1. ವೈಶಿಷ್ಟ್ಯ , ವ್ಯತ್ಯಾಸ, | ditton, ಅದೇ , ತದತು ಸದರಿ, ಪ್ರತಿನಕಲು 

4. ಭಂಗಗೊಳಿಸು 
ಭೇದಗಣನೆ, 2.ಶ್ರೇಷ್ಠದರ್ಜೆ 

diurnal adj. ದೈನಂದಿನ, ಪ್ರತಿದಿನದ, ದೈನಿಕ 


dive 


dock 


dive V. 1. ನೀರಿನಲ್ಲಿ ತಲೆ ಮುಂದಾಗಿ ಧುಮುಕು , | dividend n. ಲಾಭಾಂಶ | 
ಮೂಲಕ್ಕೆ ಹೋಗು, ಆಳವಾಗಿ ಯೋಚಿಸು, 

| divine adj. ದೈವಿಕ, ಪವಿತ್ರವಾದ, ಅಮಾನುಷ, 
2 . ಕೆಳಕ್ಕೆ ಇಳಿ , 4. ಮುಳುಗು | 

ದೈವದತ್ತ ಶಕ್ತಿಯ 
_ n . 1. ನೀರಿನಲ್ಲಿ ಹಾಕಿದ ಮುಳುಕು , 

V. 1. ಮುಂಗಾಣು,ಊಹಿಸು, 2. ಭವಿಷ್ಯ 
ಧುಮುಕುವಿಕೆ, ಮರೆಯಾಗುವಿಕೆ, 2. ವಿಮಾನ 

ವನ್ನು ತಿಳಿ, ಭವಿಷ್ಯ ಹೇಳು, 3.ಶೋಧಿಸು, 
ಚಾಲನೆಯಲ್ಲಿ ಕೆಳಗೆ ಇಳಿಯುವಿಕೆ 

ದಿವ್ಯಜ್ಞಾನದಿಂದ ಕಂಡುಹಿಡಿ 
dive bomber ಧುಮುಕು ಬಾಂಬರ್ divinity . ದೈವತ್ವ , ದಿವ್ಯತೆ | 
ವಿಮಾನ, ಗುರಿಯತ್ತ ಧುಮುಕಿ ನಾಶಮಾಡುವ 

divisible adj, ವಿಭಾಜ್ಯ ಭಾಗಿಸಲಾಗುವ, 
ವಿಮಾನ 

ಭಾಗಿಸಬಲ್ಲ 
diver _ n, ನೀರಿನಲ್ಲಿ ಮುಳುಗುವವ, ಮುಳುಕ, 

division n. 1. ವಿಭಜನೆ, ವಿಭಾಗ, ತರಗತಿ, 
ಈಜಾಟದಲ್ಲಿ ಸಮರ್ಥ 

2. ನಗರ ವಿಭಾಗ, 3. ಸೈನಿಕರ ವಿಭಾಗ 
diverge v. 1. ಚದರು, 2. ದಿಕ್ಕು ಬೇರೆಮಾಡು, | 

division bench ವಿಭಾಗ ಪೀಠ, ಖಂಡ 
3. ಹಾದಿ ತಿರುಗಿಸು, 4. ಚರ್ಚೆಯಲ್ಲಿ ಬೇರೆ 

ಪೀಠ 
ದಾರಿ ಹಿಡಿ 
divergency n. ಚದರುವಿಕೆ, ದಿಕ್ಕುಬೇರೆ 

division Cout ವಿಭಾಗನ್ಯಾಯಾಲಯ 
ಯಾಗುವಿಕೆ, ಮಾರ್ಗಭೇದ 

divorce n, ವಿವಾಹ ವಿಚ್ಛೇದನ, ಅಗಲುವಿಕೆ, 

ದೂರವಾಗುವಿಕೆ,ಸೋಡಚೀಟಿ 
divergent adj, ಬೇರೆ ದಿಕ್ಕಿಗೆ ತಿರುಗುವ, 
ಭಿನ್ನ ಭಿನ್ನವಾದ 

divorced from reality ಸತ್ಯಕ್ಕೆ 

ದೂರವಾದ, ವಾಸ್ತವಿಕತೆಗೆ ದೂರವಾದ, ಸತ್ಯಕ್ಕೆ 
diverse adj. 1. ಭಿನ್ನವಾದ, ಬೇರೆಯ , 

ಸಂಬಂಧ ಪಡದ 
2. ಬದಲಾಯಿಸುವ ಲಕ್ಷಣವುಳ್ಳ 

| divulge V. ಬಯಲು ಮಾಡು, ರಹಸ್ಯವನ್ನು 
diversify V. 1. ವೈವಿಧ್ಯಗೊಳಿಸು, ನಾನಾರೂಪ| 

ರಟ್ಟುಮಾಡು, ಹೊರಗೆಡಹು, ಗುಟ್ಟನ್ನು 
ತರು , 2 . ಬಂಡ ವಾಳವನ್ನು ಬೇರೆ | 

ಪ್ರಕಟಿಸು, ಬಹಿರಂಗಪಡಿಸು 
ಉದ್ಯಮಗಳಲ್ಲಿ ಹೂಡು 

| dizzy adj . 1. ಅತ್ಯುನ್ನತ, ತಲೆತಿರುಗುವ, 
diversion n. 1 . ಕ್ರಮ ಬದಲಾವಣೆ, | 

| 2. ತಲೆಸುತ್ತು ಬರಿಸುವ, 3. ಕಕ್ಕಾಬಿಕ್ಕಿಯಾದ 
ಮಾರ್ಗಭೇದ, ವಿಪಯಾಂತರ ಬದಲಿಕೆ , | 
2 . ವಿನೋದ 

| do V. ಹಾಕು, ಇಡು, ನೀಡು, ಕೊಡು, ಸಲ್ಲಿಸು, 

ಉಂಟುಮಾಡು ಇತ್ಯಾದಿ ಅನೇಕಾರ್ಥ ಸಾಧಕ 
diversion channel ಪದ್ಯಾಯ ಮಾರ್ಗ , 
ಪ್ರವಾಹಕ್ಕೆ ಮಾರ್ಗಾ೦ತರ , ಪ್ರವಾಹ 

do away with ದೂರ ಮಾಡು, 
ಬದಲಿಸುವ ನಾಲೆ 

ತೊಲಗಿಸು, ಬಿಟ್ಟುಬಿಡು, ತೆಗೆದುಬಿಡು, ರದ್ದು 
diversion tunnel ಬೇರೆಡೆಗೆ ಸಾಗುವ | 

ಮಾಡು 
ಸುರಂಗ | 

have to do with ಸಂಬಂಧವನ್ನು 
divert v. 1. ನದಿ ಮೊದಲಾದವನ್ನು ಬೇರೆಕಡೆಗೆ | 

ಮುಂದುವರಿಸು 
ತಿರುಗಿಸು, 2 . ವಿನೋದಗೊಳಿಸು 

docile adj. ಸಾಧುವಾದ, ಮುಗ್ಧ, ಹೇಳಿದಂತೆ 
divest V . ಕಸಿದುಕೊಳ್ಳು ಪದಚ್ಯುತಿಗೊಳಿಸು, ತೊರೆ| 

ಸು , ತೊರೆ | ಕೇಳುವ, ನಮ್ಮ 
divide V ವಿಭಜಿಸು, ವಿಭಾಗಿಸು, ಒಡೆ, ವಿಂಗಡಿಸು 

dock n ಹಡಗು ಕಟ್ಟೆ 
dividing line ವಿಭಜಿಸುವ ರೇಖೆ, 

dry dock ಒಣ ಹಡಗು ಕಟ್ಟೆ , 
ಪ್ರತ್ಯೇಕಿಸುವ ರೇಖೆ 

ನಿರ್ಜಲಗೊಳಿಸಿದ ಹಡಗು ಕಟ್ಟೆ 


ಧಾತು 


94 


dominant 


docker 


Wet dock ಜಲ ಹಡಗುಕಟ್ಟೆ, ನೀರು | dogman. ಹಠವಾದ, ಅಂಧವಿಶ್ವಾಸ, ರಾದ್ದಾಂತ, 

ವಿಚಾರಕ್ಕೆಡೆಕೊಡದ ನಂಬಿಕೆ , ಮತೀಯ 
ತುಂಬಿದ ಹಡಗುಕಟ್ಟೆ 

ಸಿದ್ದಾಂತ 
docker n. ಬಂದರಿನ ಕಾರ್ಮಿಕ 
docket n. ವಿಷಯಸೂಚಿ, ಯಾದಿ, ವಿವರಣ ಪತ್ರ | dogmatic adj, ದುರಭಿಮಾನದ, ನಿಶ್ಚಿತಾಭಿ 

ಪ್ರಾಯದ, ದರ್ಪದ, ಮತೀಯ ಸಿದ್ದಾಂತದ, 
dockyard n, ನೌಕಾಂಗಣ, ಹಡಗುಕಟ್ಟೆಯ 

ಜಬರದಸ್ತಿನ 
ಅಂಗಳ 

dogmatize V. ಹಟ ಹಿಡಿ, ಸಿದ್ದಾಂತವಾಗಿ 
doctor V ವೈದ್ಯವೃತ್ತಿಯಲ್ಲಿರು, ಔಷಧಿ ಕೊಡು, 

ನಿರೂಪಿಸು, ದುರಭಿಮಾನಹೊಂದು, ಅಧಿಕಾರ 
ಚಿಕಿತ್ಸೆಮಾಡು, ಹೇಳಿಕೊಟ್ಟ, ಹೇಳಿಬರೆಸಿದ 

ವಾಣಿಯನ್ನು ಉಪಯೋಗಿಸು 
ಸಾಕ್ಷಿ ಹೇಳಿಕೆ ಇತ್ಯಾದಿ 

doidrums n, ನಿರುತ್ಸಾಹ, ವಿಷಾದ, ಮಾಂದ್ಯ 
n, ವೈದ್ಯ 

ಜಡತೆ, ಯಥಾಸ್ಥಿತಿ 
doctrinaire adj. ಸೈದ್ದಾಂತಿಕ, ಶುಷ್ಕತಾತ್ವಿಕ, | 

dole _ V, ಭಿಕ್ಷೆ ನೀಡು, ಜಿಪುಣತನದ ದಾನ, 
ತಾತ್ವಿಕ, ಕಾರ್ಯಸಾಧ್ಯವಲ್ಲದ 

ಅಷ್ಟಿಷ್ಟು ತುಗುಚು 
doctrine n, ನಂಬಿಕೆ, ವಾದ, ತತ್ವ , ಮತ, 

n, 1 . ದಾನ, ಧರ್ಮ , 2. ಅನ್ನ , ಬಟ್ಟೆಯ 
ಸಿದ್ದಾಂತ, ಉಪದೇಶ | 

ಭಿಕ್ಷೆ ಬಿಗುವಾದ ಭಿಕ್ಷೆ 3. ನಿರುದ್ಯೋಗಭತ್ಯ 
document V, ದಾಖಲಿಸು 

doleful adj. ಗೋಳುಕರೆಯ , ವ್ಯಥೆಗೊಳಿಸುವ, 
_ n ದಸ್ತಾವೇಜು, ದಾಖಲೆ, ಕಾಗದಪತ್ರ 

- ದುಃಖದ, ನಿರಾಶೆಯ 
documentaries ಸಾಕ್ಷ್ಯಚಿತ್ರಗಳು 

domain n. ರಾಷ್ಟ್ರ, ರಾಜ್ಯ ಪ್ರದೇಶ, ಆಧಿಪತ್ಯ 
documentary evidence ಅಧಿಕಾರ ಪರಧಿ, ಪ್ರಭಾವಕ್ಷೇತ್ರ 
ದಸ್ತಾವೇಜನ, ಪುರಾವೆ, ಸಾಕ್ಷ್ಯ ದಾಖಲೆಯ 

dome n. ಗುಮ್ಮಟ, ಭುವನೇಶ್ವರಿ, ಗುಂಬಜು 
ಸಾಕ್ಷ್ಯ 

domestic adj. 1. ಗೃಹಸಂಬಂಧಿ, ಸಂಸಾರದ, 
documentary feature ಸಾಕ್ಷಾಧಾರ | ಮನೆಯೊಳಗಿನ, ಗೃಹಕೃತ್ಯದ, ಸ್ವಂತದ, 
ಗಳುಳ್ಳ ದಾಖಲೆಗಳನ್ನಾಧರಿಸಿದ ಚಲನಚಿತ್ರ | 

2. ಸ್ವದೇಶ ಸಂಬಂಧೀ , ಸ್ವದೇಶೀ 
documentary film ದಾಖಲೆಗಳನ್ನು | domestic n. 1. ಮನೆಯ ನೌಕರ, ಚಾಕರ. 
ಅನುಸರಿಸಿ , ಪ್ರಮಾಣಪೂರ್ವಕ , ಸಿದ್ಧಪಡಿಸಿದ, | ಮನೆಯಾಳು, 2. ಪಳಗಿದ ಪಶು 
ಚಲನ ಚಿತ್ರ 

domestic animal DOBIJI, 
dodge V. 1. ತಪ್ಪಿಸಿಕೊಳ್ಳು, ಬಚಾವಾಗು , || 
ಜಾರಿಕೊಳ್ಳು, ನುಣುಚಿಕೊಳ್ಳು, 2. ಕುಟ | 

domesticate V. ಪಳಗಿಸು, ಒಗ್ಗುವಂತೆಮಾಡು 
ಲೋಪಾಯಗಳನ್ನು ಉಪಯೋಗಿಸುವ 

domicile V, ನೆಲೆಗೊಳಿಸು, ಸ್ಥಾಪಿಸು, ನೆಲಸು, 
_ n. ಬಚಾವಣೆ, ಠಕ್ಕು , ಯಾಂತ್ರಿಕ 

ವಾಸಮಾಡು 
ಉಪಾಯ , ಚತುರಉಪಾಯ , ಕುಶಲ ವಿಧಾನ 

_ n. 1. ಮನೆ, ಗೃಹ, ಜಾಗ, 2. ಕಾಯಂ 
doer n ಕರ್ತ, ಕೆಲಸಗಾರ 

ನಿವಾಸ, 3. ಕಾಯಂ ವಾಸ ಸ್ಥಳ 
dog V. ಬೆನ್ನು ಹಿಡಿದು ಹೋಗು, ಬೆನ್ನಟ್ಟು 

dominance , ಆಡಳಿತ, ಅಧಿಕಾರ, ಪ್ರಾಧಾನ್ಯ 
n, ನಾಯಿ , ಶುನಕ , ಕುನ್ನಿ 

ಮಹತ್ವ , ಪ್ರಾಬಲ್ಯ, ಪ್ರಭುತ್ವ 
dogged adj, ದೃಢ ನಿರ್ಧಾರವುಳ್ಳ , ಹಟಮಾರಿ | 

dominant adj, ಪ್ರಬಲ, ಪ್ರಮುಖ, ಪ್ರಧಾನ, 
ಯಾದ, ಮೊಂಡ, ಛಲವಾದಿ ಕಾರ್ಯಸಾಧಕ 

ಅತ್ಯುನ್ನತ ಮಹತ್ವದ 


95 . 


dominate 


down 


dominate v. 1. ಆಳು, ಪ್ರಭಾವ ಬೀರು, | double adj, ಜೊತೆ, ಎರಡು, ಜೋಡು, ಜಂಟಿ, 

2. ಪ್ರಧಾನವಾಗಿರು, ಪ್ರಬಲವಾಗಿರು , | ದ್ವಿಗುಣಿತ, ಇಬ್ಬಗೆಯ 

ನಿಯಂತ್ರಿಸು, 3. ಅಧಿಕಾರಿಯಂತಿರು double V, ಎರಡರಷ್ಟು ಮಾಡು, ದ್ವಿಗುಣಿಸು, 
domination n. 1. ಪ್ರಭುತ್ವಾಧಿಕಾರ, ಪ್ರಾಬಲ್ಯ ದುಪ್ಪಟ್ಟು ಮಾಡು 
ಪ್ರಾಮುಖ್ಯ , 2. ಆಡಳಿತ , ಸ್ವಾಧೀನ 

n, ನಕಲು, ಕಾಪಿ, ಕಪಟ, ವಂಚಕ 
domineer V, ದರ್ಪ ತೋರಿಸು, ಪೀಡಿಸು , 

double cross ವಂಚಿಸು , ಮೋಸಮಾಡು 
ಕಾಡಿಸು , ಜಬರ್‌ದಸ್ತಿ ತೋರಿಸು, 
ನಿರಂಕುಶನಂತಿರು 

double dealing ಕಪಟಾಚರಣೆ, ವಂಚನೆ, 

ಮೋಸ 
dominion n: 1. ಒಡೆತನ, ಆಡಳಿತ, ಪ್ರಭುತ್ವ 
ಆಧಿಪತ್ಯ , ಪರಮಾಧಿಕಾರ, 2. ರಾಜ್ಯ , ರಾಷ್ಟ್ರ 

double edged ಎರಡು ಕಡೆಯೂ , 
dominion status 

ಅಲಗುಳ್ಳ ಎರಡೂ ಕಡೆ ಮಾರಕ 
ಸ್ವಾಮಿತ್ವ, ಸ್ವತಂತ್ರ 

| double taxation ಇಮ್ಮಡಿಕರಭಾರ, ದ್ವಿಮುಖ 
ರಾಜ್ಯಾಧಿಕಾರ 

ತೆರಿಗೆ 
donation , ದಾನ, ಕೊಡುಗೆ, ದತ್ತಿ 

doubt V. ಅನುಮಾನಿಸು, ಸಂದೇಹ ಪಡು, 
doneen, ದಾನ ಪಡೆದವನು, ಆದಾತ, 

ಸಂಶಯ ಹೊಂದು 
ದಾನಗ್ರಾಹಿ, ಪ್ರತಿಗ್ರಹಿ 

n, ಸಂಶಯ , ಸಂದೇಹ, ಅನುಮಾನ 
donor 7 , ದಾನಿ, ದಾತ 

benefit at doubt ಸಂದೇಹಲಾಭ, 
doom V. ಶಿಕ್ಷೆ ವಿಧಿಸು, ಶಿಕ್ಷಿಸು , ದಂಡಿಸು, 

ಸಂಶಯದ ಲಾಭ 
ನಾಶಪಡಿಸು, ಮುಳುಗಿಸು 

doubtful adj. ಸಂದಿಗ್ಧ , ಅನುಮಾನಾಸ್ಪದ, 
n, 1. ದುಗ್ವಿಧಿ, ದುರದೃಷ್ಟ, ಕಾನೂನು, 

( ಸಂಶಯಪೂರಿಕ ಸಂದೇಹಾಸ್ಪದ 
ವಿಧಿ, ಶಾಸನ, ದಂಡಾದೇಶ ( ನ್ಯಾಯಾಲಯ 

doubtless adv , ನಿಸ್ಸಂದೇಹವಾಗಿ, 
ದಿಂದ ಶಿಕ್ಷೆ) , ಸರ್ವನಾಶ, 2. ಮೃತ್ಯು 

ನಿಶ್ಚಯವಾಗಿ , ಅನುಮಾನರಹಿತ, 
doomsday n. ಈ ಜಗತ್ತಿನ ಪ್ರಳಯದ ದಿನ, ನಿಶ್ಚಂಕೆಯಿಂದ 
ಅಂತಿಮ ದಿನ 

dour adj, ಕಠಿನ, ಕಠೋರ, ಉಗ್ರ, ನಿಷ್ಟುರದ 
door n, ಕದ, ಕವಾಟ, ಬಾಗಿಲು, ದ್ವಾರ 

dove n . 1. ಪಾರಿವಾಳ, 2. ಸೌಮ್ಯವ್ಯಕ್ತಿ , 
doorkeeper ದ್ವಾರಪಾಲಕ 

3. ಮುದ್ದು, ಮೋಹನ, 4. ಶಾಂತಿವಾದಿ, 
dormant V, ಸುಪ್ತ, ಅವ್ಯಕ್ತ 

5. ನಿಷ್ಕಳಂಕ, ಪರಿಶುದ್ಧಾತ್ಮ 
dormant balances ಆವೃಕ್ಷಶಿಲ್ಕು | dove of peace ಶಾಂತಿದೂತ 

dormant capital ಬಳಸದ ಬಂಡವಾಳ | dovetailv, ಅಚ್ಚುಕಟ್ಟಾಗಿ ಮರದ ತುಂಡುಗಳನ್ನು 
dormitory ಹಲವು ಹಾಸಿಗೆಗಳ ಶಯ್ಯಾಗೃಹ 

ಜೋಡಿಸು , ಸೇರಿಸು, ಕೂಡಿಸು, 
dose V. ಬೆರೆಸು, ಲಘು ಬೆದರಿಕೆ, ದಂಡನೆ, ಒಂದು 

ಹಲ್ಲುಗೂಡಿಸು 
ಬಾರಿಯ ಔಷಧಿ 

n, ಮರದಜೋಡಣೆ 
_ n. ಔಷಧಿಯ ಮಿತಿ 

| down adj. ಕೆಳಗಡೆಯ, ಕೆಳಗಿನ, ತಗ್ಗಿನ 
dossier ಪೂರ್ವೇತಿಹಾಸದ ದಾಖಲೆ 

_ V, ಮೇಲಿಂದ ಕೆಳಕ್ಕೆ ಬೀಳು, ಬೀಳಿಸು, 
dot V, ಚುಕ್ಕೆಹಾಕು, ಚುಕ್ಕಿಗಳಿಂದ ಗುರುತಿಸು ತಗ್ಗಿಸು, ಇಳಿಸು 
n, ಚುಕ್ಕೆ , ಬಿಂದು, ಸಂಕೇತದ ಚುಕ್ಕೆ 

೧. ಹಕ್ಕಿಗಳ ಮೊದಲ ತುಪ್ಪಳ, ಎಳೆಕೂದಲು 


96 , 


downcast 


drawback 


down pour n ಸುರಿಮಳೆ, ಜಡಿಮಳೆ, | drag -net . n, 1. ಸೆಳೆಬಲೆ, 2. ಅಪರಾಧಿಗಳನ್ನು 
ಕುಂಭದ್ರೋಣ 

ಕ್ರಮ ಬದ್ದವಾಗಿ ಹಿಡಿಯುವ ಕ್ರಮ 
down town ನಗರದ ವಾಣಿಜ್ಯ ಸ್ಥಾನ | dragomann, ದುಭಾಷಿ, ದ್ವಿಭಾಷಿ, ಎರಡು 

downtrodden ದಲಿತ, ಶೋಷಿತ ಭಾಷೆಗಳನ್ನು ಬಲ್ಲವನು 
downcast adj, ಉದಾಸೀನ, ನಿರುತಾ ಹಿ | drain V. 1. ನೀರನ್ನು ಹೊರಹಾಕು, 2 . ಜಮೀನನ್ನು 

ಒಣಗಿಸು, ನೀರನ್ನು ಹೊರ ಹರಿಸು , 
ಶಿಥಿಲ, ಖಿನ್ನ, ತಗ್ಗಿದ, ಮನಗುಂದಿದ , 
ಎದೆಗುಂದಿದ 

ಹಾಳುಮಾಡು, ನಾಶಪಡಿಸು 
downfall n , ಪತನ, ಅವನತಿ, ಅಪಜಯ, 

n, ಚರಂಡಿ, ಮೋರಿ 
ಅಧಃಪತನ, ನಾಶ 

drainage n. ಚರಂಡಿ ವ್ಯವಸ್ಥೆ, ಕಾಲುವೆ, ನಾಲೆ 
downgrade adj, ತಗ್ಗಿದ, ಕಡಿಮೆ ರೀತಿಯ, | ವ್ಯವಸ್ಥೆ 
ಉತ್ತಮವಲ್ಲದ, ಅಧಃಪತಿತ 

drama n, ನಾಟಕ, ರೂಪಕ 
downward adj, ಅಧೋಮುಖ , ಅವನತಿಯ, | dramatic adj. 1. ನಾಟಕದ, 2 . ನಾಟಕೀಯ, 
ಇಳಿಯುತ್ತಿರುವ 

ಅಭಿನಯದ, 3, ಎದ್ದುಕಾಣುವ, ಥಟ್ಟನೆ 
downward trend ಕೀಳುಮಟ್ಟ 

ಸಂಭವಿಸುವ 
ಸೂಚಿಸುವ ಸ್ಥಿತಿ, ಇಳಿಮುಖ ಪ್ರವೃತ್ತಿ dramatize V. 1. ಕತೆ ಮುಂತಾದುವನ್ನು 
dowry n. ವರದಕ್ಷಿಣೆ 

ನಾಟಕವನ್ನಾಗಿ ಪರಿವರ್ತಿಸು, 2 . ದೃಶ್ಯಗಳನ್ನು 

ರಚಿಸು 
doyen n. 1. ಪ್ರಧಾನ ವ್ಯಕ್ತಿ ನಾಯಕ, ಪ್ರಮುಖ , 

ಅನುಭವಸ್ಮ, ವರಿಷ, 2. ಹಿರಿಯ ರಾಯಭಾರಿ | dramaturgy 1. ನಾಟಕ ರಚನಾ ತಂತ್ರ , ನಾಟಕ 
dozen n ಹನ್ನೆರಡು 
baker's dozen ಬ್ರೆಡ್ಡು ಮಾರುವವನ, | 

| drastic adj, ತೀವ್ರ ಪರಿಣಾಮದ, ಉಗ್ರ, ಕಠಿಣ, 
ಡಜನ್ ಎಂದರೆ 12 + 1 ಕೊಸರು = 13 

ಚುರುಕಾದ 
draconic adj, ಕಠಿನ, ಉಗ್ರ, ಕ್ರೂರ, ನಿರ್ದಯ | 

draught n ಭಾರ ಎಳೆಯುವುದು, ಎಳೆತ 
draft n, ದಸ್ತಾವೇಜು, ಕರಡು, ಕಾಗದ ಪತ್ರಗಳ, 

draught cattle ಭಾರ ಎಳೆಯುವ ಪ್ರಾಣಿ 
ಕರಡು ಪ್ರತಿ, ಬಾ೦ಕಿನ ಧನಾದೇಶ ಪತ್ರ | draughtsman n. ನಕಾಸೆಗಾರ, ಕರಡುಗಾರ, 
ಹುಂಡಿ 

ನಕ್ಷೆ ರಚಿಸುವವನು 
drafting committee ಕರಡುಗಾರ | draw V. 1. ಎಳೆ, ಸೆಳೆ, ತೆಗೆ, 2. ಚೀಟಿ ತೆಗೆ, 

ಸಮಿತಿ, ಕರಡು ಪ್ರತಿ ತಯಾರಿಸುವ ಸಮಿತಿ 3. ಚಿತ್ರಬರೆ, ಚಿತ್ರಿಸು, ಆಕರ್ಷಿಸು 
draftsman n: ಕಟ್ಟಡ ಮೊದಲಾದವುಗಳ 

n. 1. ಆಕರ್ಷಣೆ, 2. ಲಾಟರಿಯಲ್ಲಿ ಗೆಲ್ಲುವ 
ಹೊರರೇಖೆ, ಸ್ಕೂಲ ಚಿತ್ರ , ನಕಾಶೆ ಅಂಕಿಯನ್ನು ತೆಗೆಯುವುದು, 3. ಸಮ ಆಟ 
ಮುಂತಾದವನ್ನು ತಯಾರು ಮಾಡುವವ, draw attention ಗಮನಕ್ಕೆ ತರು, ಗಮನ 

ನಕಾಸೆಗಾರ, ನಕ್ಷೆಗಾರ, ಕರಡುಗಾರ 
drag V, ಎಳೆ, ಜಗ್ಗು 

drawback n, ಅಪರಾಧ, ಲೋಪ, ಕುಂದು, 
n, 1. ಅಡ್ಡಿ , ತಡೆ, 2. ಹಲುಬೆ, ಕುಂಟೆ, 
3. ಎಳಿತ, ಸೆಳೆತ, 4. ನೀರಸ, ಬೇಸರ ತರುವುದು 


ಕೊರತೆ, ತಪ್ಪು 


97 


drawer 

drink 
draw Out 1. ಸೇನೆಯನ್ನು ಹೊರಕ್ಕೆ ಒಯ್ಯು | dredging n, ಸಿಂಪಡಿಸುವಿಕೆ, ಉದುರಿಸುವುದು, 
ಹೊರತೆಗೆ ( ಕತ್ತಿ , ಖಡ) , 2. ಸೇನಾ | ಎರಚುವಿಕೆ 
ವ್ಯೂಹವನ್ನು ರಚಿಸು, 3. ಮನಸ್ಸಿನಲ್ಲಿರುವುದನ್ನು | dredger n, ಸಿಂಪರಕ , ಚಿಮುಕಿಸುವ ಡಬ್ಬಿ , 
ಹೊರಕ್ಕೆ ತರಿಸು 

ಸೂಸುಡಬ್ಬಿ , ಸುಗಂಧ ದಾನಿ, ಪನ್ನೀರು ದಾನಿ 
draw up , 1. ಬಿಗಿ ಮನೋಭಾವವನ್ನು | drench n. 1. ಒಂದು ಸಲ ನೀಡುವ ಔಷಧಿಯ 
ಹೊಂದು, 2 . ಸಮಯಕ್ಕೆ ಸರಿಯಾಗಿ ಬರು, | 

ರು , | ಪ್ರಮಾಣ , 2. ನೀರಿನಲ್ಲಿ ನೆನೆಯುವುದು 
3. ಸಮನಾಗಿ ಬಂದು ನಿಲ್ಲು 

dress V. ಬಟ್ಟೆ ಧರಿಸು, ಶೃಂಗಾರವಾಗು, ( ಸೈನ್ಯ , 
draw up a scheme ಒಂದು ಯೋಜನೆ 

ದಳ ಕೂಟಗಳ) ಸಾಲು ಸರಿಗೊಳಿಸು , 
ಯನ್ನು ತಯಾರಿಸು 

ಅಲಂಕರಿಸು, ಸಜ್ಜುಗೊಳಿಸು | 
draw bridge ಕಂದಕದ ಮೇಲೆತರಿಸುವ, 

n, ಉಡುಪು, ವೇಷದ ವಸ್ತುಗಳು 
ಹಿಂದೆ ಸೆಳೆಯುವ ಸೇತುವೆ, ಎತ್ತು ಸೇತುವೆ, 

dress rehearsal 
ಕೀಲು ಸೇತುವೆ 

ವೇಷಧರಿಸಿ 

ಪರೀಕ್ಷೆಗಾಗಿ ನಾಟಕದ ಅಭಿನಯ 
drawer n. 1. ಮೇಜಿನೊಳಗಿನ ಸೆಳೆ , ಒಳಬಟ್ಟೆ, 

ಮಾಡುವುದು, ವೇಷ ಧರಿಸಿ ಕೊನೆಯ 
ಇಜಾರು, ಒಳ ಪೈಜಾಮಾ, 2. ಚೆಕ್ಕುಗಳನ್ನು 

ನಾಟಕಾಭ್ಯಾಸ 
ಬರೆಯುವವ, ಚೆಕ್ಕಿನ ಹಣ ತೆಗೆಯುವವ 

dressing n. 1. ಅಲಂಕರಣ , 2. ಉಡುಪನ್ನು 
drawing n. 1. ರೇಖಾಚಿತ್ರ , ನಕ್ಷೆ 2. ರೇಖಾ | 

ಧರಿಸುವುದು , 3 . ವೇಷಧರಿಸುವುದು, 
ಚಿತ್ರದ ರಚನೆ, 3. ಹಣ ತೆಗೆಯುವುದು 

ಬೈಯ್ಯುವುದು, ಹೊಡೆಯುವುದು, ಛೀಮಾರಿ 
drawing room ಸ್ವಾಗತ ಕೊಠಡಿ, ದಿವಾನ ಹಾಕುವುದು, ಗಾಯಕ್ಕೆ ಔಷಧ ಹಾಕಿ ಬಟ್ಟೆ 
ಖಾನೆ 

ಕಟ್ಟುವುದು 
drawings n, ಮನೆ ನಕ್ಷೆಗಳ ಕಟ್ಟು 

dribble V. ತೊಟ್ಟಿಕ್ಕು, ಹನಿಯಿಡು 
dread adj, ಭಯಂಕರವಾದ, ಭೀತ 

n, ತೊಟ್ಟಿಕ್ಕುವಿಕೆ, ಹನಿಯಿಡುವಿಕೆ, ಹನಿಸು 
- V ಭಯಪಡು, ಹೆದರು, ಭಯದಿಂದ | drib (b)lets 1. ತುಣುಕು, ಚೂರು, 2. ಪುಡಿಗಾಸು 
ನಡಗು, ಅಂಜು 

| dried milk n. ಹಾಲುಪುಡಿ 
. ಭಯ , ಭಯಾನಕ ವ್ಯಕ್ತಿ ವಸ್ತು ಇತ್ಯಾದಿ | drift V, ದಾರಿತಪು, ದಿಕ್ಕು ತಪ್ಪು. 
dreadful adj, ಭಯಾನಕ ,ಘೋರ, ಭಯಕಾರಿ, 

_ n. 1. ಪ್ರವಾಹದಲ್ಲಿ ಕೊಚ್ಚಿಹೋಗುವುದು, 
ಭಯಂಕರ, ಭೀಷಣ 

2. ನಿಷ್ಕ್ರಿಯತೆ, ಘಟನಾ ಪ್ರವಾಹದಲ್ಲಿ 
dream V. 1. ಕನಸು ಕಾಣು, ತೀವ್ರವಾದಬಯಕೆ, ಕೊಚ್ಚಿಕೊಂಡು ಹೋಗುವುದು 
2. ಕಲ್ಪಿಸು, ಊಹಿಸು 

adj, ಅನಿಶ್ಚಿತ, ಸಂಕಲ್ಪ ಶೂನ್ಯ 
- ೧. 1. ಸ್ವಪ್ನ, ಕನಸು, 2. ಕಲ್ಪಿತ ವಿಚಾರ | drillv, ಬಿತ್ತು , ನೆಡು 
dreary adj. 1. ಮಂಕು ಬಡಿದ, ಕಳೆಗೆಟ್ಟ, 

n, ಕವಾಯತು, ಡ್ರಿಲ್ಲು, ಬೈರಿಗೆ, ಬೀಜ 
2. ಉತ್ಸಾಹಶೂನ್ಯ, ಉತ್ಸಾಹವಿಲ್ಲದ, | ಬಿತ್ತನೆಯ ಸಾಲು 
ನಿರುತ್ಸಾಹದ 

drilling 1. ಬೈರಿಗೆಯಲ್ಲಿ ತೂತುಕೊರೆಯುವುದು 
dredge V. 1. ಹೂಳೆತ್ತು 2. ಸಿಂಪಡಿಸು 

drink V. ಕುಡಿ, ಪಾನ ಮಾಡು, ಮದ್ಯಪಾನ ಮಾಡು 
n, ಹೂಳೆತ್ತುವ ಸಾಧನ 

n, ಪಾನ, ಪಾನೀಯ, ಮದ್ಯ 


98 


duck 


drive 


drive V. ನಡೆಸು, ಚಾಲನೆ ಮಾಡು, ವಾಹನಗಳನ್ನು | drug V. ವಿಷಹಾಕು, ಆಹಾರದಲ್ಲಿ ಪಷಾಣ ಸೇರಿಸಿ, 
ಓಡಿಸು, ಅಟ್ಟಿಸು, ತಳ್ಳು , ಬೆನ್ನಟ್ಟು, ಕೊರೆ | ಮತ್ತು ನಿದ್ರೆ ಬರಿಸುವ, ವಸ್ತುಗಳನ್ನು ಸೇವಿಸು, 

ಇತರರಿಗೆ ಕೊಡು 
(ತೂತು, ಸುರಂಗ) ಗುರಿ ಇಡು 

೧. ಮುನ್ನುಗ್ಗುವ ಸಾಮರ್ಥ್ಯ, ಛಾತಿ, ಕಷ್ಟ n, ಔಷಧ, ರೋಗಪರಿಹಾರವನ್ನು , 
ಕಾರ್ಯಗಳನ್ನು ನಿಭಾಯಿಸುವ ಸಾಮರ್ಥ್ಯ ಬೆರಕೆಯಿಲ್ಲದ ಮೂಲ ಔಪಧ ವಸ್ತು , 

ಮೂಲಿಕೆ, ಬೇರು 
driver n. ಡೈವರು, ವಾಹನ ಚಾಲಕ 

druggist n, ಔಪಧಿ ಮಾರುವವ, ಔಷಧದ 
drizzle V. ಹನಿ ಬೀಳು, ತುಂತುರು ಮಳೆ ಬೀಳು, | ard991ST 1 . ಔಷಧಿ ಮಾರುವವ, ಔಷಧದ 
- ಮಳೆ ಜಿನುಗು, ಸೋನೆ ಮಳೆ ಬೀಳು 

ವ್ಯಾಪಾರಿ 
n, ಸೋನೆ, ತುಂತುರು ಮಳೆ, ಜಡಿಮಳೆ | drum n. ಮೃದಂಗ ಎಂಬ ವಾದ್ಯ, ಮದ್ದಳೆ, 

ಡೋಲು, ನಗಾರಿ 
drone V. 1. ಜೇನಿನಂತೆ ಒಂದೇ ರೀತಿಯಲ್ಲಿ 

ಧನಿಮಾಡು, ಕಾಲಹರಣಮಾಡು, 2, ಬೇಸರ | drunkard n. ಕುಡುಕ, ಮದ್ಯಪಾಯಿ 
ತರುವಂತೆ ಮಾತನಾಡು, 3.ಸೋಮಾರಿ | drunken adj. ಕುಡಿದಿರುವ, ಮದ್ಯಪಾನ 
ಯಂತೆ ಮಾತನಾಡು 

ಮಾಡಿರುವ, ಅಮಲು ಹತ್ತಿರುವ, ಮತ್ತೇರಿದ 
n. 1. ಗಂಡು ಜೇನು,ಸೋಮಾರಿ, ಮೈಗಳ್ಳ, | drunkenness n, ಅಮಲು, ಮತ್ತು ಏರಿರುವ 
ಅಲಸಿ, 2. ಒಂದೇ ರಾಗದವ, 3, ಬೇಸರಿಸುವ | ಸ್ಥಿತಿ, ಮದ್ಯಪಾನದ ಮತ್ತತೆ, ನಿಶೆ 

ಭಾಷಣ, ಬೇಸರಿಸುವ ಭಾಷಣಕಾರ dry V. ಒಣಗಿಸು, ಬಿಸಿಲಿಗೆ ಹರವು, ಬತ್ತಿಸು 
droop V. ಬಾಗು, ಜೋಲು, ಕುಗ್ಗು , ಕುಸಿ, (ನೀರು) 
ತಲೆಬಗ್ಗಿಸು, ಕ್ಷೀಣಿಸು, ಸೊರಗು, ಶಕ್ತಿಗುಂದು, 

adj, ಒಣ, ಶುಷ್ಕ, ಬತ್ತದ ಬರಡು ( ಭೂಮಿ) , 
ಎದೆಗುಂದು, ಸ್ವಾಸ್ಥಗೆಡು 

ಮಧ್ಯಪಾನವಿಲ್ಲದ, ಪಾನನಿರೋಧವಿರುವ, 
drop V. 1. ಬೀಳು, ಅವನತಿ, ಕೈಬಿಡು, ತೆಗೆದು ನಿರ್ದಯ, ನೀರಸ 
ಹಾಕು, 2. ಬೀಳಿಸು, ಅವಮಾನ ಮಾಡು, 

dry cultivation , dry farming ಖುಷಿ 
3. ಇಳಿತ, ನಿರುತ್ಸಾಹ 

ಬೇಸಾಯ , ಒಣ ಬೇಸಾಯ 
೧. ಹನಿ, ತೊಟ್ಟು, ಬಿಂದು 

dual adj, ಇಬ್ಬಗೆಯ , ದ್ವಂದ್ವ, ಉಭಯ 
dropsy n, ಜಲೋದರ ರೋಗ, ಮಹೋದರ, 

dubious adj. ಸಂದಿಗ್ಧ, ನಂಬಲಾಗದ, ಸಂದೇಹ 
ಮಿತಿಮೀರಿಉಬ್ಬಿದ ಸ್ಥಿತಿ 

ಪೂರಿತ, ಅವಿಶ್ವಸನೀಯ, ಸ್ಪುಟವಲ್ಲದ, 
- drought n. 1. ಶುಷ್ಕತೆ, ಒಣಗಿರುವಿಕೆ, 2. ಬರ, | ಮಬ್ಬಾದ, ನಂಬಲಾಗದ 
ಕ್ಷಾಮ , ಅನಾವೃಷ್ಟಿ, ದುರ್ಭಿಕ್ಷ ಅಭಾವ 

dubbing n. ಅನುಕರಣ , ತೊಗಲು ಚರಬಿ, 
- drove n ಗುಂಪು, ಸಮೂಹ, ಮಂದೆ 

ಅಡ್ಡಹೆಸರಿಡುವಿಕೆ , ಬೇರೆ ಬೇರೆ ಧ್ವನಿ ಮುದ್ರಣ 
V, ದನದ ವ್ಯಾಪಾರ ಮಾಡು 

ಸಂಯೋಜನೆ, ( ಸಿನಿಮಾ) ಡಬ್ ಮಾಡುವುದು 
drover , ದನದ ವ್ಯಾಪಾರಿ 

duck v. 1. ಬಾಗು, ಬಣ್ಣು , ತಲೆತಗ್ಗಿಸು , 
drowsy adj. 1. ತೂಕಡಿಸುವ, 2. ಸೋಮಾರಿ 

2. ಮುಳುಗು ಹಾಕು, ಮುಳುಗು ಹಾಕಿಸು, 
ಯಾದ, ಜಡನಾದ, ಮಂದವಾದ 

ವ್ಯಕ್ತಿಯನ್ನು ಕೆಳಗೆ ತಳ್ಳು 

n, 1. ಬಾತುಕೊಳಿ, 2. ಕ್ರಿಕೆಟ್ ಆಟದಲ್ಲಿ 
ಸೊನ್ನೆ ಓಟ 


99 


duct 


duress 


duct n: ನಾಲೆ, ಕಾಲುವೆ 

dumping ground ಕಸವನ್ನು 
ductile adj, ಮೆದುವಾದ, ತಂತಿ ಎಳೆಯ ರಾಶಿಹಾಕುವ ಜಾಗ, ತಿಪ್ಪೆ 

ಬಹುದಾದ, ಸಾಧುವಾದ, ಸುಲಭವಾಗಿ dumping of goods ಸರಕು ಸಾಮಾನು 
ಬೇಕಾದ ಆಕಾರಕ್ಕೆ ತರಬಹುದಾದ 

ಗಳನ್ನು ಕ್ರಮವಿಲ್ಲದೆಇಡುವ ಸ್ಥಳ, ಗುದಾಮು, 
ductility , ಮೃದುತ್ವ , ತಂತು ಸಾಧ್ಯತೆ 

ಸಾಮಾನುಗಳನ್ನು ಕ್ರಮವಿಲ್ಲದೆ ರಾಶಿ 
due adj. 1. ಬಾಕಿ ಇರುವ, ತೀರಿಸಬೇಕಾದ, 

ಹಾಕುವುದು 
ಸಲ್ಲತಕ್ಕ ಕೊಡಬೇಕಾದ, 2. ಯೋಗ್ಯ, ಉಚಿತ | dunce n, ಮೂರ್ಖ , ದಡ್ಡ , ಪೆದ್ದ, ಮೂಢ, 
_ n . ಕೊಡಬೇಕಾದ ಹಣ ಸಂದಾಯ | 

ಮಂಕ 
ವಾಗಬೇಕಾಗದ ಸಾಲ, ಸಲ್ಲಿಸತಕ್ಕದ್ದು 

dunce'scap ಮಂಕುಟೋಪಿ, ದಡ್ಡನ ತಲೆಗಿಡುವ 
duel . ದ್ವಂದ್ವಯುದ್ಧ, ಇಬ್ಬರ ನಡುವೆ ಘರ್ಷಣೆ 

ಕಾಗದದ ಟೋಪಿ 
duet n. 1. ಯುಗಳ ಗೀತ, ದ್ವಂದ್ವಗೀತೆ, ಸಂವಾದ, 

dung n. ಗೊಬ್ಬರ, ಸಗಣಿ, ತೊಪ್ಪೆ 
ಸಂಭಾಷಣೆ, 2. ಜೋಡಿಕುಣಿತ, ನರ್ತನ, dungeon n. 1. ಕೈದಿಗಳನ್ನು ಇಡುವ ನೆಲಮಾಳಿಗೆ, 
3.ಜೋಡಿಸಂಗೀತಕಚೇರಿ 

ಬಂದೀಖಾನೆ, 2. ದುರ್ಗದ ಗೋಪುರ, 
dug- out n . 1. ನೆಲಮಾಳಿಗೆ, 2. ಮರದತೋಡು 

3. ಕತ್ತಲೆಯ ಕೋಣೆ, ಗಾಳಿ ಬೆಳಕುಗಳಿಲ್ಲದೆ 

ಬಂಧಿತರನ್ನು ಇಡುವ ನೆಲಮಾಳಿಗೆ 
ದೋಣಿ, ಹೊರತೆಗೆದ, ಪತ್ತೆಮಾಡಿದ ವಿಷಯ 
dull adj. 1. ಮಂದ ಬುದ್ದಿಯ, ದಡ್ಡನಾದ, 

| dupe V, ಮೋಸಮಾಡು, ವಂಚಿಸು 
2 . ಚುರುಕಿಲ್ಲದ, 3. ಕ್ಷೀಣ, ಅಸ್ಪಷ್ಟ 

n , ಮೋಸಕ್ಕೆ ಸಿಕ್ಕಿದವನು , ಟೋಪಿ 
dull business ಮಂದವಾದ ವ್ಯಾಪಾರ 

ಬಿದ್ದವನು, ಬೆಪ್ಪ, ಬೆಪ್ಪು ತಕ್ಕಡಿ 

duplicate adj, ನಕಲಿ, ದುಪ್ರತಿ 
dull market ಮಂದವಾದ ಮಾರುಕಟ್ಟೆ 

_ V ನಕಲು ಮಾಡು, ಪ್ರತಿ ತೆಗೆ, ದ್ವಿಪ್ರತಿ 
duly adj. ಸರಿಯಾಗಿ,ಉಚಿತವಾಗಿ, ಸಕಾಲದಲ್ಲಿ , 

ಮಾಡು, ದ್ವಿಗುಣಿಸು 
ಯಥೋಚಿತವಾಗಿ 

n . 1. ನಕಲು ಪ್ರತಿ, ಪಡಿಯಚ್ಚು, 
dumb adj, ಮೂಕ, ಮಾತಿಲ್ಲದ 

ದ್ವಿಪ್ರತಿ, ದುಯ್ಯಂಪ್ರತಿ, 2. ಸಮಾನಾರ್ಥಕ ಪದ 
dumbfound adj. 1. ಆಶ್ಚರ್ಯ ಚಕಿತ, ಮೂಕ 

duplicity , ಮೋಸ, ವಂಚನೆ, ವ್ಯವಹಾರ, 
ವಿಸ್ಮಿತ, ನಿರುತ್ತರಗೊಂಡ, ದಿಕ್ಕುಗಾಣದ, | 

ಇಬ್ಬಗೆಯ ನಡವಳಿಕೆ 
2 . ಮೌನಗೊಂಡ 

durability , ಬಹುಕಾಲ ಬಾಳುವಿಕೆ, ಬಾಳಿಕೆ , 
dummy adj. 1. ಮೋಸದ, ವಂಚನೆಯ , 

ತಡೆತ, ತಾಳಿಕೆ 
ಕಪಟದ, 2. ಸೋಗಿನ, ನಟನೆಯ , ನಾಮ 

durable adj, ಬಹುಕಾಲ ಬಾಳುವ, ಬಹುಕಾಲ 
ಮಾತ್ರ 

ತಡೆಯುವ, ಸತತ ತಡೆಯುವ 
n, ಕಲ್ಪಿತ ಆಟಗಾರ, ಡಮ್ಮಿ , ಕೈಗೊಂಬೆ | duration 1. ಕಾಲ, ಸಮಯ, ಅವಧಿ, ಕಾಲದ 
dump v 1. ರಾಶಿಹಾಕು, ತಿಪ್ಪೆಯೇರಿಸು, ತಳ್ಳು , ಗತಿ, ಕಾಲಾವಧಿ , ಗಡುವು, ವ್ಯವಧಾನ 
ಅಗ್ಗದ ಸುಂಕವನ್ನು ತುಂಬು, ಕೆಡವು . duress n ನಿರ್ಬಂಧ, ಬಲವಂತ, ಅವಿರೋಧ, 

ಒತ್ತಾಯ 
n, ತಿಪ್ಪೆ , ರಾಶಿ 

under duress ಬಲಾತ್ಕಾರಕ್ಕೆ ಒಳಗಾಗಿ, 
ಒತ್ತಡದಿಂದಾಗಿ 


100 


eagerly 
during 
during pre ಕಾಲದಲ್ಲಿ , ಸಮಯದಲ್ಲಿ ನಡುವೆ, | dwell v 1. ವಾಸಿಸು, ಇರು, 2 . ಮಗ್ನವಾಗಿರು, 
ಅವಧಿಯಲ್ಲಿ 

ಮುಳುಗಿರು, 3. ವಿಸ್ತಾರವಾಗಿ ಬರೆ, ಭಾಷಣ 

ಮಾಡು 
during the discussion ಚರ್ಚೆ ಯ | 
ಸಮಯದಲ್ಲಿ, ವಾದವು ನಡೆಯುತ್ತಿದ್ದಾಗ | dwindle V, ಸಂಕೋಚದೊಂದು, ಅವನತಿ 

ಹೊಂದು, ಕಡಿಮೆಯಾಗು, ಕುಗ್ಗು, ಕ್ಷೀಣಿಸು 
dusk -to -dawn curfew oog, maar 
ಕರ್ಪ್ಯೂ 

dye V. ಬಣ್ಣ ಹಾಕು 
dust V, ಧೂಳು ಉದುರಿಸು, ಪುಡಿ ಸಿಂಪಡಿಸು, | n. ಬಣ್ಣ 
ಕಣ್ಣಿಗೆ ಮಣ್ಣೆರಚು, ವಂಚಿಸು 

dyke V. ಅಡ್ಡಗಟ್ಟು, ತಡೆ, ಕಟ್ಟೆಹಾಕು 
n, ಮಣ್ಣು, ಧೂಳು, ಪುಡಿ, ಹುಡಿ 

_ n. 1 . ಸಮುದ್ರ ತೀರದ ಅಡ್ಡಗೋಡೆ, 
dust storm ಸುಂಟರಗಾಳಿ 

2. ಹಳ್ಳ ಜಲದಾರಿ, ಕಾಲುವೆ, ನಾಲೆ 
throw dust in one's eyes ಕಣ್ಣಿಗೆ | dynamic adj. 1. ಶಕ್ತಿಯುಕ್ತ , ಬಲಯುತ, 
ಮಣ್ಣೆರಚು 

2.ಕ್ರಿಯಾತ್ಮಕ, ಚುರುಕಾದ, 3. ಚಲನ ಶೀಲ 
dusting ೧, ಧೂಳು ಉದುರಿಸುವುದು, ಪುಡಿ | dynamical adj, ಗತಿಶಾಸ್ತ್ರಕ್ಕೆ ಸಂಬಂಧಿಸಿದ, 
ಎರಚುವುದು 

ಯಂತ್ರಶಕ್ತಿಯ 
duitable adj. ತೆರಿಗೆ ಹಾಕಬಹುದಾದ, | dynamics . ಬಲವಿಜ್ಞಾನ, ಭೌತವಿಜ್ಞಾನದ 

ಸುಂಕಹಾಕಬಹುದಾದ, ತೆರಿಗೆಗೆ ಒಳಪಟ್ಟ ಒಂದು ವಿಭಾಗ, ಚಲನಕ್ರಿಯಾಶಾಸ್ತ್ರ , ಚಲನ 
dutiable goods ತೆರಿಗೆ ಹಾಕಬಹುದಾದ | ವಿಜ್ಞಾನ, ಚಾಲಕ ಶಕ್ತಿ , ಪ್ರೇರಕ ಶಕ್ತಿ 
ಸರಕು, ಸಾಮಾನು 

dynamite n. ಸ್ಫೋಟಕ, ಡೈನಮೈಟು, ತೀವ್ರ 
dutiful adj, ಕರ್ತವ್ಯಪರಾಯಣ, ಸೇವಾ ಸ್ಫೋಟಕ, ಪ್ರಬಲ ಸಿಡಿಮದ್ದು 

ಮನೋಭಾವದ, ಕರ್ತವ್ಯ ಬುದ್ದಿಯ dynamo n. ಡೈನಮೋ , ಯಾಂತ್ರಿಕ ಶಕ್ತಿಯನ್ನು 
duty n. 1. ಒಳ್ಳೆಯ ನಡತೆ, 2. ಕರ್ತವ್ಯ , ಧರ್ಮ, ವಿದ್ಯುಚ್ಛಕ್ತಿಯನ್ನಾಗಿಸುವ ಸಾಧನ 

3. ಕೆಲಸ, ಕಾರ್ಯ , 4. ತೆರಿಗೆ, ಸುಂಕ , dynasty 1, ವಂಶ ( ಪ್ರಮುಖವಾಗಿ) ಆಳುವ 
5. ಉದ್ಯೋಗ 

ರಾಜವಂಶ 
Custom(s) duty ಆಮದು ರಫ್ತು ಸುಂಕ, | dynastic ಆನುವಂಶಿಕ 
ತೆರಿಗೆ 

dysentery 7, ಅತಿಸಾರ, ಆಮಶಂಕೆ, ರಕ್ತಭೇದಿ 
death duty ಮರಣ ಸುಂಕ, ವಾರಸು ತೆರಿಗೆ ರೋಗ 
estate duty ಸ್ಥಿರಾಸ್ತಿ ಮೇಲಿನ ತೆರಿಗೆ | dyspepsia ಅಜೀರ್ಣವ್ಯಾಧಿ, ಅಗ್ನಿಮಾಂದ್ಯ 
excise duty ಅಬ್ಬಾರಿ ಸುಂಕ 
export duty only to od 

each pro . ಪ್ರತಿಯೊಂದು, ಪ್ರತಿಯೊಬ್ಬ 
import duty ಆಮದು ಸುಂಕ 

each other ಪರಸ್ಪರ, ಒಂದು 
stamp duty ದಸ್ತಾವೇಜುಗಳ ಸುಂಕ, ಇನ್ನೊಂದನ್ನು 
ದಸ್ತಾವೇಜು ಪತ್ರ ಶುಲ್ಕ , ಸ್ಟಾಂಪ್ ಸುಂಕ 

eager adj, ಅತ್ಯಾಸಕ್ತಿಯುಳ್ಳ, ಅತ್ಯಾಸೆಯುಳ್ಳ 
Succession duty ಉತ್ತರಾಧಿಕಾರತ್ವ ಕುತೂಹಲವುಳ್ಳ ತವಕಿಸುವ, ಉತ್ಸಾಹದ 
ಸುಂಕ 

eagerly adv , ಅತ್ಯಾಸಕ್ತಿಯಿಂದ, ತೀವ್ರವಾದ 
dwat n , ಕುಬ್ಬ ಕುಳ್ಳ 

ಆಸೆಯಿಂದ, ಉತ್ಸುಕತೆಯಿಂದ, 
ಕುತೂಹಲದಿಂದ 


101 


early 


eclectic 


early adj, ಬೇಗ, ವೇಗದ, ಮುಂಚಿನ, ಬೇಗನೆ, | easy adj. ಸುಖವಾದ, ಸರಳವಾದ, ಸುಲಭ 

ವಾದ, ಹಾಯಾಗಿರುವ 
- adv. ಮುಂಚಿತವಾಗಿ , ವೇಗವಾಗಿ , easy market ಬೇಡಿಕೆ ಇಲ್ಲದಿರುವ 
ತ್ವರೆಯಿಂದ, ಕ್ಷಿಪ್ರವಾಗಿ 

ಮಾರುಕಟ್ಟೆ , ಮಂದ ಪೇಟೆ 
earmark v. 1. ಮೀಸಲಿಡು, ಮುಡಿಪುಕಟ್ಟು, easy money ಸುಲಭವಾಗಿ ಸಿಕ್ಕಿದ ಹಣ , 
2. ಗುರುತಿಸು, ಗುರುತುಮಾಡು 

ಅಗ್ಗದ ಹಣ 
earn V ಗಳಿಸು, ಸಂಪಾದಿಸು 

easy terms ಸುಲಭ ನಿಬಂಧನೆಗಳು 
earned income ಗಳಿಸಿದ ಆದಾಯ eating house n ಭೋಜನಗೃಹ 
earned leave ಗಳಿಕೆ ರಜ 

eaves- dropper n, ಕದ್ದು ಕೇಳುವ ವ್ಯಕ್ತಿ , 
earnest adj, ಶ್ರದ್ಧೆಯ , ತೀವ್ರಾಸಕ್ತಿಯ 

ಹೊಂಚಿಕೇಳುವವನ 
earnest money ಮುಂಗಡ ಹಣ, | ebb V. ತಗ್ಗು , ಕುಗ್ಗು 
ಸಂಚಕಾರ 

n, 1. ಉಬ್ಬರದ ನೀರಿನ ಇಳಿತ, 2. ಇಳಿತ, 
earning n, ಆದಾಯ, ಸಂಪಾದನೆ, ಗಳಿಕೆ | | ಇಳಿಗಾಲ, ಅವನತಿ, ಕ್ಷೀಣಗತಿ 
earning member ಸಂಪಾದಿಸುವ ವ್ಯಕ್ತಿ | 

ಸುವವ | ebbullient adj. ಕುದಿಯುವ, ಉತ್ಸಾಹದ, 
earth V. ಮಣ್ಣು ಮುಚ್ಚು, ಮಣ್ಣೀರಿಸು 

ಉಕ್ಕುವ 
n, ಭೂಮಿ, ನೆಲ, ಭೂಲೋಕ, ಪೃಥ್ವಿ, 

eccentric adj. 1. ವಿಕೇಂದ್ರಕ, ವಿಕಿರಣಗೊಳ್ಳುವ 

2 . ಕ್ರಮವಲ್ಲದ, 3. ವಿಲಕ್ಷಣದ, ವಿಚಿತ್ರ , 
ಮಣ್ಣು 

ವಿಷಮ , ಕೇಂದ್ರ ಚ್ಯುತ, ವಕ್ರ , ಸ್ವಚ್ಛಯ 
earthen dam 

" 

ಮಣ್ಣಿನ ಕಟ್ಟೆ, ಮಣ್ಣಿನ | 
ಯ ರ ಲ | eccentricity n, ವಿಲಕ್ಷಣ , ವೈಚಿತ್ರ್ಯ , ವಕ್ರತೆ, 

ಹುಚ್ಚು ಹುಚ್ಚು, ಅಸಹಜತೆ 
earth moving machinery 

ecclesiasticn, ಮತಬೋಧಕ , ಮತಪ್ರಚಾರಕ, 
ನೆಲಕೊಚ್ಚುವ ಯಂತ್ರ 

ಮತೋಪದೇಶಕ , ಪಾದ್ರಿ, ಉಪದೇಶಕ, ಆಂಗ್ಲ 
earthquake n, ಭೂಕಂಪ 

ಚರ್ಚಿನ ಕೆಲವು ವರಮಾನಗಳ ವಿನಿಯೋಗ 
earthquake shocks ಭೂಕಂಪದ ಮಾಡಲು ನಿಯುಕ್ತ ಮಂಡಲಿಯ ಸದಸ್ಯ 

ಆಘಾತಗಳು, ಮಣ್ಣು ತೆಗೆಯುವ ಯಂತ್ರ | ecclesiastical adji. ಕೈಸ್ತಮತೀಯ, ಧಾರ್ಮಿಕ, 
earthroad , ಮಣ್ಣಿನ ದಾರಿ 

ದಿವ್ಯ , ಕೈಸ್ತ ಮತಸಂಬಂಧಿ 
earthwork n, ಮಣ್ಣಿನ ಕಾಮಗಾರಿ 

echelon n . 1. ಮೆಟ್ಟಿಲ ಸಾಲು, ಸೋಪಾನ, 

ಸೈನಿಕ ದಳದ ಸೋಪಾನ ವ್ಯೂಹ, 2. ಅಧಿಕಾರಿ 
ease V , ನೋವುಕಡಿಮೆಯಾಗು, ನಿರಾತಂಕಿಸು 

ವರ್ಗಶ್ರೇಣಿ 
n, ನೋವಿಲ್ಲದಿರುವುದು, ಅನಿರ್ಬಂಧ, 

echo V, ಮರು ದನಿ ಕೊಡು, ಹೊಳಲು ಕೊಡು, 
ಅನಾಯಾಸ, ಸರಾಗ, ಸಲೀಸು 

ಪ್ರತಿಧ್ವನಿಸು 
easement _ n , ಅನುಭೋಗದ ಹಕ್ಕು , | 

* . ಮರುಧ್ವನಿ, ಪ್ರತಿಧ್ವನಿ 
ಮಾಮೂಲುಹಕ್ಕು 

eclat n. 1. ಸಾಮಾಜಿಕ ಗೌರವ, 2. ಕೀರ್ತಿ, 
easily adv , ಸುಲಭವಾಗಿ, ಸರಾಗವಾಗಿ , 

ಯಶಸ್ಸು , ಖ್ಯಾತಿ, 3, ಲೋಕ ಪ್ರಶಂಸೆ, ಸ್ಪಷ್ಟ 
ಸಲೀಸಾಗಿ 

ಗೆಲುವು, ಜಯಕಾರ, ವೈಭವದ ಸಂಭ್ರಮ 
east n. ಪೂರ್ವದಿಕ್ಕು 

eclectic adj. ಸಾರಸಂಗ್ರಹವಾದ, ವಿಶಾಲ 
eastward adj. ಪೂರ್ವದಿಕ್ಕಿನ, ಪೂರ್ವದ 

ದೃಷ್ಟಿಯ , ವಿಶಾಲ ಮನೋಭಾವದ 
ಕಡೆಯ 


ಏರಿ 


102 


educate 


eclipse 


ಶಾಸ್ತ್ರ 


eclipse V. ಗ್ರಹಣ ಹಿಡಿಸು, ಕಳೆಗುಂದು, ಗ್ರಹಣ | economy n. 1. ಆರ್ಥಿಕ ಸ್ಥಿತಿ, ಆರ್ಥಿಕ ಸ್ವರೂಪ, 

ಹಿಡಿಯುವಂತೆ ಮಾಡು , ತೇಜೋಹಾನಿ ಆರ್ಥಿಕತೆ, 2. ಮಿತವ್ಯಯ 
ಗೊಳ್ಳು, ಪ್ರಭಾವಹೀನನಾಗು 

economy drive ಖರ್ಚುಕಡಿಮೆ 
ecology n. ಪರಿಸರ ವಿಜ್ಞಾನ, ಜೀವಿ ಪರಿಸ್ಥಿತಿ ಮಾಡುವ ಪ್ರಯತ್ನ, ಮಿತವ್ಯಯದ 

ಆಂದೋಲನ 
economic adj. 1. ಆರ್ಥಿಕ, 2. ಲಾಭದಾಯಕ, economy measures ಮಿತವ್ಯಯ 
ವ್ಯಾಪಾರಿಕ, ಮಿತವ್ಯಯದ 

ಮಾರ್ಗಗಳು , ಮಿತವ್ಯಯ ಕಾರ್ಯಗಳು , 
economic and social council ಮಿತವ್ಯಯದಕ್ರಮಗಳು 
ಆರ್ಥಿಕ , ಸಾಮಾಜಿಕ ಸಂಘ, ಸಂಸ್ಥೆ , ಆರ್ಥಿಕ political economy ರಾಜಕೀಯ ಆರ್ಥಿಕ 
ಮತ್ತು ಸಾಮಾಜಿಕ ಪರಿಷತ್ತು 

ವ್ಯವಸ್ಥೆ 
economic barrier ಆರ್ಥಿಕ ನಿಬಂಧ, Social economy ಸಾಮಾಜಿಕ ಆರ್ಥಿಕ 
ಆರ್ಥಿಕ ಮಿತಿ, ಅಡಚಣೆ 

ವ್ಯವಸ್ಥೆ 
economic blockade ಆರ್ಥಿಕ ದಿಗ್ಟಂಧ | ecstasy n. ಭಾವೋತ್ಕರ್ಷ, ಪರಮಾನಂದ, 
economic boom ಆರ್ಥಿಕ ಸಮೃದ್ಧಿ | ಭಾವಾವೇಶ, ಭಾವಪರವಶತೆ 
economic boycott ಆರ್ಥಿಕ ಬಹಿಷ್ಕಾರ | eddy 1. ನೀರಿನ ಸುಳಿ, ಜಲಾವರ್ತ 
economic commission ಆರ್ಥಿಕ | edge V, ಸಾಣೆ ಹಿಡಿ, ಮಸೆ, ಹರಿತ ಮಾಡು 
ಕಮೀಷನ್ನು, ಆರ್ಥಿಕ ಆಯೋಗ 

_ n, ಅಲಗು, ಮೊನೆ, ಧಾರೆ 
economic crisis ಆರ್ಥಿಕ ಸಂಕೋಭೆ, | edible adj. ತಿನ್ನಬಹುದಾದ, ಖಾದ್ಯ, ಆಹಾರ 
ಆರ್ಥಿಕ ಬಿಕ್ಕಟ್ಟು 

ಯೋಗ್ಯ 
economic depression ಆರ್ಥಿಕ | edict n. ರಾಜಶಾಸನ, ರಾಜಾಜ್ಞೆ 

edification n. 1 . ನೈತಿಕ ಅಭಿವೃದ್ಧಿ, ನೀತಿ 
economic exploitation ಆರ್ಥಿಕ ಮಾರ್ಗಕ್ಕೆ ಪ್ರವರ್ತನೆ, 2.ಆಸ್ಪತಿ, 
ಶೋಷಣೆ 

3. ಮಾನಸಿಕ ಬೆಳವಣಿಗೆ 
economic goods ಆರ್ಥಿಕ ಸರಕು , | edificen, ಮಹಾಸೌಧ, ಪ್ರಸಾದ, ಮಂದಿರ, 
ಸುಲಭ ಬೆಲೆಯ ಸರಕುಗಳು , ಆರ್ಥಿಕ ಭವನ 
ಸಾಮಾನು, ಆರ್ಥಿಕ ವಸ್ತುಗಳು 

edify V. ಜ್ಞಾನವನ್ನು ಅಭಿವೃದ್ಧಿ ಮಾಡು, ಶಿಕ್ಷಣ 
economic holding ಲಾಭದಾಯಕ ನೀಡು, ಬೋಧಿಸು 
ಹಿಡುವಳಿ 

edit V, ಗ್ರಂಥ ಸಂಪಾದನೆ, ಸುದ್ದಿ ಸಂಪಾದನೆ 
economic policy ಆರ್ಥಿಕ ನೀತಿ 

ಮಾಡು 
economical adj, ಮಿತವ್ಯಯದ, ಹಾಳತವಾದ, | edition n. 1. ಆವೃತ್ತಿ 2. ಗ್ರಂಥ ಸಂಪಾದನೆ 
ದುಂದು ಮಾಡದ 

editor n ಸಂಪಾದಕ 
economics n . eorum 

editorial adj. JonoDiCOs 
economise V , ಹಿಡಿತದಿಂದ ಖರ್ಚು ಮಾಡು, 
ಮಿತವ್ಯಯ ಮಾಡು, ಒಪ್ಪವಾಗಿ ಖರ್ಚು 

_ n . ಸಂಪಾದಕೀಯ ಲೇಖನ, 
ಮಾಡು 

ಅಗ್ರಲೇಖನ 
economist n. ಅರ್ಥಶಾಸ್ತ್ರಜ್ಞ 

educate V. 1. ಶಿಕ್ಷಣವನ್ನು ನೀಡು, ಬೋಧಿಸು, 

2. ಸಂಸ್ಕಾರಗೊಳಿಸು 


ಮುಗ್ಗಟ್ಟು 


103 


education 


ejectment 


education n . 1. ಶಿಕ್ಷಣ, ವಿದ್ಯಾಭ್ಯಾಸ, | effloroscence n. 1 . ಹೂ ಬಿಡುವಿಕೆ , 
2 .ಬೋಧನೆ 

ಹೂವಿಕಾಸ ಸಮಯ, 2 . ಲವಣಗಳ 
basic education ಮೂಲಶಿಕ್ಷಣ 

ಸ್ಪಟಿಕೀಕರಣ 
educational adi, ಶೆಕಣಿಕ , ವಿದಾ ಭಾಸ | effluent adj , ಹೊರಜಿನುಗುವ, ಹೊರ 
ಸಂಬಂಧೀ 

- ಹೊಮ್ಮುವ 
educe V. ಪ್ರಕಾಶಕ್ಕೆ ತರು, ಅರಳಿಸು, ತರ್ಕಿಸಿ ತಿಳಿ, eflux , ದ್ರವಗಳ ಹೊರಸೂಸುವಿಕೆ 
ಹೊರಪಡಿಸು, ವಿಕಾಸಗೊಳಿಸು 

effort n ಪ್ರಯತ್ನ 
eerie adj. (ಕುರುಡುನಂಬಿಕೆಯಿಂದುಂಟಾಗುವ) | effrontery n, ಔದ್ಧತ್ಯ , ಧಾರ್ಷ್ಟ್ಯ , ನಿರ್ಲಜ್ಞ 

ಭಯ , ಹೆದರಿಕೆ , ಅಂಜಿಕೆ , ಮಂಕು ಕವಿದ ವ್ಯವಹಾರ 
ಸ್ಥಿತಿಯಲ್ಲಿರುವ 

effussion n. 1. ಪ್ರವಾಹ, ನೆರೆ, ಹರಿವು, 
eface V ಅಳಿಸಿಹಾಕು, ಒರೆಸು, ತೊಡೆದುಹಾಕು | 2 . ಕೀಳಾದ ವಾಕ್ಷವಾಹ 
efacement n, ನಾಶ, ನಿರ್ನಾಮ , ಅಳಿಸಿ ಹಾಕಿ | efusive adj, ಉಕ್ಕುವ, ಹೊಮ್ಮುವ, ದ್ರವಿಸುವ, 
ಬಿಡುವುದು 

ತುಂಬಿತುಳುಕುವ 
effect V. ನೆರವೇರಿಸು , ಸಾಧಿಸು, ಕಾರ್ಯಗತ egalitarian 

society 
ಗೋಳಿಸು 

ಸರ್ವಸಮಾನತೆಯಲ್ಲಿ ನಂಬಿಕೆ ಇರುವ ಸಮಾಜ 
n, ಫಲ, ಫಲಿತಾಂಶ, ಪರಿಣಾಮ egg- plant n. ಬಿಳಿ ಬದನೆ, ನೆಲಗುಳ್ಳ 
effective adj, ಪರಿಣಾಮಕಾರಕ 

eggins n ಹುರಿದುಂಬಿಸು, ಪ್ರಚೋದಿಸು 
effects n. ಆಸ್ತಿ ಮೊದಲಾದುವು, ಸಂಪತ್ತು, ಸ್ಥಿರ, | ego -Centric adj. 1. ವ್ಯಕ್ತಿಬದ್ದವಾದ, ವ್ಯಕ್ತಿನಿಷ್ಠ, 
- ಚರ ಆಸ್ತಿ 

2. ಸ್ವಕೇಂದ್ರಿತ 
efectual adj, ಫಲಪ್ರದವಾದ, ಸಫಲವಾದ, | egoism n. ಅಹಂಭಾವ, ಅಸ್ಮಿತೆ 
ಕಾರ್ಯಸಾಧಕ 

egotism n. 1. ಅಹಂಕಾರ, ಅಹಂಭಾವ, 
efeminate adj, ದುರ್ಬಲವಾದ, ಶಕ್ತಿಹೀನ, | ದುರಭಿಮಾನ, 2. ಸ್ವಾರ್ಥ 

ಹೆಣ್ಣಿಗ, ಲಂಪಟ, ಕೋಮಲ, egotist n. ದುರಭಿಮಾನಿ, ಸ್ವಾರ್ಥಿ 
ಹೆಂಗಸಿನಂಥ, ಪೌರುಷಹೀನ,ಸ್ತ್ರೀಲಕ್ಷಣದ 

egregious adj, ಅತ್ಯುತ್ತಮ , ಸವೋತ್ಕಷ್ಟ 
effervescence n. 1. ಗುಳ್ಳೆ ಏಳುವಿಕೆ, 

egress n. 1. ನಿರ್ಗಮನ, ಬಹಿರ್ಗಮನ, 
ಬುದ್ಗುವಿಕೆ , 2. ಉತ್ಸಾಹ, ಹುಮ್ಮಸ್ಸು 

- 2. ಮೋಕ್ಷ, ಬಿಡುಗಡೆ 
effete adj. 1. ಆಯಾಸಗೊಂಡ, ಬಳಲಿದ, 

egret , ಬೆಳ್ಳಕ್ಕಿ, ಕೊಕ್ಕರೆ 
2. ಬಲಹೀನ, ದುರ್ಬಲ, 3. ಬಂಜೆಯಾದ, 

either adv, ಎರಡರಲ್ಲಿ ಯಾವುದಾದರೂ ಒಂದು 
ಗೊಡ್ಡಾದ 

ejaculation n 1. ಉದ್ದಾರ, 2. ದೇಹದಿಂದ 
efficacious adj, ಫಲಕಾರಿ, ಕಾರ್ಯ ಸಾಧಕ | 

- ದ್ರವ ಹೊರಬರುವುದು, ದ್ರವ ಹೊರನುಗ್ಗು 
efficiency n, ಫಲದಾಯಕತೆ, ಸಾರ್ಥಕತೆ | 

ವುದು 
efficiency bar ದಕ್ಷತೆಗಾಗಿ ತಡೆ 

eject V . ಹೊರದೂಡು, ತಳ್ಳು , ನೂಕು 
efficiency of production ಉತ್ಪನ್ನ 

ejection n, ಹೊರದೂಡುವಿಕೆ, ಉಚ್ಚಾಟನೆ 
ಸಾಮರ್ಥ್ಯ 

ejectment n, ವಿಸರ್ಜನೆ, ಉಚ್ಚಾಟನೆ 
efficient adj. ದಕ್ಷ ಸಮರ್ಥ 

eke out ಕೊರತೆ ತುಂಬಿಕೊಳ್ಳು, ವರಮಾನ 
efigy n. ಪ್ರತಿಕೃತಿ 

ಭರ್ತಿ ಮಾಡು 


104 


elaborate 


electrification 


elaborate adj . 1. ಚೆನ್ನಾಗಿ ಪರಿಶೀಲನೆ direct election ನೇರ ಚುನಾವಣೆ 

ಮಾಡಿದ, 2 . ಪರಿಷ್ಕರಿಸಿದ, 3. ಸಂಕೀರ್ಣವಾದ election booths ಚುನಾವಣಾ ಕೇಂದ್ರ 
elaborate V. 1. ಪರಿಶ್ರಮದಿಂದ ಉತ್ಪಾದನೆ 

election campaign ಚುನಾವಣೆಯ 
ಮಾಡು, 2. ವಿಸ್ತರಿಸು, ವಿವರಿಸು 

ಪ್ರಚಾರ 
elan n. ಲವಲವಿಕೆ , ಉತ್ಸಾಹ 

election Commission ಚುನಾವಣಾ 
elapse V. ಕಳೆದುಹೋಗು, ಗತಿಸು , ( ಕಾಲ) | ಆಯೋಗ 
ಸರಿದುಹೋಗು 

election issue ಚುನಾವಣಾ ವಿಷಯ 
elastic ೧. ಹಿಗ್ಗುವ ದಾರ ಅಥವಾ ಬಟ್ಟೆ 

election manifesto ಚುನಾವಣಾ 
elastic clause ಹೊಂದಿಸಬಹುದಾದ ಪ್ರಣಾಲಿಕೆ 
ಕಲಮು 

general election ಸಾರತ್ರಿಕ ಚುನಾವಣೆ 
elastic demand ಚರ್ಚಿಸಿ ಹೋಂದಿಸ 

indirect election ಪರೋಕ್ಷಚುನಾವಣೆ 
ಬಹುದಾದ ಬೇಡಿಕೆ 

electioneer V. ಚುನಾವಣಾ ಪ್ರಚಾರ ಮಾಡು 
elasticity n ಸ್ಥಿತಿಸ್ಥಾಪಕತ್ವ 

n, ಚುನಾವಣಾ ಪ್ರಚಾರಕ 
elate adj, ಉತ್ಸಾಹಯುತ 

elective adj. 1 . ಚುನಾಯಿತನಾದ, 
V, ಉತ್ತೇಜಿಸು,ಪ್ರೋತ್ಸಾಹಿಸು, ಉಬ್ಬಿಸು | 

2 . ಚುನಾವಣೆಯಿಂದ ಭರ್ತಿಯಾದ, 
elation n. ಉತ್ಸಾಹ, ಲವಲವಿಕೆ ,ಹಿಗ್ಗು,ಉಲ್ಲಾಸ | 3. ಚುನಾವಣೆಯ ಹಕ್ಕುಳ್ಳ 
elbow V. ಅತ್ತಿತ್ತ ದಬ್ಬಿ ಮುಂದೆ ಹೋಗು elector n. ಮತದಾನದ ಹಕ್ಕುಳ್ಳ ವ್ಯಕ್ತಿ 
n, ಮೊಣಕೈ , ಮೊಳಕ್ಕೆ 

electoral adj, ಮತದಾರರ, ಚುನಾವಣೆಯ 
elbow - room n. 1. ಕೈಕಾಲಾಡಿಸುವಷ್ಟು ಸ್ಥಳ , 
2 . ಅಗತ್ಯವಾದಷ್ಟು ವಿಶಾಲ ಸ್ಥಳ 

electoral college ಮತದಾರರ 
elder adj, ಹಿರಿಯ, ವೃದ್ದ 

ಸಮುದಾಯ 
೧. ವಯೋವೃದ್ಧ, ಹಿರಿಯ ವ್ಯಕ್ತಿ 

electoral right ಮತಾಧಿಕಾರ, 
elder statesman ಹಿರಿಯ ರಾಜನೀತಿಜ್ಞ 

ಮತದಾರನ ಹಕ್ಕು 
ವೃದ್ಧ ರಾಜತಂತ್ರಜ್ಞ 

electoral roll ಮತದಾರರ ಪಟ್ಟಿ 
elderly adj, ಹಿರಿಯನಾದ, ವಯಸಾದ, ಹಿಂದಿನ | electorate . ಮತದಾರರ ಸಮುದಾಯ 
ಕಾಲದ 

electric adj, ವಿದ್ಯುತ್ತಿನ, ವಿದ್ಯುಚ್ಛಕ್ತಿಯ 
eldest n. ಕುಟುಂಬದಲ್ಲಿ ಮೊದಲು ಹುಟ್ಟಿದವ | electric chair n. ವಿದ್ಯುತ್ತಿನಕುರ್ಚಿ, ವಿದ್ಯುತ್ತಿನ 
eldorado n, ಚಿನ್ನದನಾಡು, ಅಧಿಕ ಸಂಪತ್ತಿನ 

ಪೀಠ 
ಜಾಗ. 

electric furnace ವಿದ್ಯುತ್ತಿನ ಕುಲುಮೆ 
elect adj, ಚುನಾಯಿತನಾದ, ಆರಿಸಿದ, | electric power ವಿದ್ಯುಚ್ಛಕ್ತಿ 
ನೇಮಕಾತಿಗೆ ಆಯ್ಕೆಮಾಡಿದ 

electrician n. ವಿದ್ಯುಚ್ಛಕ್ತಿ ತಜ್ಞ 
elect V. ಆಯ್ಕೆ ಮಾಡು, ಚುನಾಯಿಸು , | 
ಆರಿಸಿಕೊಳ್ಳು 

electricity n. ವಿದ್ಯುತ್ತು , ವಿದ್ಯುಚ್ಛಕ್ತಿ , 

ವಿದ್ಯುತ್ನವಾಹ 
ದಿಂದ ಆರಿಸು 


ಹಕ್ಕುಳ್ಳ 


election n. ಚುನಾವಣೆ, ಆಯ್ಕೆ , ಮತದಾನ | electrification n. ವಿದ್ಯುದೀಕರಣ 


105 


electrify 

elude 
electrification of railway ರೈಲ್ವೆ | elicit V. 1 . ಮನೋಗತವನ್ನು ತಿಳಿ, 
ವಿದ್ಯುದೀಕರಣ 

2. ಅಭಿಪ್ರಾಯವನ್ನು ಹೊರಪಡಿಸು, ಹೊರಸೆಳೆ 
electrity V. ವಿದ್ಯುದೀಕರಿಸು 

eligible adj. 1. ಅರ್ಹ, ಯೋಗ್ಯ, 2. ಅಪೇ 
electrode n. ವಿದ್ಯುದ್ದವ, ವಿದ್ಯುದ್ವಾರ ಕ್ಷಣೀಯ, 3. ಅನುರೂಪ 

electro - magnetic wave ವಿದ್ಯುದಯ | eligibility n. ಅರ್ಹತೆ, ಯೋಗ್ಯತೆ, ಪಾತ್ರತೆ 
ಸ್ಕಾಂತ ತರಂಗ 

eliminate V. 1. ತೊಲಗಿಸು, ವರ್ಜಿಸು, ತೆಗೆದು 
electron n. ಎಲೆಕ್ಟ್ರಾನು, ವಿದ್ಯುತ್ಕಣ 

ಹಾಕು , 2 . ಪ್ರತ್ಯೇಕಿಸು 
electronic adi, ಎಲೆಕಾನಿಗೆ ಸಂಬಂಧಿಸಿದ, | elimination n . 1. ವರ್ಜನೆ, ತೊಲಗಿಸುವಿಕೆ, 
ಎಲೆಕ್ಟ್ರಾನಿಕ್ 

- 2 , ಬಿಟ್ಟುಬಿಡುವಿಕೆ , ತೆಗೆದುಹಾಕುವಿಕೆ, 
electronics n ಎಲೆಕ್ಟ್ರಾನಿಕ್ ವಿಜ್ಞಾನ 

3. ಸೋಲಿಸುವಿಕೆ 
electropathy n. ವಿದ್ಯುತ್‌ ಚಿಕಿತ್ಸೆ 

elixir n. 1. ಅಮೃತ, 2. ಸಿದ್ದರಸ, 3, ಸುಗಂಧ 
electroplating n . asos como 

- ದ್ರಾವಣ, ಸುಗಂಧ ದ್ರವ 

ellipse n. 1. ಅಂಡಾಕೃತಿ, 2 . ದೀರ್ಘ ವೃತ್ತ, 
elegance n. ಲಾವಣ್ಯ , ಸೊಗಸು, ನಾಜೂಕು, 

3. ಅಧ್ಯಾಹಾರ, 4 . ವಾಕ್ಯಲೋಪ, 5, ಪದ 

ಲೋಪ, 6. ಲೋಪ ಚಿಹ್ನೆ 
elegant adj, ಲಾವಣ್ಯಯುತ, ಸೊಗಸಾದ, | elliptioct adji. 1. ದೀರ್ಘ ವತಾಕಾರವುಳ , 
ನಾಜೂಕಾದ, ರಸಿಕ, ಸುಸಂಸ್ಕೃತ 

- 2 . ಅಸ್ಪಷ್ಟ, ಸಂದಿಗ್ಧ 
elegy . ಶೋಕಗೀತೆ, ಚರಮಗೀತೆ, ವಿಲಾಪ | elocution n, ವಾಗಿತೆ, ವಾಚಾಳತೆ, ಮಾತು 
element . ಮೂಲವಸ್ತು ಪ್ರಕೃತಿಸಿದ್ದ ವಸ್ತು | ಗಾರಿಕೆ, ವಾಗೈಖರಿ 
elemental adj. 1. ಪ್ರಕೃತಿಸಿದ್ಧವಾದ, | elongate V. ಉದ್ದ ಮಾಡು, ನೀಳ ಮಾಡು, 
2 . ಪ್ರಾಥಮಿಕ 

ನಿಡಿದುಗೈ 
elementary adj, ಪ್ರಾಥಮಿಕ, ಮೌಲಿಕ elope V. 1. ಗಂಡನನ್ನು ಬಿಟ್ಟು ಮತ್ತೊಬ್ಬನೊಡನೆ 
elephant n, ಆನೆ, ಗಜ 

ಓಡಿಹೋಗು, 2. ನಾಪತ್ತೆಯಾಗು, 3. ತಲೆ 

ತಪ್ಪಿಸಿಕೊಂಡು ಹೋಗು, 4. ಸಮ್ಮತಿಯಿಲ್ಲದೆ 
white elephant ಬಿಳಿಯಾನೆ, ಪೋಷಿಸಲು 

ಮದುವೆಯಾಗಲು ಪರಾರಿಯಾಗು , 
ಅಸಾಧ್ಯವಾದುದು 

5 . ಕದ್ದೋಡು| 
elephantiasis n , ಆನೆಕಾಲು ರೋಗ 

eloquence n ವಕ್ರತ್ವ, ವಾಚಾಳತೆ, ವಾಗ್ಧತೆ 
elevate V. 1. ಮೇಲೆತ್ತು , 2. ಉತ್ಸಾಹ ತುಂಬು, 

else adv. ಮತ್ತೆ, ಜತೆಗೆ , ಅಲ್ಲದೆ, ಇನ್ನೂ 
ಬೆಳೆಸು, ಅಭಿವೃದ್ಧಿಪಡಿಸು 

ಬದಲಾಗಿ, ಇಲ್ಲದಿದ್ದರೆ, ತಪ್ಪಿದರೆ 
elevator n. ಎತ್ತುಗ, ಉತ್ಥಾನಕ ಯಂತ್ರ , ಏರಿಳಿ, 

elsewhere adv . ಬೇರೆಡೆಯಲ್ಲಿ, ಮತ್ತೊಂದುಕಡೆ 
ಏರಿಳಿಯಂತ್ರ 

elucidate v. 1. ಪ್ರಕಾಶ ಬೀರು, ಕಾಂತಿಗೊಳಿಸು, 
elite n: 1. ಸಾರಭಾಗ, ಉತ್ಕೃಷ್ಟ ಭಾಗ 2, ಗಣ್ಯ | 

2. ವಿಶದ ಪಡಿಸು, ಸ್ಪಷ್ಟಪಡಿಸು 
ಜನ, ಗಣ್ಯರ ಗುಂಪು 

eluidation n . ವಿವರಣೆ, ಸ್ಪಷ್ಟ್ರೀಕರಣ, 
elitist n. ಗಣ್ಯರ ಆಡಳಿತದಲ್ಲಿ ನಂಬಿಕೆ ಇರುವ 

ಸ್ಪಟೀಕರಣ , ವಿಶದಪಡಿಸುವಿಕೆ 

elude V, 1. ಉಪಾಯವಾಗಿ ತಪ್ಪಿಸಿಕೊಳ್ಳು, 
elevation n. 1. ಉನ್ನತಿ, ಗೌರವ, 2. ಪದವೀ 

2 . ಜಾರಿಕೊಳ್ಳು, 3. ನುಣುಚಿಕೊಳ್ಳು, 
ವೃದ್ಧಿ, 3. ಮನೆಯ ಮುಂದಣ ದೃಶ್ಯ 

4. ಸಿಕ್ಕದಿರು 


106. 


emend 
elusive 
elusive adj, ತಪ್ಪಿಸಿಕೊಳ್ಳುವ, ಸಿಕ್ಕದಿರುವ, embarrass V 1. ತಡೆಯೊಡ್ಡು, 2 . ಪೇಚಿಗೆ 
ಜಾರಿಕೊಳ್ಳುವ, ನುಣುಚಿಕೊಳ್ಳುವ 

ಸಿಕ್ಕಿಸು, 3. ದಿಕ್ಕುತೋಚದಂತೆ ಮಾಡು 
emaciation n. ಕೃಶವಾಗುವಿಕೆ,ಕ್ಷೀಣವಾಗುವಿಕೆ, | embarrassment n. 1. ಪೇಚು, ಮುಜುಗರ, 

ದುರ್ಬಲವಾಗುವಿಕೆ , ಬಡಕಲಾಗುವಿಕೆ, | 2. ದಿಗ್ರಮೆ 
ಸೊರಗುವಿಕೆ 

embassy n. 1. ರಾಯಭಾರಿಯ ಅಧಿಕಾರ, 
emanate V . ಹೊರಚೆಲ್ಲು, ಹೊರಡಿಸು , 2. ರಾಯಭಾರಿಯ ನಿವಾಸ 
ಹೊಮ್ಮಿಸು, ವಿಕಿರಣಹೊಂದು 

embed V. 1. ನೆಡು, ನಾಟು, 2. ಹದಿ, ಕೆತ್ತು 
emamnation n. ಹೊರಡುವಿಕೆ , ಉದ್ಯಮ , embellish v. 1. ಅಂದಗೊಳಿಸು, 2. ಅಲಂಕರಿಸು 
ಪರಿಣಾಮ 

embezzle v. 1. ಹಣವನ್ನು ಸ್ವಂತಕ್ಕೆ 
emancipate V . 1. ಬಂಧಬಿಡಿಸು, 2 . ಯಜ 

ಉಪಯೋಗಿಸು, 2. ಹಣವನ್ನು ಲಪಟಾಯಿಸು 
ಮಾನನ ಹಿಡಿತದಿಂದ ಮುಕ್ತಿಗೊಳಿಸು , 

embezzlement n. ಹಣವನ್ನು ಕಬಳಿಸುವಿಕೆ, 
3. ಗುಲಾಮಗಿರಿಯಿಂದ ಬಿಡಿಸು, 4. ದಾಸ್ಯ 

ಹಣವನ್ನು ತಿಂದು ಹಾಕುವುದು 
ವಿಮುಕ್ತಿಗೊಳಿಸು 

embitter V. 1. ಮನಸ್ಸಿಗೆ ಕಹಿ ತರು, 2. ದ್ವೇಷ 
emancipation n. 1. ಬಂಧವಿಮುಕ್ತಿ , 2. ದಾಸ್ಯ | 

ವುಂಟುಮಾಡು, 3. ರೇಗಿಸು,ಕೋಪಬರಿಸು 
ವಿಮುಕ್ತಿ , 3. ಸ್ವಾತಂತ್ರ್ಯಗೊಳಿಸು 

emblazon V. ( ವಂಶದ ಲಾಂಛನವನ್ನು ) 
emasculate v. 1. ಹಿಡಮಾಡು, 2 . ಬೀಜ ಒಡೆ, 

1. ಹೊಳೆಯುವಂತೆ ಮಾಡು, 2. ಶೃಂಗಾರ 
3, ದುರ್ಬಲಗೊಳಿಸು , 4, ದರಿದ್ರವಾಗಿಸು , 

ಗೊಳಿಸು 
5 . ಸತ್ವಗುಂದಿಸು 
embalm V. 1. ಲೇಪನ ದ್ರವ್ಯವನ್ನು ಹಚ್ಚು, 

| emblem n. ಲಾಂಛನ, ಗುರುತು, ಸಂಕೇತ, ಚಿಹ್ನೆ 
ಹೆಣವನ್ನು ಕೆಡದಂತೆ ಇಡು, 2 . ಮರೆಯದ 

embodiment _ n . ಸಾಕಾರಗೊಳಿಸು, 
ಹಾಗೆ ಉಳಿಸು, ಸೃತಿಯಲ್ಲಿರುವಂತೆ ಮಾಡು, ಸಶರೀರಗೊಳಿಸು | 
3. ಸುವಾಸಿತವನ್ನಾಗಿಸು , ಪರಿಮಳ ಬಳಿದು | embody V. 1. ರೂಪಕೊಡು, ಮೈದಾಳಿಸು, 
ಅಂಗಭೋಗವನ್ನುಂಟುಮಾಡು 

- 2. ಒಳಗೊಳ್ಳು ಸೇರಿಸಿಕೊಳ್ಳು 
embank v. 1. ನದಿ ಮೊದಲಾದವುಗಳಿಗೆ | embolden V, ಧೈರ್ಯನೀಡು, ಧೈರ್ಯತುಂಬು 

ಏರಿಕಟ್ಟು, 2. ಅಣೆಕಟ್ಟು ಕಟ್ಟು, ಕಟ್ಟೆ ಕಟ್ಟು | embossed adj. evwo, 233,783 . JT 
embankment 1 . ಕಟ್ಟೆ ಕಟ್ಟುವುದು, ಏರಿ | embrace V , ತಬಿಕೊಳು, ಆಲಂಗಿಸು 
ಹಾಕುವುದು, ಒಟ್ಟು ಏರಿಸುವುದು, ಅಣೆಕಟ್ಟು 

embrasure n . 1 . ಓರೆಯಾಗಿರುವಿಕೆ , 
ಕಟ್ಟುವುದು 

2.ಕೋವಿಯ ಕಿಂಡಿ 
embargo n. 1 . ಬಂದರಿನಲ್ಲಿ ಹಡಗನ್ನು | 
ಬಂಧನದಲ್ಲಿಡು, 2. ವ್ಯಾಪಾರಾದಿಗಳನ್ನು 

embroidery n. 1. ಕಸೂತಿ ಮಾಡುವುದು, 
ತಡೆಹಿಡಿ, 3. ಮುಟ್ಟುಗೋಲು ಹಾಕಿಕೊಳ್ಳು 

ಕಸೂತಿ ಹಾಕುವಿಕೆ, 2. ಕಸೂತಿಕೆಲಸ 
embark v. 1. ಹಡಗು ಹತ್ತಿಸು, ವಿಮಾನ ಹತ್ತಿಸು, 

embroil V. 1. ಗೊಂದಲಗೊಳಿಸು, 2. ದ್ವೇಷಕ್ಕೆ 
2. ಹಡಗು ಹತ್ತು , ವಿಮಾನ ಹತ್ತು 

ಒಳಗು ಮಾಡು 
embrakation n. ಹಡಗು ಅಥವಾ ವಿಮಾನವನ್ನು 

embryo n. 1. ಭ್ರೂಣ, 2 . ಆರಂಭದ ಸ್ಥಿತಿ 
ಹತ್ತುವುದು 

emend v. 1. ತಿದ್ದುಪಡಿ ಮಾಡು, 

2. ಬದಲಾಯಿಸು 


107 


emendation 


emulation 


emendation _ n . 1. ತಿದ್ದು ಪಾಟು, | emphatic adj. 1. ಸಮರ್ಥವಾಗಿ ಹೇಳಿದ, 
2 . ಬದಲಾವಣೆ 

2 . ಮಹತ್ವ ಪೂರ್ಣವಾದ - 
emerald n, ಮರಕತ, ಪಚ್ಚೆ 

empire n, ಸಾಮ್ರಾಜ್ಯ, ಚಕ್ರಾಧಿಪತ್ಯ 
emerge v. 1. ಉಂಟಾಗು, ಅಸ್ತಿತ್ವಕ್ಕೆ ಬರು, 

| empirical adj. 1. ಅನುಭವಾತ್ಮಕ , 2. ಶಾಸ್ತ್ರ 
2. ಕಾಣಬರು, ಹೊರಹೊಮ್ಮು 

ಜ್ಞಾನರಹಿತ, 3. ಕೇವಲ ಇಂದ್ರಿಯ ಜ್ಞಾನದ 
emergency n. 1. ತುರ್ತು ಪರಿಸ್ಥಿತಿ, ಆಪತ್ಕಾಲ 

empirical law ಸಂಯೋಜನಾ ಸೂತ್ರ 
emergent adj. 1. ಆವಿರ್ಭವಿಸುವ, 
ಉಂಟಾಗುವ, 2 . ತುರ್ತು ಪರಿಸ್ಥಿತಿಯ 

empiricism n . 1. ಅನು ಭವೈಕವಾದ, 

2. ಪ್ರಯೋಗಶೀಲತೆ 
emeritus professor ವಿಶ್ರಾಂತನಾದರೂ ಕೆಲಸ 

emplacement n. 1. ಸ್ಥಾಪನೆ, ಇಡುವುದು, 
ಮಾಡುತ್ತಿರುವ ಪ್ರಾಧ್ಯಾಪಕ 

2 . ಸನ್ನಿವೇಶ, ನೆಲೆ 
emigrant n. 1 . ವಲಸೆ ಬಂದವ ಅಥವಾ 
ಹೋದವ, 2. ವಲಸೆ ಬಂದ ಅಥವಾ ಹೋದ 

emplane V. 1. ವಿಮಾನವನ್ನು ಹತ್ತು , 
ಪ್ರಾಣಿಪಕ್ಷಿ ಇತ್ಯಾದಿ 

2. ವಿಮಾನ ಪ್ರಯಾಣ ಮಾಡು 
emigrate V. ವಲಸೆ ಹೋಗು, ಗುಳೆಹೋಗು employ n. 1.ಉದ್ಯೋಗ,ಊಳಿಗ, 2. ನೌಕರಿ 
emigration n. ವಲಸೆ, ಬೇರೆಡೆ ನೆಲಸುವುದು employee n. ಕೂಲಿಯಾಳು, ನೌಕರ, ಚೌಕರ 
eminence n . 1 . ದಿಣ್ಣೆ , ಎತ್ತರವಾದ ಸ್ಥಳ, employer n. 1. ಯಜಮಾನ, ಒಡೆಯ , 
2. ಔನ್ನತ್ಯ , ಹಿರಿಮೆ , ಹೆಗ್ಗಳಿಕೆ 

2. ಕೆಲಸಕೊಟ್ಟಿರುವ ಧಣಿ, ಉದ್ಯೋಗದಾತ 
eminent adj. 1. ಹಿರಿಯ , ಘನ, ಶ್ರೇಷ್ಠ, | emporium in , ವಾಣಿಜ್ಯ ಕೇಂದ್ರ , ಮಾರುಕಟ್ಟೆ, 
2. ಅಸಾಧಾರಣ , ವಿಶೇಷ 

ದೊಡ್ಡ ಅಂಗಡಿ 
emissary n. 1. ಗೂಢಚಾರ, ಬೇಹುಗಾರ, | empower V, ಅಧಿಕಾರವನ್ನು ಕೊಡು, ಅಧಿಕಾರ 
2 . ಪ್ರತಿನಿಧಿ 

ಯುಕ್ತನನ್ನಾಗಿಸು 
emission 1. ಹೊರಸೂಸುವುದು, ಉತ್ಸರ್ಜನ | empress 1, ಮಹಾರಾಣಿ, ಚಕ್ರವರ್ತಿನಿ 
emolument n, ಸಂಬಳ, ಪಗಾರ, ಮಾಸಿಕ emptiness n ಶೂನ್ಯತೆ, ಬರಿದಾಗಿರುವುದು, 
ವೇತನ 

ರಿಕತೆ, ಖಾಲಿಯಾಗಿರುವಿಕೆ 
emotion n , ಮನಸ್ಸಿನ ಭಾವನೆ (ಪ್ರೇಮ, ಭಯ , 

empty adj, ಶೂನ್ಯವಾದ, ರಿಕ್ತವಾದ, ಬರಿದಾದ, 
ಹಾಸ್ಯ, ಕರುಣ ಇತ್ಯಾದಿ ಭಾವನೆ) 

ಖಾಲಿಯಾದ 
emotional adj . 1 . ಭಾವುಕವಾದ, 

_ V, ಖಾಲಿ ಮಾಡು, ಬರಿದುಮಾಡು, ತೆರವು 
2. ಭಾವಾತ್ಮಕ , 3. ಭಾವಪರವಶ 

ಮಾಡು 
emperor n. ಚಕ್ರವರ್ತಿ , ಸಾರಭೌಮ 

emulate V. 1 . ಅನುಕರಿಸು, ಮಾದರಿಯಾಗಿ 
emphasis 1. ಅವಧಾರಣೆ , 2. ಒತ್ತು, ಸ್ವರಭಾರ, 

ಮಾಡಿಕೊಳ್ಳು, 2. ಸ್ಪರ್ಧಿಸು, ಮೀರಲು 
3. ಪ್ರಾಧಾನ್ಯ 

ಪ್ರಯತ್ನಿಸು 
emphasize V . 1. ಒತ್ತುಹಾಕು, 2. ಸ್ವರ | 

emulation n. 1. ಸ್ಪರ್ಧೆ, ಪೈಪೋಟಿ, 
ಭಾರವನ್ನು ಹಾಕು 

2. ಉತ್ತಮರನ್ನು ಅನುಕರಿಸುವುದು 


108 


encyclopaedia 


emulsion 


IND 


0. 


emulsion n. ಜಿಡ್ಡಿನ ಅಥವಾ ರಾಳ ಪದಾರ್ಥಗಳ | enclaven, ಒಳವಿಭಾಗ, ದೊಡ್ಡ ಹರಹುಗಳ 

ಅಂತರಂಗ 
ಸೂಕ್ಷ್ಮಕಣಗಳು 
enable V. 1. ಶಕ್ತಿ ನೀಡು, 2. ಅಧಿಕಾರಕೊಡು, | enclose V. ಸುತ್ತುವರಿಸು, ಮುಚ್ಚು, ಬೇಲಿಹಾಕು 
3. ಸಾಧ್ಯವಾಗಿಸು 

enclosure n. 1. ಬೇಲಿ ಹಾಕಿದ ಪ್ರದೇಶ, 
enabling act ಸ್ವಾಧಿಕಾರಕೊಡುವ ಪ್ರಾಕಾರ, ಅಂಗಳ, 2. ಪತ್ರದ ಜತೆ ಇಟ್ಟ ಇತರ 
ಕಾಯಿದೆ- ಕಾನೂನು 

ಪತ್ರ ಮೊದಲಾದವು 
enact V. 1. ಕಾಯಿದೆ ಮಾಡು, 2. ಕಾನೂನು| encode V, ಸಂಕೇತ ಲಿಪಿಯಲ್ಲಿ ಬರೆ, ಗುಪ್ಪಭಾಷೆ 
ಮಾಡು, 3. ಅಭಿನಯಿಸು 

ಸೇರಿಸು 
enactment n . 1. ಶಾಸನ ಮಾಡುವುದು , | encomium n, ಹೊಗಳಿಕೆ , ಪ್ರಶಂಸೆ 

2. ಕಾಯಿದೆ ಮಾಡುವತೀರ್ಮಾನ encompass V, ಸುತ್ತುವರಿ, ಸುತ್ತುಗಟ್ಟು , 
enamel n. ಗಾಜು ಲೇಪ, ಎನಾಮಲ್ಲು, ಪಿಂಗಾಣಿ| ಆಕ್ರಮಿಸು 
ಮುಲಾಮು 

| encore n. 1 . ಉದ್ದಾರ, ಒಟ್ಟುಕೂಗು, 
enamour V. 1. ಅನುರಾಗವನ್ನುಂಟುಮಾಡು, 2 . ಪ್ರದರ್ಶನಗಳಲ್ಲಿ ಮತ್ತೆ ಬೇಕೆ೦ದು 
2 . ಮೋಹಗೊಳಿಸು 

ಒತ್ತಾಯಿಸುವಕೂಗು 
enbloc adv . ಒಟ್ಟಾರೆ, ಎಲ್ಲರೂ , ಸಾಮೂಹಿಕ | encounter n. 1. ಎದುರಾಗುವುದು, ಸಮಾಗಮ , 
ವಾಗಿ 

2. ಭೇಟಿಯಾಗುವುದು, ಅಭಿನಯ ಇತ್ಯಾದಿ, 3. 
encamp V . 1. ಪಾಳೆಯ ಹೂಡು, 2. ಸೈನ | ಕಷ್ಟವನ್ನು ಎದುರಿಸುವುದು 

ಶಿಬಿರವನ್ನಿಡು, 3. ಇಳಿದುಕೊಳ್ಳು ತಂಗು | encounter V. 1. ಎದುರಾಗು, ಭೇಟಿಯಾಗು, 
encampment n. 1. ಸೈನ್ಯದ ಪಾಳೆಯ , | 

3 . ಎದುರಿಸು 
2. ಶಿಬಿರ, 3. ಡೇರೆ, ಗುಡಾರ ಇಡುವಿಕೆ | encourage V. ಧೈರ್ಯಹೇಳು, ಹುರಿದುಂಬಿಸು, 
encase v. 1. ಪೆಟ್ಟಿಗೆಯೊಳಗೆ ಇಡು, | ಉತ್ತೇಜನಕೊಡು, ಪ್ರೋತ್ಸಾಹಿಸು 

2. ಸಂಪುಟದಲ್ಲಿಟ್ಟು ಮುಚ್ಚು, 3, ಕೋಶಗತ | encouragement n. ಉತ್ತೇಜನ,ಪ್ರೋತ್ಸಾಹ, 
ವಾಗಿಸು 

ಪ್ರಚೋದನೆ 
encash V. 1. ನಗದು ಮಾಡು, 2. ಹಣ ಪಡೆ, | encroach V, ಆಕ್ರಮಣಮಾಡು, ಅತಿಕ್ರಮಿಸು, 
3. ಹಣಕ್ಕೆ ವಿನಿಮಯ ಮಾಡು 

ಒತ್ತುವರಿಮಾಡು 
encashment 1. ಹಣವಾಗಿ ಮಾರ್ಪಡಿಸುವಿಕೆ , | encroachment n , ಆಕ್ರಮಣ, ಅತಿಕ್ರಮ, 

ಹುಂಡಿ ಮುಂತಾದುವುಗಳ ಪ್ರತಿಯಾಗಿ ಹಣ | ಒತ್ತುವರಿ 
ಪಡೆಯುವಿಕೆ 

encumber V. 1 . ಅಡ್ಡಿತರು , ತಡೆಯೊಡ್ಡು, 
enchant V, ಮೋಡಿಮಾಡು, ಮರಳು ಮಾಡು, 2 . ಸಾಲದ ಭಾರ ಹೊರಿಸು , ಹೊಣೆಮಾಡು, 
ಈ ಮಂತ್ರಮುಗ್ಧನನ್ನಾಗಿಸು 

ಋಣಭಾರ ಹಾಕು 
enchantment n . ಮಾಟ, ಮೋಡಿ, encumbered estate ಸಾಲ ಹೊರೆ 
ಸಮ್ಮೋಹನ, 2. ಆಕರ್ಷಣೆ, ಸೆಳೆತ 

ಇರುವ ಆಸ್ತಿ , ಋಣಗ್ರಸ್ತವಾದ ಆಸ್ತಿ 
encircle V, ಸುತ್ತುವರಿ, ಸುತ್ತುಗಟ್ಟು encumbrance n, ಋಣಭಾರ, ಸಾಲದ ಹೊರೆ 
encirclement n, ಸುತ್ತುಗಟ್ಟುವಿಕೆ , ಪರಿವೇಷ್ಟನ | encyclopaedia n, ವಿಶ್ವಕೋಶ 


109 


end 


engineering 
end v. 1. ಕೊನೆಯಾಗು, 2. ಸಾಯು, 3. ಮುಗಿ | endowment policy Dog ws about 

n . 1 . ಕೊನೆ, 2 . ಗುರಿ, 3 . ಸಾವು, | ಪಾಲಿಸಿ, ದತ್ತಿ ನೀತಿ 
4 . ಮುಗಿತಾಯ 

endurance n. 1. ಸಹನೆ, ಸಹಿಷ್ಣುತೆ, 2. ಆಯಾಸ 
be at one's wit's end any, 03 

- ಸಹನಾ ಸಾಮರ್ಥ್ಯ 
ನಾಗು, ಕರ್ತವ್ಯ ವಿಮೂಢನಾಗು 

endure V, ಸಹಿಸು, ತಾಳಿಕೊಳ್ಳು, ಅನುಭವಿಸು 
fag end ಅಂತಿಮ ಘಟ್ಟ, ಕೊಟ್ಟಕೊನೆ enemy 7, ಶತ್ರು , ಅರಿ, ವೈರಿ, ವಿರೋಧಿ 
endanger V. ಅಪಾಯ ತರು, ವಿಪತ್ತಿಗೆ ಸಿಕ್ಕಿಸು enemy camp ಶತ್ರು ಪಾಳೆಯ , ವೈರಿಯ 
endeavour v. 1. ಪ್ರಯತ್ನ ಪಡು, 

ಬೀಡು 
2. ಹೋರಾಡು, ಹೆಣಗು, ತಿಣುಕು energetic adj , ಶಕ್ತಿಯುತವಾದ, 

_ n . 1. ಪ್ರಯತ್ನ ಪಡುವಿಕೆ, ಸಮರ್ಥವಾದ, ಪ್ರಯಾಸದಕ್ಷ 
2. ಹೋರಾಟ, ಹೆಣಗುವಿಕೆ 

energise V, ಶಕ್ತಿತುಂಬು, ಸಮರ್ಥವಾಗಿಸು, 
endemic adj, ಒಂದು ಸ್ಥಳಕ್ಕೆ ಸಂಬಂಧಿಸಿದ, | ಚೈತನ್ಯ ತುಂಬು 
ಸ್ಥಳೀಯ 

energy n. ಸಾಮರ್ಥ , ಬಲ, ಶಕ್ತಿ , ವೀರ, ಚೈತನ್ಯ 
endemic n. 1. ಸ್ಥಳೀಯರೋಗಗಳು , ಸ್ಥಳೀಯ | enfoid V, ಮುಚ್ಚು , ಸುತ್ತುವರಿ, ಹೊದಿಸು, 
ಸಸ್ಯ ಇತ್ಯಾದಿ 

ಆಚ್ಛಾದಿಸು, ಆವೃತಗೊಳಿಸು 
endemic disease ಸ್ಥಳೀಯ | enforce V. 1. ಒತ್ತಾಯಮಾಡು, ಬಲವಂತ 
ರೋಗಾದಿಗಳು 

ಮಾಡು, 2. ಕಾರ್ಯಭಾರವನ್ನು ಹೊರಿಸು 
endless adj. 1. ಕೊನೆಯಿಲ್ಲದ, ಅಪಾರ, enforce a right ಹಕ್ಕನ್ನು ಜಾರಿಗೊಳಿಸು 
ಅತ್ಯಧಿಕ , 2. ಅಸಂಖ್ಯ 

enforced labour 2033 20350 
endo ಅಂತರದ, ಒಳಗಿನ 

enforcement n. 1. ಒತ್ತಾಯ, ಬಲವಂತ, 
endorse V. 1. ಪತ್ರದ ಹಿಂದೆ ಒಪ್ಪಿ ಸಹಿಹಾಕು, | 2. ಕಾರ್ಯಭಾರದ ಹೊರೆ 

ಪರಾಬರೆ, 2 . ಹುಂಡಿ ಮೊದಲಾದವನ್ನು | enfranchise v 1. ಮತದಾನದ ಹಕ್ಕು ಕೊಡು, 
ವರ್ಗಾಯಿಸು . 

2. ಪೌರರ ಹಕ್ಕನ್ನು ನೀಡು 
endorsement n. 1. ಯಾದಾಸ್ತು , ಹಿಂಬರಹ , | engagement n. 1. ವಾಗಾನ, ಒಪ೦ದ, 
2. ಒಪ್ಪಿಗೆ, ಸಮ್ಮತಿ 

2. ಭೇಟಿಯ ನಿರ್ಧಾರ, 3. ನಿಶ್ಚಿತಾರ್ಥ, 
endorser n. ಒಪ್ಪಿ ಬರೆದವ, ಸಮ್ಮತಿನೀಡಿದ 4. ಕಾಳಗ, ಯುದ್ದ 

engender V . 1. ಉಂಟುಮಾಡು , 
endow V. 1. ಮಾನ್ಯಬಿಡು, ದತ್ತಿಬಿಡು, | 2. ಜನ್ಮಕೊಡು 

2. ವಿಶೇಷ ಹಕ್ಕುಗಳನ್ನು ಕೊಡು | engine n 1. ಯಂತ್ರ , 2. ರೈಲ್ವೆ ಎಂಜಿನ್ನು , 
endowment n. 1. ದತ್ತಿ , ಮಾನ್ಯ , ಪುದುವಟ್ಟು, 3. ಚಲನ ಸಾಧನ 

ಉಂಬಳಿ, 2. ವ್ಯಕ್ತಿಗೆ ದತ್ತವಾದ ಪ್ರತಿಭೆ ಇತ್ಯಾದಿ engine shed ಯಂತ್ರ ಗೃಹ 
endowment board ಧರಾದಾಯ | engineer 7, ಎಂಜಿನಿಯರ್ 
ಮಂಡಳಿ 

engineering n. 1. ಶಿಲ್ಪಶಾಸ್ತ್ರ, ಶಿಲ್ಪ ವಿಜ್ಞಾನ, 

2. ಯಂತ್ರ ನಿರ್ವಹಣೆಯ ವಿಜ್ಞಾನ 


110 


enslave 
engrave 
engrave v. 1. ಕೆತ್ತು , ಕೊರೆ, 2 . ನಕಾಸೆ ಮಾಡು, | ennoble V. 1. ಉದಾತ್ತಗೊಳಿಸು, ಹಿರಿಮೆಯನ್ನು 
3. ಮನದಟ್ಟಾಗುವಂತೆ ಮಾಡು 

ನೀಡು, 2 . ಬಿರುದುಗಳನ್ನು ನೀಡು 
engraving n. 1. ಕೆತ್ತನೆ, ನಕಾಸೆ 

ennui n. ಬೇಜಾರು, ಗ್ಲಾನಿ, ವಿಷಣ್ಣತೆ, ಜೆಷ್ಠೆ 
engross v. 1. ಆಕ್ರಮಿಸಿಕೊಳ್ಳು, 2. ಎಲ್ಲಾ | enormous adj. ಅಗಾಧ, ಅತಿದೊಡ್ಡ, 
ದಾಸ್ತಾನನ್ನು ಕೊಳ್ಳು 

ಬೃಹತ್ತಾದ, ಬಹುಗಾತ್ರವಾದ 
engulf v. ಮುಳುಗಿ ಹೋಗು, 2. ಮುಳುಗಿಸು, | enough adj ಸಾಕಾಗುವಷ್ಟು ಬೇಕಾದಷ್ಟು 
3. ಸುತ್ತುವರಿ 

enquire v . 1 . ವಿಚಾರವನ್ನು ತಿಳಿ , 2. ಪ್ರಶ್ನೆ 
enhance V . 1. ಅಧಿಕಗೊಳಿಸು , ವರ್ಧಿಸು , | ಮಾಡು, ವಿಚಾರಿಸು, 3. ಶೋಧನೆ ಮಾಡು 
2 . ಅತಿಶಯಿಸು 

| enquiry n. 1.ಶೋಧನೆ, 2. ಪ್ರಶ್ನೆ , 3. ವಿಚಾರ, 
enigma n. 1. ಒಡಪು, ಮುಂಡಿಗೆ, ಸಮಸ್ಯೆ, 4 . ವಿಚಾರಣೆ 

ನಿಗೂಢತೆ, 2. ಒಗಟು, ಚಾಟೂಕ್ತಿ enrage V. ಕೋಪಬರಿಸು,ರೋಷವುಂಟು 
enigmatic adj, ತೊಡಕಿನ, ಸಮಸ್ಯಾತ್ಮಕ, | ಮಾಡು,ಕ್ರೋಧತರು 
ಒಗಟಿನಂಥ, ಗೂಢವಾದ 

enrapture V. ಆನಂದವನ್ನು ತರು, ಪರಮಾನಂದ 
enjoin V. 1. ಕಾರಭಾರವನ್ನು ಹೇರು, ( ಯಾರಾದ |( ವನ್ನುಂಟುಮಾಡು 

ರೊಬ್ಬರ ಮೇಲೆ) , 2 . ಆದೇಶ ನೀಡು, | enrich V, 1 . ಸಿರಿವಂತನನಾಗಿ ಮಾಡು, 
3. ನ್ಯಾಯಬದ್ದವಾದ ತಡೆಹಾಕು 

2. ಅಭಿವೃದ್ಧಿ ಪಡಿಸು, 3, ಪುಷ್ಟಿಕರಿಸು 
enjoy V. ಸುಖಿಸು, ಸಂತೋಷಪಡು, ಆನಂದ | enroll _ v. 1. ಪಟಿಗೆ ಸೇರಿಸು, 2. ಸುರುಳಿ ಸುತು , 
ಪಡು, ಅನುಭವಿಸು 

3. ದಾಖಲು ಮಾಡು 
enjoyment n . ಆನಂದ, ಅನುಭೋಗ, ಸುಖ , | enrollment n . 1. ದಾಖಲಾತಿ 2, ಪಟಿ ಗೆ . 
ಸಂತೋಷ, ತೃಪ್ತಿ 

ಸೇರಿಸುವುದು 
enlarge v. 1. ಬೆಳೆಸು, ವರ್ಧಿಸು, 2. ವಿಶಾಲ | 

enroute adv. ದಾರಿಯಲ್ಲಿ , ಹಾದಿಯಲ್ಲಿ, 
ಗೊಳಿಸು , ವಿಸ್ತಾರಗೊಳಿಸು , 3, ಬಂಧ 

ಪ್ರಯಾಣ ಮಾರ್ಗ ಮಧ್ಯೆ 
ವಿಮೋಚನೆ ಮಾಡು 

ensconce V. 1. ಅಡಗು, ಗುಪ್ತವಾಗಿರು , 
enlighten V. 1 . ತಿಳಿಯ ಹೇಳು, ಅರಿವುಂಟು | 

2. ಆಶ್ರಯವನ್ನು ಪಡೆ, ನೆಲೆಸು 
ಮಾಡು, 2 . ಬೆಳಕು ಚೆಲ್ಲು, ಪ್ರಕಾಶ ಪಡಿಸು 

ensemble n. 1. ಮೇಳ, 2 . ನಟರ ತಂಡ, 
enlist V. 1. ಸೈನ್ಯಕ್ಕೆ ಸೇರಿಸಿಕೊಳ್ಳು, 2. ಸಹಕಾರ 

3. ಉಡುಪಿನ ಹೊಂದಾಣಿಕೆ 
ವನ್ನು ಪಡೆ, 3. ಪಟ್ಟಿಗೆ ಸೇರಿಸು 

| enshrine V. 1. ಪ್ರತಿಷ್ಠಾಪಿಸು, 2. ಹೃದಯದಲ್ಲಿ 
enlistment n. 1. ಸೈನ್ಯಕ್ಕೆ ಸೇರಿಸಿಕೊಳ್ಳುವುದು, 

ಗೌರವ ಸ್ಥಾನಕೊಡು 
2. ಸೈನ್ಯಕ್ಕೆ ಸೇರುವುದು 

enshroud V, ಮುಸುಕು ಹಾಕು, ಮುಚ್ಚು 
enliven V. 1. ಚೈತನ್ಯ ತುಂಬು, ಉತ್ಸಾಹವುಂಟು 
ಮಾಡು, 2. ಬೆಳಕು ಚೆಲ್ಲು , ಪ್ರಕಾಶಪಡಿಸು 

| ensign n. 1. ಲಾಂಛನ, ಬಿಲ್ಲೆ 2. ಬಾವುಟ, 
en masse ಒಟ್ಟಾರೆ, ಸಾಮೂಹಿಕವಾಗಿ 

ಧ್ವಜ, ನಿಶಾನೆ, 3. ಬಾವುಟ ಹಿಡಿದ ವ್ಯಕ್ತಿ 

enslave V. ಗುಲಾಮನನ್ನಾಗಿ ಮಾಡು, 
enmity , ದ್ವೇಷ, ಶತ್ರುತ್ವ, ವೈರ, ಹಗೆತನ 

ತೊತ್ತುಮಾಡು 


111 


ತೆರಿಗೆ 


ensue 

entrant 
ensue V, 1. ಅರಸು, ಹುಡುಕು, 2. ಆಶಿಸು 

entertainment tax ಮನೋರಂಜನೆಯ 
ensuing year ಮುಂಬರುವ ವರ್ಷ, | 
ಮುಂದಿನ ವರ್ಷ 

enthrall v . 1. ಗುಲಾಮನನ್ನಾಗಿ ಮಾಡು, 
ensure v. ಖಚಿತಗೊಳಿಸು, ಖಾತ್ರಿಗೊಳಿಸು , 2 . ವಶಪಡಿಸಿಕೊಳ್ಳು, 3. ಮೋಹಗೊಳಿಸು, 
ನಿರ್ಧಾರ ಮಾಡು 

ಸೆಳೆ, ಪರವಶಗೊಳಿಸು 
entail v . 1, ಪರಭಾರೆ ಮಾಡದಂತೆ ನಿಷ್ಕರ್ಷಿಸು, | enthrone V. 1. ಸಿಂಹಾಸನಾಧಿಪತಿಯನ್ನಾಗಿ 

2 . ಪರಾಧೀನಮಾಡಲಾರದ ಹಕ್ಕು | ಮಾಡು, 2. ಪಟ್ಟಾಭಿಷೇಕಮಾಡು 
ಬಾಧ್ಯತೆಗಳನ್ನು ನಿರ್ಧರಿಸು 

enthusiasm n. 1. ಉತ್ಸಾಹ, ಸಂಭ್ರಮ, 
entangle V. 1. ಬಲೆಯಲ್ಲಿ ಸಿಕ್ಕಿಸು, ಹಿಡಿದು * ಹುಮ್ಮಸ್ಸು, 2. ಆವೇಶ, ಉನ್ಮಾದ 

ಹಾಕು, 2 . ತೊಂದರೆಯಲ್ಲಿ ಸಿಕ್ಕಿಸು enthusiastic adj, ಉತ್ಸಾಹಭರಿತ, ಹುಮ್ಮಸ್ಸಿ 
entanglement n. 1. ತೊಡಕು, ಗೋಜು, | ನಿಂದಕೂಡಿದ 
2 . ಬಲೆಯಲ್ಲಿ ಬೀಳಿಸಿರುವುದು 

entice V . ಆಕರ್ಷಿಸು , ಮರುಳುಮಾಡು, 
ententen, ಎರಡು ರಾಷ್ಟ್ರಗಳ ನಡುವೆ ಪರಸ್ಪರ | ಉಪಾಯದಿಂದ ಒಳಗುಮಾಡಿಕೊಳ್ಳು 
ಸ್ನೇಹ, ಮೈತ್ರಿ 

entire adj. 1. ಎಲ್ಲಾ ಸರ್ವ , ಪೂರ್ತಿ, 
enter V. 1. ಪ್ರವೇಶಿಸು, 2.ಸೇರು, 3. ಬರಹದಲ್ಲಿ 2. ಭಿನ್ನವಲ್ಲದ, ಒಡೆಯದ,ಪೂರ್ಣವಾದ, 3. 
ದಾಖಲಿಸು 

ಶುದ್ಧ, ಅಪ್ಪಟ 
enter a protest ಪ್ರತಿಭಟನೆಯನು | entirely adv, ಸಂಪೂರ್ಣವಾಗಿ, ಪೂರ್ತಿಯಾಗಿ 
ಬರಹದಲ್ಲಿ ದಾಖಲಿಸು 

in its entirety ಒಟ್ಟಾಗಿ, ಸಮಗ್ರವಾಗಿ, 
enter into an agreement ಒಪ್ಪಂದ | ಅವಿಭಾಜ್ಯವಾಗಿ 
ಮಾಡಿಕೊಳ್ಳು, ಕರಾರು ಮಾಡಿಕೊಳ್ಳು | entitle V . 1. ನಾಮಕರಣಮಾಡು, ಹೆಸರಿಡು, 
enter upon an office ಅಧಿಕಾರವನ್ನು | 2. ಬಿರುದುಕೊಡು, 3. ಶಿರೋನಾಮೆಕೊಡು, 
ವಹಿಸಿಕೊಳ್ಳು 

4. ಅಧಿಕಾರ ನೀಡು 
enteric adj. ಕರುಳಿಗೆ ಸಂಬಂಧಿಸಿದ 

entity n , 1 . ಅಸ್ತಿತ್ವ 2. ಪದಾರ್ಥ, ಘಟಕ, 

3. ಮುಖ್ಯಗುಣ 
enteritis n. ಕರುಳಿನ ಉರಿಯೂತ 

entomology n, ಕೀಟ ಶಾಸ್ತ್ರ 
enterprise n. 1 . ಸಾಹಸದ ಕಾರ್ಯ , 
2 . ಉದ್ಯಮ , 3. ಉತ್ಸಾಹ, ಧೈರ್ಯ 

entourage n. 1. ಪರಿವಾರ, ಸಹಚರರ ಗಂಪು, 
enterprising adj. 1. ಸಾಹಸ ಶೀಲ, 2. ಧೈರ್ಯ 

_ 2 ಪರಿಸರ, ಮನೆಯ ಅಥವಾ ಊರಿನ ಪರಿಸರ 
ಶಾಲಿಯಾದ, 3. ಪ್ರತಿಭಾನ್ವಿತ 

entrails n. ಕರುಳು, ಅಂತ್ರ 

entrain V 1. ರೈಲುಪ್ರಯಾಣಕ್ಕೆಂದು ಹೊರಡು, 
entertain V . 1. ಸ೦ತೋಪಗೊಳಿಸು, 

2. ವಿನೋದಪಡಿಸು, 3, ಆಶ್ರಯ ನೀಡು, . ರೈಲು ಹತ್ತು 
4. ಆತಿಥ್ಯ ನೀಡು 

entrance n. 1, ಪ್ರವೇಶ ದ್ವಾರ, ಮಾರ್ಗ, 
entertainment n. 1, ವಿನೋದ , ಹಾಸ್ಯ | 

2 . ರಂಗ ಪ್ರವೇಶ, 3. ದಾರಿ 
2 . ಸತ್ಕಾರ, 3. ಹಾಸ್ಯ ಪ್ರದರ್ಶನ, 4. ಮನೋ | entrant n. 1 . ಪ್ರವೇಶ ಮಾಡುವವನು, 
ರಂಜನೆ 

2. ಹೊಸ ಸದಸ್ಯ , 3. ಸ್ಪರ್ಧಾಳು 


112 


epilepsy 
entrap 
entrap V. 1. ಬಲೆಗೆ ಬೀಳಿಸು, 2 . ಮರುಳು envoy extra - ordinary and minister 
ಗೊಳಿಸು, 3. ಕಷ್ಟಕ್ಕೆ ಸಿಕ್ಕಿಸು 

pleni -potentiary ಭಾರತದ ವಿಶೇಷ 

ರಾಯಭಾರಿ ಮತ್ತು ಮಂತ್ರಿ 
entreaty n. ಬೇಡಿಕೆ , ಪ್ರಾರ್ಥನೆ, ಯಾಚನೆ 

envy V. ಅಸೂಯೆಪಡು, ಹೊಟ್ಟೆಕಿಚ್ಚುಹೊಂದು 
entrench V. 1. ಕಂದಕವನ್ನು ಅಗೆಸು , 

2. ಸ್ವಸ್ಥಳದಲ್ಲಿ ಭದ್ರವಾಗಿ ನೆಲೆನಿಲ್ಲು , ೧. ಹೊಟ್ಟೆಕಿಚ್ಚು, ಅಸೂಯೆ 
3. ಬೇರೂರು 

enzyme n. ಕಿಣ್ಯ, ಎಂಜೈಮು | 
entrenchment n. 1. ಕಂದಕತೋಡುವಿಕೆ, eon ( aeon) n, ಅಮೇಯ ಕಾಲ, ಮಹಾಕಲ್ಪ 
2 . ರಕ್ಷಣೆ, ಕಾವಲು 

epaulette n ಭುಜಕೀರ್ತಿ, ತೋಳಬಿರುದು, 
entrepreneur n. 1. ವಾಣಿಜ್ಯೋದ್ಯಮಿ , | 

ಭುಜದ ಅಲಂಕಾರ ಸಾಧನ 
2. ದಳ್ಳಾಳಿ, 3 . ಹೊಸ ವ್ಯಾಪಾರವನ್ನು 

ephemera! adj. 1 . ಒಂದು ದಿನ ಮಾತ್ರ 
ಕೈಗೊಳ್ಳುವ 

ಜೀವಿಸುವ, 2. ಕ್ಷಣಿಕ, ಅಲ್ಪಕಾಲಿಕ 
entrust V. 1. ಜವಾಬ್ದಾರಿಯನ್ನು ಒಪ್ಪಿಸು, 

ephemeris n, ಖಗೋಳಪಂಚಾಂಗ 
2 . ನಂಬಿಕೆಯಿಡು 

epic adj. 1. ಮಹಾಕಾವ್ಯದ ಪುರಾಣ ಕಾವ್ಯದ, 
entry n. 1. ಪ್ರವೇಶ, ಪ್ರವೇಶದ ಹಕ್ಕು , 

- ವೀರಕಾವ್ಯದ, 2 . ಮಹಾಕೃತಿಯ , 
2. ಪ್ರವೇಶದ ದ್ವಾರ, ಮಾರ್ಗ , 3. ದಾಖಲೆ 

ಮಾಹಾತ್ಮವುಳ್ಳ 
entwine V. 1. ಹೆಣೆದುಕೊಳ್ಳು, 2 . ಸುತ್ತುಗಟ್ಟು 

1. ಮಹಾಕಾವ್ಯ , ಪುರಾಣಕಾವ್ಯ 
enumerate V. 1. ಎಣಿಸು, 2. ಪಟ್ಟಿಮಾಡು 

epicenter n. ಭೂಕಂಪವಾಗುವ ಪ್ರದೇಶದ , 
enumerating n: 1. ಎಣಿಕೆ ಮಾಡುವಿಕೆ, 

ಮೇಲುಭೂಮಿ 
ಎಣಿಸುವಿಕೆ , 2. ದಾಖಲೆಗಳ ಪಟ್ಟಿಮಾಡುವಿಕೆ 

epicure n. 1. ರಸಿಕ, ರಸಜ್ಞ, 2. ಇಂದ್ರಿಯಾಸಕ್ಕ , 
enunciate V . 1. ನಿರೂಪಿಸು, 2. ಸ್ಥಾಪಿಸು, 

3. ನಳಪಾಕತಜ್ಞ 
3 .ಘೋಷಿಸು , ಸಾರು 

epicurean adj, ಪರಮಸುಖ ಇರುವುದು 
envelop V. 1. ಸುತ್ತು , ಮುಚ್ಚು, ಆವರಿಸು, | 

ಸಂತೋಷದಲ್ಲಿ , ಸದಾಚಾರದಲ್ಲಿ ಎಂಬ 
2. ಹೊದಿಸು, ಮರೆಮಾಡು 

ಸಿದ್ಧಾಂತಕ್ಕೆ ಸಂಬಂಧಿಸಿದ 
n. 1. ಲಕೋಟೆ, ಕವರು, 2. ಚೀಲ, | epidemic adj, ಸೋಂಕು ಜಾಡ, ಅಂಟುರೋಗ, 
ಕೋಶ, 3 . ಆವರಣ 

ಸಾಂಕ್ರಾಮಿಕ ರೋಗ 
envenom V. 1. ವಿಷಹಾಕು , 2. ದ್ವೇಷ ಬಿತ್ತು 

epidemic diseases J05 ),MUT 
environment n. 1 . ಆವರಣ, ಪರಿಸರ, ರೋಗಗಳು 
2 . ಸನ್ನಿವೇಶ, ಸಂದರ್ಭ 

epidermain n. ಹೊರ ಚರ್ಮ, ಹೊರ ತ್ವಚೆ 
environs n ಹೊರವಲಯ , ಪರಿಸರ , 

epigram n. ಅಂತರಾರ್ಥವುಳ್ಳ ಚುಟುಕ ಹೇಳಿಕೆ, 
ಸುತ್ತಮುತ್ತ 

ಸಣ್ಣವಾಕ್ಯ , ಕವನ ಇತ್ಯಾದಿ 
envisage V. 1. ಎದುರಿಸು, 2. ಆಲೋಚಿಸು , 

epigraph n ಶಾಸನ ಲಿಪಿ, ಶಿಲಾ ಶಾಸನ 
ಚಿಂತಿಸು 
envoy n, 1. ರಾಯಭಾರಿ, ದೂತ, ನಿಯೋಗಿ, | 

epigraphy n ಶಾಸನ ಶಾಸ್ತ್ರ 
2. ಉಪಸಂಹಾರದ ಮಾತುಗಳು, ಭರತವಾಕ್ಯ 

epilepsy n, ಅಪಸ್ಮಾರ ರೋಗ, ಮೂರ್ಚೆ 

ರೋಗ, ಮಲರೋಗ 


113 


epileptic 


equities 


d' 


epileptic n . ಅಪಸ್ಮಾರ ರೋಗವುಳ್ಳ ವ್ಯಕ್ತಿ | equation n ... 1. ಸಮನಾಗಿಸುವಿಕೆ, 
ಮಲರೋಗಿ, ಮೂರ್ಚೆರೋಗಿ 

2 . ಸಮೀಕರಣ, 3. ಗಣಿತದಲ್ಲಿ ಎರಡು 
epilogue n. ಕಡೆನುಡಿ, ಭರತವಾಕ್ಯ , ಮುಕ್ತಾಯ | ಉಕ್ತಿಗಳು ಸಮಾನ ಎಂದು ತೋರಿಸುವುದು 
ವಾಕ್ಯ 

equator n. ಭೂಮಧ್ಯರೇಖೆ, ಸಮಭಾಜಕ ವೃತ್ತ 
episode n. ಉಪಾಖ್ಯಾನ, ಉಪಕಥೆ, ಪ್ರಸಂಗ, | equestrain adj, ಅಶ್ವಾರೋಹಣಕ್ಕೆ 

ಮಹಾಕಾವ್ಯಗಳ ನಡುವೆ ಬರುವ ಕಿರುಗತೆ . ಸಂಬಂಧಿಸಿದ, ಕುದುರೆ ಸವಾರಿಯ 
episodic adi 1. ಪ್ರಾಸಂಗಿಕವಾದ, 2. ಉಪಕಥೆ 

_ n. 1 . ಕುದುರೆ ಸವಾರ, ಅಶ್ವಾ 
ಯುಳ್ಳ, ಅಡ್ಡಕಥೆಯ 

ರೋಹಿ, 2. ಕುದುರೆಯ ಮೇಲೆ ಕಸರತ್ತು 
epistle n. 1, ಪತ್ರ , ಕಾಗದ, ಓಲೆ, 2. ಪತ್ರ 

ಮಾಡುವವನು 
ಸಾಹಿತ್ಯ 

equidistant adj. ಸಮಾನಾಂತರದ 
epitaph _ n, ಸಮಾಧಿಯ ಕಲ್ಲಿನಲ್ಲಿ ಕೆತ್ತಿರುವ equilateral n. Zozimo 2273 
ಬರಹ, ಹೇಳಿಕೆ 

equilibrium _ n. 1. ಸಮತೋಲನ, 2. ಚಿತ್ರ 
epithet n . 1. ವಿಶೇಷಣ, ಗುಣವಾಚಕ , 

ಸಿಮಿತತೆ 
2 . ಉಪನಾಮ 

equilibrium ofdemand and supply 
epitome n. ( ಒಂದು ಗ್ರಂಥದ) ಸಾರಸಂಗ್ರಹ, ಬೇಡಿಕೆ ಪೂರೈಕೆಗಳ, ಸಮತೋಲನ 
ಕಾವ್ಯ ಸಂಗ್ರಹ, ಸಂಕ್ಷಿಪ್ತ ಕಾವ್ಯ 

equine adj, ಹಯವದನದ, ಕುದುರೆಯಂತಿರುವ 
epoch n . 1. ಯುಗ, ಶಕ, 2 . ಯುಗ ವಿಶೇಷ, | equinox n. ವಿಷುವತ೦ಕ್ರಾ೦ತಿ, ಸೂರ್ಯ ನು 
ಕಾಲಮಾನ 

ಸಮಭಾಜಕ ವೃತ್ತವನ್ನು ದಾಟುವ ಕಾಲದಲ್ಲಿ 
epoch- making ಯುಗ ಪ್ರವರ್ತಕ, ಐತಿಹಾಸಿಕ | ದಿವಾ ರಾತ್ರಿಗಳು ಸಮನಾಗಿರುವ ಸಮಯ 
eponymous adj. IDOJUOZIE 

equip V, ಸಜ್ಜುಗೊಳಿಸು, ಅಣಿಮಾಡಿಕೊಳ್ಳು, 

ಹವಣಿಸು 
epsumsalt , ಎಪ್ಪಂ ಲವಣ 
equal V, ಸಮಮಾಡು, ಸಮಾನವಾಗು 

equipment n. 1. ಸಜ್ಜುಗೊಳಿಸುವಿಕೆ, 2. ಸಾಧನ 

ಸಾಮಾಗ್ರಿ , 3, ಭೌದ್ದಿಕ ಸಾಧನ 
adj. 1. ಸಮನಾದ, ಸಮಾನವಾದ, 
2. ಸಮರ್ಥವಾದ 

equipotent adj. ಸಮಬಲದ, ಸಮನಾದ 
_ n. 1. ಸಮಾನವಾದ ವ್ಯಕ್ತಿ , 2. ಸಮ 

equipped adj. ಸಜ್ಜಾದ, ಅಣಿಯಾದ , 

ಸಿದ್ದವಾದ 
ಪ್ರಮಾಣ 

equitable adj, ನ್ಯಾಯ ಸಮ್ಮತವಾದ, ಧರ್ಮ 
equalise V, ಸರಿಸಮಮಾಡು, ಸಮೀಕರಿಸು 

ಸಮ್ಮತವಾದ, ವ್ಯವಹಾರದಲ್ಲಿ ಹೊಂದಿಕೆ 
equality , ಸರಿಸಮಾನತೆ, ಸಮಾನಸ್ಕಂಧತೆ 

_ ಯಾಗುವ 
equality of opportunity ಅವಕಾಶ 

equities n: 1. ಸಮಭಾಗಗಳು, 2. ಸಾಮಾನ್ಯ 
ಗಳಲ್ಲಿ ಸಮತೆ 

ಪೇರುಗಳು , ( ಪ್ರಿಫರೆನ್ಸ್ ಷೇರುಗಳಿಂದ 
equanimity 7, ಸಮಚಿತ್ತತೆ, ಸ್ಥಿರಮತಿ 

ಬೇರೆಯಾದ) ಷೇರುಗಳು 
equate V . ಸಮಾನಮಾಡು, ಸಮಾನವೆಂದು | 

equity Capital ಸಮಾನ ಮೂಲಧನ 
ಗಣಿಸು 


114 


equivalent 


eschew 


equivalent adj. ಸಮಾನವಾದ, ಸಮಾನ | erratic adj . 1. ಅನಿಯತವಾದ, 2. ದಿಕ್ಕು 
* ಬೆಲೆಯುಳ್ಳ 

ದಾರಿಯಿಲ್ಲದ, ಯದ್ವಾತದ್ವಾ ಇರುವ 
n , ಸಮಾನವನ್ನು , ಸಮಾನ | erratum n. ಶುದ್ದಿಪತ್ರ , ತಪೋಲೆ 
ಪರಿಮಾಣ ಇತ್ಯಾದಿ 

erroneous adj, ತಪ್ಪಾದ, ಸರಿಯಲ್ಲದ, 
equivocal adj. 1. ದ್ವಂದ್ವಾರ್ಥದ, ಎರಡರ್ಥ ಅಶುದ್ದವಾದ 
ವುಳ್ಳ 2. ಸಂದೇಹಾತ್ಮಕ, ಸಂದಿಗ್ಧ 

error n. ತಪ್ಪು, ದೋಷ, ಸ್ಟಾಲಿತ್ಯ 
equivocate V. 1. ಸಂದಿಗ್ಧವಾಗಿ ಮಾತನಾಡು, | erudite adi, ಪಡವಾದ, ಬಹುಶುತ 
ಇಬ್ಬಂದಿ ಮಾತನಾಡುವುದು 

erudition n. ಪಾಂಡಿತ್ಯ , ಪ್ರೌಢಿಮೆ , ವೈದುಷ್ಯ 
era n. ಶಕ , ಒಂದು ನಿರ್ದಿಷ್ಟಕಾಲದಿಂದ 

eruption , 1. ಜ್ವಾಲಾಮಿಖಿಯ ಸ್ಫೋಟ, 
ಆರಂಭವಾಗುವ ಯುಗ, ಕಾಲಮಾನ 

2. ಗುಳ್ಳೆ ಏಳುವಿಕೆ, 3. ಮೊಳಕೆ ಏಳುವುದು 
eradicate V. 1. ಬೇರುಸಹಿತ ಕಿತ್ತು ಹಾಕು, 

escalade V, ಏಣಿಗಳಿಂದ ಹತ್ತಿ ಆಕ್ರಮಣ ಮಾಡು 
2 . ನಾಶಮಾಡು, ಹಾಳುಮಾಡು 

escalator n. ಒಂದೇ ಸಮನೆ ಮೇಲೆ ಹತ್ತಿ ಕೆಳಗೆ 
erase V, ಅಳಿಸಿಹಾಕು , ತೊಡೆದುಹಾಕು 

ಇಳಿಯುವ ಮೆಟ್ಟಿಲ ಸಾಲು, ಏರಿಳಿ 
ere ಮುನ್ನ , ಮುಂಚೆ 

escapade n. 1. ಪಾರಾಗುವಿಕೆ , ತಪ್ಪಿಸಿ 
erect adj . 1. ನೆಟ್ಟಗಿರುವ, ನೇರವಾದ , 

ಕೊಳ್ಳುವಿಕೆ , ಪಲಾಯನ, 2. ತುಂಟಾಟ, 
2. ನಿಗುರಿದ, ನೆಟ್ಟಗೆ ನಿಂತ 

ಸ್ವಚ್ಚೆಯ ವ್ಯವಹಾರ 
erect V. ನಿಲ್ಲಿಸು, ನೆಟ್ಟಗೆ ನಿಲ್ಲಿಸು, ನಿಗುರಿಸು, | escape V. ತಪಿಸಿಕೊಳು, ನುಣುಚಿಕೊಳು 
ಎಬ್ಬಿಸು 

n, ತಪ್ಪಿಸಿಕೊಳ್ಳುವಿಕೆ, ನುಣುಚಿಕೊಳ್ಳುವಿಕೆ 
eremite n, ಬೈರಾಗಿ, ಜೋಗಿ 

escape assessment ತೆರಿಗೆಯನ್ನು 
ergn ಮರಳುದಿಬ್ಬ 

ಕೊಡದಿರುವಿಕೆ , ತೆರಿಗೆಯಿಂದ ತಪ್ಪಿಸಿ 
ergo adv. ಆದ್ದರಿಂದ 

ಕೊಂಡಿರುವಿಕೆ 
ergonomies n. ದಕ್ಷತಾ ಶಾಸ್ತ್ರ 

escape velocity ವಿಮೋಚನಾ ವೇಗ 
erode V. ಕೊಚ್ಚಿಹಾಕು, ಕೊರೆದುಹಾಕು escapeen, ಪಲಾಯನಗಾರ , ತಪ್ಪಿಸಿ 
erosion n, ಸವೆತ, ಕೊಚ್ಚಣೆ, ಕೊರೆತ 

ಕೊಂಡವನು 
erotic adj. 1. ಶೃಂಗಾರಕಾವ್ಯ, ಶೃಂಗಾರ ಕವನ, | escapism . ಪಲಾಯನವಾದ 

2. ಕಾಮ ಪ್ರಚೋದಕ ಕಥೆ, ಶಿಲ್ಪ , ಚಿತ್ರ , escarp , escarpment n. Es el iseen 
ಚನಲಚಿತ್ರ ಇತ್ಯಾದಿ 

ಯಿಂದ ಕೆಳಕ್ಕೆ ಇಳಿಜಾರಾಗಿರುವ ಪ್ರದೇಶ 
err V. ತಪ್ಪು ಮಾಡು, ಪಾಪಮಾಡು | escarp V, ನೆಲವನ್ನು ಇಳಿಜಾರಾಗಿ ಮಾಡು, 
errand n, ದೌತ್ಯ, ಯಾವುದಾದರೂ ಕೆಲಸದ | ಇಳಿಜಾರಾಗುವಂತೆ ಭೂಮಿಯನ್ನು ಕಡಿ 
ಮೇಲೆಕಳುಹಿಸುವುದು 

escheat n, ಮರಣಶಾಸನ ಬರೆಯದೆ ಸತ್ತವನ 
errant adj. 1. ಸಾಹಸಕಾರಾನ್ವೇಷಕ, 2 . ತಪು | ಆಸ್ತಿ ಇತರರಿಗೆ ಹಿಂದಿರುಗುವುದು 
ಮಾಡುವವನು 

eschew V . 1. ದೂರಮಾಡು, ತ್ಯಜಿಸು, 

2. ಬಹಿಷ್ಕರಿಸು 


115 


escort 


estrangement 


SO 


escort V. 1. ಬೆಂಗಾವಲಾಗಿರು, 2. ಅಂಗರಕ್ಷಕ | esti, estimate ಶಬ್ದದ ಸಂಕ್ಷಿಪ್ತರೂಪ 
ನಾಗಿರು 

establish V. 1. ಸ್ಥಾಪಿಸು,ಊರ್ಜಿತಗೊಳಿಸು, 
n, 1. ಅಂಗರಕ್ಷಕ ಪಡೆ, 2. ಅಂಗರಕ್ಷಕ , | 2. ಸ್ಥಿರೀಕರಿಸು, ದೃಢಪಡಿಸು 
ಬೆಂಗಾವಲು ವ್ಯಕ್ತಿ 

establishment n. 1. ಪ್ರತಿಷ್ಠಾನ, 2. ಸಿಬ್ಬಂದಿ 
esophagus n, ಅನ್ನನಾಳ 

ವರ್ಗ, 3 . ಮನೆ, ಸಂಸಾರ 
esorteric adj. 1. ( ಮತ ಸಿದ್ದಾಂತದ) , establishment charges 1. 22 00 

ಗೂಢತತ್ವದ, 2. ಮತದೀಕ್ಷಿತನ, 3. ಗೂಢ ಖರ್ಚು, 2 . ಸಂಸಾರದ ಖರ್ಚು 
ವಾದ, ರಹಸ್ಯವಾದ, 4, ಸಾಮಾನ್ಯರಿಗೆ | estate n. 1. ಸಿರಾಸಿ , 2 . ಇರುವ ಸ್ಥಿತಿ, 
ಅರ್ಥವಾಗದ 

3. ಸಂಪತ್ತು , 4 . ವ್ಯವಸ್ಥೆ 
n, ಅತೀಂದ್ರಿಯಜ್ಞಾನ 

estate agent ಆಸ್ತಿ ಮಾರಾಟಗಾರ , 
especially adv . 1. ಪ್ರಮುಖವಾಗಿ, 

ದಳ್ಳಾಳಿ 
ವಿಶೇಷವಾಗಿ, 2. ನಿರ್ದಿಷ್ಟವಾಗಿ 

estate duty ಸಂಪತ್ತಿನ ಮೇಲೆ ಹಾಕುವ 
esperanto n. ಒಂದು ಕೃತಕ ಭಾಷೆ 

ಸುಂಕ 
esplanade n, ಮೈದಾನ 

fourth estate ವೃತ್ತ ಪತ್ರಿಕಾಲೋಕ, ವೃತ್ತ 
espoinage n. 1. ಗೂಢಚರ್ಯ, ಬೇಹುಗಾರಿಕೆ, ಪತ್ರಿಕೆಗಳು, ಪತ್ರಿಕಾ ಪ್ರಪಂಚ 

2. ಗುಪ್ತಚರರನ್ನು ಉಪಯೋಗಿಸಿಕೊಳ್ಳುವುದು real and personal estate 28238 
espouse v. 1. ಮದುವೆಯಾಗು, 2. ಮದುವೆ 
ಮಾಡಿಕೊಡು, 3. ಅಭಿಪ್ರಾಯವನ್ನು ಸ್ಥಾಪಿಸು | 

third estate ಜನಸಾಮಾನ್ಯರು 
espy V. ಕ೦ಡುಹಿಡಿ, ಕಾಣು, ನೋಡು, | esteem V. ಗೌರವಿಸು, ಮಯ್ಯಾದೆ ನೀಡು, 
- ಗುಪ್ತಚರನ ಕೆಲಸಮಾಡು 

ಆದರಿಸು 
essay n. 1.ಪ್ರಯತ್ನ,2. ಪ್ರಬಂಧ, ಸಣ್ಣ ಲೇಖನ n, ಗೌರವ, ಆದರ, ಮಯ್ಯಾದೆ 
esquire n ಗೌರವ ಸೂಚಕ ಸಂಬೋಧನೆ | estimable adj, ಗೌರವಾರ್ಹನಾದ, ಗಣ್ಯನಾದ 
essence n. 1, ಸಾರ, ಸಾರಾಂಶ, ಸತ್ಯ | estimate V. ಅಂದಾಜು ಮಾಡು 
2. ವೈಶಿಷ್ಯ , 3, ಸುಗಂಧ, 4 , ಇ೦ದ್ರಿಯ 

_ n. ಅಂದಾಜು 
ಗೋಚರವಾಗದ ಪರಮ ಸತ್ಯ 

estimates committee ಅಂದಾಜು 
essential adj. ಪ್ರಮುಖವಾದ, ಮುಖ್ಯವಾದ 

ಸಮಿತಿ 
essential ೧. ಪ್ರಧಾನ ಅಂಶ, ಅತಿ ಅವಶ್ಯವಾದ | estimation n. ( ವ್ಯಕ್ತಿಗಳ ಬಗ್ಗೆ , ಅಭಿಪ್ರಾಯ, 
ವಿಷಯ 

ಗಣನೆ, ತೀರ್ಮಾನ 
essential Commodities ಅತ್ಯಗತ್ಯ | estoppel n. ( ಸ್ವಯಂಕೃತ) ನಿರ್ಬಂಧ, ತಡೆ, 
ವಸ್ತುಗಳು 

ಅಡಚಣೆ, ( ಸ್ವವ್ಯವಹಾರದಿಂದಾದ) ಹಕ್ಕು 
essential oil ಸು 

ನಿಷೇಧ 
essential services ಅತ್ಯಾವಶ್ಯಕ ಸೇವೆ, | estrangement n. 1.ಸ್ನೇಹಭಂಗ, 2. ಅಗಲಿಕೆ , 
ಅತ್ಯಾವಶ್ಯಕ ಸರ್ವೀಸುಗಳು 

3. ವೈಮನಸ್ಯ 


ಆಸ್ತಿ 


H 


116 


evaporate 


estrogen 
estrogen n. ಬೆದೆಜನಕ ಹಾರ್ಮೋನು eulogy n 1. ಪ್ರಶಂಸಾ ಲೇಖನ, ಪ್ರಶಂಸಾ 

ಭಾಷಣ , 2. ಪ್ರಶಂಸೆ, ಹೊಗಳಿಕೆ 
estuary 7, ನದೀಮುಖ , ಅಳಿವೆ 

eunuch , ನಪುಂಸಕ , ನಿರಿಂದ್ರಿಯ, ಖೋಜಾ 
et al ಮತ್ತಿತರರು 

euphemism n, ಸೌಮ್ಯೂಕಿ, ಸುತ್ತು ಬಳಸಿದ 
et cetera ಮೊದಲಾದುವು, ಇತ್ಯಾದಿ | 

ಪದ ಪ್ರಯೋಗ 
etch V, 1. ಕತ್ತು , ಕಡೆ, ಕೊರೆ, 2 . ಅಚೈತು, 
ಮುದ್ರೆಯೊತ್ತು 

euphoria n. ಉದ್ರೇಕ, ಭ್ರಮಾಧೀನತೆ 
eternal adj, ನಿತ್ಯ , ಶಾಶ್ವತ, ಚಿರಂತನವಾದ 

euphony n: ಸುಸ್ವರ, ಶಬ್ದ ಮಾಧುಯ್ಯ 
eternity _ n. 1. ನಿತತೆ, ಶಾಶತತೆ, 2. ಶಾಶ್ವತ | eureka n. ಹೊಸ ಆವಿಷ್ಕಾರ, ಹೊಸದಾಗಿ 
ಸತ್ಯಗಳು, 3. ಬಹುಕಾಲ, ಅನಂತ, ಚಿರಕಾಲ | 

ಕಂಡುಹಿಡಿದಿದ್ದು 
ether n , ನಿರ್ಮಲವಾದ ಆಕಾಶ ಈಥರು ಎಂಬ | eurodollar n . ಯೂರೋಪಿನಲ್ಲಿ ಬ್ಯಾಂಕಿ 
ಕಾಲ್ಪನಿಕ ವಸ್ತು 

ನಲ್ಲಿಡುವ ಅಮೆರಿಕನ್ ಡಾಲರು 
ethereal adj. 1. ಹಗುರವಾದ, ಗಾಳಿಯ ಹಾಗೆ europa n. ಗುರು ಗ್ರಹದ ನಾಲ್ಕನೆಯ ಚಂದ್ರ 

ಇರುವ, 2. ಅತಿಸೂಕ್ಷತೆಯ , 3. ಪಾರಲೌಕಿಕ | european n. ಐರೋಪ್ಯ, ಯೂರೋಪಿನವನು 
ethical adj, ನೈತಿಕ ತತ್ವಗಳಿಗೆ ಸೇರಿದ euthanasia n . 252 ,Toota 

ethical precepts ನೀತಿಸೂತ್ರಗಳು | evacuate V. 1. ಮಲವನ್ನು ವಿಸರ್ಜಿಸು, 
ethics , ನೀತಿ ಶಾಸ್ತ್ರ 

2. ಮನೆಯನ್ನು ಖಾಲಿಮಾಡು, 3. ಸ್ಥಳವನ್ನು 
ethnic adj , ಜನಾಂಗೀಯ, ಜನಾಂಗಕ್ಕೆ 

ಬಿಟ್ಟು ಹೊರಡು 
ಸಂಬಂಧಿಸಿದ, ಬುಡಕಟ್ಟಿನ 

evacuee , ಸ್ಥಳಾಂತರಗೊಂಡ ವ್ಯಕ್ತಿ , ನಿರ್ವಾಸಿತ 
ethnography ಜನಾಂಗ ವಿವರಣೆ, ಮಾನವ evacuee property ನಿರ್ವಾಸಿತನ ಆಸ್ತಿ , 
ಶಾಸ್ತ್ರದ ಒಂದು ಉಪಕ್ಷೇತ್ರ 

ನಿರ್ವಾಸಿತನ ಸ್ವತ್ತು 
ethology n. ನೀತಿ ವ್ಯವಹಾರ ನಿರೂಪಣೆಯ | evade V. ತಪ್ಪಿಸಿಕೊಳ್ಳು, ನುಣಿಚಿಕೊಳ್ಳು 
ಶಾಸ್ತ್ರ, ಶೀಲಸ್ವಭಾವ ಶಾಸ್ತ್ರ 

evaluate V . 1. ಬೆಲೆಕಟ್ಟು , ಅರ್ಹತೆ 
ethos n, ವಿಶಿಷ್ಟ ಲಕ್ಷಣ, ಗುಣವಿಶೇಷ 

ನಿರ್ಣಯಿಸು, 2 . ಬೆಲೆ ಅಂದಾಜು ಹೇಳು, 3, 
eteology n. ರೋಗಕಾರಣ 

ಮೌಲ್ಯವನ್ನು ನಿರ್ಧರಿಸು 
ethyl n. ಈತೈಲ್, ಒಂದು ರಾಸಾಯನಿಕ 

evanescent adj . 1 . ಮಾಸುವ, ಅಳಿಸಿ 

ಹೋಗುವ, ಮಾಯವಾಗುವ, 2. ನಶ್ವರ, 
etiquettee n. ಸಮಯಾಚಾರ , ಸದಾಚಾರ, 

ಕ್ಷಣಿಕ, 3. ಹಗುರವಾದ, ನವುರಾದ 
ಲೋಕಾಚಾರ, ಶಿಷ್ಟಾಚಾರ 
etymology n. ( ಶಬ್ದಗಳ) ವ್ಯುತ್ಪತ್ತಿ, ನಿರುಕ್ತಿ | 

evangelist n. 1. ಸಂಚಾರಿ ಕೆಸ ಬೋಧಕ , 

2 . ಬೈಬಲ್ ಸುವಾರ್ತೆಗಳನ್ನು ಬರೆದವ 
ವ್ಯುತ್ಪತ್ತಿಶಾಸ್ತ್ರ - ವ್ಯುತ್ಪತ್ತಿ ವಿಜ್ಞಾನ 
ucalyptus n, ನೀಲಗಿರಿ ಗಿಡ 

evaporate V. 1. ಆವಿಯಾಗು, ಆವಿಯಾಗಿಸು, 

2. ಇ೦ಗು, ಇಂಗಿಸು , 3, ಕಣ್ಮರೆಯಾಗು, 
ucarist n, ಏಸುಕ್ರಿಸ್ತನ ಅಂತಿಮ ಭೋಜನ | ಕಾಣದಾಗು 
eugenics n. ಸಂತಾನ ಶಾಸ್ತ್ರ , ಸತ್ವಜೆಉತ್ಪತ್ತಿ 

ಮಾಡುವುದಕ್ಕೆ ಸಂಬಂಧಿಸಿದ ವಿಜ್ಞಾನ 


117 


evaporation 


exacerbation 


evaporation n . 1 . ಆವಿಮಾಡುವಿಕೆ , | evert V, 1. ಒಳಹೊರಗು ಮಾಡು, 2 , ಕೆಡವು, 

ಆವಿಯಾಗುವಿಕೆ , 2 . ಮಾಯವಾಗುವಿಕೆ , | ಉರುಳಿಸು, 3 . ತಲೆಕೆಳಗೆ ಮಾಡು 
ಅಗೋಚರವಾಗುವಿಕೆ 

every adj, ಪ್ರತಿಯೊಂದೂ , ಒಂದೊಂದೂ 
evasion n . 1. ತಪ್ಪಿಸಿಕೊಳ್ಳುವುದು , 2. ನುಣುಚಿ 

every now and then 
ಕೊಳ್ಳುವ, ಉಪಾಯ, ನೆಪ, ನೆವ, ಸಬೂಬು 

ಆಗಾಗ , 

ನಡುನಡುವೆ, ಆಗಿಂದಾಗ, ಮಧ್ಯೆ ಮಧ್ಯೆ 
evasion of tax ತೆರಿಗೆ ಕೊಡುವುದನ್ನು | evict v. 1. ಹೊರಹಾಕು, ಅಟು , ಓಡಿಸು, ದಬು, 
ತಪ್ಪಿಸುವುದು 

ನೂಕು, 2 . ಸ್ವಾಧೀನ ಪಡಿಸಿಕೊಳ್ಳು 
evasive adj. 1. ಹಿಡಿತಕ್ಕೆ ಸಿಕ್ಕದ, 2 . ನೆಪ | 

eviction n. ಒಕ್ಕಲೆಬ್ಬಿಸು, ಉಚ್ಚಾಟನೆಮಾಡು 
ಹೇಳುವ, 3. ನುಣುಚಿಕೊಳ್ಳುವ 

evidence n 1. ಗುರುತು, ಸಾಕ್ಷಿ, ಲಕ್ಷಣ , 
even adj. 1. ಸಮತಲವಾದ, ನಯವಾದ, 

2. ಪ್ರಮಾಣ, ವಾಸ್ತವಿಕ ವಿಷಯ , 3. ಸಾಕ್ಷಾ 
2 . ಒಂದೇ ರೀತಿಯ , 3. ಸಮತೂಕದ, 

ಧಾರ, ಪುರಾವೆ 
ಸಮದೃಷ್ಟಿಯ, 4. ಸಮಸಂಖ್ಯೆಯ, ಸರಿಯಾದ 

evident adj, ಸ್ಪಷ್ಟ, ವ್ಯಕ್ತಿ , ಸ್ಪುಟ 
adv, ಕೂಡ, ಸಹ, ಆದರೂ ( ವಾಕ್ಯಗಳಲ್ಲಿ 

evil n. 1.ಕೇಡು, ಕೆಡುಕು , 2. ಪಾಪ, ಅನ್ಯಾಯ , 
ಊ ಎಂದು ಸೇರುವಾಗ ಕನ್ನಡದಲ್ಲಿ ಉ ಊ 

ಅಧರ್ಮ 
ಶಬ್ದದ ಅರ್ಥ ಬರುತ್ತದೆ) 

adj, ಕೆಟ್ಟ, ದುಷ್ಟ, ಕೆಡುಕಿನ, ಅಶುಭವಾದ 
evening . ಸಂಜೆ, ಸಾಯಂಕಾಲ, ಬೈಗು ( ಆಲಂ) 
ಮುದಿತನ, ವಾರ್ಧಕ್ಯ 

( evince V, ತೋರಿಸು, ಪ್ರಕಟಿಸು, ಪ್ರೇರಿಸು 
event n. 1. ಸಂದರ್ಭ, ಸಂಗತಿ, ಪ್ರಸಂಗ, 

evirate V. ಹಿಡಮಾಡು, ಬೀಜವೊಡೆ 
2 . ಘಟನೆ 

| evocation n. 1. ಆಹ್ವಾನ, ಕರೆಯುವುದು, 
in the event of ಆ ಸಂದರ್ಭದಲ್ಲಿ 

2 . ಪ್ರೇತಾದಿಗಳು ಎದ್ದು ಬರುವಂತೆ 

ಮಾಡುವುದು 
eventful adj, ಚರಿತ್ರಾತ್ಯಕ, ವಿಶೇಷ ಘಟನೆಗಳ 

evoke V. ಆವಾಹನೆ ಮಾಡು, ಕರೆ, ಆಹ್ವಾನಿಸು, 
eventual adj. 1. ಅಂತಿಮವಾಗಿ ಉಂಟಾಗುವ, 

- ( ಏನನ್ನಾದರೂ ) ಎದ್ದು ಬರುವಂತೆ ಮಾಡು 
2 . ಕೊನೆಯ , 3. ಸಂಭಾವ್ಯ 

evolution n. - 1. ಅರಳುವಿಕೆ , ವಿಕಸನ , 
eventuality n. ಸಂಭವನೀಯ ಸಂಗತಿ , 

2. ವಿಕಾಸ, ಕ್ರಮವಾದ ಬೆಳವಣಿಗೆ 
ಉಂಟಾಗಬಹುದಾದ ಘಟನೆ 

evolutionary adj. JEZUSET 
eventually adv , ಕಟ್ಟಕಡೆಗೆ, ಕೊಟ್ಟಕೊನೆಗೆ 

evolve V. 1. ಸುರುಳಿ ಬಿಚ್ಚು, 2. ಕ್ರಮವಾಗಿಡು, 
ever adv , ಎಂದಿಗೂ , ಯಾವಾಗಲೂ , ಎಂದೇ 

3. ಹೊರಪಡಿಸು, 4. ಉತ್ಪತ್ತಿಮಾಡು 
ಆಗಲಿ ಇತ್ಯಾದಿ 

evulsion n, ಬಲವಂತದಿಂದ ಕಿತ್ತು ಹಾಕುವುದು, 
evergreen adj. 1. ಸದಾ ಹಸುರಾಗಿರುವ, ನಿತ್ಯ 

ಉತ್ಪಾಟನ | 
ಹರಿದ್ವರ್ಣದ, 2. ಸದಾ ಹೊಸದಾಗಿರುವ, 

| ewee n. ಹೆಣ್ಣು ಕುರಿ 
ನಿತ್ಯನೂತನವಾದ | 

exacerbation n. 1. ಅಧಿಕಗೊಳ್ಳುವಿಕೆ, 
everlasting adj. 1. ಶಾಶ್ವತವಾದ, ಬಹುಕಾಲ 

ಉಲ್ಬಣವಾಗುವಿಕೆ, 2. ಕೆರಳಿಸುವಿಕೆ, ಉದ್ರೇಕ 
ಬಾಳುವ, 2. ಸತತವಾದ, ಮೇಲೆ ಮೇಲೆ 

ಗೊಳಿಸುವಿಕೆ 
ಬರುವ 


118 


exchequer 


exact 


ಪರೀಕ್ಷೆ 


exact V. 1. ಕೀಳು, ಪಡೆ, ಸೆಳೆ, ಕಿತ್ತುಕೊಳ್ಳು | excellence n. ಮೇಲೆ,ಶ್ರೇಷ್ಠತೆ, ಹಿರಿಮೆ 
2. ಬಲವಂತದಿಂದಕೆಲಸ ಮಾಡಿಸು excellent adj, ಶ್ರೇಷ್ಠ, ಅತ್ಯುತ್ತಮ 

adj, ಕರಾರುವಾಕ್ಕಾದ, ನಿಷ್ಕಷ್ಟವಾದ, except V . ಹೊರತುಪಡಿಸು , ವಿನಾಯಿಸು, 
ಯಥಾರ್ಥವಾದ 

ಬಿಟ್ಟುಬಿಡು 
exacting adj. 1. ಒತ್ತಾಯದಿಂದಾದ, 

except prep. ಹೊರತು, ಬಿಟ್ಟ , ಇಲ್ಲದಿದ್ದರೆ 
ಬಲವಂತದ, 2. ಅತಿದುಡಿತದ 

exception n, ವಿನಾಯಿತಿ, ಅಪವಾದ, ಹೊರತು, 
exaction n. 1. ಸುಲಿಗೆ, ಬಲವಂತವಾದ 

ವರ್ಜಿಸುವುದು 
ವಸೂಲಿ, 2. ಅತಿ ಬೇಡಿಕೆ 

take exception to ಆಕ್ಷೇಪಣೆಮಾಡು 
exaggerate V . ಉತ್ತೇಕ್ಷೆಮಾಡು, ತುಂಬ | 

exceptional adj, ವಿನಾಯಿತಿ ಮಾಡಿರುವ, 
ದೊಡ್ಡದುಮಾಡು 

ಅತ್ಯುತ್ತಮವಾದ,ಶ್ರೇಷ್ಠವಾದ 
exaggeration n. ಉತ್ತೇಕ್ಷೆ, ಅತಿಶಯ | 

excerpt V. ಉದ್ಧಾರಮಾಡು, ಉದೃತವಾಗಿಸು 
ಗೊಳಿಸಿದ್ದು, ಅತ್ಯುತ್ತಿ 

excess n, 1. ಅತಿರೇಕ, 2 . ದೌರ್ಜನ್ಯ, 
exalt V . ಉದಾತ್ತಗೊಳಿಸು ಉನ್ನತಗೊಳಿಸು 

3. ಹೆಚ್ಚುವರಿ, ವಿಪುಲತೆ, ಬಾಹುಳ್ಯ 
examination n. ಪರೀಕ್ಷೆ, ತಪಾಸಣೆ,ಶೋಧನೆ 

excess profit tax ಹೆಚ್ಚಿನ ಲಾಭದ 
Competitive examination ಸ್ಪರ್ಧಾತ್ಮಕ ಮೇಲಿನ ತೆರಿಗೆ 

excessive adj. ಎಲ್ಲೆ ಮೀರಿದ, ಅಳತೆ ಮೀರಿದ, 
cross examination ಪಾಟಿ ಸವಾಲು 

ಮಿತಿ ಮೀರಿದ 
examine V, ಪರೀಕ್ಷಿಸು 

exchange V. ಅದಲು ಬದಲು ಮಾಡು, 
examinee n. ಪರೀಕ್ಷಾರ್ಥಿ 

ವಿನಿಮಯಮಾಡು 
examiner n. ಪರೀಕ್ಷಕ 

n, 1. ವಿನಿಮಯ ಮಾಡುವುದು , 
example n. ಉದಾಹರಣೆ, ದೃಷ್ಟಾಂತ, ನಿದರ್ಶನ | 

ಬದಲಾಯಿಸುವುದು , 2. ವಾಗ್ವಾದ, ಮಾತಿನ 

ಜಗಳ 
for example ಉದಾಹರಣೆಗಾಗಿ, 
ದೃಷ್ಟಾಂತಕ್ಕಾಗಿ, ನಿದರ್ಶನಕ್ಕಾಗಿ 

bill of exchange wote 
exasperate V. ತೀವ್ರಗೊಳಿಸು, ಉದ್ರೇಕಿಸು, 

exchange jobber ಪೂರಕ ವ್ಯಾಪಾರಿ, 
ಕೆರಳಿಸು, ಕೆಣಕು 

ವಿನಿಮಯ ವ್ಯಾಪಾರಿ 
excavate V. 1. ಅಗೆ,ತೋಡು, ಉತ್ಸನನ | exchange pegging ಪೂರಕ 

ಮಾಡು, 2. ಅಗೆದು ಹೊರತೆಗೆ, ಪ್ರಕಟಪಡಿಸು ಸ್ಥಿರೀಕರಣ, ವಿನಿಮಯ ಸ್ಥಿರೀಕರಣ 
excavation n. ಉತ್ಪನನ, ಭೂಮಿಯನ್ನು ಅಗೆದು exchange rate ವಿನಿಮಯ ದರ 
ಹೊರತೆಗೆದ ವಸ್ತು 

foreign exchange ವಿದೇಶಿ ವಿನಿಮಯ 
excavator n. ಉತ್ಕನನ ಮಾಡುವವನು exchequer ರಾಜ್ಯದ ಖಜಾನೆ, ಸರ್ಕರದ ಬೊಕ್ಕಸ 
exceed V. ಮೀರು, ಅತಿಕ್ರಮಿಸು 

chancellor of exchequer 
excel V. ( ಜತೆಗಾರರನ್ನು) ಹಿಂದೆ ಬೀಳಿಸು , ಆರ್ಥಿಕಮಂತ್ರಿ , ವಿತ್ತಮಂತ್ರಿ 

ಮೀರು, ಮುಂದೆ ಹೋಗು, ಗೆಲ್ಲು, ಅತಿಶಯಿಸು 


119 


excise 


exemption 


excise V, ಸುಂಕ ವಸೂಲು ಮಾಡು, ತೆರಿಗೆ | excuse V. ಕ್ಷಮಿಸು, ಮನ್ನಿಸು 
ವಸೂಲು ಮಾಡು 

n, ಕ್ಷಮೆ , ಕ್ಷಮಾಪಣೆ 
. ತೆರಿಗೆ, ಸುಂಕ, ಉತ್ಪಾದನಾ ತೆರಿಗೆ | exeat . ಹಂಗಾಮಿ ಗೈರುಹಾಜರಿಗೆ 
excise duty ಅಬ್ಯಾರಿ ಸುಂಕ, ಉತ್ಪಾದನಾ | ಅನುಮತಿ 
ಸುಂಕ 

execute V. ಅಸಹ್ಯಪಡು, ಹೇಸು 
excision n, ಕತ್ತರಿಸಿ ತೆಗೆಯುವಿಕೆ 

execute a contract ಕರಾರನ್ನು 
excite V . ಪ್ರಚೋದಿಸು , ಉತ್ತೇಜಿಸು , | ಕಾರ್ಯಗೊಳಿಸು 
ಉದ್ರೇಕಿಸು, ಕೆರಳಿಸು 

execution ೧. ಕಾರ್ಯಗತ ಮಾಡುವಿಕೆ 
excitement n. ಉದ್ರೇಕ, ಕೆರಳುವಿಕೆ , 

execution of a decree ಶಿಕ್ಷೆಯನ್ನು 
ಉತ್ತೇಜನ, ಪ್ರಚೋದನೆ 

ಜಾರಿ ಮಾಡುವುದು 
exclaim V. ಉದ್ಧಾರಮಾಡು, ಘೋಷಿಸು executioner n. 1. ತೀರ್ಪನ್ನು ಜಾರಿಮಾಡು 
exclamation n, ಘೋಷಣೆ, ಉದ್ಧಾರ 

ವವನು, 2. ವಧೆಕಾರ 
exclude V. ಬಿಟ್ಟುಬಿಡು, ಬಿಟ್ಟುಕೊಡು executive adj, ಕಾರ್ಯನಿರ್ವಾಹಕ 
exclusive adj, ಹೊರಗಿಡುವ, ಪ್ರತ್ಯೇಕಿಸುವ, 

n , ಕಾರ್ಯನಿವಾಹಕ ಅಧಿಕಾರಿ 
ಎಡೆಗೊಡದಿರುವ 

executive committee DOOF 
exclusion , ಬಿಟ್ಟುಬಿಡುವುದು, ಹೊರತು ನಿರ್ವಾಹಕ ಸಮಿತಿ 
ಪಡಿಸುವುದು 

executive power ಕಾರ್ಯ ನಿರ್ವ 
exclusive jurisdiction ಪ್ರತ್ಯೇಕಾಧಿಕಾರ | ಹಣಾಧಿಕಾರ 
ಕ್ಷೇತ್ರ, ಅಧಿಕಾರ ಪರಿಧಿ, ಪ್ರತ್ಯೇಕಾಧಿಕಾರ | executor n. ಕಾರಕರ್ತ , ಕಾರ್ಯ 

ನಿರ್ವಾಹಕ 
exCommunicate V. ಬಹಿಷ್ಕರಿಸು, ಹೊರಹಾಕು | exemplary adj, ಆದರ್ಶಪ್ರಾಯವಾದ, 
excommunication n . 238ca,o 

ಅನುಕರಣೀಯ, ಮಾದರಿಯಾದ 
excrete n. ಶರೀರದಿಂದ ವಿಸರ್ಜಿತವಾದ ವಸ್ತು , exemplary punishment ಎಚ್ಚರಿಕೆ 
ಮಲಮೂತ್ರಗಳು 

ಗಾಗಿನೀಡುವ ಶಿಕ್ಷೆ, ಭಯಹುಟ್ಟಿಸುವ ದಂಡನೆ 
excruciate V. ಅತಿವೇದನೆ ಕೊಡು, ಬಹಳ | exemplify V, ನಿದರ್ಶಿಸು, ದೃಷ್ಟಾಂತವಾಗಿಸು, 
ನೋವುಂಟುಮಾಡು 

ಉದಾಹರಣೆಯನ್ನಾಗಿ ಮಾಡು 
exculpate V, ನಿಂದೆಯಿಂದ ತಪ್ಪಿಸು, ದೋಷ| exempt V , ವಿನಾಯಿತಿ ಕೊಡು, ಬಿಡುಗಡೆ 

ಮುಕ್ತವಾಗಿಸು , ನಿರ್ದೋಷಿ ಎಂದು 
ತೀರ್ಮಾನಿಸು 

adj, ವಿನಾಯಿತಿಪಡೆದ, ಹೊರತು 
excursion n. ವಿಹಾರಕ್ಕಾಗಿ ಮಾಡುವ 

ಪಡಿಸಿದ, ಮುಕ್ತಗೊಳಿಸಿದ 
ಪ್ರಯಾಣ, ಪ್ರವಾಸ, ವಿನೋದವಿಹಾರ 

n, ವಿನಾಯತಿ ಪಡೆದ ವ್ಯಕ್ತಿ, ವಿಮುಕ್ತ 
exCusable adj. ಕ್ಷಮಾರ್ಹ , ಕ್ಷಮ್ಯ , ಮನ್ನಿಸ | exemption , ವಿನಾಯಿತಿ, ಬಿಡುಗಡೆ , ಮುಕಿ, 

ಬಹುದಾದ 


ವ್ಯಾಪ್ತಿ 


ಮಾಡು 


120 


n, ದೇಶಭ್ರಷ್ಟ 


expand 
exercise 
exercise V. 1. ಬಳಸು, ಉಪಯೋಗಿಸು, | exhortation . ಬುದ್ದಿ ಹೇಳುವುದು, ಎಚ್ಚರಿಕೆ 

2. ವ್ಯಾಯಾಮ ಮಾಡು, ಕಸರತ್ತು ಮಾಡು, | ಕೊಡುವುದು 
3. ಅಭ್ಯಾಸ ಮಾಡು, ತರಬೇತಿ ಹೊಂದು | exhume V. ಕೂತದ್ದನ್ನು ಹೊರತೆಗೆ, ಅಗೆದು 

_ n. 1. ಬಳಕೆ, ಉಪಯೋಗ, ಆಚರಣೆ, - ಹೊರಹಾಕು 
2. ವ್ಯಾಯಾಮ ಶಿಕ್ಷಣ, 3. ನಿರ್ಧರಿಸಿದ ಕೆಲಸ, | exigency n, ಅಗತ್ಯತೆ, ತುರ್ತು 
ನಿರ್ಧರಿಸಿದಕಾರ್ಯ 

exile V, ದೇಶಭ್ರಷ್ಟನನ್ನಾಗಿ ಮಾಡು, ದೇಶದಿಂದ 
exercise of rights ಹಕ್ಕುಗಳ ಚಲಾವಣೆ ಹೊರಹಾಕು 
exert V ಶ್ರಮಿಸು, ಪ್ರಯತ್ನಪಡು, ಪ್ರಯಾಸಪಡು 
exertion n. ಶ್ರಮ , ದುಡಿತ, ಪ್ರಯತ್ನ exim policy ರಫ್ತು - ಆಮದುನೀತಿ 
ex -factory price ಗಿರಣಿಯಲ್ಲಿನ ದರ , 

exist V. ಇರು, ಜೀವಿಸು, ಬದುಕಿರು 
ಕಾರ್ಖಾನೆಯ ಬೆಲೆ 

existence n. ಅಸ್ತಿತ್ವ ಬದುಕು 
ex-gratia adv. ಕೃಪೆಯಿಂದ, ಅನುಗ್ರಹದಿಂದ 

existent adj, ಜೀವಿಸಿರುವ, ಬದುಕಿರುವ 
exgratia payment ಒತ್ತಡವಿಲ್ಲದೆ 

existentialism n. ಅಸ್ತಿತ್ವವಾದ 
ಸಲ್ಲಿಸಿದ ಹಣ 
exhalation n. ನಿಶ್ವಾಸ, ಉಸಿರು ಬಿಡುವುದು 

existing adj. ಇರುವ, ಬದುಕಿರುವ, ಉಳಿದಿರುವ 

exit n . 1. ನಿಷ್ಪಮಣ, ಹೊರಹೋಗುವುದು , 
exhale V. ನಿಶ್ವಾಸಿಸು, ಉಸಿರುಬಿಡು 

2 . ರಂಗದಿಂದ ಹಿಂದೆ ಸರಿಯುವುದು, 3 . ಸಾವು 
exhaust V. 1 . ಖಾಲಿಮಾಡು, ಹೊರಗೆ ಹಾಕು , | 

exodus n, ಸಾಮೂಹಿಕ ನಿರ್ಗಮನ, ಒಟ್ಟು 
2. ಬಳಲು, 3. ಬಳಲಿಸು 

ದೇಶಾಂತರ ಪ್ರಯಾಣ 
exhausion 1. ಎಲ್ಲವನ್ನು ಬಳಸಿ ಪೂರೈಸುವುದು, 

exogamous adj. ಅನ್ಯಗೋತ್ರ ವಿವಾಹದ, 
ಬಳಸಿ ಮುಗಿಸುವುದು 

ಬೇರೆ ಜಾತಿಯವನೊಡನೆ ವಿವಾಹವಾಗಿರುವ 
exhaustive adj, ಬಳಸಿ ಪೂರೈಸುವ, ವ್ಯಾಪಕ 
ವಾಗಿರುವಂತೆ ಬಳಸುವ, ಸಂಪೂರ್ಣವಾದ 

ex - officio adj, ಅಧಿಕಾರ ನಿಮಿತ್ತ 

exonerate V, ನಿರ್ದೋಷಗೊಳಿಸು, ದೋಷ 
exhibit V, ಪ್ರದರ್ಶಿಸು, ಹರಡಿ ಇಡು, ಚೆನ್ನಾಗಿ 
ಕಾಣುವಂತೆ ಹರಡು 

- ವಿಮುಕ್ತವಾಗಿಸು, ಬಿಡುಗಡೆಮಾಡು 

exoneration n, ದೋಷಮುಕ್ತನಾಗಿಸುವಿಕೆ, 
n, ಪ್ರದರ್ಶನ, ಪ್ರದರ್ಶಿತ ವಸ್ತು 
exhibition . ಪ್ರದರ್ಶನ, ನೋಟಕ್ಕಾಗಿ | 

ನಿಂದೆಯಿಂದ ಬಿಡುಗಡೆ 

* ) exorbitant adj . ಮಿತಿಮೀರಿದ ಬೆಲೆಯ, 
ಇಟ್ಟಿರುವುದು 
exhibitionism n ಪ್ರದರ್ಶನ ಸ್ವಭಾವ, 

ವಿಪರೀತ ಬೆಲೆಯ 
ಪ್ರದರ್ಶನ ಪ್ರವೃತ್ತಿ 

exorcise V . ದೆವ್ವ ಬಿಡಿಸು , ಪಿಶಾಚಿಯನ್ನು 
exhilaration n. ಉಲ್ಲಾಸ ಹೊಂದಿರುವಿಕೆ, 

ಉಚ್ಚಾಟಿಸು 
ಗೆಲುವಾಗಿರುವಿಕೆ, ಆಹ್ಲಾದ 

exordium n ಪ್ರಸ್ತಾವನೆ 
exhort v. 1. ಆಸಕ್ತಿಯಿಂದ ಬುದ್ದಿ ಹೇಳು, 

exotic adj, ವಿದೇಶೀಯ, ಪರದೇಶದ 
2.ಪ್ರೋತ್ಸಾಹಿಸು, ಪ್ರೇರಿಸು 

expand V . 1. ಹರಡು, ಹರವು, 2 . ವಿಸ್ತರಿಸು, 

ವ್ಯಾಪಕವಾಗಿಸು, 3. ಬೆಳೆಸು, ವೃದ್ದಿಪಡಿಸು 


11. 


expanse 

experimental 
expansen, 1, ಹರವು, ವಿಸ್ತಾರ, ವೈಶಾಲ್ಯ | expeditiously adv, ಜಾಗ್ರತೆಯಿಂದ, 
2. ವಿಸ್ತರಣ 

ತ್ವರೆಯಾಗಿ 
expansion n. 1. ಹರಡಿಕೆ , 2. ಬೆಳೆಸುವುದು, | expel V, ಹೊರದೂಡು, ಹೊರತಳ್ಳು , ಹೊರಕ್ಕೆ 
3. ವಿಸ್ತರಣೆ 

ದಬ್ಬು 
expansionary phase ಅಭಿವೃದ್ಧಿ ಹಂತ | expend V. ಖರ್ಚು ಮಾಡು, ವ್ಯಯ ಮಾಡು, 
expansionist policy ವಿಸ್ತರಣ ನೀತಿ, ಬಳಸಿಬಿಡು, ಏನೂ ಉಳಿಯದಂತೆ ವ್ಯಯಿಸು 
ಅಭಿವೃದ್ಧಿ ನೀತಿ 

expendable adj, ಬಳಸಬಹುದಾದ 
ex parte adv, ಏಕಪಕ್ಷೀಯವಾಗಿ 

expenditure n. ಖರ್ಚು, ವ್ಯಯ , ವೆಚ್ಚ 
ex parte decree ಏಕಪಕ್ಷ ತೀರ್ಮಾನ 

capital expenditure ಮೂಲಧನದ 
expatiate V, ವ್ಯಾಖ್ಯಾನಿಸು, ವಿವರಿಸು 

ವ್ಯಯ, ಬಂಡವಾಳ ಸ್ವರೂಪದ ವೆಚ್ಚ 
expatriate V. ಗಡಿಪಾರುಮಾಡು, ದೇಶಭ್ರಷ್ಟ contingent expenditure ಸಾದಿಲ್ವಾರು 
ನನ್ನಾಗಿಸು, ದೇಶದಿಂದ ಹೊರಹಾಕು 

ವೆಚ್ಚ 
expatriation n. ಗಡಿಪಾರುಮಾಡುವಿಕೆ, expenditure tax ಖರ್ಚಿನ ಮೇಲೆಸುಂಕ, 
ದೇಶಭ್ರಷ್ಟನಾಗಿಸುವಿಕೆ 

ಖರ್ಚಿನ ಮೇಲೆ ಹಾಕಿದ ತೆರಿಗೆ 
expect V. ನಿರೀಕ್ಷಿಸು, ಎದುರುನೋಡು 

net expenditure ನಿವ್ವಳ ಖರ್ಚು 
expectancy n. ನಿರೀಕ್ಷೆ, ಪ್ರತೀಕ್ಷೆ 

recurring expenditure ಆರವರ್ತಕ 
expectant adj , ಎದುರುನೋಡುತ್ತಿರುವ, 

ಖರ್ಚು, ಆವರ್ತಕ ವ್ಯಯ 
ನಿರೀಕ್ಷಿಸುತ್ತಿರುವ 

revenue expenditure ಕಂದಾಯದ 
expectant mother ಗರ್ಭಿಣಿ, ತುಂಬು 

ವ್ಯಯ 
ಬಸುರಿ 

expenses n . D2335323 Tiers 
expectation _ n. ನಿರೀಕೆ, ಎದುರು | expensive adj. ಅಧಿಕ ಬೆಲೆಯ , ದುಬಾರಿ 
ನೋಡುತ್ತಿರುವುದು 

ಯಾದ, ತುಟ್ಟಿಯಾದ 
expected adj, ನಿರೀಕ್ಷಿಸಿದ, ಪ್ರತೀಕ್ಷಿಸಿದ 

experience V. 1. ಅನುಭವಿಸು, 2 . ತಿಳಿದು 
expediency n, ಔಚಿತ್ಯ , ಸಮಯಾನುಸರಣೆ | ಕೂಳ್ಳು, ಅರಿತುಕೊಳ್ಳು 
ಅನುಕೂಲಸಿಂಧು, ಸಮಯಸಾಧಕತನ 

n, 1. ಅನುಭವ, ಅನುಭವದಿಂದ 

ಬರುವ ತಿಳಿವಳಿಕೆ , 2. ವ್ಯವಹಾರ ಕೌಶಲ 
expedient n , ಸಾಧನ, ಸಲಕರಣೆ, ಉಪಾಯ , 
ಯುಕ್ತಿ 

experiment V. , 08.sena Joset 

ಪರೀಕ್ಷಿಸು, ಪ್ರಯೋಗಮಾಡು 
expedition n. ದಂಡಯಾತ್ರೆ , ಯುದ್ದಕಾರ್ಯ, 
ಉದ್ದೇಶಿತ ಪ್ರಯಾಣ 

n, ಪ್ರಯೋಗ ಪರೀಕ್ಷೆಮಾಡುವುದು , 

ಪ್ರಯೋಗಮಾಡಿನೋಡುವುದು 
expeditionary force sottotas, 050 
ಸೇನೆ 

| experimental adj, ಪ್ರಯೋಗಕ್ಕೆ ಸಂಬಂಧಿಸಿದ 

experimental explosion 
expeditious adj, ಜಾಗ್ರತೆಯಿಂದ ಕೂಡಿದ, 

ಪ್ರಾಯೋಗಿಕ ಸ್ಫೋಟ 
ತ್ವರೆಯಾದ 

experimental farm ಪ್ರಾಯೋಗಿಕಕ್ಷೇತ್ರ 


- 122 


exposure 


expert 


experimental period ಪ್ರಾಯೋಗಿಕ exploitation of resources ಉತ್ಪನ್ನಗಳ 
ಅವಧಿ 

ದುರುಪಯೋಗ 
expert adj, ನಿಪುಣನಾದ, ಪರಿಣತನಾದ | | exploration n. ಅನ್ವೇಷಣೆ, ಗವೇಷಣೆ, 

ಸಂಶೋಧನೆ 
_ n, ನಿಪುಣ , ಪರಿಣತ, ಕೋವಿದ 
expert committee ಪರಿಣತರ ಸಮಿತಿ, 

| exploratory adj. ಸಂಶೋಧನೆಗೆ ಸಂಬಂಧಿಸಿದ 
ನಿಪುಣರ ಸಮಿತಿ 

explore V, ಅನ್ವೇಷಿಸು, ಹುಡುಕು, ಸಂಶೋಧಿಸು 
expiate V. ದಂಡತರು, ಶಿಕ್ಷೆಯನ್ನು ಅನುಭವಿಸು, explosion 1. ಸ್ಫೋಟನ, ಸಿಡಿತ 
ಪ್ರಾಯಶ್ಚಿತ್ತ ಮಾಡಿಕೊಳ್ಳು 

explosive adj. ಸ್ಫೋಟಕವಾದ, ಸಿಡಿಯುವ 
expiration n . 1 . ಉಸಿರು ಬಿಡುವುದು , 

೧. ಸ್ಫೋಟಕ ವಸ್ತು, ಸಿಡಿಮದ್ದು 
2. ನಿಶ್ವಾಸ, 3. ಕಾಲಮಿತಿಯ ಮುಕ್ತಾಯ 

explosive device ವಿಸ್ಫೋಟನ ಸಾಧನ 
expire V. 1. ನಿಶ್ವಾಸ ಬಿಡು, 2. ಸಾಯು, ನಿಧನ | 

explosive expert ವಿಸ್ಫೋಟನ ಪರಿಣತ 
ಹೊಂದು, ಮರಣಹೊಂದು 

exponent n. ವ್ಯಾಖ್ಯಾತ, ಪ್ರತಿಪಾದಕ 
expiry , ಅವಧಿಯ ಅಂತ್ಯ , ಕಾಲಾವಧಿಯ 
ಮುಕ್ತಾಯ 

export V. ರಫ್ತು ಮಾಡು 
explain V, ವಿವರಿಸು, ವಿವರಣೆ ಕೊಡು 

n. ರಪ್ಪು, ನಿರ್ಯಾತ, ಅನುಮತಿ 
explanation n ವಿವರಣೆ, ವಿವರ 

export duty ರಫ್ತು ಸುಂಕ 
explanatory adj, ವಿವರಣಾತ್ಮಕ 

export earnings ರಫಿನ ಆದಾಯ 
expletive n. 1. ಪೂರಕಮಾತು, ಪಾದಪೂರಕ export country ರಫ್ತು ಹೋಗುವ ದೇಶ 
ಶಬ್ದ , 2. ಅಪಶಬ್ದ , ಕೆಟ್ಟನುಡಿ 

export promotion ರಫ್ತು ವ್ಯಾಪಾರದ 
explicable adj, ವಿವರಿಸಲಾಗುವ, ವಿವರಿಸಬಲ್ಲ ಅಭಿವೃದ್ಧಿ 
explicate V. ವಿಶದೀಕರಿಸು, ವಿವರಿಸು 

export promotion schemes ರಫ್ತು 
explicit adj, ವ್ಯಕ್ತಿ , ಸ್ಪಷ್ಟ, ಪ್ರಕಟ 

ಪ್ರೋತ್ಸಾಹ ಮಾರ್ಗಗಳು 
explicitly adv , ಸ್ಪಷ್ಟವಾಗಿ, ಪ್ರಕಟವಾಗಿ, 

export quality Control ರಫ್ತು ವಸ್ತುಗಳ ಗುಣ 

ನಿಯಂತ್ರಣ 
ವ್ಯಕ್ತವಾಗುವಂತೆ 
explode V. 1.ಸ್ಫೋಟಿಸು, ಸ್ಫೋಟಗೊಳಿಸು , 

exporter n. ರಫ್ತು ವ್ಯಾಪಾರಿ 
2. ಖಂಡಿಸು, ನಿರಾಕರಿಸು 

expose V. ಬಹಿರಂಗಪಡಿಸು, ಹೊರಪಡಿಸು, 
exploit V. ಶೋಷಿಸು, ದುಡಿಸಿಕೊಳ್ಳು, ಸ್ವಂತಕ್ಕೆ 

ಗುಟ್ಟುರಟ್ಟು ಮಾಡು 
ಬಳಸಿಕೊಳ್ಳು, ಉಪಯೋಗಿಸು 

exposition n . 1. ಪ್ರತಿಪಾದನೆ, ನಿರೂಪಣೆ, 2. 
n, ಸಾಹಸ, ವೀರಕಾರ್ಯ 

ವಿವರಣೆ, ವ್ಯಾಖ್ಯಾನ 

| expostulation , ಸ್ನೇಹಯುಕ್ತವಾದ, ಆಕ್ಷೇಪಣೆ 
exploitation n . ಶೋಷಣೆ 
exploitation of labour ಶ್ರಮಜೀವಿಗಳ 

ಈ - ಪ್ರತಿಭಟನೆ 
ಶೋಷಣೆ 

| exposure , ಅಪಾಯಕ್ಕೆ ತೆರೆದಿರುವುದು, 

ವಿಷಮ ವಾತಾವರಣಕ್ಕೆ ಮೈ ಒಡ್ಡುವುದು 


123 


expound 

extortion 
expound V . ವ್ಯಾಖ್ಯಾನಿಸು, ವಿವರಿಸು , | extensive adj. 1. ದೊಡ್ಡ ಪ್ರಮಾಣದ, 
ಪ್ರತಿಪಾದಿಸು 

2. ವಿಸ್ತಾರವಾದ 
express V, ವ್ಯಕ್ತಪಡಿಸು, ಹೇಳಿಕೆ ನೀಡು | extent n. 1. ವಿಸ್ತಾರ, ವ್ಯಾಪ್ತಿ 2 . ವಿಶಾಲ ಪ್ರದೇಶ 

n, ವೇಗದ ರೈಲು ಬಂಡಿ , ವೇಗದ | extenuate V. ಕಡಿಮೆ ಮಾಡು, ತಗ್ಗಿಸು, 
ಪ್ರಯಾಣ ಸಾಧನ | 

2. ಹಗುರಮಾಡು, 3. ದುರ್ಬಲಗೊಳಿಸು 
expression n . 1. ಉಕ್ಕಿ, ನುಡಿಗಟ್ಟು , | exterior n. 1. ಹೊರರೂಪ, ಬಹಿರಂಗ, 
2. ವಾಗೈಖರಿ 

2. ಬಾಹ್ಯಾಚಾರ, 3. ಮೇಲೆ 
exppressionism n, ಅಭಿವ್ಯಕ್ತಿವಾದ, ಆತ್ಮಾಭಿ | exterminate V. ಬೇರುಸಹಿತ ಕಿತ್ತುಹಾಕು, 
ವ್ಯಕ್ತಿ ಸ್ವಾತಂತ್ರ್ಯ 

ಮೂಲೋತ್ಪಾಟನ ಮಾಡು 
expressive adj, ಅಭಿವ್ಯಕ್ತಮಾಡುವ, | external adj. 1. ಹೊರಗಿನ, ಬಹಿರಂಗದ, 

ತೋರಿಸುವ, ಸೂಚಿಸುವ, ಹೊರಗೆಡಹುವ 2 . ಹೊರದೇಶದ 
expropriate V, ಆಸ್ತಿಯನ್ನು ವಶಪಡಿಸಿಕೊಳ್ಳು, external bill ವಿದೇಶದ ಹುಂಡಿ 
ಮತ್ತೊಬ್ಬನ ಆಸ್ತಿಯನ್ನು ಅಪಹರಿಸು 

external publicity division ವಿದೇಶ 
expropriation n. ಒಬ್ಬನ ಒಡೆತನವನ್ನು ಪ್ರಸಾರ ಶಾಖೆ 

ಅನ್ನಿಸುವುದು, ತನ್ನ ಸ್ವಾಧೀನಕ್ಕೆ ತೆಗೆದುಕೊಳ್ಳು | extinct adj. 1. ನಾಶವಾದ, ಅಳಿದ, 2 . ಗತಿಸಿದ, 
expulsion 1. ಹೊರದೂಡುವಿಕೆ, ಉಚ್ಚಾಟನೆ, - ಸತ್ಯ , 3. ಆರಿಹೋದ, ನಂದಿದ 
ಅಟ್ಟಿಬಿಡುವುದು 

extinction n, ನಂದುವುದು, ನಾಶ, ಸಾವು, ಧ್ವಂಸ, 
expunge V. 1. ಅಳಿಸು, ಒರಸು, ತೆಗೆದುಹಾಕು, | ಲಯ ಇತ್ಯಾದಿ 

2. ನಾಶಮಾಡು, ನಿರ್ನಾಮಮಾಡು | extinguish V . 1. ಆರಿಸು, 2. ಮರೆಸು, 3. ಕೊನೆ 
expurgate V, ಶೋಧಿಸು, ಆಕ್ಷೇಪಣಾರ್ಹ ಗಾಣಿಸು, 4. ರದ್ದು ಮಾಡು 
ವಸ್ತುವನ್ನು ತೆಗೆದುಹಾಕು 

extinguished adj. 1. ನಂದಿಸಿದ, ಆರಿಸಿದ, 
exquisite adj. ಅತ್ಯಂತ ಅಂದವಾದ, ತುಂಬ | 2 . ಬಾಯಿಮುಚ್ಚಿಸಿದ, ಮೌನವಾಗಿಸಿದ, 
ಚೆಲುವಾದ 

3. ಹಾಳುಮಾಡಿದ, ನಾಶಮಾಡಿದ 
_ n, ಸೊಗಸುಗಾರ, ಷೋಕಿಲಾಲ | extirpate V . ವಂಶ, ಬುಡಕಟ್ಟು ಜನಾಂಗ 
exscind V. ತೆಗೆದುಹಾಕು 

ಇತ್ಯಾದಿಗಳನ್ನು ನಿರ್ನಾಮಗೊಳಿಸು , ತಲೆ 

ಎತ್ತದಂತೆ ಮಾಡು 
ex -Servicemen n, ಮಾಜಿ ಸೈನಿಕರು 

extol V, ಮೆಚ್ಚು, ಕೊಂಡಾಡು, ಹೊಗಳು 
extant adj, ಇರುವ, ಹಾಲಿ, ಚಾಲ್ತಿಯಲ್ಲಿರುವ, 

extort V. 1. ಬಲವಂತದಿಂದ ಹಣವನ್ನು ದೋಚು, 
ಉಪಲಬ್ಧ 

2 . ಪ್ರಯಾಸದಿಂದ ಹಣವನ್ನು ಸುಲಿ , ಹೆದರಿಸಿ 
ex -tempore adv. ಆಶು , ಪೂರ್ವ 

ಲೂಟಿಮಾಡು 
ಸಿದ್ದತೆಯಿಲ್ಲದೆ, ಕೂಡಲೆ, ಈಗಲೇ 

extort confession of a guilt 
extend V. 1. ವ್ಯಾಪಿಸು, ವಿಸ್ತರಿಸು, 2. ಹೆಚ್ಚಿಸು, 

ಬಲವಂತದಿಂದ ತಪೊಪ್ಪಿಗೆ ಪಡೆ 
ಬೆಳೆಸು 

extortion n, ಒತ್ತಾಯದಿಂದ ಮಾಡಿದ ವಸೂಲಿ 
extension n . ವಿಸ್ತರಿಸುವುದು, ಹರವು, | 

2 . ಅರ್ಥವ್ಯಾಪ್ತಿ, 3. ವಿಶಾಲಗೊಳಿಸುವುದು 


124 


fabricate 


extra 


ಪಡು 


extra n. 1. ಅಧಿಕವಾದುದು, 2 . ಪ್ರತ್ಯೇಕ| extremity n, 1. ತುದಿ, ಕೊಟ್ಟಕೊನೆ, 2. ಅತಿ 
ವಾದುದು, 3. ವಿಶೇಷವಾದುದು 

ರೇಕ, 3, ಕೈಕಾಲುಗಳು 
extra-curricular ಪಥ್ಯಾಂತರ ವಿಷಯಕ್ಕೆ extricate V , ಸೆರೆಯಿಂದ ಬಿಡಿಸು, ಬಿಡುಗಡೆ 
ಸೇರಿದ 

ಮಾಡು, ಪಾರುಮಾಡು 
extract n. 1. ಗ್ರಂಥದ ಉದ್ದರಣ, 2. ಸಾರ ಸತ್ವ | extrinsic adj, ಹೊರಗಿನ, ಬಾಹ್ಯ , ಅಮುಖ್ಯ 
extract V. 1. ಸಾರಭಾಗವನ್ನು ಬೇರೆಪ್ರತಿಮಾಡು, | extrovert n. ಬಹುರ್ಮುಖ , ಬಾಹ್ಯಕ್ರಿಯೆಗಳಲ್ಲಿ 
2 . ಕಸ ತೆಗೆ 

ಆಸಕ್ತಿಯುಳ್ಳವನು 
extradite V, ವಶಪಡಿಸಿಕೊಳ್ಳು ವಶಕ್ಕೆ ತೆಗೆದು extrude V, ಹೊರತಳ್ಳು , ಹೊರಹಾಕು, ದಬ್ಬು 
ಕೊಳ್ಳು 

exuberant adj. ತುಂಬಿರುವ, ಸಮೃದ್ದವಾದ 
extradition n. ಪರದೇಶೀಯರನ್ನು ನಮ್ಮ | 

exude V. ಜಿನುಗು, ಒಸರು, ಸ್ರವಿಸು 
ದೇಶದಲ್ಲಿ ಹಿಡಿದುಕೊಳ್ಳುವುದು ಮತ್ತು ಅವರ 

exult V. ಹಿಗ್ಗು, ಉಬ್ಬು, ಹರ್ಷಪಡು, ಸಂಭ್ರಮ 
ದೇಶದವರಿಗೆ ಒಪ್ಪಿಸುವುದು 
extradite V. 1. ಒಪ್ಪಿಸು, 2. ವಶಪಡಿಸಿಕೊಳ್ಳು 

eye n. ಕಣ್ಣು, ನಯನ, ಅಕ್ಷಿ, ನೇತ್ರ 
extraneous adj. 1. ಬಾಹ್ಯ , ಹೊರಗಿನ, ಅನ್ಯ , 

| eye- catching ಆಕರ್ಷಿಸುವ, ಸೆಳೆಯುವ 
2. ಅಪ್ರಕೃತ 

eye- opener n. ಕಣೆರೆಯಿಸುವ ವಸ್ತು , ವಿಷಯ , 
extraordinary adj. 1. ಅಸಾಮಾನ್ಯ , 
ಅಸಾಧಾರಣ , 2. ವಿಶೇಷವಾದ,ಶ್ರೇಷ್ಠವಾದ 

ವ್ಯಕ್ತಿ 

eye- piece n. ದೂರದರ್ಶಕಗಳಲ್ಲಿರುವ ಮಸೂರ 
extra-territorial loyalty ವಿದೇಶಾಭಿ 

ಗಳ ವ್ಯವಸ್ಥೆ 
ಮಾನ 
extropolate V. ಹೊರಲೆಕ್ಕ ಮಾಡು, ಊಹಿಸು 

eye - Sore ಕಣ್ಣುನೋವು, ಕಣ್ಣು ಬೇನೆ 

eye-wash 1. ಕಣ್ಣನ್ನು ತೊಳೆಯುವುದು , 
extra sensory perception 
ಇಂದ್ರಿಯಾತೀತ ಅನುಭವ 

2.ಕಣ್ಮರೆಸುವ ಮಾತು 
extravagance n. 1. ದುಂದುವೆಚ್ಚ 2. ವಿಪುಲತೆ, | 

eye- witness ಸಾಕ್ಷಿ, ಪ್ರತ್ಯಕ್ಷ ಸಾಕ್ಷಿ 
ಅಳತೆ ಮೀರಿರುವುದು , 3 . ಹದ್ದು ಮೀರಿದ 

keep an eye on ಕಣ್ಣಿಟ್ಟಿರು 
ವರ್ತನೆ 

F 
extravaganza n 1. ಸ್ವಚ್ಛಂದ ರಚನೆ, 2. ವಿಕಟ| fabian adj, ಶತ್ರುವನ್ನು ದುರ್ಬಲಗೊಳಿಸಲು 
ಚಿತ್ರ , 3. ಆಡಂಬರದ ವಸ್ತು 

* ವಿಳಂಬವಾದ ಉಪಾಯವನ್ನು ಅರ್ಥವಾ 
extravagant adj. 1. ಅತಿಯಾದ ಅಳತೆ | ತಂತ್ರವನ್ನು ಬಳಸುವ 

ಮೀರಿದ , 2. ವಿವೇಕವಿಲ್ಲದ, 3, ದುಂದು | fable n . 1. ಅಲೌಕಿಕವಾದ, ಕಲ್ಪಿತಕತೆ , 
ಖರ್ಚಿನ 

2. ಪುರಾಣಕತೆ , 3. ನೀತಿಕತೆ 
extreme adj. 1. ಬಹಳ ಹೆಚ್ಚಿನ, 2. ಕಠಿನ, fabric n. 1. ಜೋಡಿಸಿದ ವಸ್ತು 2. ನೆಯ್ದ ಬಟ್ಟೆ, 
3. ಕೊನೆಯ , ಪರಮಾವಧಿಯ 

3. ಹೆಣಿಗೆ, ನೆಯ್ದೆ 
_ n, ಕೊನೆ, ತುದಿ, ಕಡೆ 

fabricate V . ರಚಿಸು, ನಿರ್ಮಿಸು,ಜೋಡಿಸು 
extremist n. ಉಗ್ರವಾದಿ, ಉಗ್ರಗಾಮಿ 


125 


fabrication 


failing 


fabrication n . 1 . ತಯಾರಿಸುವಿಕೆ, 2. ಸುಳ್ಳು | facility n ಅನುಕೂಲ, ಸಹಾಯ , ಸೌಲಭ್ಯ, 

ಸಂಗತಿಗಳನ್ನು ಸೃಷ್ಟಿಸುವುದು, 3. ಸುಳ್ಳು ದಾಖಲೆ | ಸೌಕರ್ಯ 
ಗಳನ್ನು ಸೃಷ್ಟಿಸುವುದು 

facing n. ಎದುರಿಸುವುದು, ಹಿಮ್ಮೆಟ್ಟದಿರುವುದು 
fabulous adj. 1 . ಪೌರಾಣಿಕವಾದ, 

facsimile n. 1 . ಯಥಾವತ್ತಾದ ನಕಲು, 
2 . ಅವಾಸ್ತವಿಕ, 3, ಅಸಾಧಾರಣ, 

- 2. ಪಡಿಯಚ್ಚು, 3. ನಕಲು ವರ್ಗಾವಣೆ 
ಅದ್ಭುತವಾದ 
facade n. 1. ಮುಂಭಾಗ , 2. ಮುಂಭಾಗದ 

fact n. 1. ಸತ್ಯಸಂಗತಿ, 2. ಘಟನೆ, 3. ವಾಸ್ತ 

* ವಾಂಶ, 4. ವಸ್ತುಸ್ಥಿತಿ 
ನೋಟ 

faction n. 1. ಒಳಗುಂಪು, ಒಳಪಂಗಡ, ಒಳಪಕ್ಷ 
face V. 1. ಎದುರಿಸು , 2. ಮುಖಾಮುಖಿಯಾಗು 

2. ಒಳಒಡಕು, ವೈಷಮ್ಯ , ಜಗಳ 
3. ಹಿಂದೆಗೆಯದಿರು , ಹಿಮ್ಮೆಟ್ಟದಿರು, 
4. ಕಷ್ಟವನ್ನು ಸಹಿಸು 

faction clashes ಒಳಜಗಳ 
_ n 1 . ಮುಖ, ಮೋರೆ, 2. ಧೈರ್ಯ, 

factitious adj. ಗುಂಪುಗಾರಿಕೆಯ , ಪಕ್ಷ 
3 . ಧಾರ್ಷ್ಟ 

ವೈಷಮ್ಯದ 
face the music 

factor n. 1. ದಳ್ಳಾಳಿ, 2. ಇನ್ನೊಬ್ಬರ ಕಾವ್ಯವನ್ನು 

ಕಷ್ಟಗಳನ್ನು 
ಧೈರ್ಯದಿಂದ ಎದುರಿಸು, ಅಡ್ಡಿಗಳನ್ನು ದಾಟು 

ಮಾಡುವವನು 
face to face ಮುಖಾಮುಖಿಯಾಗಿ, 

factory n, ಕಾರ್ಖಾನೆ, ಯಂತ್ರಗಳಿಂದ ಸರಕು 

ಗಳನ್ನು ತಯಾರಿಸುವ ಕೇಂದ್ರ 
ರೂಬರೂಬು 

| factotum n. ಎಲ್ಲ ಕೆಲಸಗಳನ್ನು ದಣಿಗಾಗಿ 
faceless adj, ಮುಖವಿಲ್ಲದ, ವೈಶಿಷ್ಟ್ಯವಿಲ್ಲದ 

ಮಾಡುವ ಆಳು -ಸೇವಕ ( ಗಂಡಾಳು , 
face value ಮುಖಬೆಲೆ 

ಹೆಣ್ಣಾಳು) 
lose face ಅವಮಾನಹೊಂದು, ಮಾನ | factual adj. 1. ವಾಸವಿಕ, ವಾಸವವಾದ, 
ಕಳೆದುಕೊಳ್ಳು 

2 . ನಿಜವಾದ 
on the face of it ಸ್ಪಷ್ಟವಾಗಿ 

faculty n. 1. ಸ್ವಾಭಾವಿಕ ಶಕ್ತಿ , 2 .ಬೋಧನಾಂಗ, 
put a good face on ಧೈರ್ಯವಾಗಿ | ಅಧ್ಯಾಪಕವರ್ಗ, 3. ವೃತ್ತಿ ಬಾಂಧವರು 
ನಿಲ್ಲು ಸಾಹಸ ಮಾಡು 

fad n: ಖಯಾಲಿ, ಗೀಳು, ಚಟ 
Save face ಮಾತನ್ನು ಉಳಿಸಿಕೊಳ್ಳು | fade v. 1. ಬಣ ಗುಂದು, ಬಾಡು, 2. ಮಂಕಾಗು, 

set one's face against ಎದುರಿಸಿ ನಿಲ್ಲು ಮಸುಳಿಸು, 3. ಮರೆಯಾಗು 
facet n. ಅನೇಕ ಮುಖವುಳ್ಳ ವಸ್ತುವಿನ ಒಂದು | faeces n ಗಸಿ, ಮಡ್ಡು, ಮಷ್ಟು 
ಮುಖ 

fag V. ಬಳಲಿಸು, ದಣಿಸು, ಆಯಾಸಪಡಿಸು 
facial n: ಮುಖ ನೀವುದು 

{ fag - got n: ಸೌದೆಯ ಕಂತೆ, ಸೌದೆಯ ಕಟ್ಟು 
- adj, ಮುಖಕ್ಕೆ ಸಂಬಂಧಿಸಿದ fail V. 1.ಸೋಲು, ವಿಫಲನಾಗು, 2. ಪರೀಕ್ಷೆಯಲ್ಲಿ 
facile adj. ಸುಲಭವಾದ, ಸರಳವಾದ, ನಪಾಸಾಗು 
ಸರಾಗವಾದ, ಸುಲಲಿತ 

failing n. 1. ಕೊರತೆ, ಅಭಾವ, 2. ಕೆಲಸ 
facilitate V. ಸುಲಭಮಾಡು, ಸರಳಮಾಡು, | ಮಾಡದಿರುವುದು, 3. ನಾಶವಾಗುವುದು, 
ಸಹಾಯಮಾಡು 

4 . ಸಿದ್ದವಾಗದಿರುವುದು ಇತ್ಯಾದಿ 


126 


falsehood 


failure 


fail safe ( ವಿದ್ಯುಚ್ಛಕಿ) , ಮತ್ತೆ ಸುರಕ್ಷಸ್ಥಿತಿಗೆ | in good faith ಉಪಕಾರ ಬುದ್ದಿಯಿಂದ 

ಮರಳುವಂತೆ ಮಾಡಿರುವ ಏರ್ಪಾಟು faithful adji ನಂಬಿಕೆಯಿರುವ, ವಿಶ್ವಸನೀಯ 
failure n, 1. ಸಂಭವಿಸದಿರುವುದು, 2. ಕೊರೆ, | faith healing ಶ್ರದ್ದಾ ಚಿಕಿತ್ಸೆ 
ಅಭಾವ, 3 . ಮುರಿದು ಬೀಳುವುದು, 

faithless adi ನಂಬಿಕೆಗೆ ಬಾರದ, ಅವಿಶ್ವಸನೀಯ 
4 . ನಪಾಸಾಗುವುದು , 5. ಸೋಲು 

fake V, ಅನುಕರಿಸು, ನಕಲಿ ವಸ್ತುವನ್ನು ತಯಾರಿಸು 
faint V. 1. ಎದೆಗುಂದು, 2. ಸೋತುಹೋಗು, 

೧. ನಕಲಿ ವಸ್ತು, ಕೃತ್ರಿಮದ ಪದಾರ್ಥ 
3. ಜ್ಞಾನತಪ್ಪು 
n. 1. ಬವಳಿ ಬರುವುದು, ಮೂರ್ಛ 

adj, ನಕಲಿ , ಕೃತಕ , ಕೃತ್ರಿಮದ 
ಬರುವುದು, 2. ಪ್ರಜ್ಞೆ ತಪ್ಪುವುದು 

falcon n. ಗಿಡುಗ, ಡೇಗೆ, ಶೈನ 
adj. 1.ಸೋಮಾರಿಯಾದ, 2. ಭಯಗ್ರಸ್ತ | fall v. 1. ಬೀಳು, ಪತನಗೊಂದು, 2. ನಾಶವಾಗು 
ನಾದ, 3, ದುರ್ಬಲನಾದ, 4. ಮಂಕಾದ, 

n, ಪತನ, ಸೋಲು, ಪರಾಜಯ 
5 . ಅಲಸನಾದ 

fall back ಮರೆಹೊಗು, ಆಶ್ರಯಿಸು 
fair adj. 1. ಚೆಲುವಾದ, ಸುಂದರವಾದ, 

fall down ನಾಶಹೊಂದು, ಸೋಲು 
2. ಸಮೃದ್ದ, ಪುಷ್ಕಳವಾದ, 3. ತೃಪ್ತಿಕರವಾದ, 
ನ್ಯಾಯವಾದ 

fall in prices ಬೆಲೆ ಇಳಿಕೆ 
n, 1. ಸುಂದರಳಾದ ಸ್ತ್ರೀ , 2. ಸುಂದರ ವಸ್ತು 

fall for ಮೋಹಿತನಾಗು, ಮರುಳಾಗು 
fair deal ಉಚಿತವಾದ ವ್ಯವಹಾರ 

fall off 
fair play ನಿಷ್ಪಕ್ಷಪಾತ ವ್ಯವಹಾರ 

fall short ಕಡಿಮೆ ಬೀಳು, ಸಾಕಾಗದೆ ಇರು 
fair price shop ನ್ಯಾಯಬೆಲೆ ಅಂಗಡಿ 

fall through ವ್ಯರ್ಥವಾಗು, ತಪ್ಪಿಹೋಗು 
fair sex ಸ್ತ್ರೀ ಜಾತಿ 

fallacious adj . ಮೋಸಗೊಳಿಸುವ, ದಾರಿ 
fairweather ಅನುಕೂಲ ವಾತಾವರಣ 

ತಪ್ಪಿಸುವ 
fair weather friends 

fallacy n , ಕುತರ್ಕ 

ಕಷ್ಟಕ್ಕಾಗದ 
ಸ್ನೇಹಿತರು, ಆಪತ್ತಿಗಾಗದ ಗೆಳೆಯರು fallal n ಬೆಡಗಿನ ವಸ್ತು , ಥಳಕು ಬಳುಕಿನ ಪದಾರ್ಥ 
fairly adv, ಚೆನ್ನಾಗಿ, ಸೊಗಸಾಗಿ, ಸುಂದರವಾಗಿ, 

fallible adj, ತಪ್ಪು ಮಾಡಬಹುದಾದ, ತಪ್ಪು 
ಚೊಕ್ಕಟವಾಗಿ 

ಮಾಡುವ 
fairy n, ಯಕ್ಷಿಣಿ, ಕಾಲ್ಪನಿಕವಾದ, ಚಿಕ್ಕ ಆಕೃತಿಯ 

falling- star n. ಉಿ , ಉಲ್ಕಾಪಾತ 
ಅತಿಮಾನುಷ ಜೀವಿ 

fallow land ಬಂಜರು, ಬೀಳುಭೂಮಿ 
fairy land ಗಂಧರ್ವಲೋಕ, ಯಕ್ಷಲೋಕ fallopian tube ಗರ್ಭಕೋಶಕ್ಕೆ 

fairy tale ವಿಚಿತ್ರ ಘಟನೆ, ಕಟ್ಟು ಕಥೆ ಅಂಡಾಣುಗಳನ್ನು ಸಾಗಿಸುವ ನಾಳ 
fait accompli ಆಗಿಹೋದದ್ದು , ಮಾಡಿ | 

fallout V. 1. ಕಣಗಳ ಪಾತ, 2. ಪರಿಣಾಮ 
ಮುಗಿಸಿದ್ದು 

false adj. 1. ಸರಿಯಲ್ಲದ, ಅಬದ್ದ, 2. ಸುಳ್ಳಾದ, 
faith n, ನಂಬಿಕೆ , ನಚ್ಚಿಕೆ, ವಿಶ್ವಾಸ 

ಹುಸಿಯಾದ 
in bad faith ಮೋಸಮಾಡುವ ಉದೇಶ | falsehood n. ಸುಳ್ಳು , ಹುಸಿ, ಸಟೆ, ಅಸತ್ಯ 
ದಿಂದ 


127 


falsely 


farmer 


falsely adj, ಸುಳ್ಳಾಗಿ, ಸಟೆಯಾಗಿ, ಹುಸಿಯಾಗಿ fancy goods ನವೀನತೆಯಿಂದ ಆಕರ್ಷಿಕ 
falsify V, ಸುಳ್ಳುಮಾಡು, ಸುಳ್ಳಾಗಿಸು 

ವಾಗಿರುವ ವಸ್ತುಗಳು, ಕೇವಲ ಅಲಂಕಾರಿಕ 
falter V, ಸಂಕೋಚಪಡು, ತೊದಲು, ಎಡವು, | 

ವಸ್ತುಗಳು 
ತಡವರಿಸು 

fancy price ಮನಸ್ಸಿಗೆ ಬಂದಷ್ಟು ಬೆಲೆ 
fame n, ಕೀರ್ತಿ, ಹೆಸರುವಾಸಿ, ಪ್ರಸಿದ್ದಿ 

fandango n. ಸ್ಪೆನ್ ಜನರಲ್ಲಿ ಒಬ್ಬಳು ಹೆಣ್ಣು 
familiar adj, ಪರಿಚಿತ, ಚೆನ್ನಾಗಿ ಗೊತ್ತಿರುವ, | 

ಒಬ್ಬ ಗಂಡು ನರ್ತಿಸುವಉಲ್ಲಾಸ ನೃತ್ಯ 
ವಾಡಿಕೆಯ , ಸದರವಾದ, ಸಲಿಗೆಯ fanfare n. ಸಾಂಪ್ರದಾಯಿಕ ಆಡಂಬರ, ಬಾಜಾ 
familiarise V . ಪರಿಚಯ ಮಾಡಿಕೊಳ್ಳು ಚೆನ್ನಾಗಿ | 

ಬಜಂತ್ರಿ 
ತಿಳಿ, ಆತ್ಮೀಯವಾಗಿಸಿಕೊಳ್ಳು 

| fantastic adj , ಅತಿರೇಕದ, ವಿಚಿತ್ರವಾದ, 
familiarity n, ಸದರ, ಆತ್ಮೀಯತೆ, ಚಿರಪರಿಚಿತ 

ಅಸಂಬದ್ಧವಾದ, ವಿಪರೀತವಾದ 
ವಾಗಿರುವಿಕೆ, ವಾಡಿಕೆ , ಸಲಿಗೆ 

fantasy 1. ಕಲ್ಪನಾಶಕ್ತಿ, ಅತಿರೇಕದ ಕಲ್ಪನೆ 
family , ಸಂಸಾರ, ಕುಟುಂಬ 

| farce V. ಒಗ್ಗರಿಸು, ಒಗ್ಗರಣೆ ಹಾಕು 
family meeting ಸಂಸಾರ ಸಮಾವೇಶ, n, ಪ್ರಹಸನ 
ಕುಟುಂಬ ಮಿಳನ 

fare n. ರುಸುಮು, ಶುಲ್ಕ 
family physician ಮನೆಯ ವೈದ್ಯ farewell n. ಬೀಳ್ಕೊಡುಗೆ 
family planning ಕುಟುಂಬ ನಿಯಂತ್ರಣ | fartetched adj, ದೂರಾನ್ವಯದ 
family tree ವಂಶವೃಕ್ಷ 

| farflung adj, ಬಹುದೂರ ವ್ಯಾಪಿಸಿದ 
joint family ಅವಿಭಕ್ತ ಕುಟುಂಬ | fargone adj, ಮಿತಿಮೀರಿದ ಸ್ಥಿತಿ ತಲುಪಿದ 
famine 7, ಬರ, ಕಾಮ , ದುರ್ಭಿಕ್ಷ ಬರಗಾಲ | far -reaching adj, ಬಹುದೂರದ 
famine conditions ಬರಗಾಲದ ಪರಿಸ್ಥಿತಿ 

ಪರಿಣಾಮವುಳ್ಳ , ಅತಿಪ್ರಭಾವವುಳ್ಳ 
famine relief ಬಲಗಾಲ ಪರಿಹಾರ | 

far- signted adj, ದೂರದೃಷ್ಟಿಯ 
famish V, ಉಪವಾಸ ಬೀಳಿಸು, ಅನ್ನ ಹಾಕದಿರು 

fart V. ಹೂಸು, ಅಪಾನವಾಯುವನ್ನು ಬಿಡು 
famous adj, ಪ್ರಸಿದ್ದ ವಿಖ್ಯಾತ 

farthing n, ಇಂಗ್ಲೆಂಡಿನ ಅತಿಕಡಿಮೆ ಬೆಲೆಯ 

ನಾಣ್ಯ , ದುಗ್ಗಾಣೆ, ಚಿಕ್ಕಾಸು, ದಮಡಿ 
fan n. ಅಭಿಮಾನಿ, ಕಟ್ಟಾಭಿಮಾನಿ 

facinate V. 1. ಮೋಡಿಹಾಕು , ಮರುಳು 
fan club . ಅಭಿಮಾನಿಗಳ ಸಂಘ 

ಮಾಡು, ಮೋಹಗೊಳಿಸು, 2. ಪ್ರಣಯದಲ್ಲಿ 
fanatic n, ಅಂಧಾಭಿಮಾನಿ, ದುರಭಿಮಾನಿ 

ಸಿಕ್ಕಿಸು 
fanaticism n. 1. ದುರಭಿಮಾನ, 2. ಮತಾಂಧತೆ | fatuity n. 1. ವಿಚಿತ್ರವಾದ, ಮಂಕುತನ , 
fancy V, ಒಲವುತೋರು, ಪ್ರೀತಿಸು, ಮೆಚ್ಚು | 2. ಪೆದ್ದು ಜಾಣತನ 

n. 1. ಭ್ರಾಂತಿ, ಭ್ರಮೆ , 2. ಖುಷಿ, | faucet V, ಕೊಳಾಯಿ , ನಲ್ಲಿ 
ಖಯಾಲು, 3. ಅಭಿರುಚಿ, ಇಷ್ಟ 

farmn. ವ್ಯವಸಾಯದ ಒಕ್ಕಲು ಜಮೀನು, 
fancy dress n, ವಿಚಿತ್ರ ವೇಷಗಳ | ಪ್ರಾಯೋಗಿಕ ಕ್ಷೇತ್ರ 
ಪ್ರದರ್ಶನ 

farmer n. ರೈತ 


128 


fear 


fascism 


fascism 1. ದಬ್ಬಾಳಿಕೆ, ನಿರಂಕುಶ ಆಡಳಿತ | fatigue V, ದಣಿಸು, ಬಳಲಿಸು, ಆಯಾಸಪಡಿಸು, 

ಸುಸ್ತುಮಾಡು 
fashion V. 1. ಮಾಟ, ಮಾದರಿ , 2. ಮರ್ಯಾದೆ, | 
ಸಂಪ್ರದಾಯ 

n, ಆಯಾಸ, ಬಳಲಿಕೆ, ದಣಿವು 
fashionable adj, ಮಾದರಿಯಾದ, | fatty ಬೊಜ್ಜು ತುಂಬಿದ, ಮೇದಸ್ಸು ಹೆಚ್ಚಿದ 
ಮಾಟವಾದ ಕಾಲಕ್ಕೆ ತಕ್ಕ 

fatuous adj, ಬೆಪ್ಪುತನದ, ಮಂಕುತನದ, 
fast n. ಉಪವಾಸದ ಆಚರಣೆ, ಉಪವಾಸ, ತಿಳಿಗೇಡಿಯಾದ | 
ನಿರಶನ 

fault n. ತಪ್ಪು, ಕಂದು ಕೊರತೆ 
fast unto death ಆಮರಣಾಂತ ನಿರಶನ, faulty adj. ತಪ್ಪಾದ, ಕೊರತೆಯುಳ್ಳ 
ಆಮರಣಾಂತ ಉಪವಾಸ 

fauna n. ಪ್ರಾಣಿಗಳ ಪಟ್ಟಿ, ಪ್ರಾಣಿವರ್ಗ 
fasten V , ಬಿಗಿಗೊಳಿಸು 

| faux pas n. 1. ಇತರರ ಹೆಸರಿಗೆ ಮಣ್ಣು 
fastidious adj. 1. ಸುಲಭವಾಗಿ ಬೇಸರ ಪಡುವ, 

ಬಳಿಯುವ ಕೆಲಸ, 2 . ಸಂಪ್ರದಾಯ ಭಂಗ 
- 2. ಮೆಚ್ಚಿಸಲಾಗದ, 3.ದೋಷದೃಷ್ಟಿಯ 

| favour V , ಕರುಣೆಯಿಂದಕಾಣು, ಅನುಗ್ರಹಿಸು, 
fat adj.ಕೊಬ್ಬಿದ, ಪುಷ್ಟಿಗೊಂಡ, ಬೊಜ್ಜು , ದಪ್ಪ | 

ಪಕ್ಷಪಾತತೋರಿಸು 
n, ಕೊಬ್ಬು, ಚರಬಿ, ಮೇದಸ್ಸು 

n, 1. ಸ್ನೇಹ, ಸೌಹಾರ್ದ, 2. ಸಮ್ಮತಿ, 
fatal adj. 1. ಮಾರಕ , ನಾಶಕ, ಸಾವುತರುವ, | 3. ಪಕ್ಷಪಾತ, ಸಹಾಯ , ನೆರವು 
2 . ಬಾಧಕ, ಹಾನಿಕಾರಕ , 3 , ವಿಧಿಯ , ಆ 

favoured nation ಅಭಿಮಾನಿ ರಾಷ್ಟ 
ದೃಷ್ಟದ 

favourable adj, ಅನುಕೂಲಕರ, ಆಶಾದಾಯಕ, 
fatalism n. ವಿಧಿವಾದ, ಅದೃಷ್ಟವಾದ, | 

ನೆರವು ನೀಡುವ 
ನಿಯತವಾದ 

favourable balance of trade 
fatality , ದೈವಾಧೀನತೆ, ದೈವ ಪ್ರಾಬಲ್ಯ ಅನುಕೂಲಕರ ವ್ಯಾಪಾರಾಂತರ 
fatalist n ನಿಯತಿವಾದಿ, ಕರ್ಮಸಿದ್ಧಾಂತಿ favourable trade balance 
fate n. ಅದೃಷ್ಟ, ವಿಧಿ, ವಿಧಿಲೀಲೆ 

ಅನುಕೂಲಕರ ವ್ಯಾಪಾರಶೇಷ 
fateful adj, ಹಾನಿಕಾರಕ , ನಾಶಕರ, ಸರ್ವನಾಶ | favourite adj, ಪ್ರಿಯವಾದ, ಇಷ್ಟವಾದ 
ಮಾಡುವ, ಸಾವನ್ನು ತರುವ 

favouritism n. ಪಕ್ಷಪಾತ 
father n. 1. ತಂದೆ, ಪಿತೃ, ಜನಕ , 2. ನಿರ್ಮಾತೃ | favours n, ಅನುಗ್ರಹ, ಉಪಕಾರ, ಪಕಪಾತ 
father-in -law . ಮಾವ, ಹೆಣ್ಣುಕೊಟ್ಟ ಮಾವ | fawn v. ತೂತಿನಂತೆ ವ್ಯವಹರಿಸು, ಆಳಾಗಿ ವರ್ತಿಸು 

fatherland ಸ್ವದೇಶ, ಜನ್ಮಭೂಮಿ ( ಜರನಿ _ n. 1. ನಾಲಿಗೆ ಚಾಚು, ಮುದ್ದಿಸು, 
ಯಂಥ ದೇಶದವರ ನಂಬಿಕೆ ) 

2. ಅಂಗಲಾಚು 
father of the nation ರಾಷ್ಟ್ರಪಿತ | fealty n, ಸ್ವಾಮಿಭಕ್ತಿ ಸ್ವಾಮಿನಿಷ್ಠೆ, ದಣಿಯ ಮೇಲೆ 
fathom V. ಅಳತೆಮಾಡುವಾಗ ಆಳವನ್ನು ಆಳೆ ಪರಮ ವಿಶ್ವಾಸ 

n, ಒಂದು ಆಳುದ್ದ, ಅಳತೆ ಅಷ್ಟು ಆಳ | fear V. ಹೆದರು , ಭಯಪಡು 
fathom -less adj, ಆಳಸಿಗದ, ಆಗಾಧವಾದ, n, ಹೆದರಿಕೆ, ಭಯ 

ತಳಕಾಣದ 


129 


fearless 


feminist 


( 0 


) 


fearless adj, ಭಯವಿಲ್ಲದ, ಧೈರ್ಯಶಾಲಿ - throw a feeler ಪ್ರತಿಕ್ರಿಯೆಗಾಗಿ ಗಾಳಿ 
ಯಾದ 

ಸಮಾಚಾರವನ್ನು ಹಬ್ಬಿಸು 
feasible adj. ಕಾರ್ಯ ಸಾಧ್ಯ , ಸಾಧಿಸ | feeling adj, ಸೂಕ್ಷ್ಮ ಸ್ವಭಾವದ, ಭಾವುಕವಾದ 
ಬಹುದಾದ, ಸುಗಮ 

n, ಇಂದ್ರಿಯಾನುಭವ 
feasibility , ಕಾರ್ಯಸಾಧ್ಯತೆ, ಅನುಕೂಲಕರ | feign v. 1. ಕಲ ನೆಮಾಡು, ಸಸಿ ನುಡಿ, 
ವಾಗಿರುವಿಕೆ , ಸುಗಮವಾಗಿರುವಿಕೆ 

2 . ಅನುಕಂಪವನ್ನು ನಟಿಸು , ಸುಳ್ಳು 
feast , ಹಬ್ಬದೂಟ, ಔತಣ 

ಭರವಸೆಯನ್ನು ಪ್ರಕಟಿಸು 
feat n, ಸಾಹಸಕಾರ್ಯ, ಆಶ್ಚರ್ಯಕರವಾದಕೆಲಸ | feint n. ನಟನೆ, ಸೋಗು, ಅಭಿನಯ 
feather n . To se auto no 

felicitate V. ಅಭಿನಂದಿಸು 
feather (weight) n. ಬಹು ಹಗುರವಾದುದು || felicitation n. 629.1003 
feature V, ಚಿತ್ರಿಸು, ಪ್ರಧಾನ ಲಕ್ಷಣಗಳನ್ನು || felicitious adj. 1. ಉಚಿತವಾದ, ಅರ್ಹವಾದ, 
ಗುರುತಿಸು 

ಸುಖಕರ, 2. ಹಿತವಾದ, ಹೃದಯಕ್ಕೆ ಮುಟ್ಟುವ, 
n, ರೂಪು, ಚಹರೆ, ಮುಖ ಚಕ್ಕೆ 

ಉಪಾಯಗಾರಿಕೆಯ , ಬೆಕ್ಕಿನ ಹಾಗಿರುವ 
feature article ವಿಶೇಷಲೇಖನ 

felicity 1, ಸೌಖ್ಯ, ಆನಂದ, ಸೌಭಾಗ್ಯ , 

ಪದಲಾಲಿತ್ಯ, ವಾಕ್ಯ ಸೌಲಭ್ಯ 
feature film ಕಥಾ ಚಿತ್ರ , 

feline adj. ಉಪಾಯಗಾರಿಕೆಯ , ಚಿಕ್ಕಿನ 
feature programme ವಿಶೇಷಕಾಠ್ಯಕ್ರಮ 

[ ಹಾಗಿರುವ 
fecundity n. ಸಂತಾನಬಾಹುಳ್ಳ ಅಧಿಕೋತ್ಪತ್ತಿ 

fell v. ಮರಗಳನ್ನು ಕಡಿದು ಉರುಳಿಸು 
federal adj. ಸಂಯುಕ್ತ ರಾಜ್ಯ ವ್ಯವಸ್ಥೆಯ 

fellow adj. ಸಜಾತಿಯ, ಸಮಾನ ಸಂಬಂಧದ 
federalism ೧. ಸಂಯುಕ್ತ ವ್ಯವಸ್ಥೆ 

_ n. 1 . ಜತೆಗಾರ , ಸಂಗಡಿಗ, ಸಂಗಾತಿ, 
federate V. ಜತೆಗೂಡಿಸು, ಸಂಯುಕ್ತ ತತ್ವಕ್ಕೆ 2 . ಸಂಘ ಸಂಸ್ಥೆಗಳ ಗೌರವ ಸದಸ್ಯ 
ಹೋಂದು 

| felling n, ಮರವನ್ನು ಕಡಿದು ಉರುಳಿಸುವುದು 
federation n, ಸಂಯುಕ್ತಗೊಳಿಸುವಿಕೆ 

fellowship n. 1. ಸಹಭಾಗಿತ್ವ,ಸೋದರ ಬಳಗ, 
fee n. ಶುಲ್ಕ ಸಂಭಾವನೆ, ಫೀಜು 

- ಸ್ನಾತಕೋತ್ತರ ವಿದ್ಯಾರ್ಥಿವೇತನ 
feeble adj, ಅಶಕ್ತ , ದುರ್ಬಲವಾದ 

felon adj, ಕ್ರೂರ, ಘೋರ, ಭಯಂಕರ, ದುಷ್ಟ 
feed V, ಊಟನೀಡು, ಆಹಾರವನ್ನು ಕೊಡು | n, ಘಾತುಕ ಮಹಾಪಾತಕಿ ಕೂರಕರ್ಮಿ 

n, ಆಹಾರ ನೀಡುವಿಕೆ , ಹೊಟ್ಟೆಗೆ ಹಾಕುವಿಕೆ felony 1, ಘೋರಅಪರಾಧ, ಮಹಾಪಾತಕ 
feedback , ಮರುತಿಳಿವಳಿಕೆ, ಮರು ಮಾಹಿತಿ 

felt n. ಉಣ್ಣೆಗೆ ಅಂಟುಸೇರಿಸಿ ಗಟ್ಟಿ ಮಾಡಿದ ಬಟ್ಟೆ 
feeder p. ಆಹಾರ ಒದಗಿಸುವವನು 

female adj. ಸ್ತ್ರೀಲಿಂಗದ, ಹೆಂಗಸರಿಗೆ ಸೇರಿದ 
feeder canal ಕೆರೆಗೆ ನೀರು ತರಿಸುವ ಕಾಲುವೆ 

೧. ಸ್ತ್ರೀ , ಹೆಣ್ಣು 
feel V, ಅನುಭವಿಸು, ಇಂದ್ರಿಯಾನುಭವವನ್ನು ಪಡೆ feminine adj, ಸ್ತ್ರೀ ಜಾತಿಯ , ಹೆಂಗಸಿನ 
feeler n. ಪ್ರತಿಕ್ರಿಯೆಯನ್ನು ಸೆಳೆಯುವ ಉಪಾಯ 

feminism n. ಸ್ತ್ರೀ ಸಮಾನತಾ ವಾದ, ಸ್ತ್ರೀವಾದ 
feminist n. ಸ್ತ್ರೀವಾದಿ 


130 


festival 


femur 


femur n ತೊಡೆಯ ಎಲುಬು 

terriage 7. 1. ಹರಿಗೋಲಿನಲ್ಲಿ ಪ್ರವಾಹವನ್ನು 

ದಾಟುವುದು, 2 . ಅಂಥ ಕಾರ್ಯಕ್ಕೆ ಕೊಡುವ 
fence V. 1. ಮರೆಮಾಡು, ಬೇಲಿಕಟ್ಟು, ರಕ್ಷಿಸು, 

ಬಾಡಿಗೆ,ದೋಣಿಯಲ್ಲಿ ಸಾಗಣೆ 
2. ನಿವಾರಿಸು , ದೂರಮಾಡು, 3, ಕಳವು 
ಮಾಲನ್ನು ಕೊಳ್ಳು 

ferric adj. ಕಬ್ಬಿಣದ 
೧. 1. ಬೇಲಿ, ಕಟಕಟೆ, 2. ಕತ್ತಿವರಸೆ | ferro ಉಕ್ಕು, ಕಬ್ಬಿಣದ 
sit on thefence ಅಡ್ಡಗೋಡೆಯ ಮೇಲೆ terrous adj, ಕಬ್ಬಿಣದಿಂದ ಕೂಡಿದ 

ದೀಪವಿಡು, ನಿರ್ಧಾರಕೈಗೊಳ್ಳದಿರು | terro - magnetic adj. ಅಯಸ್ಕಾಂತಕ್ಕೆ 
fencing n. 1. ಕತ್ತಿವರಸೆ, ಖಡ್ಗವಿದ್ಯೆ, 2. ಕಳವು | ಸಂಬಂಧಿಸಿದ, ಅಯಸ್ಕಾಂತತ್ವದ 

ಮಾಲಿನ ವ್ಯಾಪಾರ, 3, ಬೇಲಿ ಹಾಕುವುದು, | ferry V. 1 . ದೋಣಿಯನು ನಡೆಸು, 
4. ಬೇಲಿ, ಕಟಕಟೆ 

2 . ದೋಣಿಯ ಸಹಾಯದಿಂದ ದಾಟು, 
fend V ನಿವಾರಿಸು, ಪರಿಹರಿಸು, ಹಿಮ್ಮೆಟ್ಟಿಸು | ದೋಣಿಯಲ್ಲಿ ಸಾಗಿಸು 
fender n. 1. ನಿವಾರಕ ತಡೆ, ಕಾಪು, 2. ಕಾರಿನ n, ನದಿಮೊದಲಾದುವನ್ನು ದೋಣಿಗಳ 
ಬಂಪರು 

ಸಹಾಯದಿಂದ ದಾಟುವ ಸ್ಥಳ, 2 . ಅಂಥ 
fend ( of) ಪೆಟ್ಟಿನಿಂದ ತಪ್ಪಿಸಿಕೊಳ್ಳು 

ಏರ್ಪಾಡು 
ಹೊಡೆತ ದಿಂದ ದೂರವಾಗು 

ferry - boat n, ಹರಿಗೋಲು, ಚರ್ಮದ ದುಂಡು 
fenndeln, ಹಳದಿ ಹೂ ಬಿಡುವ, ಅಡಿಗೆಗೆ | 

ದೋಣಿ 
ಬಳಸುವ ಒಂದು ಗಿಡ 

| ferryman n ಅಂಬಿಗ,ದೋಣಿನಡೆಸುವವನು 
ferment V . 1. ಹುದುಗಾಗು, 2. ಕೆರಳಿಸು , fertile adj. 1. ಫಲವತ್ತಾದ, 2. ಫಲಪ್ರದ 
3. ಗಲಾಟೆ ಎಬ್ಬಿಸು, 3. ಗುಳ್ಳೆ ಏಳು fertiliser n. ರಾಸಾಯನಿಕ ಗೊಬ್ಬರ, ಗೊಬ್ಬರ, 
n, 1. ಕಿಣ್ಯ , ಹುದುಗು, 2. ಗಲಭೆ, 

ಕೃತಕ ಗೊಬ್ಬರ 
ಗಲಾಟೆ, ಗದ್ದಲ, 3, ಅಶಾಂತಿ 

fertility n. 1. ಫಲವತ್ತು , ಫಲವಂತಿಕೆ , 2. ಬಹು 
feral adj. ಕಾಡುಗುಣದ, ವನ್ಯ, ಕೃಷಿಮಾಡದ, 1 . ಸಂತಾನಶಕ್ತಿ 
ಪೈಶಾಚಿಕ 

fertilize V. 1. ಫಲವತ್ತಾಗಿ ಮಾಡು, 2. ಗರ್ಭ 
fermentation n . 1. ಹುದುಗುವಿಕೆ , ಗಾಳಿಯ ದಾನ ಮಾಡು 
ಗುಳ್ಳೆಗಳು ಏಳುವಂತೆ ಮಾಡುವುದು , 

fervent adj. 1. ಉತ್ಸಾಹವುಳ್ಳ 
2. ಗಲಭೆ, ಗಲಾಟೆ, 3. ಕೆರಳುವಿಕೆ, ಉದ್ರೇಕ 

2 . ಉರಿಯುತ್ತಿರುವ 
fern n, ಜರೀಗಿಡ, ಗರಿಗಳಂಥ ಎಲೆ ಇರುವ ಗಿಡ fervent hope ಭಾರಿ ಆಶಾಭಾವನೆ 
ferocious adj. 1. ಭಯಂಕರ, ಭೀಷಣ, 

fervour n. 1. ಧಗೆ, ಬೇಗೆ, ಬಿಸಿ, 2. ಭಾವತೀವ್ರತೆ, 
2. ಕ್ರೂರ, ಉಗ್ರ 

* ಹುರುಪು, ಉತ್ಸಾಹ 
ferocity n: 1. ಉಗ್ರಸ್ವಭಾವ, 2. ಉಗ್ರಕಾರ್ಯ , | 

fester V. ಹುಣ್ಣಾಗಿಸು, ವ್ರಣವುಂಟುಮಾಡು 
ಕ್ರೂರಕಾರ್ಯ, ಭೀಕರತೆ 
ferretn. 1 . ಬಿಲಗಳಿಂದ ಮೊಲಗಳನ್ನು 

_ n. 1. ಹುಣ್ಣು, ವ್ರಣ, ಗಾಯ , 2.ಕೀವು 
ಓಡಿಸುವುದು, 2 . ಪತ್ತೆದಾರ ಹುಡುಕಿ 

| festival n, ಹಬ್ಬ , ಉತ್ಸವ 
ತೆಗೆಯುವುದು 

festival season ಹಬ್ಬ ಸಾಲು, ಹಬ್ಬದ 
ದಿನಗಳು , ಸಂಭ್ರಮದ ದಿನಗಳು 


131 


festive 


fielder 


festive adj. ಹಬ್ಬದ, ಉತ್ಸವದ ಸಂಭ್ರಮದ, | fib , ಬುರುಡೆ, ಬೂರಿ, ಸುಳ್ಳು 
ಉಲ್ಲಾಸದ 

fibre n, ನಾರು, ನೂಲು, ದಾರ, ತಂತು 
festivity n ಸಂಭ್ರಮ, ಹಬ್ಬ , ಉತ್ಸವ | fibreglass ನಾರು ತಗಡು 
festoon n, ತೋರಣ , ಅಲಂಕಾರದ ಸಾಧನ 

fibrosis JOQJJI 
fetch V. 1. ಕರೆತರು , ಹೋಗಿತರು, ಗಳಿಸು | fibrous adj, ನಾರಿನಿಂದ ಮಾಡಿದ, ನಾರಿನ 
2. ಮೋಹಗೊಳಿಸು, ಆಕರ್ಷಿಸು 

ಹಾಗಿರುವ, ದಾರ ದಾರವಾದ, ಎಳೆತುಂಬಿದ, 
fete V . ಉತ್ಸವ ನಡೆಸು, ಔತಣವನ್ನು ಏರ್ಪಡಿಸು | ( ದಾರ, ಎಳೆ ವ್ಯಕಿ) , ಒರಟಾಗಿರುವ ದಾರ 

n. 1. ಹಬ್ಬ , 2. ಔತಣ, 3. ಜಾತ್ರೆ fibulan, ಮೊಳಕಾಲಿನ ಕೆಳಭಾಗದಲ್ಲಿರುವ ಎರಡು 
fetish n. 1. ಮಾಂತ್ರಿಕ ವಸ್ತು , 2. ಅಂಧ ಶ್ರದ್ದೆ, 

* ಮೂಳೆಗಳಲ್ಲಿ ಚಿಕ್ಕ ತೆಳುಮೂಳೆ 
3 . ಕಾಮೋದ್ದಿಪಕವಾದ ದೇಹ ಭಾಗ | fickle adj, ಚಂಚಲವಾದ, ಚಪಲದ 

( ತಲೆಗೂದಲು, ಮೀಸೆಇತ್ಯಾದಿ) . | fiction n. 1. ಕಲ್ಪನೆ, ಕಟ್ಟುಕತೆ, 2. ಕಾದಂಬರಿ 
fetter V. 1. ಬೇಡಿ ಹಾಕು, 2. ಅಡ್ಡಿಪಡಿಸು - ಗಳು , 3, ಕಾದ೦ಬರಿಯ ಪ್ರಕಾರ , 
n, ಸಂಕೋಲೆ,ಕೋಳ, ಬೇಡಿ, ತಡೆ, ಅಡ್ಡಿ 

4. ಆಧಾರವಿಲ್ಲದ ಅಭಿಪ್ರಾಯ 
feud V, ದ್ವೇಷಸಾಧಿಸು 

fictitious adj. ಕೃತಕವಾದ, ಅಸಲಲ್ಲದ, 

ಖೋಟಾ, ನಿಜವಲ್ಲದ 
n, ಹಳೆಯ ಹಗೆತನ, ವಂಶ ಕಲಹ, ದ್ವೇಷ, 

fiddle V . 1. ಪಿಟೀಲು ನುಡಿಸು, 2 .ಸೋಮಾರಿ 
ವೈರ, ಕಲಹ, ದಾಯಾದಿ ಕಲಹ 

ಯಾಗಿರು , 3, ಮೋಸಮಾಡು, ವಂಚಿಸು , 
feudal adj, ಊಳಿಗಮಾನ್ಯದ, ಜೀತಪದ್ಧತಿಯ 

4 . ಕಾಲಹರಣಮಾಡು 
fedual lords ಊಳಿಗಮಾನ್ಯದ ಧಣಿಗಳು 

n, ಪಿಟೀಲು ವಾದ್ಯ 
- redual- System ಊಳಿಗ ಮಾನ್ಯ ಪದ್ಧತಿ | fiddeing adi, 1. ಪಿಟೀಲು ನುಡಿಸುವ 2. ವರ್ಥ 
feudalism n, ಊಳಿಗಮಾನ್ಯ ಪದ್ಧತಿ | ಕಾಲಹರಣ ಮಾಡುವ 
feudatory adj, ಊಳಿಗಮಾನ್ಯದ, | fidelity n 1, ಸತ್ಯನಿಷೆ, ಪ್ರಾಮಾಣಿಕತೆ, ಭಕ್ತಿ, 

ಸಾಮಂತವಾದ, ಅಧೀನ ವ್ಯಕ್ತಿಯಾದ | ಪತಿನಿಷೆ, 2. ದಂಪತಿಗಳ ಪರಸರ ದೃಢವಾದ 
feudatory n, ಊಳಿಗ ಮಾನ್ಯ ಪದ್ಧತಿಯ , | 
ಸಾಮಂತ ಅಧಿಕಾರಿ , ಅಧೀನರಾಜ 

| fidget n , ಅಸ್ಥಿರತೆ, ಚಡಪಡಿಕೆ, ಗಡಿಬಿಡಿ, 
fever n. ಜ್ವರ | 

ಪರದಾಟ 
feverish adj, ಜ್ವರವಿರುವಂಥ, ಜ್ವರದ ಲಕ್ಷಣ | fieldom n. ಜಾಗೀರು 
ವಿರುವ 

field V, ಆಟದಲ್ಲಿ ಚೆಂಡನ್ನು ತಡೆ 
few adj. ಕೆಲವು, ಸ್ವಲ್ಪ ಸಂಖ್ಯೆಯವು 

adj, ಯುದ್ದ ಸಂಬಂಧೀ , ಮೈದಾನ, 
fiasco n. ಗೊಂದಲ, ಅಸ್ತವ್ಯಸ್ತ , ಅಧ್ಯಾನ, ಜಮೀನು 
ಆಭಾಸ, ಹಾಸ್ಯಾಸ್ಪದ 

n. 1. ಭೂಮಿ, ಹೊಲ, ಮೈದಾನ, 2. ರಣ 
fiat . ಅಧಿಕಾರದ ಮಂಜೂರು, ಕಟ್ಟಳೆ, ಆಜ್ಞೆ | 

ರಂಗ, ಕದನ ಸ್ಥಳ 
ಹುಕುಂ 

fielder n . ಆಟದಲ್ಲಿ ಚೆಂಡನ್ನು ತಡೆದು 

ಹಿಡಿಯುವವನು, ಆಟ ತೋರಿಸುವವನು 


ಪ್ರೀ 


132 


fielding 


_ fielding ಕ್ಷೇತ್ರ ರಕ್ಷಣೆ 

figure V. 1. ಚಿತ್ರಿಸು, ರೇಖಿಸು , ಊಹಿಸು, 

2 . ಅಂಕಿಗಳಿಂದ ಗುರುತುಮಾಡು, ಲೆಕ್ಕಾಚಾರ 
field glass ಬಯಲಿನಲ್ಲಿ ಉಪಯೋಗಿ| 

ಮಾಡು, ಮನಸ್ಸಿನಲ್ಲಿ ಭಾವಿಸು 
ಸುವ ದುರ್ಬೀನು 
field marshal ಅತಿ ಉನ್ನತ ದರ್ಜೆಯ 

n, 1. ಬಾಹ್ಯಾಕಾರ, ಆಕೃತಿ , ಬಿಂಬ, 
ಭೂಸೇನಾಧಿಕಾರಿ 

ಪ್ರತಿಬಿಂಬ, 2. ಅಂಕಿ , ಅಂಕ 
field service ಯುದ್ದದಲ್ಲಿನಕೇತ್ರ ಸೇವೆ| figured adj. 1. ಚಿತ್ರಗಳಿಂದ ಅಲಂಕೃತವಾದ, 

2 . ಅಂಕಿಗಳಿಂದ ಗುರುತಿಸಿದ, 3, ಖಚಿತ 
field work ಕ್ಷೇತ್ರಕಾರ್ಯ, ಹೊರಾಂಗಣ 

ಪಡಿಸಿದ 
ದಲ್ಲಿ ಮಾಡುವ ಕೆಲಸ 

figurehead ಹೆಸರಿಗೆ ಮಾತ್ರ ಇರುವವನು, 
_fiend n, ದೆವ್ವ, ಭೂತ, ಪಿಶಾಚಿ, ಧೂರ್ತ 

ಕ್ರಿಯಾಶೀಲನಲ್ಲದವನು 
fierce adj. 1. ಉಗ್ರ, ಭಯಂಕರ, 2. ಉನ್ನತ , | 

figures n: 1. ಅಂಕಿಗಳು, 2. ರೇಖಾಚಿತ್ರಗಳು, 
ಕೆರಳಿದ, ಘೋರ 

3. ಆಕೃತಿಗಳು 
_ fiercely adv. ಉಗ್ರವಾಗಿ , ಕ್ರೂರವಾಗಿ, 

filament n. 1. ನಾರು, ಎಳೆ, ತಂತಿ, ತಂತು , 
ತೀಕ್ಷವಾಗಿ 

2 . ಸಸ್ಯಗಿಡದ ಪುಂಕೇಸರದ ಭಾಗ 
fierceness n. ಉಗ್ರತೆ, ಭಯಂಕರತೆ, ಆವೇಶ 

filariasis n. ಆನೆಕಾಲುರೋಗ 
fiery adj. 1. ಉರಿಯುತ್ತಿರುವ, ಕಿಡಿಕಾರುವ, 

filature n. ರೇಷ್ಮೆಗೂಡುಗಳಿಂದ ದಾರ ತೆಗೆದು 
2. ರೇಗುವ, ಜಗಳಗಂಟಿಯಾದ 

ಸುತ್ತುವಕಾರ್ಖಾನೆ 
fifth column ಪಂಚಮ ದಳ , ಬೇಹು 

file V . 1. ಅರದಿಂದ ಉಜ್ಜು, ಸಮಮಾಡು, 
ಗಾರರು, ಅಂತಃಶತ್ರು , ಗೂಢಚಾರರು 

2. ಪತ್ರವನ್ನು ಕಡತಕ್ಕೆ ಸೇರಿಸು 
- fign. 1. ಅಂಜೂರದ ಗಿಡ ಮತ್ತು ಅದರ ಹಣ್ಣು, 
ಅತ್ತಿಹಣ್ಣು ( ಮರ), ಕಡ್ಡಿ, 2. ಉಡುಪು 

_ n . 1. ಅರ , 2 . ಕಾಗದ ಪತ್ರಗಳ ಕಡತ 
fight V. 1. ಜಗಳಮಾಡು, 2. ಯುದ್ದಮಾಡು, | 

file an application ಅರ್ಜಿಯನ್ನು 
3.ಕೋರ್ಟಿನಲ್ಲಿ ವಾದ ಹೂಡು 

ದಾಖಲು ಮಾಡು 
_ n. 1. ಯುದ್ದ, ಕಾಳಗ, 2 . ಹೋರಾಟ, 

filial adj. 1. ಮಕ್ಕಳಿಂದ ತಂದೆತಾಯಿಗಳಿಗೆ 
ಜಗಳ, ಕಲಹ, 3. ಮುಷ್ಟಿಯುದ್ದ 

ಸಲ್ಲಿಸಬೇಕಾದ, 2 . ಮಿಶ್ರತಳಿಯ , ಮಕ್ಕಳ, 

ಮಗನ, ಮಗಳ 
fighter n. 1. ಸೈನಿಕ, 2. ಕುಸ್ತಿಪಟು, ಪೈಲ್ವಾನ್, | 
ಹೋರಾಟಗಾರ, 3. ಯುದ್ಧವಿಮಾನ 

| filibuster V . 1. ಆಕ್ರಮಣಮಾಡು, ಶಾಸನ 
figleaf n. ಗುಹ್ಯಾಂಗಗಳನ್ನು ಮುಚ್ಚುವ ಸಾಧನ, 

ಸಭೆಗಳಲ್ಲಿ ದೀರ್ಘ ಭಾಷಣ ಮಾಡಿಕಾರ್ಯಕ್ಕೆ 

ಅಡ್ಡಿಪಡಿಸು, ಲೂಟಿಗಾರ, ವಿಘ್ನಕಾರಿ 
- ತಾಳಿ ಅಥವಾ ತಾಯಿತ 
_ figurative adj . 1. ಸಾಂಕೇತಿಕವಾದ, | 

filigree n. ಬೆಳ್ಳಿ ಕೆಲಸದ ಅಲಂಕಾರ, ಬಂಗಾರ, 
- 2. ಆಲಂಕಾರೀಕ, ಚಿತ್ರರಚನೆಯ , 3. ಪ್ರಾತಿನಿಧಿಕ 

ಬೆಳ್ಳಿಯಿಂದ ಮಾಡಿದ ಬಳ್ಳಿಯ ಅಲಂಕಾರ , 

ನಾಜೂಕು ವಸ್ತು 
figment n. ಕಲ್ಪಿತ ಹೇಳಿಕೆ, ಮನೋಭ್ರಾಂತಿ, | 

| filings n. ಅರದಿಂದ ಉಜ್ಜಿ ಉದುರಿಸಿದ ಪುಡಿ 
ಊಹೆಮಾಡಿದ ಹೇಳಿಕೆ 

fill V. ತುಂಬಿಸು, ಭರ್ತಿಮಾಡು 

n, ತುಂಬ, ಭರ್ತಿ , ಪೂರ್ತಿಯಾಗುವಷ್ಟು 


133 


filler 


finesse 


filler n ಭರ್ತಿಮಾಡುವ ಸಾಮಗ್ರಿ , ಪೂರಕ | finance V. ಹಣಕಾಸು ಒದಗಿಸು, ದ್ರವ್ಯದ 

ಸಾಧನ, ಖಾಲಿಜಾಗಕ್ಕೆ ಭರ್ತಿಮಾಡುವ ಬರಹ ಸಹಾಯ ನೀಡು 
fillet n . 1 . ಕೂದಲುಗಟ್ಟು , ತಲೆಗಟ್ಟು , n, 1. ಹಣದ ಬೆಂಬಲ, ಧನಸಹಾಯ , 

2. ಪ್ರಾಣಿಯ ಕಟಿ ಪ್ರದೇಶ, 3. ಎತ್ತಿದ ಏಣು, ಹಣಕಾಸು, 2 . ರಾಜ್ಯದ ವರಮಾನ, ಆಯ 
ಉಚ್ಚೇಣು 

finance bill ಹಣಕಾಸು ಮಸೂದೆ 
fillip n. ಉತ್ತೇಜನ, ಪ್ರೋತ್ಸಾಹ, ಪ್ರೇರಣೆ, 

finance commission de coisen 
ಅಲ್ಪವಾದುದು 

finance minister ವಿತ್ತಮಂತ್ರಿ , ಅರ್ಥ 
give a fillip to ಉತ್ತೇಜನ ನೀಡು, 

ಸಚಿವ 
ಪ್ರೋತ್ಸಾಹಿಸು 

financial adj, ಆಯವ್ಯಯದ, ವರಮಾನದ, 
film n: 1. ಪೊರೆ, ತೆಳುವಾದ ಚರ್ಮ, 2. ಸೆಲು 

ಹಣಕಾಸಿನ 
ಲಾಯಿಡ್ಡು, 3. ಸಿನಿಮಾಸುರುಳಿ, ಸಿಪ್ಪೆ 

financial crisis ಆರ್ಥಿಕ ಬಿಕ್ಕಟ್ಟು 
filmstar n. ಸಿನಿಮಾತಾರೆ, ಸಿನಿಮಾ ನಟ ಅಥವಾ 

financial issues ಆರ್ಥಿಕ ವಿಷಯಗಳು, 
ನಟಿ 

ಆರ್ಥಿಕ ವಿವಾದಗಳು 
filter V ಸೋಸು,ಶೋಧಿಸು 

financial year ಹಣಕಾಸಿನ ವರ್ಷ 
n . ಶೋಧಕ , ದ್ರವದಿಂದ ಘನ | 

financier n. ಬಂಡವಾಳಗಾರ, ಹಣಕಾಸು 
ಪದಾರ್ಥವನ್ನು ಬೇರೆಮಾಡುವ ಸಾಧನ 

ಒದಗಿಸುವವ 
filter paper ಶೋಧಿಸುವ ಕಾಗದ 

finch ಒಂದು ಜಾತಿಯ ಪಕ್ಷಿ (ಉದೇ : moun 
filter pump ಶೋಧಿಸುವ ಪಂಪು - tain finch ಪರ್ವತೀಯ ಪಕ್ಕಿ ) . 
filteration n . ಶೋಧಿಸುವಿಕೆ, ಸೋಸುವಿಕೆ , | find v. 1. ಕಂಡು ಹಿಡಿ, ಪಡೆ, ಪತ್ತೆ ಮಾಡು, 
ಗಾಳಿಸುವುದು 

2. ನಿರ್ಣಯಿಸು, ತೀರ್ಮಾನಿಸು 
fifth n. 1. ಹೊಲಸು, ಕೊಳಕು, 2. ಅಶ್ಲೀಲತೆ, | n, ದೊರಕಿದ ವಸು , ಆಧಾರ 
ಅಸಹ್ಯವಾದುದು 

fine adj, ಉತ್ತಮ , ಅಪ್ಪಟ, ಚೊಕ್ಕ ಸೊಗಸಾದ, 
fin n. ಮೀನಿನ ಈಜುರೆಕ್ಕೆ 

ಕೋಮಲ, ನಯವಾದ, ಸೂಕ್ಷ್ಮ 
final adj, ಕಡೆಯ , ಕೊನೆಯ , ತುದಿಯ | fine V. ದಂಡಹಾಕು, ಜುಲ್ಮಾನೆ ವಿಧಿಸು 
n, ಕೊನೆಯ ಪರೀಕ್ಷೆ, ಅಂತಿಮ 

೧. ಜುಲ್ಮಾನೆ, ದಂಡ, ತಪ್ಪುಕಾಣಿಕೆ 
finale n. ಮುಕ್ತಾಯ, ತೀರ್ಮಾನ, ಮುಕ್ತಾಯ | fine arts n. ಲಲಿತ ಕಲೆಗಳು, ಕಾವ್ಯ , ಸಂಗೀತ, 
ಗೀತೆ, ಮುಗಿಸು, ಅಂತ್ಯ , ಸಮಾಪ್ತಿ 

ಚಿತ್ರಕಲೆ, ಶಿಲ್ಪ ಮುಂತಾದುವು 
finalise V, ಸಮಾಪ್ತಿಗೊಳಿಸು, ಕೊನೆಗೊಳಿಸು, | finicky adi ಸಾಕ ವಿವರಗಳಕಡೆಗೆ, ಅಧಿಕ ಗಮನ 
ಪೂರ್ಣಗೊಳಿಸು , ಅಂತಿಮ ತೀರ್ಮಾನ | 

ನೀಡಬೇಕಾಗಿರುವ, ಅತಿನಾಜೂಕಿನ 
ಮಾಡು 

finery n, ಆಡಂಬರದ ಉಡುಗೆ ತೊಡುಗೆಗಳು 
finality n. ಅಂತ್ಯವಾಗಿರುವಿಕೆ, ಕೊನೆ, ಸಮಾಪ್ತಿ | - ಸೊಗಸುಗಾರಿಕೆ, ಅಲಂಕಾರ ಸಾಧನಗಳು , 
ತೀರ್ಮಾನ 

ಕುಲುಮೆ 
finally adv, ಕೊನೆಯದಾಗಿ, ಕಡೆಯದಾಗಿ | finesse n, ಹಸ್ತಕೌಶಲ, ಕೈಚಳಕ, ತಂತ್ರಕೌಶಲ 


al 


134 


fiscal 
finger 
finger n . 23843 

fire - engine , ಅಗ್ನಿಶಾಮಕ ಎಂಜಿನ್ನು , ಯಂತ್ರ 
finger print ಬೆರಳೊತ್ತು, ಬೆರಳಗುರುತು | fire -extinguisher n, ಅಗ್ನಿ ಶಾಮಕ 
have at one's finger tips | fire -fighting n. ಅಗ್ನಿ ಶಾಮಕ ಕಾರ್ಯ 
ಕರತಲಾಮಲಕವಾಗಿರು , ಬೆರಳು ತುದಿ fire fighting equipment ಅಗ್ನಿಶಾಮಕ 
ಎಣಿಕೆಯಲ್ಲಿಟ್ಟಿರು 

ಉಪಕರಣಗಳು 
finis n. 1. ಕೊನೆ, ಮುಗಿತಾಯ , ಮುಕ್ತಾಯ, fire ordeal ಅಗ್ನಿ ಪರೀಕ್ಷೆ 
2. ಪುಸ್ತಕದ ಕೊನೆಯ ಮಾತು, 3. ಅವಸಾನ 

firefly n, ಮಿಣುಕು ಹುಳು, ಮಿಂಚು ಹುಳು 
finish v. 1. ಮುಗಿಸು , ಕೊನೆಗಾಣಿಸು , 

fire-proof n. en påseos 
2. ಒಪ್ಪಗಾಣಿಸು, ಅಂದವನ್ನು ತರು 

firewood n, ಕಟ್ಟಿಗೆ, ಉರುವಲು 
_ n. ಕೊನೆಯ ಹಂತ, ಕಡೆಯ ಮಜಲು 

fire -works n. ಬಾಣಬಿರುಸುಗಳು 
finished goods ಸಿದ್ದ ವಸ್ತುಗಳು, 

firing line n, ಯುದ್ದದಲ್ಲಿ ಗುಂಡುಹಾರಿಸುವ 
ತಯಾರಾದ ಪದಾರ್ಥಗಳು 

ಮುಂಚೂಣಿ 
finishing touches ಕೊನೆಯ 

set fire to , set on fire 2308000 to , 
ನಯಗಾರಿಕೆ 

ಬೆಂಕಿ ಹೊತ್ತಿಸು, ಬೆಂಕಿ ಹಾಕು 
finite adj, ಮೇರೆಯುಳ್ಳ ಗಡಿಯುಳ್ಳ 

firm adj, ದೃಢ, ಸ್ಥಿರ, ನಿಷ್ಠೆಯ, ಭದ್ರವಾದ 
fiord ಸಮುದ್ರದಕೊರಕಲು, ಕಡಲ ತೋಳು, 

n, 1. ವ್ಯಾಪಾರ ಸಂಸ್ಥೆ 2. ಒಟ್ಟಿಗೆ ಕೆಲಸ 
ಸಮುದ್ರದ ಚಾಚು 

ಮಾಡುವವರ ಗುಂಪು 
EL. B. ಮೊದಲ ಮಾಹಿತಿ, ಪೊಲೀಸರಿಗೆ ಮೊದಲ 

firm market ಸ್ಥಿರವಾದ ಮಾರುಕಟ್ಟೆ 
ದೂರು 
fire V, 1. ಬೆಂಕಿ ಹಾಕು , 2, ಕೆಲಸದಿಂದ ತೆಗೆದು 

firmament n . ಆಕಾಶ, ಗಗನ 
ಹಾಕು, ಗುಂಡು ಸಿಡಿಸು, ಕಿಚ್ಚಿಡು, ನಾಶಮಾಡು | first adj, ಪ್ರಥಮ , ಮೊದಲಿನ, ಮುಂಚಿನ 
n , ಬೆಂಕಿ, ಅಗ್ನಿ, ಉರಿ 

first- aid n, ಪ್ರಥಮ ಚಿಕಿತ್ಸೆ 
fire- alarm . ಅಗ್ನಿ ಸೂಚಕ, ಬೆಂಕಿ ಬಿದ್ದದ್ದನ್ನು | first- class adj, ಪ್ರಥಮ ತರಗತಿಯ , ಉತ್ತಮ 

ಸೂಚಿಸುವ ಗಂಟೆ, ಸೈರನ್ನಿನಕೂಗು ಇತ್ಯಾದಿ | ತರಗತಿಯ 
fire- arms n, ಫಿರಂಗಿ , ಬಂದೂಕು, ತುಪಾಕಿ | first-hand adj, ನೇರವಾದ, ಮುದ್ದಾಂ, ಖುದ್ದು 
ಇತ್ಯಾದಿ 

first-hand knowledge ಕಣ್ಣಾರಕಂಡ 
fire -brand n. 1. ಉರಿಯುತ್ತಿರುವ ಕೊಳ್ಳಿ, ತಿಳಿವಳಿಕೆ , ಮೌಲಿಕ ಜ್ಞಾನ 

2. ಕದನ ತೆಗೆಯುವ ವ್ಯಕ್ತಿ , ತೀವ್ರವಾದಿ, | first -person n. ಉತಮ ಪುರುಷ ಸರ್ವನಾಮ , 
ಉದ್ರೇಕಕಾರಿ 

ಮಾತನಾಡುವವನು 
fire -brigade n, ಅಗ್ನಿ ಶಾಮಕ ದಳ 

first- reading n ಪ್ರಥಮ ವಾಚನ 
fire- clay . ಸುಡುಇಟ್ಟಿಗೆ ಮಾಡುವ ಜೇಡಿ | fisc n. ರಾಜಕೋಶ, ಖಜಾನೆ, ಬೊಕ್ಕಸ, ಭಂಡಾರ 
ಮಣ್ಣು, ಕಾವು ಜೇಡು 

| fiscai adj. ಹಣಕಾಸಿನ, ಆರ್ಥಿಕ , ರಾಜ್ಯದ 
fire -eater n. ಅಗ್ನಿಭಕ್ಷಕ , ಬೆ೦ಕಿನುಂಗುವ, 

ಆದಾಯದ 
ಯಕ್ಷಿಣಿಗಾರ, ಉಗ್ರಗಾಮಿ , ಜಗಳಗಂಟ 


135 


fiscal -policy 

fixedly 
fiscal-policy n . eart2e3 

fisticuff n: ಮುಪ್ಪಾಮುಟ್ಟಿ ಹೊಡೆದಾಟ, 
fiscal-year n, ಆರ್ಥಿಕ ವರ್ಷ 

- ಮುಷ್ಟಿಯುದ್ದ, ಮಾರಾಮಾರಿ 
fish n, ಮೀನು, ಮತ್ಯ 

fit V. ಹೊಂದಿಕೊಳ್ಳು, ಸರಿಹೊಂದು, ಒಪ್ಪು, 
fish cultivation ಮೀನುಗಾರಿಕೆ 

ಜೋಡಿಸು 
fish - culture n. ಮತ್ಯಪಾಲನೆ, ಮೀನುಸಾಕಣೆ 

n. 1. ಉನ್ಮಾದರೋಗ, ಅಪಸ್ಮಾರ, ಮೂರ್ಚೆ, 
_ fishing boat ಮೀನು ಹಿಡಿಯುವ 

2. ಆವೇಶ, ಉದ್ವೇಗ, 3. ತಿಕ್ಕಲು, ಖುಷಿ 
ದೋಣಿ, ಮೀನುದೋಣಿ 

adj, ತಕ್ಕ , ಉಚಿತ, ಯೋಗ್ಯವಾದ, ಒಪ್ಪುವ, 

ಅರ್ಹ 
fishing fleet ಮೀನು ಹಿಡಿಯುವ 
ನೌಕಾದಳ 

fit for consumption ಉಪಯೋಗಿಸಲು 
fish in troubled water 

ಅರ್ಹವಾದ, ತಿನ್ನಲು ಅರ್ಹವಾದ 
ಮತೊಬ್ಬರ | 

* | fitness n. 1. ಯುಕ್ತತೆ , ಹೊಂದಿಕೆ, ಔಚಿತ್ಯ 
ಸಂಕಟದಲ್ಲಿ ಲಾಭಗಳಿಸುವಿಕೆ 

2. ಯೋಗ್ಯತೆ, ಸಾಮರ್ಥ್ಯ 
fishmeal n , ಮೀನುಗೊಬ್ಬರ 

fitter n. 1. ಯಂತ್ರ ಜೋಡಿಸುವವನು, 
fish plate ರೈಲು ಕಂಬಿಗಳನ್ನು ಕೂಡಿಸಲು 

2 . ಉಡುಪು ಹೊಲಿಯಲು ಬಟ್ಟೆ 
ಎರಡು ಪಕ್ಕಗಳಲ್ಲಿ ಸೇರಿಸುವ ಕಬ್ಬಿಣದ ಪಟ್ಟಿ 

- ಸಿದ್ದಮಾಡುವವನು 
fishery n, ಮೀನು ಸಾಕಣೆಯ ಉದ್ಯೋಗ fitting adj. ಕಾಯವಾಗಿ ಸಜ್ಜಾಗುವ, 
fishy adj . ಸಂಶಯಾಸ್ಪದ, ನಂಬಿಕೆಗೆ | ಜೋಡಿಸುವ, ಯೋಗ್ಯವಾದ, ಹೊಂದುವ 
ಅರ್ಹವಲ್ಲದ, ಮೀನಿನಿಂದ ತುಂಬಿರುವ, 

n, ಕಾಯಂಜೋಡಣೆಯಾದುವು, 
ನಿಸ್ತೇಜ, ಜಡ 

ಜೋಡಣೆ, ಬಾಗಿಲು, ಕದ ಇತ್ಯಾದಿಗಳ ಸಜ್ಜು 
fission . ಸ್ಫೋಟನ, ಒಡೆಯುವಿಕೆ , ಸೀಳು, | 

| five-year - plan n ಪಂಚವಾರ್ಷಿಕ ಯೋಜನೆ 
ಸೀಳಿಕೆ, ಬಿರುಕು, ವಿದಳನ 

fix V 1. ಸ್ಥಿರಪಡಿಸು, 2. ಸಿಕ್ಕಿಸು, ಅಂಟಿಸು, 
fissionable adj, ಬಿರಿಯುವ, ಒಡೆಯುವ, 

3. ಬೇರೆಯಾಗದಂತೆಮಾಡು 
ವಿದಳನ, ಬಿರಿದು ಆಸ್ಫೋಟಿಸುವ 

n, ಇಕ್ಕಟ್ಟು, ಬಿಕ್ಕಟ್ಟು, ಉಭಯಸಂಕಟ 
fishout V, ರಹಸ್ಯವನ್ನು ಹೊರಹಾಕು, ಹುಡುಕಿ 

fixation n. 1. ವೇತನ ಸ್ಥಿರೀಕರಣ , 2. ಗೀಳು, 
ತೆಗೆ 

ಚಟ, ಮನೋವಿಕಾರ, ಸ್ಥಿರೀಕರಣ 
fissile adj, ಬಿಗಿಯುವ, ಸೀಳುವ, ಒಡೆಯುವ, 

fixation of pay ವೇತನ ಸ್ಥಿರೀಕರಣ , 
ವಿದಳನವಾಗುವ 

ವೇತನ ನಿಗದಿಗೊಳಿಸುವಿಕೆ 
fissiparous adj. ವಿಭಾಗವಾಗುವ, ಒಡಕಿನ, 

fixed adj. ಸ್ಥಿರವಾದ, ನಿರ್ಧಾರವಾದ, ನಿಗದಿತ 
- ಬೇರೆ ಬೇರೆಯಾಗುವ ಗುಣದ 

fixed deposit ಇಡುಗಂಟು, ಒಂದು 
fistula n. 1. ಭಗಂದರ, ನಾಳವ್ರಣ, ಕಿರಿದಾದ | 

ನಿಯಮಿತ ಅವಧಿಗೆಂದು ಇಟ್ಟ ಹಣ, 
ಬಾಯಿಯುಳ್ಳ 2. ಬಹಿರ್ದ್ವಾರ, ಶಸ್ತ್ರಕ್ರಿಯೆ 

ನಿಯತಕಾಲಿಕ ಠೇವಣಿ 
ಯಿಂದ ಮಾಡಿದ ದಾರಿ 

fixedly adv . 1. ಭದ್ರವಾಗಿ, 2. ಸ್ಥಿರವಾಗಿ, 
fissure n. ಬಿರುಕು, ಸೀಳಿರುವಿಕೆ 

3. ನೆಟ್ಟಹಾಗೆ, 4 . ಏಕಾಗ್ರತೆಯಿಂದ 
fist , ಮುಷ್ಟಿ , ಹಿಡಿ 


136. 


flap 


fixture 


fixture n . 1. ಜೋಡಿಸಿದ ವಸ್ತುಗಳು , | flag - station n, ಅಮುಖ್ಯವಾದ ರೈಲ್ವೆ ನಿಲ್ದಾಣ, 
2 . ನಿರ್ಣಯಿಸಿದ ಕಾಲ 

ಬಾವುಟ ತೋರಿಸಿದರೆ ಮಾತ್ರ ನಿಲ್ಲುವ ರೈಲ್ವೆ 

ನಿಲ್ದಾಣ 
fiz n, ನೆರೆ, ಬುರುಗು 
fizgign, ವಿಲಾಸಿನಿ, ಲಲ್ಲೆಗಾತಿ, ವೈಯಾರಿ | flag-wagging n . JosceJON 230 23jE3 

ಬೀಸುವುದು, ನಿಶಾನಿಯಾಡಿಸುವುದು , ಧ್ವಜ 
fizz V. 1. ಉತ್ಸಾಹಿಸು, ತವಕಿಸು, ಸಡಗರಪಡು, 

ಸಂಕೇತಕೊಡುವುದು 
2. ಹಾವಿನಂತೆ ಶಬ್ದ ಮಾಡು, ಹಿಸ್ ಎಂದು 
ಅಥವಾ ಚಟ ಚಟ ಶಬ್ದಮಾಡು 

flagrant adj. 1. ಎದ್ದು ಕಾಣುವ, ಕಣ್ಣಿಗೆ 

ಹೊಡೆಯುವ, ಕಣ್ಣು ಕುಕ್ಕುವ, 
fizzle (out) ಭಂಗಪಡು, ವ್ಯರ್ಥವಾಗು, 

2. ಅಪಮಾನಕರ ಕುತ್ತಿತ 
ಪ್ರಯೋಜನಕ್ಕೆ ಬರದೆ ಇರು 

flair , ಅಭಿರುಚಿ, ಅಭಿಮಾನ, ಆಯ್ದುಕೊಳ್ಳುವ 
flabbergast V. ದಂಗುಬಡಿಸು, ಬೆರಗುಗೊಳಿಸು 

ಬುದ್ದಿ , ತೀವ್ರ ಆಸಕ್ತಿ ಸೂಕ್ಷ್ಮಗ್ರಹಣ ಶಕ್ತಿ 
ಮಂಕುಗೊಳಿಸು, ದಿಗ್ರಮೆ ಉಂಟುಮಾಡು 

flake V. ಹಲ್ಲೆ ಹಲ್ಲೆಯಾಗಿ ಬೀಳು, ಉದುರಿಸು 
flabby adj, ಜೋಲುಬಿದ್ದಿರುವ, ಶಿಥಿಲವಾದ, 
ಸಡಿಲವಾದ, ನಿಸ್ಸತ್ವದ, ಬಲಹೀನ 

n, ಹಲ್ಲೆ, ಬಿಲ್ಲೆ ತೆಳುಚಿಕ್ಕೆ , ಉರಿಚೂರು, 

ಅವಲಕ್ಕಿ 
flaccid adj. ಜೋತುಬಿದ್ದಿರುವ, ನೇತಾಡುವ, 
ಸಡಿಲವಾದ, ಸುಕ್ಕುಬಿದ್ದಿರುವ 

| flamboyant adj. 1. ಆಡಂಬರದ ಶೃಂಗಾರ 

ಹೊಂದಿದ, ಡೋಲುಡ್ಲಾದ, 2 . ಉಜ್ವಲ 
flag V. 1. ಬಾವುಟ ಹಾರಿಸು, 2.ಸೋತುಬೀಳು, 

ವರ್ಣರಂಜಿತ 
ಬಳಲು, 3. ಯಾವುದಾದರೂ ಕಾರ್ಯಕ್ಕೆ 
ಸಂಕೇತವನ್ನು ನೀಡು 

flame v. 1. ಉರಿಯೆಬ್ಬಿಸು, 2. ಪ್ರಭೆ ಬೀರು, 

ಕೆರಳು , ಉದ್ರೇಕಗೊಳ್ಳು, 3 . ಉರಿಗೆ ಒಡ್ಡು 
n. 1. ಬಾವುಟ, ಧ್ವಜ, ನಿಶಾನೆ, ಪತಾಕೆ, 
2 . ತಲೆಚೀಟಿ, ಎಳಸು, ಎಲೆ, ಗರಿ , ಜವುಗು 

n, 1. ಬೆಂಕಿಯ ಉರಿ, 2. ಸೊಡರಿನ ಕುಡಿ, 
ಭೂಮಿಯಲ್ಲಿ ಬೆಳೆಯುವ ಗಿಡ 

3. ಜ್ಯೋತಿ, ಪ್ರಭೆ, ಪ್ರಕಾಶ 
flag hositing ceremony | flame - projector n. ಉರಿಕಾರುವ ಅಸ್ತ್ರ 
ಧ್ವಜಾರೋಹಣ ಸಮಾರಂಭ 

| flamingon, ಬಣ್ಣದ ಕೊಕ್ಕರೆ, ಜಾಲಪಾದದ 
flagellate V . ಚಾವಟಿಯಿಂದ ಹೊಡೆ, ಉದ್ದ ಕತ್ತಿನ, ಕೆಂಪು ಗರಿಗಳುಳ್ಳ ಒಂದೇ ಬಣ್ಣದ 

ಕೊರಡೆಯಿಂದ ಹೊಡೆ 
flagrancy n. 1. ನೀಚತನ, ದುಷ್ಟತನ, ಕುತಿತತೆ , | flank V. 1. ಪಾರ್ಶ್ವ ರಕ್ಷಣೆ ಮಾಡು, ಪಕ್ಕದಲ್ಲಿರು, 

ದಾರುಣತೆ, 2. ಅಪಮಾನಕರವಾಗಿರುವಿಕೆ | 2. ಶತ್ರುಗಳನ್ನು ಪಕ್ಕದಲ್ಲಿ ಆಕ್ರಮಿಸು 
flail n. ಬಡಿಗೋಲು, ತೆನೆಬಡಿಯುವಕೋಲು ೧. ಪಾರ್ಶ್ವ , ಪಕ್ಕ , ಮಗ್ಗುಲು, ಪಕ್ಕೆ 
flag- oficer ನೌಕಾದಳದ ಅಧಿಪತಿ, ನೌಕೆಯ | flap V. 1. ಹೊಡೆ, ಬಡಿ, 2. ರೆಕ್ಕೆಗಳನ್ನು ಚಲಿಸು, 
ಧ್ವಜಾಧಿಕಾರಿ 

ಜೋಲಾಡು, ತೂಗಾಡು, ಧಿಡೀರನೆ ರೇಗು, 
flag-ship n ಪ್ರಧಾನ ನೌಕೆ, ನಿಶಾನೆ ದೋಣಿ, 

3. ಗಾಬರಿಯಾಗು 
ನೌಕಾದಳದ ಅಧಿಪತಿ ಪ್ರಯಾಣಿಸುವ ನೌಕೆ n. 1. ಹಗುರವಾದ ಪೆಟ್ಟು , ಏಟು, 
- flag-staff n. ಧ್ವಜದಂಡ, ಧ್ವಜಗಂಬ 

2. ಮುಚ್ಚಳ, ಕದ, ಕವಾಟ 


137 


ಲ 


flare 

flicker 
flare V. ಧಗಧಗಿಸು, ಉರಿಹತ್ತಿಕೊಳ್ಳು, ಪ್ರಜ್ವಲಿಸು, | flavour n. 1. ರುಚಿ, 2. ಸುವಾಸನೆ, 3. ವಿಶಿಷ್ಟ 
ಅಗಲಗೊಳಿಸು 

ವಾದ ಗುಣ 
n, 1. ಚಂಚಲವಾದ ಬೆಳಕು, 2. ಸಂಕೇತದ | flaw n. 1.ದೋಷ, 2. ನ್ಯೂನತೆ , ಕುಂದುಲೋಪ, 
ಬೆಳಕು, ಆಡಂಬರ, ಧಿಡೀರನೆ 

* ಒಡಕು, ಬಿರುಕು, ಕಳಂಕ 
flash V, ಹೊಳೆ, ಬೆಳಗು 

flax n . ಅಗಸೆ ಗಿಡ 
n , ಹೊಳಪು, ಮಿಂಚು, ಪ್ರತಿಫಲಿಸು, | flay V. 1. ಚರ್ಮಸುಲಿ, ಚಕ್ಕಳ ಸುಲಿ, 2. ಲೂಟಿ 
ಪ್ರಕಾಶಿಸು, ಕಿಡಿಗೆದರು 

ಮಾಡು 
* adj, ಆಡಂಬರದ, ಕೃತಕ, ತೋರಿಕೆಯ , | flea n. ಚಿಗಟ, ಚಿಕ್ಕ ಕೀಟ, ಚಿಕ್ಕಾಡು 
ಖೋಟಾ 

fledgling n. ಗರಿಮಾಡದ ಮರಿಹಕ್ಕಿ , ಅನುಭವ 
flash -back n ಹಿಂದೆ ನಡೆದ ಕಥೆಯ ದೃಶ್ಯದ | ವಿಲ್ಲದವನು 

ಮರುಕಳಿಕೆ , ಪುನರಾವರ್ತನೆ, ಥಟ್ಟನೆ | flee V, ಓಡಿಹೋಗು, ಪಲಾಯನ ಮಾಡು, 
ಕಾಣಿಸಿಕೊ , ಸ್ಪುರಿಸು 

ಮರೆಯಾಗು 
flash news ಕೂಡಲೆ ಪ್ರಸಾರಮಾಡುವ | fleece v . 1. ತುಪಟ ಕತರಿಸು 2. ಕೀಳು, ಕಸಿದು 
ವಾರ್ತೆ, ಧಿಗ್ಗನೆ ಅಪ್ಪಳಿಸಿದ ಸುದ್ದಿ, ಮಿಂಚು | 

ಕೊಳ್ಳು, ಅಪಹರಿಸು, ಲುಟಾಯಿಸು 
ವಾರ್ತೆ 

n, ತುಪ್ಪಟ, ಉಣ್ಣೆ 
in a flash ಕ್ಷಣದಲ್ಲಿ ಕೂಡಲೆ 

fleet n. ಕಾರುಗಳ, ಲಾರಿಗಳ,ದೋಣಿಗಳ ತಂಡ, 
flash-point n. ಉರಿಹತ್ತಿಕೊಳ್ಳುವ ಅತಿ ಕನಿಷ್ಠ 

ನೌಕಾಬಲ, ಹಡುಗು ಪಡೆ, ವಾಹನಗಳ ಸಾಲು 
ತಾಪ, ಕಿಡಿಕೇಂದ್ರ , ಥಟ್ಟನೆ ಎದುರಾಗುವ 

adj, ಆಳವಿಲ್ಲದ, ಕಡಿಮೆ ಆಳದ, ವೇಗದ, 
flash- up ಇದ್ದಕ್ಕಿದ್ದಂತೆ ಕೋಪಿಸಿಕೊಳ್ಳು, 

ಕ್ಷಿಪ್ರ , ಕ್ಷಣಿಕ 
ಕೆರಳು , ಉದ್ರೇಕದೊಂದು 

flesh 1. ಮಾಂಸ, ರಕ್ತಸಂಬಂಧಿ 
flask , ಸೀಸೆ, ಬುದ್ದಲಿ 

flesh and blood 1. ಮಾಂಸ ಮತ್ತು 
flat n. 1. ಚಪ್ಪಟೆ, ಸಮತಲ, ಸಪಾಟು, | 

ರಕ್ತ 2. ಸಾರಾಂಶ 
2. ಮಹಡಿಮನೆ 

fleshy adj. Widodo 
adj, ಅಡ್ಡಡ್ಡವಾದ, ಸಮತಲವಾಗಿರುವ, 

flexibility n. ನಮ್ಯತೆ, ಬಾಗುವ ಗುಣ , ದಾಕ್ಷಿಣ್ಯ , 
ಚಪ್ಪಟೆಯಾದ, ಉಬ್ಬುತಗ್ಗಿಲ್ಲದ 

ಹೊಂದಿಕೊಳ್ಳುವ ಗುಣ 
flat rate ಸರಾಸರಿ ದರ 

flexible adj. ಸುಲಭವಾಗಿಬಾಗು, ದಾಕ್ಷಿಣ್ಯದ 
flatter V, ಮುಖಸ್ತುತಿಮಾಡು, ಹೊಗಳು 

flick v. 1. ಉಗುರಿನಿಂದ ಎಗರಿಸು, 2.ಕೊಡವು, 
flattery n, ಹೊಗಳಿಕೆ, ಮುಖಸ್ತುತಿ 

3. ಬೀಸು, ಥಟ್ಟನೆ ಹಾರಿಸು, ಸಿಡಿಸು 
flatulence n ವಾಯುತುಂಬಿರುವಿಕೆ, ಕರುಳಿನಲ್ಲಿ 

n , ಹಗುರವಾದ ಏಟು, ಉಗುರಿನಿಂದಾದ 
ಗಾಳಿತುಂಬಿರುವ ಸ್ಥಿತಿ 

ಏಟು, ಕ್ಷಿಪ್ರಚಲನೆ, ಸಿಡಿತ 
flaunt V. ಅಹಂಕಾರದಿಂದ ಓಲಾಡು, ಅಹಂಕಾರ | flicker _ V 1, ಅಲುಗು, ಅಳಾಡು, ಕಂಪಿಸು , 
ದಿಂದ ಎಸೆ, ಪ್ರದರ್ಶಿಸು 

ನಡುಗು, 2. ಜ್ವಾಲೆಯ ಚಲನೆ, ತೂಗಾಡು 
n, ಒನಪು, ವೈಯಾರ, ಬಿಂಕ, ಓಲಾಟ, n, ಬೆಳಕಿನ ಮಿಣುಕಾಟ, ಅಲುಗಾಟ, 
ಪ್ರದರ್ಶನ 

ಅಲುಗುವಿಕೆ 


138. 


floor 


flight 


, ಕುಸಿತ, 
flight n. 1. ಪಲಾಯನ, ಓಡಿ ಹೋಗುವುದು, | flop n. 1. ಅಪಯಶಸ್ಸು , ಸೋಲು 
2. ಹಾರಾಟ, ವಾಯುಯಾನ 

| 2 . ಸೋತ ವಸ್ತು , ವಿಷಯ , ವ್ಯಕ್ತಿ 
flight of fancy ಕಲ್ಪನಾ ವಿಲಾಸ 

floppy adj. 1. ಜೋತಾಡುವ, ಓಲಾಡುವ, 

2.ಸೋತ, ಅಪಯಶಸ್ಸು ಪಡೆದ 
flimsy adj. 1. ಬೇಗ ನಾಶವಾಗುವ, 2. ಅತಿ 

ಸೂಕ್ಷ್ಮ ವಾದ, ನಾಜೂಕಾದ, 3, ಜಾಳು | floppy disk . ಕಂಪ್ಯೂಟರಿನಲ್ಲಿ ವಿಷಯಗಳನ್ನು 
ಜಾಳಾದ, 4. ಸತ್ವವಿಲ್ಲದ, ದುರ್ಬಲ, ಅಲ್ಪ , ಸಂಗ್ರಹಿಸಿಡುವ ಕಾಂತೀಯ ತಟ್ಟೆ 

| flotation , ತೇಲುವುದು, ಪ್ಲವನ 
flinch V. ಹಿಂದೆಗೆ, ಹಿಂಜರಿ, ಹಿಮ್ಮೆಟ್ಟು 

- flotation of loan ಸಾಲ ಬಿಡುಗಡೆ, 
fling V. 1. ಎಸೆ, ಬಿಸುಡು, ಬೀಸಿಹಾಕು, 2. ಕೆರಳಿ | ಸಾಲದ ಪ್ರಾರಂಭ 

ಎಸೆದುಬಿಡು, 3. ಕೆರಳಿ ದುಡದುಡನೆ ಹೊರಟು | flock v . ಒಟಿ ಗೆ ಸೇರು, ಸಮೂಹವಾಗು. 
ಹೋಗು 

ಗುಂಪಾಗು, ಹಿಂಡಾಗು 
n, ಎಸೆತ, ಒಗೆತ 

n, ಪಕ್ಷಿ ಸಮೂಹ, ಪ್ರಾಣಿ ಸಮೂಹ, ಜನ 
flint n. ಚಕಮಕಿ ಕಲ್ಲು 

ಸಮೂಹ, ಉಣ್ಣೆ, ಹತ್ತಿ ಇತ್ಯಾದಿಗಳ ಕುಚ್ಚು , 
- flip V. 1. ಬೆರಳುಗಳಿಂದ ಚಿಮ್ಮು, ಮಿಡಿ;, ಕಿವಿ , | ಕಂತೆ, ಬಟ್ಟೆಯ ಚೂರು 

ಕೆನ್ನೆ , ಮೊಗ ತಟ್ಟು, 2 . ಬೆರಳಿನಿಂದ ತಟ್ಟು, | flogging n. ಚಾವಟಿ ಏಟು ಹೊಡೆಯುವುದು, 
3. ತಿರುವು, ಹಾಳೆಮಗಳು 

ಚಾವಟಿಯಿಂದಾದ ಹೊಡೆತ 
flirt V. ಪ್ರಣಯಚೇಷ್ಟೆ ಮಾಡು 

flood V, ಪ್ರವಾಹ ಬರು, ನೆರೆ ಬರು, ನದಿಯು 
n. ಚೆಲ್ಲಾಟವಾಡುವವಳು 

ಉಕ್ಕಿಹರಿ, ಉಕ್ಕುವಂತೆ ತುಂಬಿಸು ( ಜನ 
flit V. 1. ವಲಸೆ ಹೋಗು, ಗುಳೆಹೋಗು, 

ಸಮೂಹ) 
2 . ಹಗುರವಾಗಿ ಹಾರಾಡು 

n, ನೆರೆ, ಪ್ರವಾಹ | 
float V. 1. ತೇಲು, 2 . ಪ್ರಾರಂಭಿಸು, ಸ್ಥಾಪಿಸು, 

flood affected areas ಪ್ರವಾಹಪೀಡಿತ 
ತೇಲಿಸು, ಚಲಾವಣೆಗೆ ತಾ ( ಬರು) 

ಪ್ರದೇಶಗಳು 
n , ತೇಲುವುದು, ತೇಲು ಚೆಂಡು, ಚಲಿಸುವ flood discharge ಪ್ರವಾಹದ ಹೆಚ್ಚು 
ಪ್ರದರ್ಶನ, ಸ್ತಬ್ಧಚಿತ್ರ , ತೆಪ್ಪ 

ನೀರನ್ನು ಕೆರೆಯಿಂದ ಅಥವಾ ಅಣೆಕಟ್ಟಿನಿಂದ 
float-bridge, floating bridge geco 

ಹೊರಕ್ಕೆ ಬಿಡು 
ಸೇತುವೆ 

flood embankment ಪ್ರವಾಹಕ್ಕೆ ಹಾಕಿದ 
floating stone ತೇಲುವಕಲ್ಲು 

ಏರಿ , ಪ್ರವಾಹ ತಡೆಗಟ್ಟು 
floating capital ಚರ ಬಂಡವಾಳ 

flood gate ನೆರೆ ತೂಬು, ಪ್ರವಾಹದನೀರು 

ಬಿಡುವ ತೂಬು 
floatingpopulation ಬಂದು ಹೋಗುವ 
ಜನಸಂಖ್ಯೆ 

flood lighting ಹೊನಲು ಬೆಳಕು ಬಿಡು, 
floating debt ಚರಋಣ, ಅಲ್ಪಾವಧಿಯ 

ಹೊನಲು ಬೆಳಕಿನಲ್ಲಿ ಬೆಳಗು 
ಸಾಲ 

floor V. 1. ನೆಲಕ್ಕೆ ಕಲ್ಲು ಹಾಕು, 2. ಗೆಲ್ಲು, ಜಯಿಸು, 
floating dock ತೇಲುವ ಚೌಕಟ್ಟು,ತೇಲು 

ಶತ್ರುವನ್ನು ಬೀಳಿಸು 
ರೇವು, ತೇಲುವ ತೆಪ್ಪ 

n , ನೆಲ , ಅಂತಸ್ತು , ಮಹಡಿ 


130) 


flora 


fluorscent 


- floor price ಅತ್ಯಂತ ಕಡಿಮೆ ದರ, ಕನಿಷ್ಠದರ | flower v. 1. ಹೂ ಬಿಡುವಂತೆ ಮಾಡು, 
floran, ಸಸ್ಯ ಸಂಪತ್ತು , ವೃಕ್ಷ ಸಂಪತ್ತು , 2. ಅರಳು, ವಿಕಾಸಹೊಂದು 
ಪುಪ್ಪದೇವತೆ 

n, ಹೂವು, ಕುಸುಮ 
| flora and fauna ವೃಕ್ಷ ಜಂತು ಜಾಲ | flower bed n. ಹೂವಿನ ಪಾತಿ, ಹೂಗಿಡಗಳ 
floral adj, ಪುಪ್ಪಕ್ಕೆ ಸಂಬಂಧಿಸಿದ 

ಪಾತಿ 
floral wreath ಹೂವಿನ ಗುಚ , ಹೂವಿನ | flowering adj, ವಿಕಾಸವಾಗುತ್ತಿರುವ, 
ಮಾಲೆ, ತುರಾಯಿ 

ಹೂಬಿಡುವ 
floriculture n. ಹೂವುಗಳನ್ನು ಬೆಳಸುವುದು, | flowing n ಹರಿವು, ಪ್ರವಹಿಸುವಿಕೆ, ತುಂಬಿ 
ಪುಷ್ಪಗಳ ಕೃಷಿ 

ತುಳುಕುವ, ನಿರರ್ಗಳವಾದ ( ಭಾಷಣ) 
florid adji. 1. ಹೂವುಗಳಿಂದ ಅಲಂಕೃತವಾದ, | flown adj. 1. ಮದವೇರಿದ, ಸೊಕ್ಕಿದ, 2. ಹಾರಿ 

2 . ಆಡಂಬರದ, ತೋರಿಕೆಯ , ಆಲಂಕಾರಿಕ ಹೋದ 
( ಭಾಷಣ, ಮಾತು, ಸಂಗೀತ) . 

| fluctuate V. ಹೆಚ್ಚು ಕಡಿಮೆಯಾಗು , 
flotilla n, ಹಡಗು ಪಡೆ, ಸಣ್ಣದೋಣಿಗಳ ತಂಡ, | ಅಸ್ಥಿರಗೊಳ್ಳು, ಬದಲಾಯಿಸು, ಅಗ್ಗತಗ್ಗಾಗು, 
ಸಣ್ಣ ಹಡಗುಗಳ ತಂಡ 

ಏರು ತಗ್ಗಾಗು 
floss 1. ಕಚ್ಚಾ ರೇಷೆ, 2. ಹುರಿ ಮಾಡಿದರೇಷೆಯ | fluctuation n. ಅಸ್ಥಿರತೆ, ಡೋಲಾಯಮಾನ 
ನೂಲು 

ಸ್ಥಿತಿ, ಹೆಚ್ಚು ಕಡಿಮೆಯಾಗುವಿಕೆ 
flotation n. 1. ತೇಲುವುದು, 2. ಉದ್ಯಮ | flu n. ಇನ್‌ಫೂಯೆಂಜಾ ಜ್ವರ, ಇನ್‌ಫೂಯೆಂಜಾ 
ಸ್ಥಾಪನೆ 

ಪದದ ಸಂಕ್ಷಿಪ್ತ ರೂಪ 
flour V, ಹಿಟ್ಟು ಮಾಡು, ಹಿಟ್ಟು ಬೀಸು, ಉದುರಿಸು | fluency n. 1. ನಿರರ್ಗಳತೆ, ಧಾರಾಳತೆ, ಪ್ರವಾಹ, 

ನಯವಾದ ಹರಿವು, 2 . ವಾಕೃವಾಹ, 
n, ಹಿಟ್ಟು, ನುಣ್ಣನೆಯ ಪುಡಿ 

ವಾಚಾಳತನ 
flour mill ಹಿಟ್ಟಿನ ಗಿರಣಿ 

fluent adj. 1. ಸರಾಗವಾಗಿ ಪ್ರವಹಿಸುವ, 
flourish V. 1. ಏಳಿಗೆ ಹೊಂದು, ಅಭಿವೃದ್ದಿಪಡೆ, 

| 2. ನಿರರ್ಗಳ, ತಡವರಿಸದ ಮಾತಿನ 
ಪ್ರವರ್ಧಮಾನವಾಗು, 2 . ಝಳಪಿಸು 

fluff V, ಚರ್ಮದಮೇಲೈಯನ್ನು ನಯಮಾಡು 
_ n. 1. ಕತ್ತಿ ಮುಂತಾದುವನ್ನು 

n, ಮೃದುವಾದ ತುಪ್ಪಳ 
ಝಳಪಿಸುವುದು, 2. ಪ್ರದರ್ಶನ, 
3. ಅಲಂಕರಣ , ಏಳಿಗೆ, ಅಭಿವೃದ್ಧಿ 

| fluid n. ದ್ರವ, ದ್ರವಿಸುವ ವಸ್ತು 
flout V. ಧಿಕ್ಕರಿಸು, ತಿರಸ್ಕರಿಸು, ಕಡೆಗಾಣು, - adj, ಪ್ರವಹಿಸುವ, ಹರಿಯುವ, ದ್ರವಿಸುವ, 
ಅಪಮಾನಿಸು, ಉಲ್ಲಂಘಿಸು 

ದೃಢವಲ್ಲದ, ಪ್ರವಾಹಿ, ಅಸ್ಥಿರ 
n, ಅವಹೇಳನ, ಧಿಕ್ಕಾರ, ತಿರಸ್ಕಾರ 

| fluiditiy n . ದ್ರವತ್ವ , ಹರಿಯುವ ಗುಣ, 

ಪ್ರವಹಿಸುವ ಗುಣ 
flow V. ಪ್ರವಹಿಸು, ಹರಿ, ಗುಂಪು ತಂಡಗಳಲ್ಲಿ 
ಬರುವುದು ( ಹೋಗುವುದು) 

fluke n. ಅದೃಷ್ಟ , ಅನಿರೀಕ್ಷಿತ ಲಾಭ, ಮುಳ್ಳು 

fluorscent adj, ಪ್ರತಿಬೆಳಕು ಚೆಲ್ಲುವ, ಹೆಚ್ಚು 
n, ಪ್ರವಾಹ, ಹರಿವು 

ಹೊಳೆಯುವ, ಸ್ಪುರಣದಿಂದ ಹೊರಡುವ, 
flow chartn. ಗತಿ ನಕ್ಷೆ , ಚಲನೆಯಲ್ಲಿರುವ | 

ಪ್ರಕಾಶಮಾನ 
ವಸ್ತುಗಳ ಕ್ರಿಯೆಯನ್ನು ರೇಖಿಸುವ ನಕ್ಷೆ 


140 


fog 


fluoride 


fluoride n. ಹೈಡೋಗ್ಲೋಬ್ ಆಮ್ಲದ ಲವಣ, | flying - Visit n. ಅವಸರದ ಭೇಟಿ, ಕ್ಷಣಮಾತ್ರದ 

ಭೇಟಿ 
ಫ್ಲೋರಿನ್ ಜೊತೆಇನ್ನೊಂದು ಧಾತು ಸೇರಿಆದ | 
ದ್ವಿಸಂಯುಕ್ತ ಧಾತು 

fly -leaf n. ಪುಸ್ತಕದ ಪ್ರಾರಂಭ ಮತ್ತು 
flurry V. 1. ತಬ್ಬಿಬ್ಬುಗೊಳಿಸು, ಗೊಂದಲಗೊಳಿಸು, | ಕೊನೆಯಲ್ಲಿರುವ ಹಾರು ಹಾಳೆ - ಖಾಲಿಹಾಳೆ 
2 . ದುಗುಡಗೊಳಿಸು 

fly over n. 1. ಮೇಲುದಾರಿ , ಸೇತುವೆ ದಾರಿ, 
n. 1. ರಭಸ, ಹೊಡೆತ, ಗಾಳಿಯ ಬೀಸು, | 2. ವಿಮಾನ ಪ್ರದರ್ಶನ 
ಕೋಭೆ, ಉದ್ರೇಕ, ಗಾಬರಿ , 2 . ಸಡಗರ, | flypast V, ಗೌರವ ಸೂಚಕವಾಗಿ ಮೇಲೆ 
ಸಂಭ್ರಮ , ಆತುರ, ಮುಳ್ಳು ( ಈಟಿ), ತಲೆ 

ವಿಮಾನದ ಹಾರಾಟ ಮಾಡು 
flush V. 1. ನೀರನ್ನು ಹಾಯಿಸು, ನೀರು 

n, ವ್ಯಕಿಗೆ ಗೌರವವನ್ನು ಸೂಚಿಸಲು 
ನುಗ್ಗುವಂತೆ ಮಾಡು, ನುಗ್ಗಿಸು, ನುಗು , 

ಆತನಿದ್ದೆಡೆ ವಿಮಾನಗಳು ಮೇಲೆ 
2. ಕೆಂಪೇರು, ನೀರು ಹಾಯಿಸಿ ಸ್ವಚ್ಛಮಾಡು, ಹಾರಾಡುವುದು 
ನೀರು ಹಾಯಿಸಿ ಹೊರಹಾಕು 

| fly wheel n, ಯಂತ್ರದಓಟವನ್ನು ನಿಯಂತ್ರಿಸುವ 
೧. ನೀರಿನ ನುಗ್ಗಾಟ, ನೀರು ನುಗ್ಗುವುದು ಚಕ್ರ , ವೇಗನಿಯಂತ್ರಕ ಚಕ್ರ 
fluster V. ಹೆಂಡಕುಡಿಸಿ ಗಾಬರಿ ಪಡಿಸು, ದಿಗಿಲು | foam V, ನೊರೆಸೂಸು, ನೊರೆ ಬರು 
ಗೊಳಿಸು, ಉದ್ರೇಕಗೊಳ್ಳು, ಕೆರಳು 

n, ನೆರೆ, ಬುರುಗು 
flute n, ಕೊಳಲು, ವೇಣು, ಮುರಲಿ 

focal adj. 1. ನಾಭಿಯ , ನಾಭಿ ಕೇಂದ್ರಿತ, 
flutter V . 1. ಪಟಪಟನೆ ಚಲಿಸು, ಅಳ್ಳಾಡು, 

2. ನಾಭಿಯಲ್ಲಿ ಸೇರುವ 
ಬಳಸಾಡು, ಉದ್ರೇಕಿಸು , 2 . ಹಕ್ಕಿಯು | 

focal length n. ನಾಭಿದೂರ, ವಕ್ರತಲದ 
ರೆಕ್ಕೆಗಳನ್ನು ಬಡಿ | 

ಮಸೂರಕೇಂದ್ರಕ್ಕೂ ಅದರ ನಾಭಿಗೂ ಇರುವ 
_ n. 1. ಪಟಪಟನೆ ಅಳ್ಳಾಡುವುದು , 
2. ರೆಕ್ಕೆಗಳನ್ನು ಬಡಿಯುವುದು 

focus V. ಬಿಂದುವಿನತ್ತ ಹೋಗುವಂತೆ ಮಾಡು, 
fluvial adj. 1. ನದಿಗಳಿಗೆ ಸಂಬಂಧಿಸಿದ, ನದಿಯ, 

ಮಹತ್ವವನ್ನು ಕೇಂದ್ರೀಕರಿಸು 
2. ನದಿಗಳಲ್ಲಿ ದೊರಕುವ, ನದಿಯಿಂದಾದ 

n, ಕೇಂದ್ರೀಕರಿಸು , ಕಿರಣಗಳು ವಿಕಿರಣ 
flux ೧. ಅತಿಸಾರ ರೋಗ, ಅಮಶಂಕೆ, ವಾಕ್ | 

ಗೊಳ್ಳುವಂತೆಕಾಣುವ ಬಿಂದು, ಕೇಂದ್ರ ಸ್ಥಾನ, 
ಪ್ರವಾಹ, ರಕ್ತಭೇದಿ, ಹರಿವು ಹೊನಲು , | 

ನಾಭಿ 
ಪ್ರವಾಹ 

fodder . ದನಕರುಗಳ ಮೇವು, ಒಣ ಹುಲ್ಲು 
_ fly V . 1. ಹಾರು, 2. ಹಾರಿಸು, 3 . ವಿಮಾನದಲ್ಲಿ 
ಸಾಗಿಸು, 4. ವೇಗವಾಗಿ ಸಾಗು 

fodder crop n. ಮೇವಿಗೆಂದು ಬೆಳೆಯುವ 
n. 1. ನೊಣ, ಮಕ್ಷಿಕ , 2. ಸಣ್ಣ ಚಿಟ್ಟೆ , | 

ಧಾನ್ಯದ ಅಥವಾ ಹುಲ್ಲಿನ ಬೆಳೆ 
ಕೀಟ, ಮಿತಿ ಮೀರಿದ ಅಹಂಭಾವಿ, ನೋಣ 

foen. ಶತ್ರು , ವೈರಿ, ದ್ವೇಷಿ 
ರೋಗಇತ್ಯಾದಿ 

foetal adj, ಭ್ರೂಣದ, ಭ್ರೂಣಕ್ಕೆ ಸಂಬಂಧಿಸಿದ 
flyby n. ವ್ಯಕ್ತಿ ಅಥವಾ ಸ್ಥಳದ ಮೇಲೆವಿಮಾನಗಳು | 

foetus n. ಭೂಣ, ಪಿಂಡ 
ಶಿಸ್ತಿನಿಂದ ಗೌರವ ನೀಡಿ ಹಾರಾಡುವುದು fog V. ಮಂಜು ಮುಸುಕು 
flying squad ಹಾರುಪಡೆ, ವೇಗವಾಗಿ | n, ದಟ್ಟವಾದ ಮಂಜು, ಕೂಳೆ ಹುಲ್ಲು, ಒರಟು 
ಧಾವಿಸುವ ಪೊಲೀಸು ಪಡೆ 

ಹುಲ್ಲು, ಮೇಯಿಸು, ಹುಲ್ಲು ಬೆಳೆ ನಿಲ್ಲಿಸು 


141 


foible 


food -position 


foible n. ಕುಂದುಕೊರತೆ , ಲೋಪ, ಊನ, follow on ಕ್ರಿಕೆಟ್ ಆಟದಲ್ಲಿ ಮರಳಿ ಬ್ಯಾಟ್ 
ದೌರ್ಬಲ್ಯ , ಕತ್ತಿಯ ಅಲಗಿನ ಭಾಗ 

ಮಾಡು 
foil V. 1. ಕೆಡಿಸು, ಸೋರಿಸು, ತಡೆ, 2. ತಪ್ಪಿಸಿ | follow suit ಮತೊಬ್ಬನು ಮಾಡಿದಂತೆ 
ಕೊಳ್ಳು, 3. ದಿಗ್ನಮೆಗೊಳಿಸು 

ಮಾಡು, ಹಿಂಬಾಲಿಸು 
n, ರೇಕು, ಲೋಹದ ತೆಳುಹಾಳೆ, ಹಿಂಬಳಿತ, | follower n ಹಿಂಬಾಲಕ, ಅನುಚರ, ಶಿಷ್ಯ , 
ಮೊಂಡು ಕತ್ತಿ , ಕಾಂತಿವರ್ಧಕ 

ಅನುಯಾಯಿ 
fold v . 1. ಮಡಿಸು, ಪದರಗಳಾಗಿ ಮಡಿಸು, | following n. 1. ಅನುಯಾಯಿಗಳು , 
2. ಸುತ್ತು ಬಳಸು, 3. ಕೈಜೋಡಿಸು 

ಬೆಂಬಲಿಗರು , 2 . ಪ್ರೋತ್ಸಾಹಕ ತಂಡ, 
n, 1. ದೊಡ್ಡಿ, ತೆಕ್ಕೆ , 2. ಕುರಿ ಹಿಂಡು, | 3. ಅಭಿಮಾನಿಗಳು 
3 . ಒಂದು ತತ್ವವನ್ನು ನಂಬುವವರ ಗುಂಪು 

adj, ಹಿಂಬಾಲಿಸುವ, ಅನುಚರರಾದ, 
foldern, ಮಡಿಸಬಹುದಾದ ವಸ್ತು , ಮಡಿಚು ಮುಂದಿನ, ಮುಂಬರುವ 

ಪತ್ರ , ಮಡಿಚು ಕವಚ, ಮಡಿಸಿದ ಪ್ರಕಟಣೆ | folly n ತಪ್ಪು, ಅವಿವೇಕ, ಮೂರ್ಖಕಾರ್ಯ 
foliage V. ಎಲೆಗಳ ಸಮೂಹ, ಪರ್ಣಪುಂಜ , | toment V. ಕಾವುಕೊಡು, ಸೇಕಕೊಡು, 

ಹೂಗಳಿಲ್ಲದ ಎಲೆಗಿಡ, ಎಲೆಗಳ ಗೊಂಚಲು | ಉತ್ತೇಜಿಸು, ಕೆರಳಿಸು, ಎಬ್ಬಿಸು 
follicle n. 1. ಶರೀರದಲ್ಲಿರುವ ಕಿರು ಚೀಲ, | fomentation n, 1. ಸೇಕ, ಬಿಸಿತಟ್ಟಿಸುವುದು, 

ರೋಮಕೂಪ, ಗಾಳಿತುಂಬಿದ ಸಣ್ಣ ಚೀಲ, 2. ಸೇಕಕೊಡಲು ಉಪಯೋಗಿಸುವ ವಸ್ತು 
ಗಾಳಿತುಂಬಿದ ಸಣ್ಣ ಕೋಶ, 2. ಅನೇಕಬೀಜ fond adj. 1. ಅತಿ ಪ್ರೀತಿಯ , 2. ಹುಚ್ಚು 
ಗಳಿರುವ ಹಣ್ಣು 

ನಂಬಿಕೆಯ 
folio V. ಪುಟ ಸಂಖ್ಯೆಯನ್ನು ಹಾಕು 

fondle V ಮುದ್ದಿಸು, ಮುದ್ದಾಡು, ಲಾಲಿಸು 
n. 1. ಲೆಕ್ಕದ ಖಾತೆಯ ಪುಟ, 2. ದ್ವಿಪತ್ರ , | fondness n. 1. ಅಗಾಧವಾದಪ್ರೀತಿ, ಮಮತೆ, 
3. ಅತ್ಯಂತ ದೊಡ್ಡ ಸಂಪುಟ 

ಪ್ರೇಮ, ಮೆಚ್ಚು, ಇಷ್ಟ, 2. ಆಸೆ, ಒಲವು, 
folk n. 1. ಜನ, ಜನಾಂಗ, ಜನತೆ, 2. ಬಂಧು | ಅಭಿರುಚಿ 
ಬಳಗ. 

food n. 1. ಆಹಾರ , ತಿಂಡಿ ತಿನಿಸು , ಗ್ರಾಸ, 
folk- dance ಜಾನಪದ ನೃತ್ಯ 

2 .ಊಟ, ಭೋಜನ 
folklore ಜಾನಪದ ಕತೆ 

food for thought ವಿಚಾರಕ್ಕೆ ಬೇಕಾದ ಗ್ರಾಸ, 

ವಿಷಯ 
folk music ಜಾನಪದ ಸಂಗೀತ 
folk Song ಜಾನಪದಗೀತ 

food -control n. ewoo Dodbog,pa 

food- crops , ಆಹಾರ ಧಾನ್ಯದ ಬೆಳೆ 
follow V. 1 . ಅನುಸರಿಸು, 2 . ಜತೆಹೋಗು, 
3. ಹಿಂಬಾಲಿಸು , 4 . ಸೇವೆಮಾಡು food grains n ಆಹಾರ ಧಾನ್ಯಗಳು 

n. 1. ಆಟದಲ್ಲಿ ಚೆಂಡನ್ನು ಉರುಳಿಸಿ | food-habits n: ಆಹಾರ ಪದ್ಧತಿ 
ಹಿಂಬಾಲಿಸು, 2..ಉಪಹಾರ ಗೃಹದಲ್ಲಿ ತಟ್ಟೆಗೆ | 

ರ ಗೃಹದಲ್ಲಿ ತಟ್ಟೆಗೆ | food- ministry ಆಹಾರ ಸಚಿವಾಲಯ 
ಬರುವ ಊಟದ ಎರಡನೆಯ ಭಾಗ 

food- position n. ಆಹಾರ ದಾಸ್ತಾನಿನ ಪರಿಸ್ಥಿತಿ 
follow in the footsteps of 
ಮೇಲ್ಪಂಕ್ತಿಯನ್ನು ಅನುಸರಿಸು, ಹಿಂಬಾಲಿಸು 


142 


food -processing 


forecast 


food- processing N, ಆಹಾರ ಸಂಸ್ಕರಣ, for good ಒಳ್ಳೆಯದಕ್ಕಾಗಿ 
ಆಹಾರವನ್ನು ತಯಾರಿಸುವ ಮಾರ್ಗ, ಸಿದ್ದ 

for practical purposes ಆಚರಣೆ 
ಆಹಾರವು ತಯಾರಾಗುವರೀತಿ 

ಗೋಸ್ಕರ, ವ್ಯವಹಾರಿಕ ( ವಾಸ್ತವಿಕ ) ಉದ್ದೇಶ 
food-stufs n ಆಹಾರ ಪದಾರ್ಥಗಳು, ಆಹಾರ ಗಳಿಗಾಗಿ 
ವಸ್ತುಗಳು 

for the time being ಸದ್ಯಕ್ಕೆ , ತಾತ್ಕಾಲಿಕ 
food technology n: ಆಹಾರ ತಂತ್ರಜ್ಞಾನ ವಾಗಿ, ಈ ಸಮಯಕ್ಕೆಂದು 
food -value n . m0d 2303 

forage V . 1. ಮೇವನ್ನು ಸಂಗ್ರಹಿಸಿಡು, 2. ಮೇವಿನ 
fool hardy adj, ಹುಚ್ಚು ಸಾಹಸಮಾಡುವ, | ಗ್ರಾಸವನ್ನು ಸಂಪಾದಿಸು 
ವಿವೇಕವಿಲ್ಲದ ಸಾಹಸಮಾಡುವ 

n, ಮೇವು 
foolscap n. 1.ಕೋಡ೦ಗಿಯ ಟೋಪಿ, | foray V. 1. ಕೊಳ್ಳೆಹೊಡೆ, ಸೂರೆಮಾಡು, 

2 . ಒಂದು ಅಳತೆಯ ಕಾಗದ ( 300x200ಮಿ . 2. ದಾಳಿಮಾಡು, 3. ಆಕ್ರಮಣ ಮಾಡು 
ಮೀಟರು ) 

_ n. 1. ಲೂಟಿಗಾಗಿ ಮಾಡುವ ಆಕ್ರಮಣ, 
foolish adj, ಅವಿವೇಕದ, ಅವಿಚಾರಿತ, 2. ಕೊಳ್ಳೆ ಸೂರೆ 
ಮೂರ್ಖತನದ, ದಡ್ಡತನದ, ಹಾಸ್ಯಾಸ್ಪದ 

forbear 1. ಪೂರ್ವಿಕ, ವಂಶದ ಮೂಲಪುರುಷ, 
fool's paradise 25, Goodwood ಹಿರಿಯರು 

ಸುಖ, ಮೂರ್ಖಸ್ವರ್ಗ, ಭ್ರಮೆ | forbearance n. 1. ಯಾವುದೇ ಕೆಲಸ 
foot V, ನಡೆ, ಮುಂದೆ ಹೋಗು 

ಮಾಡದಿರುವಿಕೆ , 2. ಸಹನೆ, ಸಹಿಷ್ಣುತೆ, ತಾಳೆ 
n, ಪಾದ, ಅಡಿ 

forbid V. ನಿಷೇಧಿಸು, ಪ್ರತಿಬಂಧಿಸು, ಅಡ್ಡಿಪಡಿಸು 
foot path ಕಾಲುದಾರಿ 

forbidden adj, ನಿಷೇಧಿತ, ನಿಷಿದ್ಧ 
foot step ಹೆಜ್ಜೆಯ ಜಾಡು,ಸೋಪಾನ, | force V. ಬಲವಂತಪಡಿಸು, ಒತ್ತಾಯಮಾಡು 
ಮೆಟ್ಟಲು 

_ n . 1. ಬಲ, ಶಕ್ತಿ , ಸಮೂಹ , ದಳ , 
footage 6 ಅಡಿಗಳ ಅಳತೆಯ ಒಂದು ಉದ ] ಸೇನಾಬಲ, 2. ರಭಸ, ಬಲಾತ್ಕಾರ 
ಅದಕ್ಕೆ ಆಗುವ ಖರ್ಚು 

forceps h, ಇಕ್ಕುಳ, ಚಿಮುಟ, ಪಟಕಾರು, ಶಸ್ತ್ರ 
foot board n, ವಾಹನಗಳ ಮೆಟ್ಟಲು ಹಲಗೆ, ಚಿಕಿತ್ಸೆಯ ಚಿಮಟ 
ಕಾಲುಹಲಗೆ 

enforce V. ಜ್ಯಾರಿಗೊಳಿಸು 
foothill n. ಬೆಟ್ಟದ ಬುಡುದಗುಡ್ಡ, ತಪ್ಪಲಿನ ಗುಡ್ಡ, come into force ಜಾರಿಗೆ ಬರು 
ದಿಣ್ಣೆ 

forced labour ಬಿಟ್ಟಿ ದುಡಿತ, ಜೀತದ 
foothold n. ಆಧಾರ , ನಿಲ್ಲಲು ತಕ್ಕಸ್ಥಳ 

ಶ್ರಮ , ಬಲಾತ್ಕಾರದ ಜೀತ 
foot loose adj, ಮನಸ್ವಿ ಪ್ರಯಾಣ ಮಾಡ| forcible adj, ಶಕ್ತಿಯುಕ್ತಿವಾದ, ಬಲಾತ್ಕಾರದ, 

ಬಹುದಾದ, ಪ್ರಯಾಣದ ಸ್ವಾತಂತ್ರ್ಯವಿರುವ | ಬಲಪ್ರಯೋಗದ, ಒತ್ತಾಯದ 
foot note ಅಡಿ ಬರಹ 

foreboding n. ಅಪಶಕುನ, ದುಶಕುನ, ಕೆಡುಕಿನ 
foot loose eelauso 

ಭವಿಷ್ಯಕಥನ, ಮುನ್ಸೂಚಕ 
for example ದೃಷ್ಟಾಂತಕ್ಕಾಗಿ, ಉದಾ: | forecast V. ಭವಿಷ್ಯವನ್ನು ಹೇಳು 

೧. ಭವಿಷ್ಯ, ಜ್ಯೋತಿಷ್ಯ 
_ 143 


fore - close 

foreword 
fore- close v. 1. ತಡೆಹಾಕು, ಅಡ್ಡಿಮಾಡು, | forensic medicine ವೈದ್ಯಕೀಯ ನ್ಯಾಯ 
2. ಹಕ್ಕನ್ನು ರದ್ದು ಮಾಡು 

ಶಾಸ್ತ್ರ , ತಾರ್ಕಿಕ 
forefather n. ತಂದೆತಾಯಿಗಳ ಪೂರ್ವಿಕ, | forensic eloquence ವಾದಶೀಲ ಮಾತು 
ಪೂರ್ವಜ 

ಗಾರಿಕೆ 
forefront n ಮುಂಭಾಗ, ಅಗ್ರಭಾಗ fore ordain V. ಮೊದಲೇ ನಿಯಂತ್ರಿಸು, 

be in the fore front ಮುಂಚೂಣಿ| ಮುಂಚೆಯೇ ನಿಶ್ಚಯಿಸು, ಮೊದಲೇ ನಿಶ್ಚಯಿಸು 
ಯಲ್ಲಿರು 

foreplay . ಸಂಭೋಗಕ್ಕೆ ಮುಂಚೆ ನಡೆಯುವ 
forego V. 1. ಮುಂಚೆ ಬರು, ಪೂರ್ವಸಿದ್ದವಾಗು, 

ಪ್ರಣಯ ಚೇಷ್ಟೆ 
2. ಬಿಟ್ಟುಕೊಡು, ತ್ಯಜಿಸು 

forerunner n. 1 . ಪೂರ್ವಿಕ, ಪೂರ್ವಜ, 
forehand n . 1. ಮುಂಗೈಹೊಡೆತ, 2. ಟೆನಿಸ್ 2 . ಅಗ್ರಗಾಮಿ , ಹರಿಕಾರ, ಮೊದಲಿಗ , 
ನಲ್ಲಿ ಒಂದು ಬಗೆಯ ಹೊಡೆತ 

ಮಾರ್ಗದರ್ಶಿ 
foreign adj, ಹೊರಗಿನ, ಬೇರೆ ದೇಶದ, | 

adi ರಸ ಬೇರೆ ತರ | foresee V, ಮುಂಗಾಣು,ಊಹಿಸು, ನಿರೀಕ್ಷಿಸು, 
ವಿದೇಶೀಯ 

ಮುನ್ನರಿತಿರು 
foreign affairs ವಿದೇಶದ ವ್ಯವಹಾರಗಳು 

| foresight n, ದೂರದೃಷ್ಟಿ, ಮುಂಗಾಣೆ, ಭವಿಷ್ಯತ್ 
foreign exchange ವಿದೇಶಿ ವಿನಿಮಯ 

ಜ್ಞಾನ, ಮುಂದಾಲೋಚನೆ 

forest n, ಅರಣ್ಯ , ಕಾಡು, ಅಡವಿ 
foreign exchange regulation act 
ವಿದೇಶಿ ವಿನಿಮಯ ( ಅಧಿನಿಯಮ ) ಕಾಯ್ದೆ , 

| forestwealth ಅರಣ್ಯ ಸಂಪತ್ತು, ಅರಣ್ಯ ಸಿರಿ 
ವಿದೇಶಿ ವಿನಿಮಯ ನಿಯಂತ್ರಕ ಕಾನೂನು forestall , V. ( ಇತರರಿಗಿಂತ) ಮೊದಲೇ ತಿಳಿ, 
foreign investment ವಿದೇಶಿ ಬಂಡವಾಳ | 

ಮೊದಲೇ ಕಾರ್ಯವನ್ನು ಪೂರೈಸು 
foreign market ವಿದೇಶಿ ಮಾರುಕಟ್ಟೆ 

forestry n. 1. ಅರಣ್ಯ ಪ್ರದೇಶ, 2. ಅರಣ್ಯಶಾಸ್ತ್ರ, 

ಅರಣ್ಯ ವಿಜ್ಞಾನ 
foreign office ವಿದೇಶಾಂಗ ಕಛೇರಿ 

foretaste V, ಮೊದಲೇ ಅನುಭವಿಸು, ಮೊದಲೇ 
foreign policy ವಿದೇಶ ನೀತಿ, ವಿದೇಶಾಂಗ 

ತಿಳಿದಿರು 
ನೀತಿ 

n, ಪೂರ್ವಾನುಭಾವ, ಮುನ್ಸೂಚಿ, 
foreign Secretary ವಿದೇಶಾಂಗ 

ಮುನ್ನರಿವು, ಪೂರ್ವಸೂಚನೆ , 
ಕಾರ್ಯದರ್ಶಿ 

ಪೂರ್ವಾನುಭವ 
foreign Service ವಿದೇಶೀ ಸೇವೆ, | 

foretell V, ಭವಿಷ್ಯನುಡಿ 
ವಿದೇಶಾಂಗ ಸೇವೆ 

fore -thought n, ಮುಂದಾಲೋಚನೆ, 
foreign trade ವಿದೇಶೀ ವ್ಯಾಪಾರ 

ದೂರಾಲೋಚನೆ, ಪೂರ್ವಾಲೋಚನೆ, 
foreigner n . Bescoso 

ಮುನ್ನೆಚ್ಚರಿಕೆ 
foreman n. ಮೇಲ್ವಿಚಾರಕ ಕೆಲಸಗಾರ forever adv, ಮುಂದೆ ಎಂದೆಂದೂ , ಸದಾ 
foremost adj, ಮೊಟ್ಟ ಮೊದಲಿನ, ಪ್ರಧಾನ, | forewarn v. ಮುಂಚೆಯೇ ಎಚರಿಸು , 
ಅಗ್ರೇಸರ, ಪ್ರಮುಖ 

ಮುನ್ನೆಚ್ಚರಿಸು 
forenoon n. ಬೆಳಗ್ಗೆ, ಪ್ರಾತಃಕಾಲ, ಪೂರ್ವಾಹ್ನ | foreword n ಮುನ್ನುಡಿ 


144 


forth -with 


forfeit 


forfeit V. ದಂಡ ತೆರು, ಆಸ್ತಿಕಳೆದುಕೊಳ್ಳುವ formally adj. ಔಪಚಾರಿಕ 

n. 1. ಜುಲ್ಮಾನೆ, 2. ಮುಟ್ಟುಗೋಲು, | formation n. ರಚನೆ, ನಿರ್ಮಾಣ, ಸ್ವರೂಪ 
ದಂಡ ತೆರುವಿಕೆ 

ನಿರ್ಮಾಣ 
forfeited shares ಮುಟ್ಟುಗೋಲು| formative adj. 1. ರಚನೆಗೆ ಸಹಾಯ ಮಾಡುವ, 
ಹಾಕಲಾದ ಷೇರುಗಳು 

2 . ರಚನೆಗೆ ಮುಂಚಿನ 
forfeiture n. Two sio haces 

former adj. 1. ಮೊದಲಿನ, ಮುಂಚಿನ, ಮಾಜಿ, 
forge V. ಕಲ್ಪಿಸು,ನಿರ್ಮಾಣ ಮಾಡು, ಸೃಷ್ಟಿಸು, | 

2 . ಹಿಂದಿನ, ಹಿಂದಿನ ಕಾಲದ 
ಸುಳ್ಳು ಪತ್ರ ಸೃಷ್ಟಿಸು, ಮುನ್ನುಗ್ಗು 

formidable adj. 1 . ಅಸಾಧ್ಯವಾದ, 
n, ಕಲ್ಪನೆ, ಸೃಷ್ಟಿ , ನಿರ್ಮಾಣ, ಕುಲುಮೆ 

ಭಯತರುವ, 2. ಎದುರಿಸಲಾಗದ, 

3. ಅಗಾಧ, ಅಪಾರ | 
_ forged adj. ಕಲಿಸಿದ, ನಿರ್ಮಾಣಮಾಡಿದ, 
ಕೃತಕ , ಕೃತಕವಾಗಿ ಸೃಷ್ಟಿಸಿದ 

formula n. 1. ಸೂತ್ರ, ಸಮನ್ವಯ ಸೂತ್ರ, 

2. ಸಾಧಾರ ಉಕ್ತಿ 
forgery n ಸುಳ್ಳುಸೃಷ್ಟಿ, ಕೃತಕ ಪತ್ರ ,ಕೂಟಪತ್ರ , 
ಖೋಟಾಪತ್ರ 

formulate v . 1. ಸೂತ್ರೀಕರಿಸು , 

2. ಸಾಧಾರವಾಗಿ ನಿರೂಪಿಸು 
forget V, ಮರೆ, ವಿಸ್ಕೃತಿ ಹೊಂದು 

formulation n, 1. ಸೂತ್ರೀಕರಣ, 2. ಸೂತ್ರ 
forgive V. ಕ್ಷಮಿಸು 

ನಿರೂಪಣ, ಕ್ರಮವಾದ ಪ್ರತಿಪಾದನೆ 
forgiveness n, ಕ್ಷಮಾಪಣೆ , ಕ್ಷಮಾಶೀಲತೆ , 

fornicate V. ಅವಿವಾಹಿತ ಸ್ತ್ರೀ ಸಂಭೋಗಮಾಡು 
ಮಾಫಿ 

forsake V. ಬಿಟ್ಟುಬಿಡು, ತ್ಯಜಿಸು,ಸ್ನೇಹಬಿಡು, 
fork n. 1 . ಕವೆಗೋಲು, 2 , ಕವೆಗುದ್ದಲಿ, 

3. ಮುಳ್ಳು ಚಮಚ, ಫೋರ್ಕು 
forlore adj ಸs 

| IOTSWear V . 1 . ಪ್ರಮಾಣಮಾಡಿ ಹೇಳು. 
ತೊರೆಯಲ್ಪಟ್ಟ, 2. ನಿರ್ಗತಿಕ 

2. ಪ್ರಮಾಣಮಾಡಿ ತ್ಯಜಿಸು, 3. ಪ್ರಮಾಣ 
form V. 1. ಆಕಾರಕೊಡು, ಶಿಕ್ಷಣಕೊಡು, ರಚಿಸು, 

ಮಾಡಿ, ಸುಳ್ಳು ಸಾಕ್ಷಿ ಹೇಳು 
2. ತಯಾರಿಸು, ರೂಪಕೊಡು, 3. ವ್ಯೂಹರಚನೆ 

| fort n, ಕೋಟೆ, ದುರ್ಗ 
ಮಾಡು 

forte n , ಬಲ, ಸಾಮರ್ಥ್ಯ , ದಕ್ಷತೆ, ಹೆಗ್ಗಳಿಕೆ , 
n, 1. ರೂಪ, ಆಕಾರ, ಆಕೃತಿ, ಸ್ವರೂಪ, 

ವೈಶಿಷ್ಟ , ಕತ್ತಿಯ ಅಲಗು 
2. ತರಗತಿ , ಇಯತ್ತೆ 

forthcoming adj. 1. ಮುಂಬರುವ, ಹೊರ 
formal adj, ವಿಧ್ಯುಕ್ತ, ಸಾಂಪ್ರದಾಯಕ, 

ಹೊಮ್ಮುವ, 2 . ಸಮೀಪಿಸುತ್ತಿರುವ, 
ಔಪಚಾರಿಕ , ಕಾಟಾಚಾರದ 

3. ಸಹಾಯಕವಾಗುವ 
formal call ಸಾಂಪ್ರದಾಯಕ ಆಹ್ವಾನ, 

forthright adj. 1. ನೇರವಾದ, ಪ್ರಾಮಾಣಿಕ, 
ಔಪಚಾರಿಕ ಭೇಟಿ 

2 . ಖಂಡಿತವಾದ, ನಿರ್ಣಾಯಕ, 3, ಖಚಿತ 

ವಾದ 
formal motion ವಿಧ್ಯುಕ್ತ ಸೂಚನೆ, 
ಪ್ರಸ್ತಾವ, ಔಪಚಾರಿಕ ನಿರ್ಣಯ, ಸೂಚನೆ 

| forth - With adv , ಕೂಡಲೆ, ತತ್‌ಕ್ಷಣ, ಕಾಲಹರಣ 
formalwarning ವಿಧ್ಯುಕ್ತ ಎಚ್ಚರಿಕೆ 

ಮಾಡದೆ 
` formality n. ಔಪಚಾರಿಕತೆ 


ರಾಶಯ . 


145 


fortification 

fraction 
fortification n. 1. ಕೋಟೆಯ ನಿರ್ಮಾಣ, | foul mouth _ n, ಹೊಲಸುಬಾಯಿ , ಕೆಟ್ಟ 
ರಕ್ಷಣಾ ವ್ಯವಸ್ಥೆ 2. ರಕ್ಷಣೋಪಾಯ | 

ಮಾತನಾಡುವವನು, ಕ್ಷುದ್ರ ಮಾತನಾಡು 
fortify V. 1.ಕೋಟೆ ಕಟ್ಟು, 2. ಶಕ್ತಿ ಹೆಚ್ಚಿಸು, ರಕ್ಷಿಸು, 

ವವನು 
ಭದ್ರಪಡಿಸು , 3. ಬಲಪಡಿಸು, 4. ರಕ್ಷಣೆ | fall foul of ಘರ್ಷಿಸು, ತಿಕ್ಕಾಡು 
ಒದಗಿಸು 

foul- play n ಭಂಡಾಟ, ದ್ರೋಹ, ಅಕೃತ್ಯ , 
fortitude n. 1. ಧೈರ್ಯ, ಸೈರ್ಯ , 2. ಕಷ್ಟ | ಮೋಸ 
ಸಹಿಷ್ಣುತೆ, ಸಹನೆ, ಸೈರಣೆ 

| found v 1. ತಳಹದಿಹಾಕು, 2. ಸ್ಥಾಪಿಸು, ಹುಡುಕಿ 
fortnight n. ಪಕ್ಷ, ಹದಿನೈದು ದಿನ 

ತೆಗೆದ, 3. ಹುಟ್ಟುಹಾಕು 
fortress n. 1.ಕೋಟೆ, ದುರ್ಗ, 2.ಕೋಟೆಯ | foundation n. 1: ಸ್ಥಾಪನೆ, 2. ತಳಹದಿ , ಪಾಯ , 
ಒಳಗಿರುವ ಪಟ್ಟಣ 

3. ಪ್ರತಿಷ್ಠಾನ, ಟ್ರಸ್ಸು 
fortuitous adj, ಆಕಸ್ಮಿಕವಾದ, ಅನಿರೀಕ್ಷಿತವಾದ | foundation stone ಅಡಿಗಲ್ಲು ಬುನಾದಿ, 

fortutious event ಆಕಸ್ಮಿಕ ಘಟನೆ ಅಸ್ತಿವಾರ, ಅಡಿಪಾಯ 
fortunate adj, ಅದಷಶಾಲಿಯಾದ, ಧನ | founder n. ನಿರ್ಮಾಪಕ, ಆದ್ಯಪ್ರವರ್ತಕ, 
ಭಾಗ್ಯಶಾಲಿಯಾದ 

ಸ್ಥಾಪಕ, 
fortune ಗೆ. ಅದೃಷ್ಟ, ಭಾಗ್ಯ 

- adj. 2. ದಾನಿ, ದತ್ತಿ ನೀಡುವವನು 
forum n. 1. ವೇದಿಕೆ, 2. ಮಾರುಕಟ್ಟೆ , 3. ನಾಯ | foundry n. 1. ಎರಕ, 2. ಎರಕ ಹಾಕುವ ಸ್ಥಳ, 
ಸ್ಥಾನ 

ಎರಕದ ಮನೆ, ಕುಲುಮೆ , ಕಟ್ಟಡ 
forward n : ಮುಂಚೂಣಿಯ ಆಟಗಾರ, ಆತನು | fount n . ಮುದ್ರಣದ, ತೀರ್ಥದ ಪಾತ್ರೆ , ಅಚ್ಚು 
ನಿಲ್ಲುವ ಸ್ಥಾನ, ಪ್ರಗತಿ 

ಮೊಳೆಗಳ ಮಾದರಿ 
adj, ಮುಂಭಾಗದ, ಮುಂದುವರಿದ, fountain n. 1. ಚಿಲುಮೆ , ಊಟೆ, ಕಲೆಪರಿಗೆ, 
ಮುಂದಿನ 

ಒರತೆ, 2 . ಜಲಯಂತ್ರ 
_ V, ಮುಂದುವರಿಸಲು ಸಹಾಯಮಾಡು | fountain head n. ನದಿಯ ಮೂಲಸ್ಥಾನ, 
2. ಮುಂದಕ್ಕೆ ಕಳಿಸು, 3. ರವಾನಿಸು 

ಉಗಮ ಸ್ಥಾನ 
fossil n, ಪಳೆಯುಳಿಕೆ , ಜೀವವಶೇಷ, ಜೀವಿಗಳ | fourth - estate n . ಪತ್ರಿಕಾರಂಗ, ಪತ್ರಿಕಾ 
ಅವಶೇಷ 

ಪ್ರಪಂಚ 
foster V, 1. ಪ್ರೀತಿ ವಿಶ್ವಾಸಗಳಿಂದ ಪೋಷಿಸು, | fowl 1. ಹಕ್ಕಿ , ಕೋಳಿ, ಹುಂಜ, ಬಾತುಕೋಳಿ 
ಸಾಕು, 2 . ಆಶ್ರಯನೀಡು, 3. ರಕ್ಷಿಸು 

ಮೊದಲಾದ ಹಕ್ಕಿ 
foul v. 1. ನಿಯಮಗಳನ್ನು ಮೀರು, 2. ಕೊಳಕು | fox 1. ನರಿ, ಗುಳ್ಳೆನರಿ 
ಮಾಡು 

foxy adj, ನರಿಯಂಥ, ಕಪಟದ, ಮೋಸದ, 

ವಂಚನೆಯ 
n. 1. ಹೊಲಸು, ಗಬ್ಬು, ದುರ್ವಾಸನೆ, 
2. ನಿಯಮಗಳ ಉಲ್ಲಂಘನೆ 

| fracas n. ಗಲಾಟೆ, ಗದ್ದಲ, ಜಗಳ, ಗೊಂದಲ , 

ಕೂಗಾಟ, ದೊಂಬಿ 
- adj , ಹೊಲಸಾದ, ದುರ್ವಾಸನೆಯ , | 
ಅಕ್ರಮದ, ದುಪ್ಪ, ಭಂಡ, ಅಸತ್ಯದ, | fraction n. ಭಿನ್ನಾಂಕ, ಭಿನ್ನರಾಶಿ, ಅಲ್ಪಭಾಗ 
ಅಯೋಗ್ಯವಾದ 


free 


fractional 


fractional adj. 1. ಭಿನ್ನರಾಶಿಯ , 2 . ಅಲ್ಪ ಸ್ವಲ್ಪ ] fraternize V. ಗೆಳೆತನಮಾಡು, ಸ್ನೇಹದಿಂದಿರು, 

| ಸಹೋದರತ್ವದಿಂದ ಕಾಣು 
fracture v. 1. ಮೂಳೆಯನ್ನು ಮುರಿ, ಒಡೆಯು, 
2. ಮುರಿ, ಸೀಳು, ಬೇರೆಮಾಡು | fraternity n, ಸಹೋದರತ್ವ , ಸೌದರ್ಯ , 

n , ಮೂಳೆ ಮುರಿತ, ಸೀಳುಬಿಡು, 
ಮುರಿತ, ಒಡೆತ, ಎಲುಬು ಮುರಿತ | fraud n, ಮೋಸ, ವಂಚನೆ, ದ್ರೋಹ, ಕುಟಿಲ 
_ fragile adj . 1. ಸುಲಭವಾಗಿ ಒಡೆಯುವ, ತಂತ್ರ , ಕುಟಿಲ ತಂತ್ರಿ 

2. ದುರ್ಬಲವಾದ, ನಾಜೂಕಾದ, ಶಿಥಿಲ | fradulant adj , ಮೋಸದ, ವಂಚನೆಯ , 
_fragment n . ಚೂರು, ತುಂಡು, ತುಣುಕು , ಛಿದ್ರ | ದ್ರೋಹದ, ಕುಟಿಲತೆಯ 
fragmentation of holdings ಬೇಸಾಯದ| tradulently adv. ಮೋಸದಿಂದ, ವಂಚನೆ 
ಹಿಡುವಳಿಗಳನ್ನು ತುಂಡು ತುಂಡು ಮಾಡುವುದು | 

ಯಿಂದ, ದ್ರೋಹದಿಂದ ಕೂಡಿ 
_ fragrance n ಪರಿಮಳ, ಸುವಾಸನೆ, ಸುಗಂಧ, framtoc adj. 1 . ಉದ್ರಿಕ್ಷ , ಉನ್ಮಾದದ, 
ಕಂಪು 

2. ಹತೋಟಿಮೀರಿದ, ವಿಪರೀತ 

ವಾದ, 
_ frail adj, 1. ನಶ್ವರವಾದ, ಶಾಶ್ವತವಲದ, ಕಣಿಕ, | traught ( With) adj. 1 . ಪೂರ್ಣ 
ನೈತಿಕ ದೌರ್ಬಲ್ಯದ, 2. ಸೂಕ್ಷ್ಮಪ್ರಕೃತಿಯ , 

ತುಂಬಿದ, ಸಂಭವನೀಯ, 2 . ಕಳವಳವನ್ನು 
ಅಲ್ಪಾರೋಗ್ಯದ, 3. ದುರ್ಬಲವಾದ 

ಅನುಭವಿಸುವ, ದುಃಖದಿಂದಕೂಡಿದ 
_ fraility n. 1. ಚಾಂಚಲ , ಚಪಲತೆ, ಕುಂದು | fray V. 1. ಉಜ್ಜಿಹಾಕು, ಸವೆಸು, 2. ಜೂಲು 
ದೋಷ, 2. ದೌರ್ಬಲ್ಯ 

ಜೋಲು ಮಾಡು, ನೂಲುಗಂಟನ್ನು ಬಿಡಿಸು 
- frame V ರೂಪಿಸು, ಆಕಾರಕೊಡು, ಜೋಡಿಸು, _ n . 1. ಗಲಾಟೆ, ಜಗಳ , 2. ದೊಂಬಿ, 
2. ಯೋಜಿಸು, ರಚಿಸು 

ಹೋರಾಟ 
n . 1. ಕಟು , ಕಟ ಡ ಸ ರೂಪ. | freak n. 1 . ಮನೋವಿಕಾರ, ವಿಚಿತ್ರ ವರ್ತನೆ, 
2. ಚೌಕಟ್ಟು, 3. ಅಂಗರಚನೆ, 4 . ವ್ಯವಸ್ಥೆ 

ಹುಚ್ಚು ಹುಚ್ಚಾಟಿಕೆ, 2. ತಿಕ್ಕಲು, ಪೈತ್ಯ, 
- framework . ಕಟ್ಟಡದ ಪಂಜರ, ಚೌಕಟ್ಟು 

3. ಮಾದಕ ವ್ಯಸನಿ 
franchise n. 1. ಪೌರತ್ವ , ಪ್ರಜೆತನ, ವಿನಾಯ್ತಿ , 

- adj, ಅಸಹಜ, ಅಸ್ವಾಭಾವಿಕ, ಕೃತ್ರಿಮ, 
ವಿಶೇಷ ಹಕ್ಕು , 2 . ಮತದಾನದ ಹಕ್ಕು , 

ವಿಚಿತ್ರ 
ಚುನಾವಣೆಯ ಅರ್ಹತೆ 

free V, ಸೆರೆಬಿಡಿಸು, ಬಂಧಮುಕ್ತಮಾಡು, ಹೊಣೆ 
_ frank adj. 1. ಸರಳ , ಮುಗ್ಧ , ನೇರವಾದ, 

ಇಲ್ಲದಂತೆಮಾಡು 
2 . ಅಕೃತ್ರಿಮ, ಪ್ರಾಮಾಣಿಕ, ಸಾಚಾ 

adj. 1. ಸ್ವತಂತ್ರನಾದ, 2. ಅಡ್ಡಿಯಿಲ್ಲದ, 
- frantic adj. ಭಾವಾವೇಶಗೊಂಡ, ಮೈಮರೆತ, 

ಪುಕ್ಕಟೆ, 3. ನಿರುಪಾಧಿತ, ಮುಕ್ತ 
ಹತೋಟಿಮೀರಿದ, ಅಧೀನತಪ್ಪಿದ 

free city ಸ್ವತಂತ್ರ ನಗರ ರಾಜ್ಯ 
- fraternal adj. ಸಹೋದರರ, ಅಣ್ಣತಮ್ಮಂದಿರ,| 

free competition ಮುಕ್ತ ಸ್ಪರ್ಧೆ 
ಭ್ರಾತೃಭಾವದ, ಸೋದರಿಕೆಯ 

free goods ಸುಂಕವಿಲ್ಲದ ವಸ್ತುಗಳು 
fraternal delegates ಸೌಹಾರ್ದ freehold ಸ್ವಾಯತ್ತ ಸಂಪತ್ತು , ಅನಿರ್ಬಂಧ 
ಪ್ರತಿನಿಧಿಗಳು 

( ಅಧಿಕಾರ, ಪದವಿ, ಮಾನ್ಯತೆ) , ಸ್ವಾಯತ್ತ 
ಹಿಡುವಳಿ 


147 


freedom 


fresh 


free licensing ಸುಂಕವಿಲ್ಲದ ಅನುಮತಿ freezing of assets ಆಸ್ತಿಯನ್ನು 
free market ಸುಂಕವಿಲ್ಲದ ಮಾರುಕಟ್ಟೆ, 

ತಾತ್ಕಾಲಿಕವಾಗಿ ಅಮಾನತ್ತಿನಲ್ಲಿಡಿಸು , 
ಮುಕ್ತ ಮಾರುಕಟ್ಟೆ 

ಸ್ಥಗಿತಗೊಳಿಸು 
free on board ನೌಕೆಯಲ್ಲಿ ವಿಮಾನ freezing of prices ಧಾರಣೆಗಳ 
ದಲ್ಲಿ ಸುಂಕವಿಲ್ಲದ ಮಾರಾಟ 

ಸ್ಥಿರೀಕರಣ 
free passage ಉಚಿತ ಪ್ರಯಾಣ ಸೌಕಯ್ಯ | - freezing of stocks ಸರಕು ಸ್ತಂಭನ, 
free pot ಸುಂಕವಿಲ್ಲದ ಬಂದರು, ಮುಕ್ತ 

ಸರಕುಗಳ ಮಾರಾಟದ ತಡೆ | 
ಬಂದರು 

freight V. ಬಾಡಿಗೆಗೆ ನೀಡು, ಬಾಡಿಗೆ ವಸೂಲು 
free trade ಸುಂಕವಿಲ್ಲದ ವ್ಯಾಪಾರ, 

ಮಾಡು, ಸರಕು ತುಂಬು, ಸಾಗಿಸು 
ಅನಿರ್ಬಂಧಿತ ವ್ಯಾಪಾರ 

n, ಸಾಗಾಣಿಕೆಯ ಶುಲ್ಕ , ಹೇರು, ಹೊರೆ, 
free tradearea ಮುಕ್ತ ವ್ಯಾಪಾರ ಪ್ರದೇಶ 

ಭಾರ, ರವಾನೆಯ ಶುಲ್ಕ - 
freedom n. ಸ್ವಾತಂತ್ರ್ಯ , ಬಿಡುಗಡೆ 

freight charges ಸಾಗಾಣಿಕೆಯ ಶುಲ್ಕ 

freight locomotive ಬಾಡಿಗೆಯ 
freedom of association ಸಂಘ 

ವಾಹನ, ಸರಕು ಸಾಗಾಣಿಕೆಯ ವಾಹನ 
ನಿರ್ಮಾಣ ಸ್ವಾತಂತ್ರ್ಯ , ಮುಕ್ತ ಸಾಹಚರ್ಯ 

freightage n. ಹಡಗು ಬಾಡಿಗೆ, ಸಾಗಾಣಿಕೆಯ 
freedom of conscretite ಅಂತಃಕರಣ 

ಬಾಡಿಗೆ ಶುಲ್ಕ 
ಸ್ವಾತಂತ್ರ್ಯ , ವಿಚಾರ ಸ್ವಾತಂತ್ರ್ಯ 

freighter n . ಬಾಡಿಗೆಯ ಹಡಗು, ವಿಮಾನ 
freedom of expression ವಾಕ್ 

ಮುಂತಾದವು ರವಾನೆಯ ಅಧಿಕಾರಿ 
ಸ್ವಾತಂತ್ರ್ಯ 

frenchbean n, ಹುರಳಿಕಾಯಿ 
freedom of the city ಪೌರತ್ವ ಸ್ವಾತಂತ್ರ್ಯ 

frenzy V. ಹುಚ್ಚು ಕೆರಳಿಸು, ಉನ್ಮಾದವನ್ನುಂಟು 
freedom of the press ಪತ್ರಿಕಾ 

ಮಾಡು 
ಸ್ವಾತಂತ್ರ್ಯ 

_ n. ಉನ್ಮಾದ, ಮನೋವೈಕಲ್ಯ, ಹುಚ್ಚು 
freelance V, ಸ್ವತಂತ್ರವಾಗಿ ಕೆಲಸಮಾಡು, 
ಸ್ವತಂತ್ರ ಪತ್ರಿಕೋದ್ಯೋಗಿ, ಲೇಖಕನಾಗಿರುವ, 

| frequency n, ಆವರ್ತನ, ಪುನರಾವರ್ತನೆ, ಬಾರಿ 

ಬಾರಿಗೆ ಉಂಟಾಗುವಿಕೆ, ವೇಗ ( ನಾಡಿಯ ) 
ಚಿತ್ರಕಾರನಾಗಿರುವ 

ಆವರ್ತನ ಕಾಲ ( ವಾಹನ, ಅಂಚೆ ಬಟವಾಡೆ 
freely adv, ಸ್ವತಂತ್ರವಾಗಿ , ನಿರ್ಬಂಧವಿಲ್ಲದೆ, 

ಇತ್ಯಾದಿ) 
ಅನಿರ್ಬಂಧವಾಗಿ 

| frequent adj. 1. ಬಹುಸ೦ಖ್ಯೆಯ , 
freestyle n . ಮುಕ ಶೈಲಿಯ ಈಜಾಟ, | 

2 . ಆಗಿಂದಾಗ ಬರುವ ವಾಡಿಕೆಯ , 
ಅನಿರ್ಬಂಧಿತ, ಮುಕ್ತ ( ಆಟ, ಸ್ಪರ್ಧೆ, ಕುಸ್ತಿ | 

ಮಾಮೂಲಿನ, ಪದೇಪದೇ 
ಇತ್ಯಾದಿ) 

fresco n. 1. ಗಾರೆ ಒಣಗುವ ಮೊದಲೇ ಅದರ 
freewheeling 1. ಸ್ವತಂತ್ರ ಕೆಲಸಗಾರ | 

ಮೇಲೆ ರಚಿಸಿದ ಚಿತ್ರ , ಭಿತ್ತಿಚಿತ್ರ , 
ನಾಗಿರುವುದು 

2. ಚಿತ್ರವಿರುವಗೋಡೆ 
freeze V. 1. ಘನೀಭವಿಸು, ಗಡ್ಡಕಟ್ಟಿಸು, ಪಪ್ಪು | fresh adi, 1 ತಾತ ಸತನ. 
ಗಟ್ಟಿಸು, 2. ತಡೆಹಿಡಿ 

2. ಬೇರೆ, ಮತ್ತೊಂದು 


148 


frown 
fresh water 
fresh water n. ಹೆಚ್ಚು ಉಪ್ಪಿನ ಅಂಶವಿರದ | frolic n, ಸಂತೋಷ, ಸಂಭ್ರಮ, ಉಲ್ಲಾಸ, 
ನೀರು, ನದಿ ಮುಂತಾದವುಗಳ ನೀರು 

ಹುಡುಗಾಟಿಕೆ, ವಿನೋದ 

adj. 1 . ಹುಡುಗಾಟದ, 
friable adj. ಸುಲಭವಾಗಿ ಪುಡಿಪುಡಿ ಮಾಡ | frivolous 
ಬಹುದಾದ 

ವಿವೇಕವಿಲ್ಲದ, 2 . ಕೆಲಸಕ್ಕೆ ಬಾರದ, 

ಅಲ್ಪವಾದ, ಜುಜುಬಿ, 3. ಕ್ಷುದ್ರ, ನೀಚ 
friction n. 1. ತಿಕ್ಕಾಟ, ಘರ್ಷಣೆ, 2. ನೀವುವಿಕೆ, 
ಉಜ್ಜುವಿಕೆ 

frogmann, ಸಮುದ್ರದಲ್ಲಿ ನೀರೊಳಗೆ ಬಹು 

ಕಾಲ ಇರಲು ಸಜ್ಜುಗೊಂಡ ಮನುಷ್ಯ, ಸಮುದ್ರ 
friend n. ಗೆಳೆಯ , ಸ್ನೇಹಿತ, ಮಿತ್ರ 

ಶೋಧಕ 
friendly adj, ಮೈತ್ರಿಯ , ಗೆಳೆತನದ, ಸ್ನೇಹದ, 

frond n . ಗರಿ, ಸೋಗೆ 
ಸ್ನೇಹಪೂರ್ಣ 

front n . 1 . ಮುಂಭಾಗ, ಅಗ್ರ , 2 . ಎದುರು, 
friendship , ಸ್ನೇಹ, ಮೈತ್ರಿ, ಗೆಳೆತನ 

3. ಹಣೆ, 4. ಕದನವಾಗುವ ರಂಗ, 5. ಕಾರ್ಯ 
frigate n, ಯುದ್ಧನೌಕೆ, ಎರಡನೇ ದರ್ಜೆಯ 
ಕಾವಲು ಹಡಗು, ಯುದ್ದದ ಹಡಗು 

adj. ಮುಂದೆ ಇರುವ, ಮುಂದಿನ, ಎದುರಿನ 
fright n. ಭಯ , ಭೀತಿ, ದಿಗಿಲು, ಹೆದರಿಕೆ, ಅಂಜಿಕೆ , 

ಆಗಿಂದಾಗ, ಕಾಲಕಾಲಕ್ಕೆ 
ಪುಕ್ಕಲು, ಗಾಬರಿ 

front page news ಮುಖಪುಟದ ಸುದ್ದಿ , 
frighten V , ಭಯಪಡಿಸು , ದಿಗಿಲುಗೊಳಿಸು , 

ಬಹುಮುಖ್ಯ ಸಮಾಚಾರ , ಹೊಸ, ಬಿಸಿ 
ಹೆದರಿಸು, ಗಾಬರಿ ಉಂಟುಮಾಡು 

ಸಮಾಚಾರ 
frightful adj. 1 . ಗಾಬರಿಯಾಗುವ, ಭೀತಿಕಾರಕ, 

go to the front doo dong, äserto 
ಭೀಕರ, ಭಯಂಕರ, 2 . ತುಂಬಗಾತ್ರದ, ಬಹು 

frontal n, ಪೂಜಾಸ್ತಾನದ, ಪ್ರಾರ್ಥನಾ ಸ್ಥಳದ, 
frigid adj. 1. ಕಡುಶೀತದ, ಮಹಾಚಳಿಯ , 

ಮುಂಭಾಗದ, ಮುಖಾವರಣ , ಎದುರಿನ 
ನೀರಸ, ನಿರುತಾ ಹದ, 2. ತಾತಾ ರದ ) frontier n. ಎಲ್ಲೆ , ಗಡಿ,ಸೀಮಾರೇಖೆ, ಸರಹದ್ದು 
ಉಪಚಾರವಿಲ್ಲದ 

frontispiece n. 1. ಕಟ್ಟಡದ ಮುಮ್ಮುಖ, ಮುಖ 
frill n. ಬಟ್ಟೆಯ ನೆರಿಗೆ, ಅಂಚು, ನಿರಿ, ನೆರಿಗೆ | 

ಪುಟದ ಚಿತ್ರ , ಕಟ್ಟಡದ ಮು೦ಭಾಗ, 
fringe V. ಅಂಚಾಗು, ಎಲ್ಲೆಯಾಗು, ಅರುಗಾಗು 

2. ಮುಖಚಿತ್ರ 
n, 1. ಅಂಚು, ಕೆರೆ, ಸೆರಗು, 2. ಏಣು, 

frontline n. ಹೋರಾಟದ ಮುಂಚೂಣಿ, 
ತುದಿ, 3. ಅಮುಖ್ಯವಾದುದು 

ಯುದ್ದದ ಮುಂಭಾಗ 
frisk v.ಕುಣಿದಾಡು, ನೆಗೆದಾಡು( ಎಳೆದೊಯ್ದು 

frost n, ಹಿಮ , ಮಂಜುಗಡ್ಡೆ , ಘನೀಭವಿಸಿದ ಹಿಮ 

) , 
ಜಿಗಿದಾಡು 

forst -bite n , ಹಿಮಹುಣ್ಣು, ಹಿಮದಿಂದಾದ 
fritter ( away ) V . 1 . ಚೂರು ಚೂರು ಮಾಡು, 

ಹುಣ್ಣು, ಹಿಮವ್ರಣ, ತೀವ್ರ ಶೈತ್ಯವ್ರಣ 
2. ಹರಿದು ಹಂಚು, ಪೋಲುಮಾಡು, ವ್ಯರ್ಥ 

froth V. ನೊರೆಗಟ್ಟು, ನೊರೆಯುಂಟಾಗು 
ವಾಗಿಸು 

n, ನೀರಿನ ಗುಳ್ಳೆ, ಬುದ್ಗುದ 
fro adv , ಒಂದೆ ಸ್ಥಳದಿಂದ ಎರಡರ್ಥಬರುವಂತೆ | frown V. ಹುಬ್ಬುಗಂಟಿಕ್ಕು 
ಉಪಯೋಗಿಸುವ ಉಪಸರ್ಗ 

n, ಹುಬ್ಬುಗಂಟು, ಬುರುಗು, ಸಿಂಡರಿಸು, 


ದೊಡ್ಡ 


149 


frozen assets 


fulminant 


frozen assets ಸ್ಥಗಿತವಾದ ಆಸ್ತಿ , ಸ್ವತ್ತು , | fugitive adj. 1. ಪಲಾಯನಮಾಡಿರುವ, ಕ್ಷಣಿಕ, 
ಪಡೆಯಲಾಗದ ಸೊತ್ತು ಸಂಪತ್ತು 

ತಲೆ ತಪ್ಪಿಸಿಕೊಂಡಿರುವ, 2. ತಾತ್ಕಾಲಿಕ, 
fructuous adj. 1. ಹಣ್ಣು ತುಂಬಿರುವ, ಶಾಶ್ವತವಲ್ಲದ, ಕ್ಷಣಭಂಗುರ 
ಫಲಭರಿತ, 2. ಫಲಪ್ರದವಾದ, ಫಲಕಾರಿ 

_ n. 1. ತಲೆ ತಪ್ಪಿಸಿಕೊಂಡು ಓಡುವವನು, 
frugal adj. 1. ಮಿತವ್ಯಯದ, ಜಾಗರೂಕ, ಮಿತ, | ದೇಶಭ್ರಷ್ಟ, ಪಲಾಯನ ಮಾಡುವವನು, 
ಅತ್ಯಲ್ಪ, 2. ಅಗ್ಗದ, 3. ಎಚ್ಚರಿಕೆಯಿಂದ ಇರುವ 

2 . ಪರಾಶ್ರಿತ 
frugality n ಮಿತವ್ಯಯ, ಹಾಳತವಾಗಿರುವುದು, 

| fulcrum n, ಊರಿ, ಆನಿಕೆ , ಆಸರೆ ( ಯಂತ್ರ 
ಹಿಡಿತ 

ಚಾಲನೆಯಲ್ಲಿ) 
fruit v. 1. ಹಣ್ಣು ಬಿಡು, 2. ಹಣ್ಣು ಬಿಡುವಂತೆ 

fulfil V. 1. ನೆರವೇರಿಸು, ಪೂರೈಸು, 2. ಸಫಲ 
ಮಾಡು, ಫಲಿಸು 

ಗೊಳಿಸು, 3. ಪಾಲಿಸು, ನಡೆಸು 
n, 1. ಫಲ, 2. ಬೆಳೆ,ಉತ್ಪನ್ನ, 3. ಹುಟ್ಟುವಳಿ, 

fulfil a condition 1 . ನಿಯಮ 
4. ಫಲಿತಾಂಶ 

ಬದ್ದನಾಗು, 2. ನಿಯಮಾನುಸಾರಿಯಾಗಿರು, 
fruitful adj. 1 . ಫಲದಾಯಕ, ಫಲಕಾರಿ, 

ಶರತ್ತನ್ನು ಪೂರೈಸು 
2. ಫಲವತ್ತಾದ, ಹುಲುಸಾದ 

fulfilment n. 1. ಈಡೇರಿಸುವಿಕೆ , ನೆರ 

ವೇರಿಸುವಿಕೆ, ಆತ್ಮಸಮಾಧಾನ, 2. ಕಾನೂನು 
fruition n, ಫಲಾನುಭವ, ಆಶಾಸಿದ್ದಿ , ಫಲಿಸುವಿಕೆ , 

ಪಾಲನೆ, ನಿಯಮಪಾಲನೆ, 3. ನಿರ್ವಹಿಸುವಿಕೆ , 
ಇಷ್ಟಾರ್ಥಸಿದ್ಧಿ 

ನಿರ್ವಹಣೆ 
fruitless adj. 1. ಫಲಬಿಡದ, ಬರಡಾದ, 

| full adj. ಭೌತಿಕ, ಪೂರ್ಣ, ಸಂಪೂರ್ಣ, ಪೂರ್ತಿ 
ಲಾಭದಾಯಕವಲ್ಲದ, 2. ಬಂಜೆಯಾದ , 
3. ನಿಷ್ಟ್ರಯೋಜಕ 

_ full bench ಎಲ್ಲ ನ್ಯಾಯಮೂರ್ತಿಗಳೂ 

ಇರುವಕೋರ್ಟು, ಪೂರ್ಣ ಪೀಠ, ನ್ಯಾಯ 
fruit technology ಫಲ ಸಂಸ್ಕರಣ | 
ತಂತ್ರಜ್ಞಾನ 

| full fledged adj, ಪೂರ್ತಿ ಬೆಳೆದ, ಪೂರ್ಣ 
frustrate V . 1. ಅಡ್ಡಿಮಾಡು, ತಡೆಹಾಕು, 

ಸಮರ್ಪಿತ, ಪೂರ್ಣಕಾಲೀನ, ಬಲಿತ 
ವಿಫಲಗೊಳಿಸು , 2. ಭಂಗಮಾಡು, 

full- moon , ಪೂರ್ಣಚಂದ್ರ , ಹುಣ್ಣಿಮೆ 
3. ನಿರಾಶೆಗೊಳಿಸು 

full- dress debate 
ಭಂಗ, 

ಅತ್ಯಂತ ಪ್ರಮುಖ 
frustration n. 1. ಅಡ್ಡಿ , 2. ಕಾರ್ಯ 

ವಾದ ಚರ್ಚೆ, ಕ್ರಮವಾದ ಚರ್ಚೆ, ಅತಿ 
ನಿರಾಶೆ , 3. ಆಶಾಭಂಗ 

ಪ್ರಧಾನವಾದ ಪ್ರತಿವಾದ | 
fuddle V. ಅಮಲೇರಿಸು, ಮಿತಿಮೀರಿ ಕುಡಿ, 

full toss ಚೆಂಡನ್ನು ಬ್ಯಾಟುಮಾಡುವವನಿಗೆ 
ಮತ್ತೇರಿಸು, ಮಂಕು ಹಿಡಿಸು 

ಮೊದಲ ಪುಟ ಬೀಳುವಂತೆ ಎಸೆದ ಎಸೆತ 
fudge V. 1. ತಾತ್ಕಾಲಿಕವಾಗಿಜೋಡಿಸು, 

in full swing ತುಂಬ ಚುರುಕಾಗಿರುವ, 
ತೇಪೆಹಾಕು, 2. ಜಾರಿಕೊಳ್ಳು, ನುಣುಚಿಕೊಳ್ಳು 

ಚೆನ್ನಾಗಿ ನಡೆಯುತ್ತಿರುವ 
fuel v . 1. ಎಂಜಿನ್ನಿಗೆ ಇ೦ಧನ ಹಾಕು , | 

fulminant adj, ಮಿಂಚಿನಂತೆ ಹೊಳೆಯುವ, 
2. ಉದ್ದೇಶಿಸು, ಉತ್ತೇಜಿಸು, 3. ಅಲಂಕಾರಿಕ 

ಆರ್ಭಟಿಸುವ, ತಕ್ಷಣ ಹೊರ ಹೊಮ್ಮುವ 
ಮದ್ಯ 
_ n. 1. ಇ೦ಧನ, ಉರವಲು, ಸೌದೆ, 
ಪೆಟ್ರೋಲ್, 2. ಉದ್ರೇಕಕಾರಿ 


ಸ್ಥಾನ 


150 


furniture 
fulminate 
fulminate V. 1.ಸ್ಫೋಟಗೊಳ್ಳು, ಸಿಡಿಸು, ಸಿಡಿ, | fundamentalist n, ತಮ್ಮ ಮತಧರ್ಮ ದ 
ಗರ್ಜಿಸು, 2. ಮಿಂಚಿನಂತೆ ಹೊಳೆ 

ಗ್ರಂಥವೇ ಅಕ್ಷರಶಃ ಸತ್ಯವೆಂದೂ ಮಿಕ್ಕುವೆಲ್ಲ 

ಸುಳ್ಳೆಂದು ತಿಳಿದಿರುವವನು 
fumble V . 1. ತಡವರಿಸು , ಗೊಣಗು, | 
2. ತಡಕಾಡು, ಕೈಯಾಡಿಸು 

fundamental rights ಮೂಲಭೂತ 

ಹಕ್ಕುಗಳು 
fume V. ಹೊಗೆಹಾಕು , ಧೂಪಹಾಕು , ಹಬೆ | 

ಹಾಯಿಸು, ಕೋಪೋದ್ರೇಕಗೊಳ್ಳು, | funeral n. 1. ಶವ ಸಂಸ್ಕಾರ, ಸ್ಮಶಾನಯಾತ್ರೆ , 
ಸಿಡಿಗುಟ್ಟು 

2. ಅಂತ್ಯಯಾತ್ರೆ 
n, ಅಪಾಯಕಾರಿ ಹೊಗೆ, ಧೂಮ, ಆವಿ | funeral rite ಅಂತ್ಯ ಸಂಸ್ಕಾರ ವಿಧಿ, ಅಂತ್ಯ 
ಇತ್ಯಾದಿ 

ಕ್ರಿಯೆ 
fumigate V. 1. ಹೊಗೆಹಾಕು, ಧೂಪಹಾಕು, | funeral pyre 233 
2. ಪರಿಮಳ ಧೂಪವನ್ನು ಹಾಕು 

fungicide n ಶಿಲೀಂಧ್ರನಾಶಕ , ಅಣಬೆನಾಶಕ, 
fumigation n. ಧೂಮನ, ಹೊಗೆಯಿಂದ| ಬೂಷ್ಟು ನಾಶಮಾಡುವ ವಸ್ತು 

ರೋಗದ ಸೋಂಕನ್ನು ನಾಶಮಾಡು fungus p. ನಾಯಿಕೊಡೆ, ಅಣಬೆ, ಬೂಷ್ಟು 
funn, ಹುಡುಗಾಟ, ಚೆಲ್ಲಾಟ, ವಿನೋದ, | ಮೊದಲಾದ ಸಸ್ಯಜಾತಿ 
ತಮಾಷೆ, ಮೋಜು 

funk n. 1. ದಿಗಿಲು, ಭಯ, ಹೇಡಿ, ಅಂಜಿಕೆ, 
function V. ಕಾರ್ಯವನ್ನು ನಿರ್ವಹಿಸು, ಕೆಲಸ | 2. ಭಯಗ್ರಸ್ತ, ಅಂಜುಬುರುಕ 
ಮಾಡು 

funnel n. ಲಾಳಿಕೆ , ಬುದ್ದಿವಂತ 
n, 1. ಕ್ರಿಯೆ , ಕಾರ್ಯ, ಕರ್ತವ್ಯ | funny adj, ತಮಾಷೆಯ , ವಿನೋದದ, ವಿಚಿತ್ರ , 
ಸ್ವಾಭಾವಿಕಕ್ರಿಯೆ, 2. ಉದ್ಯೋಗ, ವೃತ್ತಿ , ಕೆಲಸ, 

ಹುಡುಗಾಟದ 
3. ಉತ್ಸವ, ಸಮಾರಂಭ 

fur n. ಕೆಲವು ಪ್ರಾಣಿಗಳ ತುಪ್ಪಳ 
functional leadership ನಿರ್ವಾಹಕ 

furbish V . ತುಕ್ಕುತೆಗೆ , ಹೊಳಪುನೀಡು, 
ನಾಯಕತ್ವ ,ಕ್ರಿಯಾಶೀಲನಾಯಕತ್ವ 

- ಒಪ್ಪಹಾಕು, ನವೀಕರಿಸು , ಕಾಂತಿ ಬರುವಂತೆ 
functional organisation 

ಮಾಡು 
ಪ್ರಯೋಜನಾತ್ಮಕ ಸಂಸ್ಥೆ 

furious adj. 1. ಉಗ್ರ, ತೀವ್ರ, ಕೋಪಾವಿಷ್ಟ, 
functional representation 

2. ರೋಷದಿಂದ ತುಂಬಿದ 
ನಿರ್ವಾಹಕ ಪ್ರತಿನಿಧಿತ್ವ , ಕರ್ತವ್ಯಕಾರನಾದವನ 

furiough n, ದೀರ್ಘಕಾಲದ ಗೈರುಹಾಜರಿ ರಜ, 
ಪ್ರಾತಿನಿಧ್ಯ 
functionary n, ಅಧಿಕಾರಿ, ನಿರಾಹಕ 

ಫರೋ ರಜೆ 

furnace n. ಕುಲುಮೆ 
fund n, ನಿಧಿ 

furnish V, ಸಜ್ಜುಗೊಳಿಸು, ಅಲಂಕರಿಸು, ಒದಗಿಸು 
fundamental n, ಮೂಲನಿಯಮ , ಮೂಲ 
ಭೂತ ವಿಚಾರ , ಮೂಲಸೂತ್ರ, ಮೂಲ 

furnished house ಸುಸಜ್ಜಿತ ನಿವಾಸ, 
ನಿಬಂಧನೆ 

ಮನೆ 
adj, ಮೌಲಿಕ, ಮುಖ್ಯವಾದ, 

| furniture n , ಪೀಠೋಪಕರಣಗಳು 
ಪ್ರಾಥಮಿಕ, ಮೂಲಾಧಾರವಾದ, 
ಮೂಲಭೂತ 


151 


furore 


gal 


furore n. 1. ಬಹಳ ಮೆಚ್ಚಿಕೆ, ಶ್ಲಾಘನೆ, ಹೊಗಳಿಕೆ , | future delivery ಆಮೇಲಿನ ಬಟವಾಡೆ 
ಅತ್ಯುತ್ಸಾಹ, ಸಂಭ್ರಮ , 2. ಸಾರ್ವಜನಿಕ | 

future market ವಾಯಿದಾ ಪೇಟೆ | 
ಗೊಂದಲ , ಗಲಾಟೆ, ಹುಯಿಲು 

| futures n. ಭವಿಷ್ಯದ ಉತ್ಪತ್ತಿ 
further V, ನೆರವಾಗು, ಸಹಾಯಮಾಡು, ಹೆಚ್ಚಿಸು | 
ಏರಿಸು, ಮುಂದುವರಿಸು , ಉತ್ತೇಜಿಸು , 

' | futuristic adj. 1. ಭವಿಷ್ಯತ್ತಿಗೆ ಸಂಬಂಧಿಸಿದ, 
ಬೆಂಬಲಿಸು 

ಅತಿನವ್ಯವಾದ, 2 . ಕ್ರಿಸ್ತ ಭವಿಷ್ಯವಾದದಲ್ಲಿ 

ನಂಬಿರುವ 
adj, ಹೆಚ್ಚಿದ, ಅಧಿಕವಾದ, ಮುಂದು 

fuZZ n . 1. ಹಗುರವಾದ ತುಪ್ಪಳ, 2. ಗುಂಗುರ 
ವರಿದ 

ಕೂದಲು, ಜಾಳುಮೂಳು 
adv . ಮುಂದಕ್ಕೆ , ಇನ್ನೂ ಮುಂದೆ, | 
ಮುಂದು ಮುಂದಕ್ಕೆ 

fuzzy V. ಜಾಳುಜಾಳಾದ, ಅಸ್ಪಷ್ಟವಾದ ಮುಸುಕು 
furtherance n ಮುಂದುವರಿಕೆ , ಪ್ರೋತ್ಸಾಹ, 

G 
ಮುನ್ನಡೆ, ಸಹಾಯ, ಅಭಿವೃದ್ಧಿ 

gadget n. 1. ಯಂತ್ರ ಸಾಧನ, ತಂತ್ರ , ಹೂಟೆ, 
furtively adv . ಗುಟ್ಟಾಗಿ, ಒಳಗೊಳಗೆ, 

| ಸಾಧನ, 2. ಯಂತ್ರೋಪಕರಣ 
- ಗುಪ್ತವಾಗಿ , ಕಳ್ಳತನದಿಂದ 

gaffe n. ತಪ್ಪು, ಪ್ರಮಾದ, ಅವಿವೇಕ 
fury n, ಕೋಪ, ರೋಷ, ರೇಗುವಿಕೆ, ಆವೇಶ | gag V . 1. ಬಾಯಿಗೆ ತುರುಕು, 2 . ಬಾಯಿ 
fuse V. 1. ಶಾಖದಿಂದ ಕರಗಿಸು, 2. ಕರಗು, 

ಮುಚ್ಚಿಸು, 3. ಮೋಸಮಾಡು, ವಂಚಿಸು 
ದ್ರವವಾಗು, 3 . ಕರಗಿ ಬೆಸೆದುಕೊಳ್ಳು, 

_ n . ಬಾಯಿಗೆ ತುರುಕುವ ಪದಾರ್ಥ, 
ಒಂದಾಗು 

ಬಾಯಿಗಿಡುಗು, ಗಿಡಿ 
೧. ಕರಗುತಂತಿ, ರಕ್ಷಾತಂತು , ಸಿಡಿಮದ್ದು | gaga n, ಪೆದ್ದ , ಮಂಕ, ಮುಠಾಳ, ಮರುಳ 
ಸರಬತ್ತಿ 

gain V. 1. ಗಳಿಸು, ಪಡೆ, ಹೊಂದು, 2 . ಲಾಭ 
fuselage n. ವಿಮಾನದ ಚೌಕಟ್ಟು, ಒಡಲು ಗಳಿಸು, 3. ಮೇಲಾಗು , 4. ಜಯಗಳಿಸು 
fussy adj. 1. ಗಡಿಬಿಡಿಯ , ಅತಿಸಂಭ್ರಮದ, _ n. 1. ಲಾಭ, ಗಳಿಕೆ, 2. ಮುಂದುವರಿಕೆ , 
ಗೊಂದಲದ, 2. ಅನವಶ್ಯಕವಾದ ವಿವರಗಳುಳ್ಳ 

3. ಸಂಬಳ, ವೇತನ, 4 . ವೃದ್ಧಿ | 
ರಗಳೆಯ 

gain afooting ಒಂದು ನೆಲೆಯನ್ನು ಗಳಿಸು 
fusillade V, ದಂಡಿನಲ್ಲಿ ಗುಂಡಿನ ಸುರಿಮಳೆಯ gainful occupation ಲಾಭದಾಯಕ 
ದಾಳಿಮಾಡು, ಹಲ್ಲೆಮಾಡು 

ವೃತ್ತಿ , ಲಾಭದಾಯಕ ಉದ್ಯೋಗ 
fusion n. 1. ಬೆಸುಗೆ, ದ್ರವಣ, ಒಕ್ಕೂಟ, ಮಿಲನ gainfulwork ಲಾಭಕರ ಕಾರ್ಯ 
fuss n . ಗಲಿಬಿಲಿ, ಗೊಂದಲ , ಆಡಂಬರದ 

gain upon ಮುಂದುವರಿ, ವೃದ್ಧಿ ಹೊಂದು 
ಓಡಾಟ, ಕ್ಷುಲ್ಲಕ ಸಂಗತಿಯನ್ನು ದೊಡ್ಡದು | 

' ನ್ನು ದೊಡ್ಡದು | gainsay v 1. ಅಲ್ಲವೆನ್ನು , ನಿರಾಕರಿಸು, 
ಮಾಡುವುದು 

ಎದುರಿಸು, 2. ವಿರೋಧಿಸು, ಪ್ರತಿಹೇಳು 
futile adj, ವ್ಯರ್ಥವಾದ, ಕೆಲಸಕ್ಕೆ ಬಾರದ, | gait n, ನಡಿಗೆ, ಗಮನ, ನಡೆಯ ರೀತಿ, ಠೀವಿ, 
ನಿರರ್ಥಕ 

- ಪ್ರಾಣಿಗಳ ನಡಿಗೆಯ ಶೈಲಿ 
future n. 1. ಭವಿಷ್ಯ, ಮುಂಬರುವ ಕಾಲ, | gal n, ಒಂದು ಗಾಲನು 

2 . ಮುಂದಾಗುವ ವಿಷಯ 


152 


ganglion 


gala 


gala n. ಉತ್ಸವ, ಹಬ್ಬ , ಸಂಭ್ರಮ , ಠೀವಿಯ | gallstone n. ಪಿತ್ತಗಲ್ಲು , ಪಿತ್ತಕೋಶದಲ್ಲಿ 
(ಉಡುಪು, ಸಮಾರಂಭ) 

ಉಂಟಾಗುವ ಕಲ್ಲು ಹರಳಿನಂಥ ವಸ್ತು 
galaxy n. ಆಕಾಶಗಂಗೆ, ತಾರಾಗಣ,ಕೋಟ್ಯಂತರ | gall bladder n, ಪಿತ್ತಕೋಶ 
- ನಕ್ಷತ್ರಗಳ ವ್ಯೂಹ 

galvanize V, ಕಬ್ಬಿಣಕ್ಕೆ ತುಕ್ಕು ಹಿಡಿಯದಂತೆ 
gal n ಹುಡುಗಿ 

ಚುರುಕುಗೊಳಿಸು, ವಿದ್ಯುತ್ತಿನಿಂದ ಸತುವನ್ನು 
gale n, ಬಿರುಗಾಳಿ, ಚಂಡಮಾರುತ, ಬಾಡಿಗೆ, ಲೇಪಿಸು, ಕಲಾಯಿಹಾಕು 
- ಕಂದಾಯ, ಒಂದು ಜಾತಿಯ ಸುವಾಸನೆಯ galvanize into life ಪ್ರಾಣನೀಡು, 

ಸಜೀವಗೊಳಿಸು , ಸಶಕ್ತರನ್ನಾಗಿಸು , 
gall v. ಹುಣ್ಣಾಗುವಂತೆ ಉಜ್ಜು, ತಿಕ್ಕು , ಕಟುವಾಗಿ 

ತೇಜಸ್ವಿಗೊಳಿಸು 
ಬರೆ 

gambit n. ಚದುರಂಗದಲ್ಲಿ ಒಂದು ಬಲಿಕೊಟ್ಟು 
n. 1. ಪ್ರಾಣಿಗಳ ಪಿತ್ತರಸ, 2. ಪಿತ್ತಕೋಶ, 3. 

ನಡೆಸುವ ಚಲನೆ, ಚರ್ಚೆಗೆ ಇರುವ ಚೌಕಟ್ಟು 
ಕಹಿ , 4. ವೈರ, 5. ಸೊಕ್ಕು, 6 , ದೋಷ, | gamble V, ಜೂಜಾಡು 
ದುರಹಂಕಾರ, ಕುರು 

gambien. ಜೂಜು 
gallant n. 1. ಶಿಸ್ತುಗಾರ, ಷೋಕಿಲಾಲ, ರಸಿಕ, 

gambier , ಜೂಜುಕೋರ 
2 . ಸ್ತ್ರೀಲಂಪಟ, ವಿಟ, 3. ಸಜ್ಜನ 

gambling n. ಜೂಜಾಟ 
- adj, ಬೆಡಗುಳ್ಳ ಉಡುಪು ಧರಿಸಿದ , 
ಗಂಭೀರವಾದ, 2. ವೈಭವದ, 3. ಧೀರನಾದ, 

game V. ಆಟವಾಡು, ಜೂಜಾಡು 
ಪರಾಕ್ರಮಶಾಲಿ 

n, 1. ಆಟ , 2. ಬೇಟೆ, 3. ಶಿಕಾರಿ,ಕ್ರೀಡೆ, 
gallantry award ವೀರೋಚಿತ ಸನ್ಮಾನ, 

ಪಂದ್ಯ , ಹೂಟ, ಕುಟಿಲ ತಂತ್ರ 
ಶೌರ್ಯ ಪ್ರಶಸ್ತಿ , ವೀರ ಪ್ರಶಸ್ತಿ 

gamepreserve 1. ಶಿಕಾರಿಗಾಗಿ ಕಾದಿಟ್ಟ 
gallery n: 1. ಉಪ್ಪರಿಗೆಯ ಮೊಗಸಾಲೆ, ದ್ವಾರ 

ಪ್ರದೇಶ, ಬೇಟೆಗಾವಲು, ಮೃಗಗಳ 
ಮಂಟಪ, 2.ಸೋಪಾನ ಪೀಠಗಳು , 3. ಚಿತ್ರ 

ಬೇಟೆಗೆಂದು ಕಾದಿಟ್ಟ ಪ್ರದೇಶ, 
ಶಾಲೆ, ಪ್ರದರ್ಶನ ಶಾಲೆ 

2 . ಅಭಯಾರಣ್ಯ 
galley n. ಗುಲಾಮರು ನಡೆಸುವ ಒಂದು ಬಗೆಯ 

the game is up ಆಟಮುಗಿಯಿತು, 
ಪ್ರಾಚೀನರೋಮ್ಅಥವಾಗ್ರೀಕರ ಯುದ್ದದ 

ಹೂಟತಂತ್ರ ನಡೆದಿದೆ, ಗೆಲ್ಲುವುದು ಸಾಧ್ಯವಿಲ್ಲ 
ಹಡಗು, ಮುದ್ರಣದ ಮೊಳೆಜೋಡಿಸಿ ಇಡುವ| gamma rays ಗಾಮಾ ಕಿರಣಗಳು, ವಿಶೇಷ 
ಸಾಧನ 

ಶಕ್ತಿಶಾಲಿ ಕಿರಣಗಳು , ಪ್ರವೇಶಿತ ಕಿರಣಗಳು 
gallop V. ನಾಗಾಲೋಟದಲ್ಲಿ ಧಾವಿಸು | 

gamut n, ಸಪ್ತಸ್ವರಗಳು , ಪೂರ್ಣ ಸ್ವರಶ್ರೇಣಿ, 
ನಾಗಾಲೋಟದಲ್ಲಿ ಸವಾರಿಮಾಡು 

ಪೂರ್ಣ ವ್ಯಾಪ್ತಿ 
n, ಕುದುರೆಗಳ ನಾಗಾಲೋಟ, ಅಂಥ ಸವಾರಿ | gander n. ಗಂಡು ಬಾತುಕೋಳಿ 
gallop - pol! ಕಿಪ್ರ ಅಭಿಪ್ರಾಯ ಸಂಗ್ರಹ. | gang n. 1. ದುಷ್ಟರ ಕೂಟ, ಗ್ಯಾಂಗು, ಕೂಟ, 
ಸಾರ್ವಜನಿಕರಿಂದ ಮತ ಸಂಗ್ರಹಣೆ 

2. ಕೆಲಸಗಾರರ ಗುಂಪು 
gallows n. 1. ಗಲ್ಲು , ನೇಣುಗಂಬ , 2. ಗಲು | ganglion . ನರಗ್ರಂಥಿ, ನರಗಂಟು, ನರದ 
ಶಿಕ್ಷೆ, ಮರಣದಂಡನೆ 

ಮೇಲಾಗುವ ಗಂಟು 


153 


gangrene 


gastronomy 


gangrene n. ರಕ್ತದ ಪರಿಚಲನೆ ನಿಂತು ದೇಹ | garment V. ಬಟ್ಟೆಹಾಕು, ಬಟ್ಟೆ ತೊಡಿಸು 
ನವುರಾದರೂ ಭಾಗ ಕೊಳೆಯುವುದು, 

n, ಉಡುಪು, ಉಡಿಗೆ, ವಸನ 
ಅರ್ಬುದ ವ್ಯಾಧಿ 

garnet n. ಒಂದು ರತ್ನ , ಪದ್ಮರಾಗ, ಗಾರ್ನೆಟ್ಟು, 
gangster n ಕಳ್ಳರು, ದರೋಡೆಕೋರರು ಇವರ 

ರಕ್ತಮಣಿ 
ಗ್ಯಾಂಗಿನವನು , ದರೋಡೆಕೋರರ 

garnish V, ಆಹಾರದ ತಿಂಡಿ ತಿನಿಸುಗಳನ್ನು 
ಗುಂಪಿನವನು 

ಅಂದವಾಗಿಜೋಡಿಸು, ಅಲಂಕರಿಸು 
gangup n. ಗುಂಪುಗೂಡುವಿಕೆ , ದುರುದ್ದೇಶದಿಂದ 

garrison V. ರಕ್ಷಕ ಸೈನ್ಯವನ್ನಿರಿಸು, ಠಾಣ್ಯ ಹೂಡು 
ಒಂದುಗೂಡುವಿಕೆ 
gangway n, ನಡುದಾರಿ 

n. ರಕ್ಷಣಾದಳ, ರಕ್ಷಣಾ ಸೇನೆ, ದುರ್ಗ, 

ಕೋಟೆ, ಕಾವಲು ಪಡೆ 
gaol n. 1. ಸೆರೆಮನೆ, ಕಾರಾಗೃಹ, ಜೈಲು, 

garrison town ದಂಡಿರುವ ಪಟ್ಟಣ, 
2. ಜೈಲುವಾಸ, ತುರಂಗ ವಾಸ, ಬಂಧನದಲ್ಲಿಡು 

ದಂಡು, ಲಷ್ಕರು 
gap n, ಕಂಡಿ, ತೆರವು, ಖಾಲಿಜಾಗ, ಅಂತರ, 

garrulous adj, ಅತಿ ಮಾತನಾಡುವ, ಅನಾವಶ್ಯಕ 
ಸಂದು 

ವಾಚಾಳಿಯಾದ 
gape V 1. ಅಗಲವಾಗಿ ಬಾಯಿಬಿಡು, ಸೀಳು, 

gas p. 1. ಇಂಧನಾನಿಲ, ಪೆಟ್ರೋಲು, ಅನಿಲ, 
ಬಿರಿ, ಆಕಳಿಸು , ದಿಟ್ಟಿಸು, 2. ಬಾಯಿಬಿಟ್ಟು | 

2 .ಗೊಡ್ಡು ಹರಟೆ, ಬುರುಡೆ, ಬಡಾಯಿ 
ನೋಡು 

tear- gas n. ಬಾಷ್ಪವಾಯು, ಕಣ್ಣೀರು 
gargle V, ಬಾಯಿ ಮುಕ್ಕಳಿಸುವುದು 

ತರಿಸುವ ಗ್ಯಾಸು, ಆಶ್ರುವಾಯು 
garage n, ಮೋಟಾರು ಮನೆ, ಕಾರಿನ ಷೆಡ್ಡು 

| gas - mask , ವಿಷಾನಿಲ ನಿರೋಧಕ 
garb n. ಉಡುಪು, ವೇಷ| 

ಮುಖವಾಡ 
garbage . ಕಸ, ಕೊಳೆ, ಕಚಡ, ಕೆಲಸಕ್ಕೆ ಬಾರದ, | gash V, ಸೀಳುಗಾಯ ಮಾಡು, ಕೊಚು 
ಹೊಲಸು , ಕೊಳಕು ವಸ್ತುಗಳು 

n, ಸೀಳುಗಾಯ, ಬಿರುಕು 
garble V. 1. ಆಯಿಸು, ಚುನಾಯಿಸು, 

gasolene n. ಪೆಟ್ರೋಲು, ಉರಿಗೂ , ದೀಪಕ್ಕೂ 
ಅತ್ಯುತ್ತಮವಾದುದನ್ನು ಆರಿಸು, 2. ಗೊಂದಲ 

ಬಳಸುವ ಚಂಚಲ ಉರಿದ್ರವ 
ವಾಗುವಂತೆ ಹೇಳಿಕೆ ನೀಡು' 

gasket n. ಲೋಹದ ಮೇಲೆಗಳು ಸೇರುವಾಗ 
garden 1, ತೋಟ, ಉಪವನ, ಹಣ್ಣಿನ | 

- ಆ ಜಾಗವನ್ನು ಭರ್ತಿಮಾಡುವ ರಬ್ಬರಿನ 
ಮರಗಳುಳ್ಳ ಪ್ರದೇಶ 

ಸಾಧನ, ಗ್ಯಾಸ್ಕೆಟ್ಟು 
garden party ಉದ್ಯಾನವನದ ಸಂತೋಷ 

gasp V, ಉಸಿರಾಡಲು ತೊಂದರೆ ಪಡು, ಏದು 
ಕೂಟ, ಉದ್ಯಾನಗೋಷ್ಠಿ 

ಉಸಿರೆಳೆ, ಏದುಸಿರು 
gardening n, ತೋಟಗಾರಿಕೆ 

gastric -fever n, ವಿಷಮ ಶೀತ ಜ್ವರ, 
garlic 1, ಬೆಳ್ಳುಳ್ಳಿ , ಲಶುನ 

ಟೈಫಾಯಿಡ್ 
garish adj. ಕಣ್ಣುಕೋರೈಸುವ, ಅತಿ ಪ್ರಕಾಶದ, | gastro- enteritis ಜಠರ ಮತ್ತು ಕರುಳುಗಳ 
ಉಜ್ವಲವಾದ 

ಉರಿಯೂತ 
garland V. ಹಾರಹಾಕು, ಮಾಲೆಹಾಕು gastronomy n ಭೋಜನಕಲೆ, ಭೋಜನಶಾಸ್ತ್ರ 

n, ಹಾರ, ಮಾಲೆ, ಸರ 


ಸಂತೃಪ್ತಿಊಟಮಾಡುವ ಕಲೆ 


154 


gas -warfare 


general 


gas-Warfare n, ವಿಷವಾಯು ಯುದ್ಧ | gavel n, ಹರಾಜುಗಾರನ ಕೈಸುತ್ತಿಗೆ, ಸಭಾಪತಿಯ 

ಕೊಡತಿ 
gate , gateway ೧. ದ್ವಾರ, ಪ್ರವೇಶ ದ್ವಾರ | 

gate crasher ಅನುಮತಿ ಇಲ್ಲದೆ | gay adj. 1. ಗೆಲುವಿನ, ಉಲ್ಲಾಸದ, ಸಂತೋಷದ 
ಪ್ರವೇಶಿಸುವ ವ್ಯಕ್ತಿ, ಕರೆಯಿಲ್ಲದೆ ನುಗ್ಗು . 

| 2. ನಿಶ್ಚಿಂತೆಯ , 3. ಬೆಡಗಿನ, ಷೋಕಿಯ 
gate-pass 1, ಪ್ರವೇಶಾನುಮತಿಯ ಚೀಟಿ | gaze V, ರೆಪ್ಪೆ ಮಿಟುಕಿಸದೆ ನೋಡು, ದಿಟ್ಟಿಸಿ 

ನೋಡು 
gather V 1, ಒಂದುಗೂಡಿಸು, ಕೂಡಿಹಾಕು, 
ಒಟ್ಟು ಸೇರಿಸು, ಸಂಗ್ರಹಿಸು, 2. ಒಂದು ಗೂಡು, 

n, ದುರುಗುಟ್ಟುವನೋಟ, ನೆಟ್ಟನೋಟ, 
ಒಟ್ಟು ಸೇರು 

ರೆಪ್ಪೆ ಒಡೆಯದನೋಟ 
gathering n, ಗುಂಪು, ಸಭೆ, ಸಮ್ಮೇಳನ, ಕೂಟ| gazette V, ಸರ್ಕಾರಿ ಪ್ರಕಟಿನ ಪತ್ರಿಕೆಯಲ್ಲಿ, 
gaudy adj, ರಬಾರಬಿ , ಡೌಲಿನ ಆಡಂಬರದ, 

ರಾಜಪತ್ರದಲ್ಲಿ ಪ್ರಕಟಿಸು, ದಾಖಲಾಗು 
ಅನುಚಿತ ಅಲಂಕಾರದ 

n, 1. ಸುದ್ದಿಯ ಹಾಳೆ, ರಾಜಪತ್ರ , 
gauge V. ಅಳತೆಮಾಡು, ಮಾಪನಮಾಡು 

2 . ಸರ್ಕಾರಿ ಪ್ರಕಟನ ಪತ್ರಿಕೆ 

gazetted officer ಗೆಜೆಟೆಡ್ ಅಧಿಕಾರಿ, 
n, ಅಳತೆ, ಪ್ರಮಾಣ, ಗೇಜು, ವಿಸ್ತಾರ , | 

ರಾಜ ಪತ್ರಾಂಕಿತ ಅಧಿಕಾರಿ 
ವ್ಯಾಪ್ತಿ 
broad guage ದೊಡ್ಡ ರೈಲ್ವೆ ಬ್ರಾಡ್ 

gazetteer n. ಗೆಜೆಟಿಯರ್, ಸರ್ಕಾರದ ಭೂ 
ಗೇಜು, ಅಗಲ ಪ್ರಮಾಣದ ಹಳಿ 

ವಿವರಕೋಶ, ದೇಶ ವಿಷಯ ಕೋಶ 
gaunt gauge ದುರ್ಬಲವಾದ ಗೇಜು, | 

gear n. 1. ಸಜ್ಜು ಸಾಮಗ್ರಿ , 2. ಯಂತ್ರ ಸಾಧನ, 
ಸಣಕಲಾದ ಹಳಿ 

ವಾಹನ ಚಾಲನಾ ಸಾಧನ, 3, ಉಪಕರಣ, 

ಸಾಧನಗಳು, 4 .ಮೋಟಾರಿನ ಚಾಲಕ ಯಂತ್ರ 
metre gauge ಮೀಟರು ಗೇಜು, 
ಮೀಟರ್ ಅಗಲದ ರೈಲು ಹಳಿ 

geezer n ಮುದುಕ, ಮುದಿಯ 
narrow gauge ಚಿಕ್ಕಗೇಜು, ಚಿಕ್ಕ ರೈಲ್ವೆ 

gel n. ಅತಿಘನವಾದ, ದ್ರಾವಣ 
ಅಗಲ ಕಿರಿದಾದ ರೈಲುಹಳಿ 

gelatinen, ಪ್ರಾಣಿಗಳ ದೇಹದ ವಸ್ತುಗಳನ್ನು 
rain - gauge ಮಳೆ ಮಾಪಕ 

ಕೆಲವನ್ನು ನೀರಿನಲ್ಲಿ ಕುದಿಗಿ ತೆಗೆಯುವ ಹಳದಿ 
gauntlet n. ಕೈಕವಚ, ಕೈಚೀಲ, ರಕ್ಷಾಕವಚವಿರುವ 

ಬಣ್ಣದ ದ್ರಾವಣ, ಮೃದ್ವಸ್ಥಿ, ಅಸ್ಥಿರಜ್ಜು 
ಕೈಚೀಲ 

gem n. ರತ್ನ , ಮಣ್ಣು, ನವರತ್ನಗಳಲ್ಲಿ ಒಂದು 
pick up the gauntlet ಕಾಳಗಕ್ಕೆ ನೀಡಿದ | 

gemini n, ಮಿಥುನ ರಾಶಿ 
ಆಹ್ವಾನವನ್ನು ಒಪ್ಪಿಕೊಳ್ಳು 

genealogy n. 1. ವಂಶಾವಳಿಯ ನಿರೂಪಣೆ, 
run the gauntlet ಅಪಾಯಕ್ಕೆ ಸಿಕ್ಕಿಕೊಳ್ಳು | 

2. ವಂಶವೃಕ್ಷ 
ಹೊಡೆತಕ್ಕೆ ಸಿಕ್ಕು , ಉಭಯತ ಅಪಾಯ | general n. 1. ಜನತೆ, 2. ಸೈನ್ಯಾಧಿಪತಿ 
ಹೊಂದು, ಹೊಡೆತ ಬೀಳುವ ಸಾಲಿನ ನಡುವೆ - adj, ಸರ್ವರಿಗೂ ಸಾಮಾನ್ಯವಾದ, 
ಜಾಡು 

ಪ್ರಚಲಿತ, ಸಾಮಾನ್ಯ , ಸಾಧಾರಣ, ವಾಡಿಕೆಯ, 
throw down the gauntlet Joseo ಶ್ರೇಷ್ಠ, ಪ್ರಧಾನ, ಮುಖ್ಯ 
ಹಾಕು, ಕಾಳಗಕ್ಕೆ ಕರೆ 

_ general body ಸರ್ವ ಸದಸ್ಯರ ಸಭೆ 
gauze . ನವಿರು ಜಾಲರಿ, ತಂತಿ ಜಾಲರಿ 


155 


generalissimo 

geriatrician 
general election ಸಾರಜನಿಕ | serial adj. 1. ಹಿತಕರವಾದ, ಗೆಲವು ಉಂಟು 
ಚುನಾವಣೆ , ಸಾರ್ವತ್ರಿಕ ಚುನಾವಣೆ 

ಮಾಡುವ, 2 . ಸ೦ತೋಷಪ್ರವೃತ್ತಿಯ , 
in general ಸಾಮಾನ್ಯವಾಗಿ, ಸಾಧಾರಣ | ಸ್ನೇಹಪರ, ಒಗ್ಗುವ 
ವಾಗಿ, ಒಟ್ಟಿನಲ್ಲಿ 

| genius 1. 1 . ವಿಶಿಷ್ಟವಾದ ಬುದ್ಧಿವ , 
generalissimo n. ಪ್ರಧಾನ ಸೇನಾಧಿಪತಿ | ಅಸಾಮಾನ್ಯ ಪ್ರತಿಭಾಶಾಲಿ, 2. ಅಸಾಧಾರಣ 
generalization , ಸಾಧಾರಣೀಕರಣ 

ಪ್ರತಿಭೆ 
ಸಮಾನಾನ್ವಯ 

gerioCite 7, ಜನಹತ್ಯೆ , ವಂಶನಾಶ 
generalized adj. ಸಾಧಾರಣೀಕರಿಸಿದ . gentle adj. 1. ಕುಲೀನ, ಉತ್ತಮ ವಂಶದ, 
ಸಮಾನವಾಗಿ ಅನ್ವಯಿಸಿದ 

2 . ಮಾನ್ಯ , ಗೌರವಾರ್ಹ", ಸ೦ಭಾವಿತ, 
generally adv, ಸಾಮಾನ್ಯವಾಗಿ, ಒಟ್ಟಿನಲ್ಲಿ 

3. ಮೃದುಮನಸ್ಸಿನ, ಸೌಮ್ಯ , ವಿನೀತ, ಶಿಷ್ಟ 
generally speaking ಮಾಮೂಲು| 

gentleman 7, ಸದ್ವಂಶಸ್ಯ ಸಂಭಾವಿತ, ಯೋಗ್ಯ 
ಮಾತಿನಲ್ಲಿ , ಸರ್ವ ಸಾಧಾರಣವಾಗಿ, 

ವ್ಯಕ್ತಿ , ಸಭ್ಯವ್ಯಕ್ತಿ , ಉತ್ತಮ ವ್ಯವಹಾರವುಳ್ಳ 
ಸಾಮಾನ್ಯವಾಗಿ ಹೇಳುವುದಾದರೆ 

ಮಾನ್ಯ 
generate V. 1. ಶಕ್ತಿ ಬಲ, ಬೆಳಕು , ಇವುಗಳನ್ನು | 

gentlemen's agreement ಸಭ್ಯರ 
ಉ೦ಟುಮಾಡು, ಸೃಷ್ಟಿಸು, ಉತ್ಪಾದಿಸು , 

ಒಡಂಬಡಿಕೆ 
2 . ರಚಿಸು , ನಿರ್ಮಿಸು 

gentry n. ಸಜ್ಜನರು , ದೊಡ್ಡಮನುಷ್ಯರು , 
generation n. 1. ಸಂತಾನ, ಸ೦ತತಿ, 

- ಕುಲೀನರು, ಸಭ್ಯರು 
2 . ತಲೆಮಾರು, ಉತ್ಪಾದನೆ 

genuine adj, ವಾಸ್ತವಿಕ, ಶುದ್ಧ , ಸ್ವಚ್ಚ, ಅಸಲಾದ 
generative adj. 1. ಸಂತಾನೋತ್ಪತ್ತಿಯ, geo ಉಪಸರ್ಗ , ಭೂಮಿಗೆ ಸಂಬಂಧಿಸಿದ 

ಉತ್ಪಾದಕ, 2. ಉತ್ಪಾದನೆ ಮಾಡುವ geographical adj, ಭೌಗೋಳಿಕ 
generator n, ಉತ್ಪಾದಕ, ವಿದ್ಯುಚ್ಛಕ್ತಿಯನ್ನು geological adj, ಭೂ ವಿಜ್ಞಾನ ಸಂಬಂಧಿ 
ಉತ್ಪಾದಿಸುವ ಯಂತ್ರ , ಜನರೇಟರು 

ಯಾದ, ಭೂವೈಜ್ಞಾನಿಕ 
generic adj, ಜಾತಿವಿಶಿಷ್ಟವಾದ, ಜಾತಿವಾಚಕ , geological Survey ಭೂವಿಜ್ಞಾನ, ಭೂ 
ಜಾತ್ಯಾನ್ವಯದ, ಸಾಮಾನ್ಯ 

ಅವಲೋಕನ, ಪರಿಶೀಲನ, ಭೂಪರಿಶೀಲನೆ, 
generosity 1, ಉದಾರಗುಣ, ಔದಾಯ್ಯ 

ಭೂಮಿ ಸರೋಕ್ಷಣ 
generous adj, ಉದಾರ, ದೊಡಮನಸಿನ | geologist 7, ಭೂ ವಿಜ್ಞಾನಿ, ಭೂಗರ್ಭ ವಿಜ್ಞಾನಿ 
ವಿಶಾಲ ದೃಷ್ಟಿಯ 

geology , ಭೂ ವಿಜ್ಞಾನ, ಭೂಗರ್ಭಶಾಸ್ತ್ರ 
genesis 1. ಬೈಬಲ್ಲಿನ ಒಂದು ಭಾಗ, ಸೃಷ್ಟಿಕರ್ತ , geometry n. ಜ್ಯಾಮಿತಿ, ರೇಖಾಗಣಿತ 
ರಚನಾಕ್ರಮ , ಮೂಲ, ಉತ್ಪತ್ತಿ 

Geophysics n: ಭೂಭೌತಿಕ ವಿಜ್ಞಾನ 
genie n. ಭೂತಗಳು, ಪಿಶಾಚಿಗಳು, ಬೇತಾಳಗಳು geopolitics n ಭೂರಾಜ್ಯಶಾಸ್ತ್ರ 
genital adj. 1. ಜನಾಂಗಕ್ಕೆ ಸಂಬಂಧಿಸಿದ, 

geriatric adj, ವೃದ್ಧಾಪ್ಯಕ್ಕೆ ಸಂಬಂಧಿಸಿದ 
2 . ಸಂತಾನದ ಉತ್ಪತ್ತಿಯ 

geriatrician , ಮುಪ್ಪುಶಾಸ್ತ್ರಜ್ಞ, ವಾರ್ಧಕ್ಯ 
genetics n ತಳಿವಿಜ್ಞಾನ, ಅನುವಂಶೀಯ ಶಾಸ್ತ್ರ | 


ಶಾಸ್ತ್ರಜ್ಞ 


156 


gifted 


germ 


germ V, ಮೊಳಕೆಯಾಗು, ಅಂಕುರಿಸು 

get of 1. ತಪ್ಪಿಸಿಕೊಳ್ಳು, 2. ಗಾಡಿಯಿಂದ 

ಇಳಿ 
n, ಕೀಟಾಣು 

get over ಜಯಿಸು, ಗೆಲ್ಲು 
germanium _ n, ಕಾರ್ಬನ್ ಮತ್ತು ಸಿಲಿಕಾನು 

ಗಳನ್ನು ಹೋಲುವ ಒಂದು ಅರೆಲೋಹ, | _ get up 1. ಹಾಸಿಗೆಯಿಂದ ಏಳು , 
ಜರೇನಿಯಂ 

2. ಸಿದ್ದವಾಗು, 3, ಏರ್ಪಡಿಸು , 4 ತಿಳಿದು 
germicide n. ರೋಗಾಣುಹಾರಿ, ರೋಗಾಣು | ಕೊಳ್ಳು 
ನಾಶಕ 

geyser n. 1. ಬಿಸಿ ನೀರಿನ ಬುಗ್ಗೆ , 2. ನೀರನ್ನು 
germinate V. 1. ಚಿಗುರಿಡು ಕುಡಿಯೊಡೆ, 

ಬೇಗಕಾಯಿಸುವ ಸಾಧನ 
2. ಕುಡಿಯಿಡಿಸು, ಚಿಗುರಿಸು, ಉತ್ಪಾದಿಸು, | ghastly adj. ಭಯಂಕರ , ದೈಶಾಚಿಕ, ಕರಾಳ 
ಅಂಕುರಿಸು 

gherkin n, ಮಿಡಿಸೌತೆ, ಎಳೆಸೌತೆ, ಕಿರಿಸೌತೆ 
germination n. ಚಿಗುರುವುದು, ಮೊಳಕೆಯೊಡೆ 

ghetto n. 1. ಯೆಹೂದ್ಯರ ವಾಸ ಸ್ಥಳ, 2. ಅಲ್ಪ 
ಯುವಿಕೆ , ಉತ್ಪಾದನೆ, ಸಂವರ್ಧನೆ 

- ಸಂಖ್ಯಾತರ ವಾಸಸ್ಥಳ 
germ- Warfare ರೋಗಾಣು ಯುದ್ಧ | ghost n, ಪಿಶಾಚಿ, ದೆವ್ವ, ಉಪನಾಮ ( ಲೇಖಕನ) 
gerontology n. ವೃದ್ದಾಪ್ಯಶಾಸ್ತ್ರ 

lay the ghost ಪ್ರೇತವು ಕಾಣದಂತೆ 
gerrymander V. ಹಸ್ತಕ್ಷೇಪ ಮಾಡು, ಕೈವಾಡ | ಮಾಡು, ದೆವ್ವ ಬಿಡಿಸು 
ನಡೆಸು, ಮೋಸಮಾಡು 

| giant n. 1. ದೈತ್ಯ , ರಾಕ್ಷಸ, ಅಸುರ, 2. ಮಹಾ 
gesta - po n. ರಹಸ್ಯವಾದಪೋಲೀಸ್ ದಳ ಬಲಶಾಲಿ, 3. ದೊಡ್ಡಗಾತ್ರ 
gestation n. ಗರ್ಭಾವಾ, ಗರ್ಭಾವಸ್ಥೆ 

adj. 1. ಭಾರಿ, ರಾಕ್ಷಸೀ , 2. ಭಯಂಕರ, 
gestiendate V. ಅಭಿನಯದಮೂಲಕ | ಅತಿದೊಡ್ಡ 

ಸೂಚಿಸು , ಅಭಿನಯಿಸು, ಅಭಿನಯಿಸಿ | gaint wheel n. ರಾಕ್ಷಸಾಕಾರದ ತಿರುಗುಚಕ್ರ 
ತೋರಿಸು 

gibe V. ಅಣಕಿಸು, ಹಾಸ್ಯಮಾಡು, ಅವಹೇಳನ 
gesture n, ಅಭಿನಯ , ಇ೦ಗಿತಸೂಚನೆ , ಮಾಡು 
ಸೂಚನೆ, ಸನ್ನೆ , ಭಾವಾಭಿನಯ 

gibbon n ನೀಡುದೋಳಿನ ( ಗಿಬ್ಬನ್ ಎಂಬ 
get V. ತಡೆ, ತೆಗೆ, ಪಡೆಯು, ಹೊಂದು, ಗಳಿಸು | ಹೆಸರಿನ) ಕೋತಿ, ಭಾರತದ ದ್ವೀಪ 
get about, get abroad 1. ಅಡ್ಡಾಡು, 

ಸಮುದಾಯಗಳಲ್ಲಿ ಕಾಣುವನೀಡುದೋಳಿನ 
ಓಡಾಡು , 2 , ಹರಡು, ಪ್ರಚಾರಮಾಡು , | ಮಂಗ, ವಾನರ 
ಗಾಳಿವರ್ತಮಾನ ಹರಡು 

gibberishn. ಅರ್ಥವಾಗದ ಮಾತು, 
get along ಸಹವರ್ತಿಸು, ನಡೆ, ಹೋಗು, | ಅಶುದ್ಧವಾದ ಮಾತು 
ತೊಲಗು, ಮುಂದುವರಿಯು 

giddy adj. 1 . ತಲೆತಿರುಗುವ, ತಲೆಸುತ್ತುವ, ಕುಬ್ದ 
get at ತಿಳಿದುಕೊಳ್ಳು ಅರ್ಥಮಾಡಿಕೊಳ್ಳು | 

ಚಂಚಲ , 2 . ಮದಿಸಿದ, ಗರ್ವದ, ಅಹಂಕಾರದ 

ಚಂಚಲ, 2. ಮದಿಸಿದ, ಗರ್ವರ 
get away ಹೊರಟು ಹೋಗು, gift n. 1. ಕೊಡುಗೆ , ದಾನ, 2. ದಾನಮಾಡಿದ 
ತಪ್ಪಿಸಿಕೊಳ್ಳು, ತೊಲಗು 

ವಸ್ತು ಕಾಣಿಕೆ 
get it under way ದಾರಿಗೆತರು , gifted adj, ಪ್ರತಿಭಾಶಾಲಿಯಾದ, ಸ್ವಾಭಾವಿಕ 
ಕೆಲಸವಾಗುವಂತೆ ಮಾಡು 

ಪ್ರತಿಭೆಯ 


157 


gigantic 

glacial epoch 
gigantic adj. 1. ದೈತ್ಯಾಕಾರದ, ರಾಕ್ಷಸ | girdle V. ನಡುಪಟ್ಟಿ ಕಟ್ಟು, ಮೇಖಲೆ, ಒಡ್ಯಾಣ, 

ಪ್ರಮಾಣದ, ಅತಿದೊಡ್ಡ, ಮಹಾ, | ಕಟಿಬಂಧ 
2. ಭಯಂಕರವಾದ 

girdle V. ನಡುಪಟ್ಟಿ ಕಟ್ಟು, ಮೇಖಲೆಯನ್ನು ಧರಿಸು 
giggle V. ಕಿಲಕಿಲ ನಗು, ಅಸಭ್ಯವಾಗಿ ಕಿಸ ಕಿಸನೆ | girth n. ಜೇನುಪಟಿ, ಕುದುರೆಯ ಟಂಗು , 
ನಗು 

| ಸುತ್ತಳತೆ, ಸುತ್ತುಪಟ್ಟಿ 
gild V . 1.: ಚಿನ್ನದ ಮುಲಾಮು ಲೇಪಿಸು , | gist n ಸಾರ, ಸಾರಾಂಶ, ಸಂಗ್ರಹ, ತಿರುಳು, 
2. ಗಿಲೀಟು ಮಾಡು, ಅಲಂಕರಿಸು, ಥಳಿಕಿಸು | 

| ಮುಖ್ಯಾಂಶ 
gill n. ಜಲಚರಗಳ ಶ್ವಾಸಕಾಂಗ, ಜಲಪುಪ್ಪುಸ | give v. 1. ಕೊಡು, ನೀಡು, 2. ದಾನಮಾಡು 
gilt-edged security 1. ಅತ್ಯುತ್ತಮ ರಕ್ಷಣೆ, 

give and take ಕೊಡುಕೊಳ್ಳುಮಾಡು, 
ಶೇರು, ಠೇವಣಿ, ಆಸ್ತಿ ಇತ್ಯಾದಿ ಪ್ರಮಾಣ 

ಕೊಡು ಮತ್ತು ಸ್ವೀಕರಿಸು , ಕೊಡು ತಗೊ 
ಪತ್ರಗಳ ಭದ್ರತೆ, 2. ಉತ್ತಮ ರಕ್ಷಣಾ ಪತ್ರ 

ವ್ಯವಹಾರ 
gimmick n. ( ಗಮನ ಸೆಳೆಯುವ) ತಂತ್ರ , give a trial ಪರೀಕ್ಷಿಸು, ಒಂದು 
ಉಪಾಯ , ಯುಕ್ತಿ 

ಅವಕಾಶನೀಡು 
ginger n. 1. ಶುಂಠಿ, ಅಲ್ಲ , 2. ಹುಮ್ಮಸ್ಸು, 

give away ದಾನಮಾಡು, ಒಪ್ಪಿಸು, 
ಉತ್ಸಾಹ 

ಅರ್ಪಿಸು, ಪ್ರದಾನಮಾಡು, ಹಂಚು 
ginger group ಪಕ್ಷಗಳಲ್ಲಿ ನಿರ್ಧಾರಕ್ಕೆ givebattle ಜಗಳಮಾಡು, ಯುದ್ದಮಾಡು 
ಬಲವಂತ ಮಾಡುವ ಒಳಗುಂಪು, ತೀವ್ರಗಾಮಿ 

give final touches ಕೊನೆಭಾಗದ 
ಗುಂಪು 

ಮೆರುಗನ್ನು ಕೊಡು, ಅಲಂಕಾರವನ್ನು ಪೂರೈಸು, 
ginger (up) ಪ್ರೋತ್ಸಾಹಿಸು, ಉತ್ಸಾಹ ಅಂತಿಮ ರೂಪುಕೊಡು 
ವನ್ನುಂಟುಮಾಡು 

give round ಅವಕಾಶಮಾಡಿಕೊಡು 
gingerly adv, ಜೋಪಾನವಾಗಿ, ಎಚ್ಚರಿಕೆ 

give in ಬಿಟ್ಟುಕೊಡು, ಸೋಲೊಪ್ಪು, 
ಯಿಂದ 

ಶರಣಾಗು 
ginning n. ಹತ್ತಿಯ ಬೀಜವನ್ನು ಬೇರ್ಪಡಿಸು 

give one's self away ಗುಟ್ಟು 
gipsy (gypsy) ಅಲೆಮಾರಿಜನ 

ರಟ್ಟುಮಾಡು 
gird V. 1. ಸೊಂಟಪಟ್ಟಿ ಕಟ್ಟು, ಸಿದ್ದವಾಗಿ ನಿಲ್ಲು , give out ತಿಳಿಯಪಡಿಸು, ಸಾರು, ಪ್ರಕಟಿಸು, 
ನಡುಕಟ್ಟು, 2. ಗೇಲಿಮಾಡು, ಅಣಕಿಸು, ಕೆಣಕು 

ಬಿಟ್ಟುಕೊಡು, ಬಯಲುಮಾಡು 
_ n , ನಕಲಿ , ಹಾಸ್ಯ , ಜಾಲ , ಸುತ್ತುಕಟ್ಟು, give the lie to ಖಂಡಿಸು, ಅಸತ್ಯವೆಂದು 
ಸರಳುತಡೆ, ಹೆಣಿಗೆ, ಕಾರಿನ ಹಿಂಭಾಗದಲ್ಲಿ ತೋರಿಸಿಕೊಡು, ಅಬದ್ದವೆಂದು ಪ್ರಕಟಿಸು 
ಸಾಮಾನುಗಳಿಡುವ ಜಾಗ 

give up ತ್ಯಜಿಸು, ನಿರಾಶಹೊಂದು, 
gird up one's loins ಯಾವುದಾದರೂ ಬಿಟ್ಟುಕೊಡು 
ಕಾರಮಾಡಲು ಸರ್ವಸಿದ್ಧತೆಯನ್ನು 

_ give Way 1. ಹಿಮ್ಮೆಟ್ಟು, ಹಿಂದೆಗೆ, 
ಮಾಡಿಕೊಳ್ಳು, ನಡುಕಟ್ಟಿ ಸಿದ್ಧನಾಗು 

2 . ಕಿತ್ತು ಹೋಗು, ಕೂಸಿ, ಕುಗ್ಗು 
girle n. ನಡುಪಟ್ಟಿ, ಒಡ್ಯಾಣ, ಕಟಿಬಂಧ 

glacial epoch ಹಿಮಶಿಲಾಯುಗ, ನೀರ್ಗಲ್ಲ 

ಯುಗ. 


158 


gloat 


galcier 


glacier . ಹಿಮನದಿ, ನೀರ್ಗಲ್ಲ ನದಿ glasswool n, ಉಣ್ಣೆಯಂತೆ ನೆಯ್ದ ಪೊಟ್ಟಣ 

ಮತ್ತು ಗಾಜು ಸಾಧನ 
glad adj . ಸಂತೋಷಗೊಂಡ, ಗೆಲುವಿನ, | 
ಹರ್ಷದ, ಉಲ್ಲಾಸದ 

glakcoman, ಕಣ್ಣುಗಟ್ಟೆಗೆ ಬರುವ ಒಂದು 
gladden V, ಸಂತೋಷಪಡಿಸು, ಗೆಲವುಂಟು ಒತ್ತಡದರೋಗ 
ಮಾಡು 

glaze n ನುಣುಪಾದ ಹೊಸ ಲೇಪ, ಮೇರುಗು 
glade n. ಕಾಡಿನ ನಡುವೆ ಇರುವ ಬಯಲು | gleam V, ಮಿನುಗು, ಮಿಂಚು, ಹೊಳೆ 
ಪ್ರದೇಶ, ಬಯಲು ಹಾದಿ 

_ n, ಕಾಂತಿ, ಕಿರಣ , ಬೆಳಕು, ಮಿನುಗು 
gladrags n. ಸಂತೋಷಕೂಟಗಳಿಗೆ ಧರಿಸುವ | ( ಆಶಾಕಿರಣ) , ಜ್ಯೋತಿ 
ಬಣ್ಣದ ಉಡುಪು 

glean V, ಧಾನ್ಯವನ್ನು ಕೊಯ್ದು ಮಾಡಿದ ಮೇಲೆ 
glamour n. 1.ಮೋಹನ ಶಕ್ತಿ , ಮಹಾ * ಮಿಕ್ಕಿದ್ದನ್ನು ಆಯ್ದು ಕೊಳ್ಳು, ಅಕ್ಕಿ ಶೇಖರಿಸು 

ಆಕರ್ಷಣೆ, 2 . ಮಾಯೆ , ಇಂದ್ರಜಾಲ, | glee n, ಹಿಗು, ಉಲ್ಲಾಸ, ಹರ್ಷ 
3.ಕಟ್ಟು, 4 . ಮನಮೋಹಕ ಲಾವಣ್ಯ , - | 

| glih adj. 1. ನುಣುಪಾದ, ನಯವಾದ, 2. ಅಡೆ 
ಸೌಂದರ್ಯ 

ತಡೆ ಇಲ್ಲದ, ನಿರರ್ಗಳ, 3. ವಾರಡಂಬರದ 
glance V. 1. ದೃಷ್ಟಿಯನ್ನು ಬೀರು, ಕಣ್ಣು ಹಾಕು, 

glide v . 1. ವಿಮಾನದಲ್ಲಿ ಹಾರಾಡು, ಜಾರು, 
2. ದೃಷ್ಟಿಯನ್ನು ಹಾಯಿಸು 

2 . ಮಂದಗತಿಯಿಂದ ಮುಂದುವರಿ 
n. 1. ಅಸಾಂಗದೃಷ್ಟಿ , ಓರೆಗಣ್ಣು ನೋಟ, 

_ n . 1. ಜಾರುವಿಕೆ, ಸರಿತ, 2. ಧ್ವನಿಯನ್ನು 
ಕುಡಿನೋಟ, ಮಿಂಚುನೋಟ, ಮೆಲ್ನೋಟ, 

ಜಾರಿಸುವಿಕೆ 
2. ಮಿಂಚು, ಮಿನುಗು, ಸವರುನೋಟ 

glider n, ಎಂಜಿನ್ನು ಇಲ್ಲದೆ ಹಾರುವ ವಿಮಾನ, 
gland n. ಗ್ರಂಥಿ, ರಸಗ್ರಂಥಿ 

ಜಾರಿ ಹೋಗುವವನು 
glare V. 1. ದೃಷ್ಟಿಯಿಂದ ತೋರಿಸು, ದಿಟ್ಟಿಸಿ 
ನೋಡು, ಹೊಳೆಯುವ, ಕಣ್ಣುಕೋರೈಸು, | 

| glimmer V. ಕ್ಷೀಣವಾಗಿ ಮಿನುಗು 
2. ದುರು ದುರುನೆನೋಡು 

_ n, ನಸು ಹೊಳೆಯುವುದು, ನಸುಬೆಳಕು, 
n. 1. ದೃಷ್ಟಿ, 2. ಪ್ರಕಾಶ, ತೀವ್ರವಾದ | 

* ಸ್ಕೂಲಸೂಚನೆ, ಆಶಾಕಿರಣ , ಮಂಕಾಗಿ 
ಹೊಳಪು 

ಮಿನುಗು 
glaring adj . 1. ಥಳ ಥಳ ಹೊಳೆಯುವ, 

glimpse n, ಮಿಣುಕುನೋಟ, ನಸುನೋಟ, 
2. ಕಣ್ಣು ಕೋರೈಸುವ 

ಕ್ಷಣಿಕನೋಟ, ಕ್ಷಣಿಕ ದರ್ಶನ, ಮಿಂಚುನೋಟ 
glass n. ಗಾಜು, ಗಾಜಿನ ಪಾತ್ರಿ , ಕನ್ನಡಿ, ಗಾಜಿನ 

glint V, ಮಿಂಚಿಸು, ಬೆಳಕನ್ನು ಪ್ರತಿಭಲಿಸು 
ಹಲಗೆ (ಮೇಜಿಗೆ) 

glisten V, ಹೊಳೆ, ಪ್ರಕಾಶಿಸು , ಥಳಥಳಿಸು , 
glasses n, ಕನ್ನಡಕ, ಸುಲೋಚನ 

ಮಿನುಗು, ಮಿರುಗು 
glass house 1. ಗಾಜಿನ ಮನೆ, 2. ಎಳೆಯ 

| glitter V, ಮಿನುಗು, ಹೊಳೆ, ಪ್ರಕಾಶಿಸು, ಥಳ 
ಸಸಿಗಳನ್ನು , ಗಿಡಗಳನ್ನು ಬೆಳೆಸಲು ಶಾಖವನ್ನು 

ಥಳಿಸು 
ಕೃತಕವಾಗಿಡುವ ಮನೆ | 

n, ಮಿನುಗುವುದು, ಹೊಳೆಯುವುದು, 
glasSware n. ಗಾಜಿನ ಸಾಮಾನು 

ಹೊಳಪು, ಮಿಣುಕು 
gloat V. ಉಲ್ಲಾಸಪಡು, ಸಂತೋಷಿಸು 

೧. ಹಿಗ್ಗು, ಸಂಕ್ಷೇಪ, ಉಲ್ಲಾಸ 


159 


global 

go about 
global adj. ವಿಶ್ವವ್ಯಾಪಿಯಾದ, ಸಂಪೂರ್ಣ | glut V. ಕಂಠಪೂರ್ತಿ ತಿನ್ನಿಸು, ಗಿಡಿ ಕಟ್ಟಾರೆಯಾಗಿಸು, 
ವಾದ, ವಿಶ್ವಕ್ಕೆ ಸಂಬಂಧಿಸಿದ 

ಮಾರುಕಟ್ಟೆಯಲ್ಲಿ ಬೇಡಿಕೆಯ ಇಳಿತ . 
global war ಜಾಗತಿಕ ಯುದ್ದ, ವಿಶ್ವದ | n, ಸರಕು ಅತಿಯಾಗಿರುವಿಕೆ, ಅಗತ್ಯಮೀರಿದ 
ಯುದ್ಧ , ಮಹಾಯುದ್ಧ 

ದಾಸ್ತಾನು, ಮಿತಿಮೀರಿದ ಆಹಾರ ಸೇವನೆ, 
global warming ಬಿಸಿ ಭೂಮಿ, ವಿಶ್ವದ ಮಿತಿ ಮೀರಿದ ಸರಬರಾಜು 
ಭೂತಾಪ ಏರಿಕೆ 

glutton n, ಹೊಟ್ಟೆ ಬಾಕ, ತಿಂಡಿಪೋತ, ಪುಸ್ತಕ 
globe n. ಭೂಮಿ, ಗೋಳಾಕಾರ , ವಿಶ್ವ , 

ಪಿಶಾಚಿ 
ಪ್ರಪಂಚ 

gnash V, ಹಲ್ಲುಕಡಿ, ಹಲ್ಲು ಮಸೆ,ಕೋಪದಿಂದ 
globe-trotter ಪ್ರಪಂಚ ಪರ್ಯಟನ | ಕಿಡಿಯಾಗು 
ಮಾಡುವವನು 

gnaw V. ಕಡಿ, ಕುರುಕು, ಕೊರೆ, ಅಗೆದುಹಾಕು, 
globular adj, ಗೋಳಾಕಾರದ, ಗುಂಡಗಿರುವ 

| ಕಡಿದುಹಾಕು 
globule n. ಚಿಕ್ಕಗೋಳ ( ನೀರ ಹನಿ, ರಕ ಹನಿ, | go V. ಹೋಗು, ಗಮಿಸು, ಪ್ರಯೋಗಮಾಡು 
ಗುಳಿಗೆ ಇತ್ಯಾದಿ) 

n, ಹೋಗುವುದು, ಗಮನ 
gloom n ಮಂಕು, ವಿಷಣ್ಣತೆ, ಖಿನ್ನತೆ, ಕತ್ತಲೆ, | go about V. ( ಕೆಲಸದಲ್ಲಿ) ಉದ್ಯುಕ್ತನಾಗಿರು, 
ನಿರಾಶೆ 

ತೊಡಗಿರು, ಅಲೆದಾಡು, ಪ್ರಯಾಣಮಾಡು, 
gloomy adj, ಮಂಕಾದ, ಖಿನ್ನ , ಬೆಳಕಿಲ್ಲದ, ಪ್ರಚಾರಗೊಳ್ಳು 
ನಿರಾಶೆಯ , ಕತ್ತಲೆ ಕವಿದ 

go along way ಪರಿಣಾಮ ಬೀರು 
glorify V. ಕೀರ್ತಿಸು, ಮಹಿಮೆಗೊಳಿಸು, ಸ್ತುತಿಸು, go in for ಕೊಳ್ಳು, ಇಟ್ಟುಕೊಳ್ಳು, 
ಹೊಗಳು , ದಿವ್ಯತೆ ನೀಡು 

ಹೊಂದಿರು, ಕೈಕೊಳ್ಳು 
glorious adj, ವಿಖ್ಯಾತ, ಮಹಿಮಾವಂತ, go of 1.ಮೂರ್ಚೆ ಹೊಂದು, 2. ವ್ಯಾಪಾರ 

ಸುಪ್ರಸಿದ್ದ , ವೈಭವಶಾಲಿ, ಮಹಿಮಾನ್ವಿತ , ವಾಗು, ಖರ್ಚಾಗು, 3, ರಂಗ ಸ್ಥಳದಿಂದ 
ಗೌರವಶಾಲಿ 

ನಿಷ್ಕಮಿಸು, ನಿಯಂತ್ರಣ ತಪ್ಪು 
glory V. ಹಿಗ್ಗು, ಉಬ್ಬು, ಹೇಮ್ಮೆಪಡು 

go on ಮುಂದುವರಿ, ಬಿಡದೆ ನಡೆಸು 
_ n, ಕೀರ್ತಿ, ಯಶಸ್ಸು , ಮಹಿಮೆ , ಗೌರವ, go out 1. ಆರಿಹೋಗು, 2 . ಹೊರಕ್ಕೆ 
ವೈಭವ 

ಹೋಗು, 3. ಸರ್ಕಾರ ಬೀಳು 
glossary n ಶಬ್ದಕೋಶ, ಕ್ಲಿಷ್ಟಶಬ್ದಾರ್ಥಕೋಶ, go out of the away ದಾರಿಬಿಡು, ಸರಿ, 

ಲಘು ಶಬ್ದಕೋಶಟಿಪ್ಪಣಿಗಳ ಸಂಕಲನ, ಪಾರಿ ಜರುಗು, ಮಿತಿಮೀರಿ, ನಿಯಮ ಸಡಲಿಸಿ 
ಭಾಷಿಕ ಕ್ಲಿಷ್ಟ ಪದಗಳ ಸಂಗ್ರಹ 

go over ಪರಿಶೀಲಿಸು, ತಪಾಸುಮಾಡು, 
glow V. ಪ್ರಕಾಶಿಸು, ಕಾಂತಿಹೊಂದು, ಹೊಳೆ ಪಕ್ಷಾಂತರ ಮಾಡು, ಒಂದು ಧರ್ಮಬಿಟ್ಟು 
n, ಪ್ರಕಾಶ, ಕಾಂತಿ, ಹೊಳಪು 

ಬೇರೆಯದಕ್ಕೆ ಸೇರು 
glue V . ಅಂಟಿಕೊಳ್ಳು, ಹೊಂದಿಕೊಳ್ಳು, 

go slow ನಿಧಾನಿಸು, ಉದ್ದೇಶ 
ಒಂದಾಗಿರು 

ಪೂರ್ವಕವಾಗಿ ತಡಮಾಡು 

go through ವಿವರವಾಗಿ ಚರ್ಚಿಸು, 
n , ಅಂಟು, ಗೋಂದು, ಗಮ್ಮು , ಮರವಜ್ರ 

ಪರಿಶೀಲಿಸು 


160 


gorge 


goad 


go to law ನ್ಯಾಯಾಲಯಕ್ಕೆ ಅರ್ಜಿಸಲ್ಲಿಸು good humour ಸ್ನೇಹಪರತೆ, ಉಲ್ಲಾಸ 
go to pieces 1, ಒಡೆದು ಚೂರು ಪ್ರಕೃತಿ, ಪ್ರಸನ್ನತೆ 
ಚೂರಾಗು, 2. ಸಂಪೂರ್ಣ ನಾಶವಾಗು good -nature ಒಳ್ಳೆಯ ಸ್ವಭಾವ, ಸೌಜನ್ಯ 
go without saying ಅದನ್ನು ವಿವರಿಸ | good- office n, ಸೇವೆ, ದಯ , ಕೃತಿ, ಸ್ಥಾನಬಲ, 
ಬೇಕಾಗಿಲ್ಲ 

ಮಧ್ಯವರ್ತಿತ್ವ 
goad V .ಕೋಲಿನಿಂದ ತಿವಿ , ಅಂಕುಶದಿಂದ ಚುಚ್ಚು | goods n ಸಾಮಾನುಗಳು , ವಸ್ತುಗಳು , 
ಉದ್ರೇಕಿಸು, ಪ್ರಚೋದಿಸು, ಹುರಿದುಂಬಿಸು ಪದಾರ್ಥಗಳು, ಸರಕುಗಳು 

n. 1. ಅಂಕುಶ, ತಿವಿಗೋಲು, 2 .ಚೋದಕ goods clerk ಸಾಮಾನಿನ ಲೆಕ್ಕಮಾಡುವ 
ಸಾಧನ 

ಗುಮಾಸ್ಕ , ಸರಕು ವ್ಯವಹಾರ ನಿರ್ವಾಹಕ 
goal n. 1. ಗುರಿ, ಲಕ್ಷ್ಯ , 2. ಗಮ್ಯಸ್ಥಾನ, ಗೋಲು 

ಗುಮಾಸ್ತ್ರ 
god n. 1. ದೇವರು, ದೇವತೆ, 2 . ದೇವಗ್ರಹ 

goods locomotive ಗೂಡು ರೈಲು, 

ಸಾಮಾನು ಸಾಗಣೆಯ ರೈಲು 
goddess n. ದೇವತೆ , ಸ್ತ್ರೀ ದೇವತೆ 

goods shed ಗೂಡು ಪಡ್ಡು , ಸರಕು 
godown n. ಉಗ್ರಾಣ, ಕೊಠಿ, ಮಳಿಗೆ , 

ಇಡುವಕೊಠಡಿ 
ಗುದಾಮು 

goods tarif ಸರಕು ಮೇಲಿನ ಸುಂಕ, ಸರಕು 
god- father n. 1 . ಧರ್ಮ ಪಿತ (ಕ್ರೈಸ್ತಮತ) 

ಸಾಗಾಣಿಕೆಯ ದರಗಳ ಪಟ್ಟಿ 
2 . ನಾಮದಾತ, 3. ಹಿತಸಾಧಕ, ಪೋಷಕ 

goods traffic ಸರಕು ರವಾನೆ 
god-speed n. ಶುಭ, ಯಶಸ್ಸು , ದೇವರ 
ದಯೆಯಿಂದ ಯಶಸ್ವಿಯಾಗು , ದೇವರು 

goods train ಗೂಡು ರೈಲು, ಸರಕು 
ರಕ್ಷಿಸಲಿ, ಆಗಗೊಡಲಿ 

ಸಾಗಿಸುವ ರೈಲು 
gold n. ಚಿನ್ನ, ಸುವರ್ಣ , ಬಂಗಾರ 

good will n ಸದ್ಭಾವನೆ, ವಿಶ್ವಾಸ, ಸಮ್ಮತಿ, ಆಸ್ತಿ , 
adj, ಬಂಗಾರದಂಥ, ಚಿನ್ನದಂಥ 

ವ್ಯಾಪಾರ, ವಹಿವಾಟಿನ ವರ್ಗಾವಣೆಯ ಹಕ್ಕು 
golden adj, ಬಂಗಾರ ಬಣ್ಣದ, ಬಂಗಾರದಿಂದ 

good will mission ಸದ್ಭಾವನಾ 
ಮಾಡಿದ 

ನಿಯೋಗ 
golden jubilee ಸುವರ್ಣ ಮಹೋತ್ಸವ 

good will visit ಸದ್ಭಾವನಾ ಭೇಟಿ 
golden mean ಸುವರ್ಣ ಮಧ್ವಮಾರ್ಗ , | 

| gordian- knot n. ಕಗ್ಗಂಟು, ಬಿಡಿಸಲಾರದ 
ಉತ್ತಮ ಮಾರ್ಗ , ಉಪಾಯ 

ಗಂಟು, ಕಠಿಣವಾದ ಸಮಸ್ಯೆ 
golden opportunity ಸುವರ್ಣಾವಕಾಶ | gore V. ಮೂಲೆಮೂಲೆಯ ತುಂಡು ಬಟ್ಟೆಯನ್ನು 
ಅಮೂಲ್ಯ ಅವಕಾಶ 

ಇಟ್ಟು ಹೊಲಿ 
good n. ಒಳ್ಳೆಯದು, ಹಿತವಾದುದು 

n, 1. ಮಮ್ಮಲೆಯ ತುಂಡು, 2. ಚೆಲ್ಲಿ 
adj, ಒಳ್ಳೆಯ, ಶ್ರೇಷ್ಠವಾದ, ಚೆನ್ನಾದ, | 

ಗಡ್ಡೆ ಕಟ್ಟಿದ ರಕ್ತ ಹೆಪ್ಪುಗಟ್ಟಿದ ರಕ್ತ 
ಉಚಿತ, ಯೋಗ್ಯ, ಹಿತಕರ 

gorge n. 1. ಹಿಂಬಾಗಿಲು, 2. ಬೆಟ್ಟಗಳ ನಡುವಣ 
good-faith n, ನಂಬಿಕೆ , ಸದುದ್ದೇಶ 

ಕಮರಿ, ಒಳಗಂಟಲು, ಮಿತಿಮೀರಿ ತಿನ್ನು , 
ಅವಸರದಿಂದ ನುಂಗು 


161 


gorgeous 


gradient 


gorgeous adj. 1. ಬಹುಕ್ರಾಂತಿಯ , | grab V, ಆಕ್ರಮಿಸು, ಅಪಹರಿಸು, ಸ್ವಾಧೀನ 

2. ವೈಭವದ, ಆಡಂಬರದ, ಬೆರಗುಗೊಳಿಸುವ, ಪಡಿಸಿಕೊಳ್ಳು, ಕಸಿದುಕೊಳ್ಳು, ಸೆಳೆದುಕೊಳ್ಳು 
3. ಪುಷ್ಕಳವಾದ, ಹಿತವಾದ 

ಬಲವಂತವಾಗಿ ಕಿತ್ತುಕೊಳ್ಳು 
gory adj, ರಕ್ತ ಚೆಲ್ಲಿದ, ನೆತ್ತರಲ್ಲಿ ಅದ್ದಿದ grabble V. ತಡಕಾಡು, ತಡವು, ಹುಡುಕು 
gospel n: ಸುವಾರ್ತೆ, ಏಸುವಿನ ಜೀವನದ grace V . ಅಲಂಕರಿಸು, ಅಂದಗೊಳಿಸು , 
ದಾಖಲೆ 

ಅನುಗ್ರಹಿಸು,ಶೋಭಿಸುವಂತೆ ಮಾಡು, 
gossip V. ಹರಟೆ ಹೊಡೆ, ಜೊಳ್ಳು, ಹರಟೆಕೊಚ್ಚು 

ಗೌರವ ಕೊಡು 
_ n . ಗಾಳಿಮಾತು, ಗೊಡ್ಡು ಹರಟೆ, | _ n. 1. ನಡಗೆಯ ಠೀವಿ, 2. ಔಚಿತ್ಯ , ರಮ್ಯತೆ, 
ಸಲಿಗೆಯ ಅಸ್ತವ್ಯಕ್ಕಿ ಗೆಳತಿ ,ಗೊಡ್ಡು ಹರಟುವ 

ಚಿತ್ತಾಕರ್ಷಣೆ, ಅನುಗ್ರಹ, 3. ಅಕರ್ಷಕ 

ಲಕ್ಷಣ, 4. ದೇವರ ಕೃಪೆ 
gout n, ಸಂಧಿವಾತ, ಗೌಟ್ರೋಗ,ಕೀಲುಗಳು | graceful adj. ಸುಂದರವಾದ, ಹಿತವಾದ, 
ಊದಿಕೆರಳುವ ರೋಗ 

ಔಚಿತ್ಯಪೂರ್ಣ, ವಿನಯಶೀಲ, ಆಕರ್ಷಕ 
govern V, ಆಳು , ಅಧಿಕಾರವನ್ನು ನಡೆಸು , 

ವಾದ, ಸುಲಲಿತವಾದ 
ನಿರ್ವಹಿಸು 

graceless adj. 1. ನೀತಿಗೆಟ್ಟ, ರೀತಿ ಗೆಟ್ಟ , 

ಮರ್ಯಾದೆ ಇಲ್ಲದ, ನಯನಾಜೂಕಿಲ್ಲದ, 
governing- body n. ಆಡಳಿತ ಮಂಡಳಿ 

ಒರಟು, 2.ಸೊಬಗಿಲ್ಲದ, ಸುಂದರವಲ್ಲದ 
government n . 5350 

gracious adj. 1. ಸಂತೋಷದಾಯಕ, 
government established by law 

2 . ದಯಾಯುಕ್ತ , ವಿನಯ ಶೀಲ, ಹಿತಕರ , 
ನ್ಯಾಯಬದ್ದ ಪ್ರಭುತ್ವ , ಕಾನೂನಿನಂತೆ ಸ್ಥಾಪಿತ | 

ಕೃಪಾಳು, 3. ಮರ್ಯಾದೆಯ , ಗೌರವದ 
ಸರ್ಕಾರ 

graciously adv, ಸುಂದರವಾಗಿ, ಮರ್ಯಾದೆ 
government machinery ಸರ್ಕಾರದ 

ಯಿಂದ, ವಿನಯದಿಂದ, ಘನತೆಯಿಂದ, 
ಕಾರ್ಯನಿರ್ವಹಣಾ ಸಾಧನ ಮಾರ್ಗ , 

ಗೌರವಹಿತ, ಸ್ನೇಹಯುತ ವಾಗಿ 
ಆಡಳಿತ ಯಂತ್ರ 

gradation n . ಶ್ರೇಣೀಕರಣ , ದರ್ಜೆಮಾಡುವಿಕೆ , 
government security ಸರ್ಕಾರಿ ಸಾಲ ಪತ್ರ , 

ಗುಂಪಾಗಿ ವಿಂಗಡಿಸುವಿಕೆ 
ಸರ್ಕಾರಿ ಭದ್ರತೆ 

grade V. ವರ್ಗೀಕರಿಸು, ವಿಂಗಡಿಸು, ದರ್ಜೆಗಳಾಗಿ 
government service ಸರ್ಕಾರಿ ಸೇವೆ, 

ಮಾಡು 
ಸರ್ಕಾರಿ ನೌಕರಿ 

n, ದರ್ಜೆ , ವರ್ಗ ,ಶ್ರೇಣಿ, ಸ್ಥಾನಮಾನ, 
governmental adj. ಸರ್ಕಾರಕ್ಕೆ ಸಂಬಂಧಿಸಿದ, 

ಯೋಗ್ಯತೆ | 
ಸರ್ಕಾರಿ 

adj, ದರ್ಜೆಗೆ ಸಂಬಂಧಿಸಿದ, ದರ್ಜೆಯ , 
governor designate ನಿಯೋಜಿತ | 

ವರ್ಗದ, ಅಂತಸ್ತಿನ, ಮಟ್ಟದ 
ರಾಜ್ಯಪಾಲ. 

gradient n ಇಳಿಜಾರು, ಓಟ, ರಸ್ತೆಯ ಏರು 
gown n, ಅಧಿಕಾರ ಸೂಚಕ ಕವಚ, ಗೌನು, 

ಮತ್ತು ಇಳಿಜಾರು, ಇಳಿಜಾರಿನ ಪ್ರಮಾಣ, 
ನಿಲುವಂಗಿ 

ಇಳುಕಲಿನ ಪ್ರಮಾಣ 


162 


ON 


gratify 
grading 
grading n, ದರ್ಜೆಮಾಡುವಿಕೆ, ಗುಂಪುಗಳಾಗಿ | grant V, ನೀಡು, ಪೂರೈಸು, ಅನುದಾನಮಾಡು, 

ವಿಂಗಡಿಸುವಿಕೆ, ಶ್ರೇಣೀಕರಣ, ವರ್ಗೀಕರಣ, ಕರುಣಿಸು , ಅನುಗ್ರಹಿಸು, ಮಾನ್ಯಮಾಡು, 
ಅರ್ಹತೆಯ ಆಧಾರದ ಮೇಲೆಶ್ರೇಣಿಗಳಾಗಿ ಅನುಮತಿಕೊಡು 
ಮಾಡುವಿಕೆ 

n, 1. ಸರ್ಕಾರದ ಅನುದಾನ, ದತ್ತಿ , 
gradual adj. ಕ್ರಮವಾದ, ಹಂತ ಹಂತವಾದ, ಕೊಡುಗೆ, ಸಹಾಯಧನ, ದಾನ, 2 . ಪೂರೈಕೆ, 
ಕ್ರಮಾಗತ, ನಿಧಾನದ, ಕ್ರಮೇಣ 

ನೀಡಿಕೆ 
gradually adv. ಕಾಲಕ್ರಮದಲ್ಲಿ ನಿಧಾನವಾಗಿ, grant -in - aid ಆರ್ಥಿಕ ಸಹಾಯ , 
ಕ್ರಮೇಣ 

ಅನುದಾನ, ಸಹಾಯಧನ 
graduate V , ವಿದ್ಯಾಲಯದ ಪದವಿಯನ್ನು ಪಡೆ, take for granted ಅಂಗೀಕರಿಸು , 
ಪದವೀಧರನಾಗು 

ಭಾವಿಸು, ಅನುಮತಿಸಲಾಗಿದೆ, ಒಪ್ಪಲಾಗಿದೆ, 
೧. ಪದವೀಧರ, ಸ್ನಾತಕ | 

ಕೊಡಲಾಗಿದೆ ಎಂದು ಭಾವಿಸು 
graft v. 1. ಕಸಿಮಾಡು, ಕಸಿಕಟ್ಟು, ನ್ಯಾಯ ವಿರುದ್ದ | graph n. ( ಗಣಿತದಲ್ಲಿ) ರೇಖಾಚಿತ್ರ 
ಸಂಪಾದಿಸು 

graphic adj . 1. ರೇಖನದ, 2 . ವರ್ಣಚಿತ್ರದ, 
_ n. 1 . ಕಸಿ, ಕಸಿಗೊಂಬೆ, 2 . ಲಂಚ, | 

3. ಬರಹದ, ಕೆತ್ತನೆಯ , ಕೊರೆದ, ಕಣ್ಣಿಗೆ 
ದುರಾಚಾರ, ಅಕ್ರಮಲಾಭ, ನ್ಯಾಯ ವಿರೋಧಿ 

ಕಟ್ಟಿದಂತಹ 
ಸಂಪಾದನೆ 

graphite n. ಕಾರ್ಬನ್ನಿನ ಮೃದುವಾದ ರೂಪ, 
grafting n. ಕಸಿಮಾಡುವಕಾರ್ಯ 

ಬರಹದ ಸೀಸ 
grain n. ಕಾಳು , ಧಾನ್ಯ, ಬೀಜ, ಲವಲೇಶ, ತೂಕದ _ grapple ( with) ಹಿಡಿದೆಳೆದಾಡುವುದು, 
ಕನಿಷ್ಠಮಾನ | 

ಭದ್ರವಾಗಿ ಹಿಡಿ, ಮೈಮೇಲೆಬೀಳು, ಸಾಧಿಸು 
grain dealer ಕಿರಾಣಿ ವ್ಯಾಪಾರಿ, ದಿನಸಿ | grasp V. 1. ಭದ್ರವಾಗಿ ಹಿಡಿ, 2. ಆತುರದಲ್ಲಿ 
ವ್ಯಾಪಾರಿ 

ಹಿಡಿ, ಗ್ರಹಿಸು, ಹಿಡಿತ ಸಾಧಿಸು 
grain market ದಿನಸಿ ಮಾರುಕಟ್ಟೆ, ಧಾನ್ಯದ | 

n. 1. ಆತುರದಲ್ಲಿ ಹಿಡಿದುಕೊಳ್ಳುವುದು, 
ಮಾರುಕಟ್ಟೆ 

2. ಭದ್ರವಾಗಿ ಬಿಗಿಯಾಗಿ ಹಿಡಿದಿದು, ಹಿಡಿತ, 
grammar n. ವ್ಯಾಕರಣ 

ಗ್ರಹಿಕೆ, ಗ್ರಹಿಸುವುದು 
granary n. ಧಾನ್ಯಾಗಾರ, ಕಣಜ 

grate V. ತುರಿಮಾಡು, ಅರದಿಂದ ಉಜ್ಜಿ ಸಣ್ಣ 

ಕಣಗಳನ್ನಾಗಿ ಮಾಡು 
grand adj. 1. ಅತ್ಯಂತ ಮೇಲ್ಕರಗತಿಯ , 
ಮಹಾನ್ ಚಿತ್ತಾಕರ್ಷಕ, 2. ವೈಭವಯುಕ್ತ, 

n. ಜಾಲರಿ, ಸರಳುಗಳ ಚೌಕಟ್ಟು 
3. ಸಾವಿರ 

grateful adj, ಕೃತಜ್ಞತೆಯನ್ನು ಹೊಂದಿರು, ಕೃತಜ್ಞ 
grandeur n, ವೈಭವ, ಔನ್ನತ್ಯ , ಹಿರಿಮೆ , gratification n. 1. ತೃಪ್ತಿ, 2. ಲಂಚ, ಸಂತೋಷ , 
ಧೀರೋದಾತ್ತತೆ, ಮಹೋನ್ನತಿ, ಉದಾತ್ತತೆ, ಪ್ರತಿಫಲ, ಬಹುಮಾನ 

gratify V. ಪ್ರತಿಫಲ ನೀಡು, ಸಂಭಾವನೆಕೊಡು, 
grandiose adj, ಮಹತ್ತಾಗಿ ಕಾಣುವ, ಮಹಾನ್ ಲಂಚ ಕೊಡು, ಬಹುಮಾನ ನೀಡು, 

ಉದ್ದೇಶದ, ಮಹತ್ ಪ್ರಭೆಯ , ಅಡಂಬರದ, ತೃಪ್ತಿಪಡಿಸು 
ದೊಡ್ಡದಾಗಿ ಕಾಣುವ, ವೈಭವಯುತವಾಗಿ | grating ಗೀರುಮಾಡು 
ತೋರುವ 


ಮಹತ್ವ 


163 


gratis 

grime 
gratis adj , ಪುಕ್ಕಟ್ಟೆ, ಬಿಟ್ಟಿ , ಮುಫತ್ತಾಗಿ, green n. 1. ಹಸಿರು ಬಣ್ಣ 2. ಹೊಸದು, ಹಸಿ 
ಧರ್ಮಾರ್ಥವಾಗಿ 

ಹುಲ್ಲು, 3. ಪೈರುತಟ್ಟೆ , 4. ಪರಿಸರವಾದಿ 
gratitude n. ಕೃತಜ್ಞತೆ,ಉಪಕಾರ ಸ್ಮರಣೆ - adj. 1. ಹಸಿರಾದ, ಪೈರು ಬೆಳೆದಿರುವ, 
gratuitous adj . 1. ಸಂಪಾದಿಸದೆ , | ಸೊಪ್ಪು ಬೆಳೆದಿರುವ, ಹಚ್ಚನೆಯ , 2. ಎಳಸಾದ, 

ಗಳಿಸದೆ, ಉಚಿತವಾಗಿ ಬಂದ, ನಿರ್ನಿಮಿತ | 3. ಅನುಭವವಿಲ್ಲದ 
ಬಿಟ್ಟಿಯಾಗಿ ಬಂದ, 2. ಅಕಾರಣವಾದ, | green manure ಹಸಿಗೊಬ್ಬರ, ಸೊಪ್ಪಿನ 
ನಿಷ್ಕಾರಣವಾದ 

ಗೊಬ್ಬರ 
gratuity n ಉಪದಾನ, ಗ್ರಾಚ್ಯುಯಿಟಿ, ವಿಶ್ರಾಂತಿ | greet V. ಕುಶಲ ಪ್ರಶ್ನೆಮಾಡು, ಸ್ವಾಗತಿಸು, 

ಕೊಡುಗೆ , ಪ್ರೋತ್ಸಾಹಧನ, ಉಪಕಾರ ಧನ | ಎದುರುಗೊಳ್ಳು, ಅಭಿನಂದಿಸು , ನಮಸ್ಕರಿಸಿ 
grave n, ಸಮಾಧಿ, ಗೋರಿ 

ಬರಮಾಡು, ಜಯಕಾರ ಹಾಕು 
adj, ಗಂಭೀರವಾದ, ಮಹತಾದ, | greeting ಗಿ. ಶುಭಾಶಯ 
ಘನವಾದ, ತೀವ್ರವಾದ, ಬಿಕ್ಕಟ್ಟಾದ, | grenade n. ಕೈಬಾಂಬು,ಕೋವಿಯಿಂದ ಹಾರಿಸ 
ಗುರುತರ , ವಿಷಮ 

ಬಹುದಾದ ಗುಂಡು, ಸಿಡಿಗುಂಡು 
gravel n. ಗಾರೆ, ಗರಸು 

grenadier n, ಕೈಬಾಂಬು ಎಸೆಯುವ ಸೈನಿಕ, 
gravity n. 1. ಘನತೆ, ಗಾಂಭೀರ್ಯ , ಮಹತ್ವ, * ಇಂಗ್ಲೆಂಡಿನ ಅರಮನೆಯ ಸೈನ್ಯದ ಮೊದಲ ದಳ 

2. ಗುರುತ್ವ , ತೂಕ, ಭಾರ, 3. ಪ್ರಾಧಾನ್ಯ , | grey adj, ಬೂದುಬಣ್ಣದ, ಮಬ್ಬು, ಮಸುಕಾದ, 
ಪ್ರಾಮುಖ್ಯ 

ಉತ್ಸಾಹವಿಲ್ಲದ 
graze V. ಮೇಯು, ಹುಲ್ಲುಮೇಯು, | grid 1. ಸರಳಗಳಿಂದ ಮಾಡಿದ ರಕ್ಷಣೆಯ 
ಮೇಯಿಸು, ಮೇಯುತ್ತಹೋಗು 

ಚೌಕಟ್ಟು, ಹೆಣಿಗೆ, 2. ವಾಹಕ ತಂತಿಗಳ ಬಲೆ, 
n, ಬಯಲು, ಬೆಳೆಯುತ್ತಿರುವ ಹುಲ್ಲು 

ಜಾಲ 
ಗೋಮಾಳ, ಹುಲ್ಲುಗಾವಲು 

grief n, ದುಃಖ , ಸಂತಾಪ, ವ್ಯಥೆ 
grease V. ಜಿಡ್ಡನ್ನು ಸವರು, ಗ್ರೀಸು ಹಾಕು, | grievance n, ಸಂಕಟ, ಪೀಡೆ, ಬೇಗುದಿ, 

ಕೊಬ್ಬನ್ನು ಹಚ್ಚು, ಬೆಣ್ಣೆಹಚ್ಚು, ಕೈಬಿಸಿ ಮಾಡು, |( ಅನ್ಯಾಯದ ಭಾದನೆ, ಅತೃಪ್ತಿ , ಅಸಮಾಧಾನದ 
ಲಂಚ ನೀಡು 

ಕಾರಣ, ದೂರು 
n , ಕೊಬ್ಬು, ಚರಬಿ , ಗ್ರೀಸು, ಮೇದಸ್ಸು | grieve V, ದುಃಖಪಡು, ಸ೦ಕಟಪಡು, 
great adj, ಅಸಾಧಾರಣ , ಮಾನ್ಯ , ದೊಡ್ಡ, ಸಂತಾಪಿಸು, ಕೊರಗು, ಕೊರಗಿಸು 

ಮಹಾನ್ , ಉನ್ನತ, ಸಂಭಾವಿತ, ಪ್ರಮುಖ, | grievous adj, ಕೆಡುಕುಮಾಡುವ, ವಿಪತ್ತು 
ಪ್ರಸಿದ್ಧ 

ತರುವ, ಅತಿಕಷ್ಟದ, ವಿಪತ್ತಿನ,ಘೋರ 
greatness n ಹಿರಿಮೆ, ಔನ್ನತ್ಯ , ಘನತೆ, | grillv, ಕೆಂಡದ ಮೇಲೆಸುಡು, ಪ್ರಶ್ನಿಸಿ ಹಿಂಸೆಕೊಡು 
ಮಹತ್ವ 

_ n. ಜಾಲರಿ, ಕಂಬಿ 
greed n, ದುರಾಸೆ, ಅತಿ ಆಸೆ, ಲೋಭ grim adj, ಕಠಿಣ , ಕೂರ, ನಿರ್ದಯ , ಉಗ್ರ , 
greedy adj. 1. ಅತಿ ಆಸೆಯ , 2. ಅತಿ ಹಸಿವಿನ, * ಘೋರ, ಕರಾಳ 
ಲೋಭಿ, ಹೊಟ್ಟೆಬಾಕ 

grime n, ಇಲ್ಲಣ, ಮಸಿ, ಕೊಳೆ 


164 


grive 


grimness 


_ grimness n. ಕಠಿಣತೆ, ಕೌರ್, ಕರಾಳತೆ, | gross adj. 1. ಸಮಸ್ತ, ಒಟ್ಟು, 2. ನಿಬಿಡತೆ, 
ಕಠೋರತೆ 

ಸಾಮಾನ್ಯವಾಗಿ, ಸ್ಕೂಲವಾಗಿ, ಒಟ್ಟಿನಲ್ಲಿ 12 

ಡಜನ್ 
grin V. ಹಲ್ಲುಕಿರಿ, ಹಣ್ಣು ಬಿಡು, ಸಹಿಸು, 
* ಹಲ್ಲುಕಿರಿದು ವ್ಯಕ್ತಪಡಿಸು, ಸೂಚಿಸು 

gross income ಒಟ್ಟು ಗಳಿಕೆ 
n, ಹಲ್ಲು ಕಿರಿತ 

gross negligence ಅತಿ ನಿರ್ಲಕ್ಷ್ಯ 
grind V. 1. ಅರೆ, 2 , ಬೀಸು, 3, ರುಬ್ಬು, 

ಮಹಾ ಕರ್ತವ್ಯ ಲೋಪ 
4. ಸಾಣೆ ಹಿಡು, 5, ಹಿಂಸಿಸು, 6, ದಬ್ಬಾಳಿಕೆ gross revenue ಒಟ್ಟು ರಾಜಾದಾಯ 
ನಡೆಸು 

gross value ಒಟ್ಟು ಮೌಲ್ಯ 
grinder . ಅರೆಯುವ ಯಂತ್ರ , ರುಬ್ಬುಗಲ್ಲು | grotesque adj, ವಿಪರೀತವಾದ, ಅಸಾಭಾವಿಕ, 
ದವಡೆ ಹಲ್ಲು 

ಅಸಂಬದ್ಧ , ಅತಿ ವಿಚಿತ್ರ , ವಿಕಟ, ವಕ್ರ 
grinding machine ರುಬ್ಬುವ ಯಂತ್ರ , ವಕ್ರವಾದ, ವಿಜಾತೀಯ 
ರುಬ್ಬುಗ 

ground V. ನೆಲಕ್ಕಿಳಿಸು, ವ್ಯರ್ಥವಾಗು 
grinding mill 2013,3 nors 

n, ಭೂಮಿ, ಸ್ಥಳ, ಜಮೀನು, ಆಧಾರ , 
grip V. ಬಿಗಿಯಾಗಿ ಹಿಡಿ 

ಕಾರಣ, ಪುಡಿಮಾಡಿದ, ಮೀಸಲು ಪ್ರದೇಶ, 
n, 1. ಬಿಗಿಹಿಡಿತ, ಹತೋಟಿ, 2 . ಆಕರ್ಷಕ | ಸಮುದ್ರದ ತಳ 

ಶಕ್ತಿ , ಆಯುಧ, ಕತ್ತಿ ಇತ್ಯಾದಿಗಳ ಹಿಡಿತದ ಭಾಗ | groundage 1. ನೆಲದ ಸುಂಕ, ಬಂದರಿಗೆ ಬಂದ 
gripe ೧. ಹೊಟ್ಟೆನೋವು, ಹೊಟ್ಟೆನುಲಿತ 
ಕೋಟೆನೋವ ಕೋಟೆ ನುಲಿತ | 

| ಹಡಗಿಗೆ ಹಾಕುವ ಸುಂಕ 
gripping adj, ಆಕರ್ಷಕವಾದ, ಮನಸೆಳೆಯುವ | groundless ನಿರಾಧಾರ, ನಿಷ್ಕಾರಣ 
_ gritn. 1. ದೃಢ , ಧೈರ್ಯ , ದಿಟ್ಟತನ, _ ground fighting ಭೂ ಯುದ್ದ 
2. ಸಹಿಷ್ಣುತೆ, ತಾಳ್ಮೆ, 3. ಮರಳುಕಣ 

ground to air missile ಆಕಾಶಕ್ಕೆ 
_ groan V. ಮುಲುಕು, ದೈನ್ಯವಾಗಿ ಶಬ್ದ ಮಾಡು ಉಡಾಯಿಸುವ ಕ್ಷಿಪಣಿ 

n, ಆರನಾದ, ಮುಲುಕು , ನೋವು, | groundlesS adj, ನಿಷ್ಕಾರಣ, ಆಧಾರವಿಲ್ಲದ 
ದುಃಖ , ಅಸಮ್ಮತಿ 

_ grounding (S) p. 1. ಕುರುಚಲುಗಿಡ, 2. ಕೀಳು 
_ grocer n, ಕಿರಾಣಿ, ವ್ಯಾಪಾರಿ, ಪನಸಾರೆ 

ತರಗತಿಯ ಪ್ರತ್ಯೇಕ, 3, ಕೀಳು ಅಭಿರುಚಿಯ 
_ groceries 1, ಕಿರಾಣಿ ಅಂಗಡಿ, ದಿನಸಿ ಅಂಗಡಿ, 

ಓದುಗ. 
ಪನಸಾರೆ ಅಂಗಡಿ 

groundnut n, ನೆಲಗಡಲೆ, ಕಡಲೆಕಾಯಿ, ಶೇಂಗಾ 
groin Soes 

groundwork n. ಆಧಾರ, ಬುನಾದಿ, ಪ್ರಾಥಮಿಕ 
_ groom V, ರೂಪಿಸು, ಬೆಳೆಸು 

ವಿಷಯ ಸಂಗ್ರಹ, ಮೂಲಭೂತ ಕೆಲಸ, 
n , ಮದುವಣಿಗ. 

ಪೂರ್ವ ಸಿದ್ಧತೆ 
_ groove V, ಜಾಡುಮಾಡು, ಜಾಡಿಗೆ ಹೊಂದಿಸು 

group V. ಗುಂಪಾಗು, ಗುಂಪುಕಟ್ಟು, ವರ್ಗೀಕರಿಸು 
n. ಜಾಡು, ಕೊರಕಲುದಾರಿ, ರೂಢಿಬದ್ದ 

n. ಗುಂಪು, ವರ್ಗ , ಪಂಗಡ 
ಕಾರ್ಯಾಚರಣೆ, ಸಂಪ್ರದಾಯ 

grouse n. ಗೊಣಗಾಟ, ಅತೃಪ್ತಿ,ಕೋಳಿ 
_ grope V . ತಡಕಾಡು, ತಡವು, ಹುಡುಕಾಡು 

ಜಾತಿಯ ಒಂದು ಹಕ್ಕಿ , ಅದರ ಮಾಂಸ 
grove n. ತೋಪು, ಮರಗಳ ಗುಂಪು 


165 


grivel 


guidance 


grovel ಬೋರಲು ಬೀಳು, ಅಡ್ಡಬೀಳು, ದೈನ್ಯ | guarantorn, ಹೊಣೆಗಾರ, ಹೊಣೆ 
ತೋರು, ಅಡಿಯಾಳಾಗು, ಧೂಳಿನಲ್ಲಿ ಕೊಡುವವನು 

ಹೊರಳಾಡು, ಹೀನ, ತುಚ್ಛ, ನಿಕೃಷ್ಟ guard V. ಕಾವಲಿರು, ರಕ್ಷಿಸು, ಜಾಗರೂಕ 
grow V. ಬೆಳೆ , ತಲೆ ಎತ್ತು, ಅಭಿವೃದ್ಧಿ ಹೊಂದು ನಾಗಿರು 
growing economy ವರ್ಧಮಾನ, ಆರ್ಥಿಕ _ n. 1. ರಕ್ಷೆ , ಕಾಪು, ಕಾವಲು, ರಕ್ಷಕ, 

ವ್ಯವಸ್ಥೆ , ಬೆಳೆಯುತ್ತಿರುವ ಆರ್ಥಿಕ ಪರಿಸ್ಥಿತಿ ಕಾವಲುಗಾರ, ಎಚ್ಚರದಿಂದಿರುವಿಕೆ, 
grown- up ಬೆಳೆದ, ಪ್ರಾಪ್ತ ವಯಸ್ಸಿನ, ಪ್ರೌಢ| guard of honour 1. ಗೌರವ ರಕ್ಷೆ, 
- ವಯಸ್ಕ 

2 . ಗೌರವದಳ 
growth n. ವೃದ್ಧಿ, ಅಭಿವೃದ್ಧಿ, ಬೆಳವಣಿಗೆ 

mount guard ಪಹರೆ ತಿರುಗು 
grub V. 1. ಶೋಧಿಸು, ಕೊಳೆತೆಗೆ, 2. ಹುಡುಕು, off one's guard ಅಜಾಗ್ರತೆಯಾಗಿ, 
ಹೊರತೆಗೆ, 3. ತಿನ್ನು ,ಊಟ ಮಾಡು 

ಮತ್ತನಾಗಿರು 
n, 1. ಸಣ್ಣ ಕ್ರಿಮಿ ಕೀಟ, ಕಂಬಳಿ ಹುಳು on one's guard ಎಚ್ಚರಿಕೆಯಿಂದ 
ಇತ್ಯಾದಿ, 2. ತಿಂಡಿ, ತಿನಿಸು, 3. ಶ್ವಪಚ,ಕೊಳಕ ಪಹರೆಕಾಯಿ 
grudge V, ತಾಳದಿರು, ಸಹಿಸದಿರು, ಕರುಬು, guardian n. ರಕ್ಷಕ,ಪೋಷಕ, ಪಾಲಕ 
ಅಸೂಯೆಪಡು 

guardian angel ಅಭಿಮಾನಿ ದೇವತೆ, ರಕ್ಷಣೆ 
n, ತಾಳದಿರುವಿಕೆ , ಅಸಹನೆ, ಕರುಬು, ನೀಡುವ ದೇವತೆ 
ದ್ವೇಷ, ವಿರೋಧ, ಅಸಮಾಧಾನ 

gubernatorial adj, ಗೌರ್ನರ್ ಪದವಿಗೆ 
grudgingly adv. ಒಲ್ಲದ ಮನಸ್ಸಿನಿಂದ, ಸಂಬಂಧಿಸಿದ, ಹಿರಿದಾದ ಸರ್ಕಾರಿ ಹುದ್ದೆಯ , 
ಸಮಾಧಾನವಿಲ್ಲದೆ, ಬೇಕಾಬಿಟ್ಟಿಯಾಗಿ 

ರಾಜ್ಯಪಾಲನ 
gruel V, ದುರ್ಬಲಗೊಳಿಸು, ಶಕ್ತಿ ಕುಂದಿಸು, | guerrilla n. ಶತ್ರುಗಳಿಗೆಕೀಟಲೆ ನೀಡುವ, ಸ್ವತಂತ್ರ 
ದಂಡಿಸು, ಗಂಜಿ ಕುಡಿಸು ( ಶಿಕ್ಷಿಸು) 

ಯೋಧರ ತಂಡ 
_ n. ಗಂಜಿ, ಅಂಬಲಿ 

guerrilla warfare eoß ainesoo 
give one his gruel ಶಿಕ್ಷೆಕೊಡು, | 

ಮಾಡುವ ಯುದ್ದ, ಮರೆಯಿಂದ ನಡೆಸುವ 

ಕಾಳಗ, ಕೀಟಲೆ ಯುದ್ಧ 
ಸೋಲಿಸು 
gruesome adj, ಅಸಹ್ನ ಭೀಭತ , ಭಯಂಕರ | guess V. ಊಹಿಸು, ಕಲ್ಪಿಸು, ಅಂದಾಜು 

ಮಾಡು 
grumble V. ಗೊಣಗುಟ್ಟು, ಗೊಣಗಾಡು 

n, ಅಂದಾಜು,ಊಹೆ, ಕಲ್ಪನೆ 
grumpy adj, ಮುಂಗೋಪವುಳ್ಳ ಸಿಡುಕಿನ 

guess -work ಊಹಾಕಾರ, ಅಂದಾಜು, 
grunt V. ಗುರುಗುಟ್ಟು, ಅಸಮಾಧಾನತೋರಿಸು 

ಬರೇ ಊಹೆ 
guano n. 1. ಗೌನೋ ದ್ವೀಪದ, ಕೊಳಿಯ ಹಿಕ್ಕೆ , 

| guest n, ಅತಿಥಿ, ಅಭ್ಯಾಗತ 
2 . ಮೀನಿನ ಗೊಬ್ಬರ, ಫಲವತ್ತುಗೊಳಿಸು, 

guest of honour ಗೌರವಾನ್ವಿತ ಅತಿಥಿ, 
ಗೊಬ್ಬರ ಹಾಕು 

ಮುಖ್ಯ ಅತಿಥಿ 
guarantee V, ಹೊಣೆಯಾಗು, ಭರವಸೆಕೊಡು 

guidance n, ಮಾರ್ಗದರ್ಶನ, ದಾರಿ 
_ n 1. ಹೊಣೆಗಾರ, ಜಾಮೀನುದಾರ 

ತೋರುವಿಕೆ , ದಿಗ್ದರ್ಶನ 
2 . ಹೊಣೆ, 3. ಖಾತರಿ 


WOH 


166 


guide 


gut 


guide V, ಮಾರ್ಗದರ್ಶನ ಮಾಡು 

gulp V. ನುಂಗು, ಕಬಳಿಸು 
n, 1. ಮಾರ್ಗದರ್ಶಕ, ಮಾರ್ಗದರ್ಶಿ, | n. ಗುಟುಕು, ಒಂದೇಸಲ ನುಂಗುವಷ್ಟು 
2. ಕೈಪಿಡಿ, ಪರೀಕ್ಷೆಗೆ ಸಹಾಯಕ ಪುಸ್ತಕ gum n. ಗೋಂದು, ಅಂಟು, ಹಲ್ಲಿನ ಒಸಡು 
guild 1. ಪರಸ್ಪರ ಸಹಾಯ ಸಂಘ, ವೃತ್ತಿಪರ ಸಂಘ | gumption , ದಿಟ್ಟತನ, ಧೈರ್ಯ , ಕೆಚ್ಚು 
guilder 1. ನೆದರ್‌ಲ್ಯಾಂಡಿನ ಒಂದು ನಾಣ್ಯ 

gun n. ಬಂದೂಕು,ಕೋವಿ 
guile 7, ಮೋಸ, ವಂಚನೆ, ದ್ರೋಹ 

gunboat n, ಫಿರಂಗಿ ನೌಕೆ 
beguile ತಪ್ಪುದಾರಿಗೆಳೆ, ದಾರಿತಪ್ಪಿಸು | 

_ gun- carriage n, ಫಿರಂಗಿ ಗಾಡಿ 
guillotine V. ಯಂತ್ರದಲ್ಲಿ ತಲೆಯನ್ನು ತೆಗೆ, 

| gun- cotton ಸಿಡಿಸುವ ಹತ್ತಿ , ಸ್ಫೋಟಕ 
ಚರ್ಚೆಯ ಮುಕ್ತಾಯಕ್ಕೆ ಕಡ್ಡಾಯದ ಸಮಯ 

gunpowder n. ತೋಪಿಗೆ ಹಾಕುವ ಮದ್ದು, 
ನಿಗದಿಗೊಳಿಸು 

ಬಂದೂಕಿನ ಸಿಡಿಮದ್ದು 
n, ತಲೆಕತ್ತರಿಸುವ ಯಂತ್ರ 

gun -shot n. ಬಂದೂಕಿನ ಹೊಡೆತ, ಗುಂಡು 
guilt , ಅಪರಾಧ ಪ್ರಜ್ಞೆ ದೋಷ, ಅಪರಾಧ, 

ಹಾರುವ ಪರಮಾವಧಿ ದೂರ 
ತಪ್ಪಿತನ ಭಾವ 

gunner n. ಗೋಲಂದಾಜ, ತೋಪುಖಾನೆಯ 
guilty adj. ತಪ್ಪಿತಸ್ಥನಾದ, ಅಪರಾಧಿಯ , | 

ಅಧಿಕಾರಿ 
ಅಪರಾಧಿ, ತಪ್ಪು ಮಾಡಿದ 

gunny n. ಗೋಣಿ, ಸೆಣಬು,ಗೋಣಿತಟ್ಟು 
guinea , ಆಫ್ರಿಕಾ ದೇಶದ ಒಂದು ಭಾಗದ ರಾಜ್ಯ 

gunny -bag ಗೋಣಿಚೀಲ 
guinea pig n ವೈದ್ಯಕೀಯ ಪ್ರಯೋಗಗಳಿಗೆ 
ಉಪಯೋಗಿಸುವ ಪ್ರಾಣಿ, ಗಿನಿ ಹಂದಿ 

gunwale n. ಹಡಗಿನ ಪಕ್ಕದ ಮೇಲಂಚು 
guise n: 1.ಸೋಗು, ನಟನೆ, 2 . ಉಡುಪು 

| gurgle V. ಮದ್ಯವನ್ನು ಕುಡಿಯುವಾಗ ಗಂಟಲಿನಲ್ಲಿ 
gulf n. 1. ಕೊಲ್ಲಿ 2. ದಾಟಲಾಗದಗಡಿ, ಕಂದರ, 

ಮಾಡುವ ಶಬ್ದ , ಗುಳುಗುಳು ಶಬ್ದ 
ದೊಡ್ಡ ಅಂತರ 

gush V. ಕೂಡಲೆ ಚಿಮ್ಮು , ನುಗು, ಹರಿ, 
gull v . ಮೋಸಗೊಳಿಸು, ವಂಚಿಸು, ದ್ರೋಹವನ್ನು 

ಪ್ರವಾಹವಾಗು 
ಬಗೆ. 

೧. ತಕ್ಷಣ ಚಿಮ್ಮುವಿಕೆ 
೧. ಬಿಳಿ ಬಣ್ಣದಕಪ್ಪು ಹೊದಿಕೆಯ ಕಡಲ ಹಕ್ಕಿ , 

gust 7, ಹೊಯ್ಯುವ ಗಾಳಿ, ನುಗ್ಗುಗಾಳಿ, ಹೊಡೆತ, 
ಸುಲಭವಾಗಿಮೋಸಹೋಗುವ ಮಂಕ, 

ಉದ್ರೇಕ, ಬಿರುಸಿನ ಗಾಳಿ 
ಬೆಪ್ಪುತಕ್ಕಡಿ 

gusty -wind n ಬಿರುಗಾಳಿ, ಬಿರು ಮಳೆಗಾಳಿ 
- gullet n. 1. ಅನನಾಳ, 2. ಗಂಟಲು, 3. ಇಕ್ಕಟಿನ | gusto n. 1. ಆಸ್ವಾದ, ಬಹುರುಚಿ, 2. ಉತಾಹ, 
ದಾರಿ, ಕಣಿವೆ 

3. ಅಭಿರುಚಿ 
gullible adj, ಸುಲಭವಾಗಿ ಮೋಸಹೋಗುವ | gut V. 1. ಕರುಳು ತೆಗೆ, 2. ತಂತಿಯನ್ನು ಹೆಣೆ, 
_ gully V. ದೊಡ್ಡ ಚರಂಡಿಗಳನ್ನು ಮಾಡು, ದೊಡ್ಡ 

ನಾಶಮಾಡು, ಸೂರೆಮಾಡು 
ಮೊರಿಮಾಡು 

_ n. 1 . ಪ್ರಾಣಿಗಳ ಅ೦ತ್ರ ಕರುಳು, 
n, ಕೊರಕಲು, ಹಳ್ಳ , ಕಾಲುವೆ, ಮೋರಿ, 

2. ಕರುಳಿನಿಂದ ಮಾಡಿದ ತಂತಿ, ಬ್ಯಾಟುಗಳಿಗೆ 
ಚರಂಡಿ 

ಹೆಣೆಯುವ ಗಟ್ಟು, ಒಳ ಹುರುಳು, ಕೆಚ್ಚು, ಸತ್ವ 


167 


gutter 


half-mast 


gutter n ಬಚ್ಚಲು, ಮೋರಿ, ಚರಂಡಿ habituate V. ಅಭ್ಯಾಸಮಾಡಿಕೊಳ್ಳು, ಬಳಕೆಗೆ 

gutter press ಕೀಳು ಪತ್ರಿಕೆಗಳು, ಕುದ್ರ ತರು, ರೂಢಿಸಿಕೊಳ್ಳು 
ಪತ್ರಿಕೆ 

hackneyed adj, ಹಳಸಲಾದ, ಸವಕಲಾದ, 
gutteral ಗಂಟಲಿಗೆ ಸಂಬಂಧಿಸಿದ 

ಚರ್ವಿತಚರ್ವಣವಾದ 
guy V. 1. ಕುಚೋದಮಾಡು, 2. ಕಣ್ಮರೆಯಾಗು, | hack Writer , ದುಡಿಮೆಯ ಬರಹಗಾರ , 
ತಪ್ಪಿಸಿಕೊಂಡು ಹೋಗು 

ಇನ್ನೊಬ್ಬರಿಗಾಗಿ ಬರೆಯುವವನು 
n, 1. ಆಳು, ಆಸಾಮಿ, ಡೇರೆಗೆ ಕಟ್ಟುವ ಹಗ್ಗ , | 

haemorrhage n, ಅಧಿಕ ರಕ್ತಸ್ರಾವ 
ವೇಶಹಾಕಿರುವವ 

haggard adj, ಬಡಕಲಾಗಿರುವ, ಕಂಗೆಟ್ಟ , 
guzzle V. ಬಕಬಕನೆ ತಿನ್ನು, ಗಬಗಬನೆ ತಿನ್ನು ಕಂಗಾಲಾದ, ನರಪೇತಲ 
gym n. ಜಿಂಖಾನೆ ಎಂಬುದರ ಸಂಕ್ಷಿಪ್ತ hail V. 1. ರಭಸದಿಂದ ಸುರಿಸು, 2. ವಂದಿಸು, 
gymkhana n, ವ್ಯಾಯಾಮ ರಂಗ, ಆಟದ 

ನಮಸ್ಕರಿಸು, 3. ದೂರದಿಂದ ಕೂಗು, 
ಮೈದಾನ 

ಜಯಕಾರ ಹಾಕು 
gymnastics n ಗರಡಿ ಮನೆಯಲ್ಲಿ ಮಾಡುವ 

n. 1. ಆಲಿಕಲ್ಲು 2. ಅಭಿನಂದನೆ, ಜಯಕಾರ, 
ಅಂಗಸಾಧನೆ 

ಸ್ವಾಗತಿಸು 
gynaecocracy n. ಸ್ತ್ರೀ ಪ್ರಭುತ್ವ , ಹೆಂಗಸರ 

hail storm ಆಲಿಕಲ್ಲು ಮಳೆ, ಬಿರುಮಳೆ 
ರಾಜ್ಯಭಾರ 

hair n. ಕೂದಲು 
gynaecology , ಸ್ತ್ರೀರೋಗಶಾಸ್ತ್ರ ,ಸ್ತ್ರೀಯರಿಗೆ 

hair 's breath escape ಕೂದಲೆಳೆ 
ಸಂಬಂಧಿಸಿದ ಔಪಧ ಶಾಸ್ತ್ರ , ಸ್ತ್ರೀರೋಗ ಯಷ್ಟು ಅಂತರದಲ್ಲಿ ತಪ್ಪಿಸಿಕೊಳ್ಳು, ಪಾರಾಗು 
ಉಪಚಾರ ಶಾಸ್ತ್ರ 

hair splitting ಕೂದಲು ಸೀಳುವಂಥ, ಅತಿ 
gypsy n, ಅಲೆಮಾರಿ, ಕೊರವ 

ಸೂಕ್ಷ್ಮ ಅರ್ಥಮಾಡುವ 
gyrate V. ಸುತ್ತಾಡು, ಒಂದು ಅಕ್ಷದ ಸುತ್ತ 

halcyon days ಅತಿ ಪ್ರಶಾಂತಕಾಲ, 
ಪರಿಭ್ರಮಿಸು 

ಸಮುದ್ರದ ಅಲೆಗಳು ಏಳುವಂಥ ಶಾಂತಕಾಲ 
- H . 

hale and hearty ಅರೋಗ್ಯ ದೃಢ 

ಕಾಯವಾಗಿರುವ, ಗಟ್ಟಿ ಮುಟ್ಟಾಗಿರುವ 
habeas Corpus n. ವ್ಯಕ್ತಿ ಸಾಕ್ಷಾತ್ತಾಗಿ ಹಾಜರಿ 
ಇರಬೇಕೆಂಬ ಆಜ್ಞೆ 

half n. ಅರ್ಧ, ಅರೆ, ಎರಡಾಗಿ ವಿಭಾಗಿಸಿದ 
habitat n. ಆವಾಸಸ್ಥಾನ, ನಿವಾಸ ಸ್ಥಳ, ನಿವಾಸ, | 

half -breed n. 1. ಬೆರಕೆ ಜಾತಿ, 2. ಬಿಳಿ- ಕರಿ 
ಸಸ್ಯ ಅಥವಾ ಪ್ರಾಣಿ ಸ್ವಾಭಾವಿಕವಾಗಿ ಹುಟ್ಟಿ | 

ತಂದೆ ತಾಯಿಗಳಿಗೆ ಹುಟ್ಟಿದ, ಮಿಶ್ರಕುಲದವ 
ಬೆಳೆಯುವ ಸ್ಥಳ, ತವರು, ನೆಲೆ 

half-hearted adj, ಅರ್ಧೋತ್ಸಾಹದ, 
habitation n, ವಸತಿ, ನೆಲೆ, ಬೀಡು, ಮನೆ 

ಅರೆಮನಸ್ಸಿನ, ಉತ್ತಾಹರಹಿತ, ಉದಾಸೀನದ 

half life eqoratoo 
habitual adj, ಅಭ್ಯಾಸದ, ರೂಢಿಯ 

half- mast n. ಅರ್ಧಸ್ತಂಭ, ಕಂಭದ ಅರ್ಧ 
habitual drunkard ಕುಡಿತದ ಚಾಳಿಯವನು 

ಎತ್ತರದ ಸ್ಥಳ, ದಿವಂಗತರಿಗೆ ಗೌರವ 
habitual offender ಅಪರಾಧ ಮಾಡುವ 

ಸೂಚಿಸಲು ಧ್ವಜವನ್ನು ಅರ್ಧಕ್ಕೆ ಇಳಿಸುವುದು 
ಚಾಳಿಯವನು 


168 


handle 


half-measure 


half - measure n, ಅರೆಮನಸ್ಸಿನಕಾರ್ಯನೀತಿ, | hamper V. ತಡೆಯೊಡ್ಡು, ಅಡ್ಡಿಪಡಿಸು 
ಅಸಮಗ್ರ ಕಾರ್ಯವಿಧಾನ 

೧. ಹಣ್ಣಿನ ಬುಟ್ಟಿ, ಬಿದಿರು ಬುಟ್ಟಿ , ಹೆಡಗೆ 
half tone ಮಸಕು ನೆರಳಿನ ಛಾಯೆ hand V. 1. ಕೈನೀಡು, ನೆರವಾಗು, 2. ಒಪ್ಪಿಸು, 
half-truth 7, ಅರೆಸತ್ಯ , ಅರ್ಧಸತ್ಯ , ಪೂರ್ತಿ ಹಸ್ತಾಂತರಿಸು 
ನಿಜವಲ್ಲದ 

೧. ಕೈ, ಹಸ್ತ , ಪಾಣಿ, ಕರ 
half-yearly adv. ಅರ್ಧ ವರ್ಷಕ್ಕೊಮ್ಮೆ, 

hand down ಒಪ್ಪಿಸಿಕೊಡು 
ಪಾಣ್ಮಾಸಿಕ 

hand in hand ಕೈ ಕೈ ಸೇರಿಸಿ ಒಂದಾಗಿ 
hall n. 1. ಸಾರ್ವಜನಿಕ ಸಭಾಂಗಣ, 2. ಮನೆಯ 

hand in glove ಆನ್ನೋನ್ಯ 
ದಿವಾನಖಾನೆ, ಮನೆಯ ವ್ಯವಹಾರದಕೊಠಡಿ 

hand to hand ಕೈಯಿಂದ ಕೈಗೆ, ಮಧ್ಯೆ 
hall- mark n ಸಾಚಾ ಆಗಿರುವುದರ ಗುರುತು, 

ಯಾರು ಇಲ್ಲದೆ | 
ಉತ್ಕೃಷ್ಟತೆಯ ಗುರುತು, ಲಾಂಛನ, ಮುದ್ರೆ , 

hand to hand fight ಮುಷ್ಠಿಯುದ್ದ 
ಚೊಕ್ಕತನದ ಮುದ್ರೆ 
hallow n, ಯಾರನ್ನಾದರೂ ಗುರುತಿಸಲು ಹೇಳುವ 

have a hand in ಅದರಲ್ಲಿ ಕೈವಾಡ 

ಹೊಂದಿರು 
ಶಬ್ದ , ನಮಸ್ಕಾರ ಎಂಬುದರ ಬದಲು 

ಉಪಯೋಗಿಸುವ ಶಬ್ದ , ಪವಿತ್ರ ಪುರುಷಸಂತ, hand bill ಪ್ರಚಾರಕ್ಕಾಗಿ ಹಂಚುವ ಚೀಟಿ, 
hallucination n ಭ್ರಾಂತಿ, ಭ್ರಮೆ, ಭ್ರಮಾತ್ಮಕ 

ಕರಪತ್ರ , ಹಸ್ತ ಪತ್ರಿಕೆ | 
ವಾದುದು, ಮನೋವಿಕಲ್ಪ 

hand-book ಕೈಪಿಡಿ, ಅಲ್ಪವಿವರವುಳ್ಳ ಗ್ರಂಥ 
1) ಮನೋವಿಕಲ್ಪ 
halo , ಪರಿವೇಷ, ಪ್ರಭಾವಳಿ, ಕಾಂತಿಯ ವೃತ | handcuf V. ಕೈಕೋಳ ಹಾಕು, ಕೈಗೆ ಬೇಡಿಹಾಕು 
halt V. ತಂಗು, ನಿಲ್ಲು, ಚಲಿಸದಿರು, ತಡೆ 

೧. ಕೈಕೋಳ, ಕೈಬೇಡಿ, ಹಾಥ್ಬೇಡಿ 
n, ತಂಗುವುದು, ಸ್ವಲ್ಪಕಾಲ ನಿಲ್ಲುವುದು, | handful n, ಹಿಡಿತುಂಬ , ಸ್ವಲ್ಪ, ಒಂದಿಷ್ಟು 
ತಡೆಯುವುದು 

hand - grenade ಕೈಯಿಂದ ಎಸೆಯುವ 
halter n, ದನಗಳನ್ನು ಅಥವಾ ಕುದುರೆಯನ್ನು | ಗ್ರೆನೇಡ್, ಕೈಯಿಂದ ಎಸೆಯುವ ಸಿಡಿಗುಂಡು 

ಕಟ್ಟುವ ಕುಣಿಕೆಯ ಹಗ್ಗ , ನೇಣು ಹಗ್ಗ, | handicap V, ಸಮಾನಾವಕಾಶಮಾಡಿಕೊಡು, 
ಉರುಲು ಹಗ್ಗ , ಗಲ್ಲಿಗೇರಿಸು, 

ಅಡ್ಡಿಪಡಿಸು, ತೊಂದರೆಕೊಡು 
halve V. ಅರ್ಧಮಾಡು, ಅರ್ಧಿಸು 

n, ಸ್ಪರ್ಧೆಗಳಿಗೆಲ್ಲ ಸಮಾನಾವಕಾಶ 
hamlet n. ಸಣ್ಣ ಹಳ್ಳಿ, ಪಾಳ್ಯ ,ಕೊಪ್ಪಲು 

ವಿರುವಂತೆ ಏರ್ಪಾಡು, ಅಡ್ಡಿ, ತೊಂದರೆ , 
hammer V . ಬಡಿಗೆಯಿಂದ ಹೊಡೆ, | ಪ್ರತಿಕೂಲ 
ಕೊಡತಿಯಿಂದಕುಟ್ಟು 

handicraftn. ( ಚಾತುರ್ಯ , ಕೈಚಳಕ, 
n, ಬಡಿಗೆ, ಕೊಡತಿ 

ಹಸ್ತಕೌಶಲ, ಕೈಕುಶಲತೆ , ಕೈಕಸುಬು 
hammer out a solution V, ಸಮಸೆಗೆ | handiwork / handwork ಕೈ ಕೆಲಸ, ಸ್ವತಃ 
ಪರಿಹಾರ ಕಂಡು ಹಿಡಿ 

ಒಬ್ಬನು ಮಾಡಿದ ಕೆಲಸ 
hammer out the details | handle V. ಕೈಯಿಂದ ಮುಟ್ಟಿನೋಡು, ಕೈಆಡಿಸು, 
ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸಿಕೊಳ್ಳು 

ನೋಡಿಕೋ , ನಿರ್ವಹಿಸು 

n, ಹಿಡಿ, ಕಾವು 


169 


do 


ಘಟನೆ 


handloom 

hard 
handle the situation ಸನ್ನಿವೇಶವನ್ನು | hanky -panky n, ಕೈಚಳಕ , ಕಣ್ಯಟ್ಟು, ಜಗ್ಗರಿ, 
ಸುಧಾರಿಸು, ಹತೋಟಿಗೆ ತರು , ಪರಿಸ್ಥಿತಿಯನ್ನು | ಮೋಸ, ವಂಚನೆ 

ನಿಭಾಯಿಸು, ಪರಿಸ್ಥಿತಿಯನ್ನು ನಿರ್ವಹಿಸು | haphazard adj, ಅಶಿಸಿನಿಂದಾದ, ಗೊತ್ತು 
handloom n. ಕೈಮಗ್ಗ 

ಗುರಿಇಲ್ಲದ, ಅಡ್ಡಾದಿಡ್ಡಿ, ಅನಿರೀಕ್ಷಿತವಾಗಿ, 
handmaid n, ಮನೆಕೆಲಸದಾಳು, ಹೆಣ್ಣಾಳು 

ಅಕಸ್ಮಾತ್ ಆಗಿ 
hand out n. ಕೈಯಲ್ಲಿ ಕೊಡಲು ಸಿದ್ದಪಡಿಸಿದ | happen V, ಆಗು, ಉಂಟಾಗು 

ಹೇಳಿಕೆ , ಹಂಚು, ವಿತರಣ ಮಾಡು, | happening n ಆಗುವುದು, ಸಂಭವಿಸುವುದು, 

ವಿಷಯಗಳನ್ನು ಬೆಳಿಸು 
hand over V ಹಸ್ತಾಂತರಿಸು, ಮತ್ತೊಬ್ಬರಿಗೆ | happiness n ಸುಖ , ಸೌಖ್ಯ , ಸೌಭಾಗ್ಯ , 
ಒಪ್ಪಿಸು 

ಸಂತೋಷ, ನಲಿವು, ನೆಮ್ಮದಿ 
handsome adj. ಸುಂದರವಾದ, ಚೆಲುವಾದ, | happy adj. ಅದೃಷ್ಟಶಾಲಿಯಾದ, ಸಂತುಷ್ಟ, 

ಭರ್ಜರಿ, ಕೈತುಂಬಾ, ಉದಾತ್ತ, ಉದಾರ | ಭಾಗ್ಯಶಾಲಿಯಾದ 
handwriting n ಹಸ್ತಾಕ್ಷರ, ಕೈಬರಹ | hara- kiri _ n. ಹೊಟ್ಟೆಯನ್ನು ಸೀಳಿಕೊಳ್ಳು 
handy adj. 1. ಕೈಗೆಟುಕುವಷ್ಟು ಹತ್ತಿರ ಇರುವ, | ( ಜಪಾನೀ ಆತ್ಮಹತ್ಯೆ) 

ಸುಲಭವಾಗಿ ಹಿಡಿಯಬಲ್ಲ , 2 .ಕೂಡಲೆ | harangue V, ಆರ್ಭಟದ ಭಾಷಣಮಾಡು 
ಉಪಯೋಗಕ್ಕೆ ಬರುವ 

_ n. 1 . ಎತ್ತರದ ಧ್ವನಿಯಲ್ಲಿ ಮಾಡುವ 
hang V. 1. ತೂಗಿಹಾಕು, ನೇತುಹಾಕು, | ಭಾಷಣ, ಉದ್ರೇಕದ ಭಾಷಣ , 2. ಬೈಗಳು 
2 . ನೇಣುಹಾಕು, ಗಲ್ಲಿಗೇರಿಸು 

harass V ಪೀಡಿಸು, ಕಾಟಕೊಡು, ಹಿಂಸಿಸು, 
hang about ಅಲ್ಲಲ್ಲೇ ತಿರುಗಾಡು, ದಾಳಿಮಾಡು 
ಸುತ್ತಮುತ್ತ ತಿರುಗಾಡು 

| harassment n. ಪೀಡೆ, ಕಾಟ, ದಾಳಿ, ಹಿಂಸೆ, 
hangback V. ಹಿಂದೆಗೆ, ಹಿಮ್ಮೆಟ್ಟು, ಕೈಬಿಡು ಕಿರುಕುಳ, ಬಾಧೆ 
hang fire ನಿಧಾನಮಾಡು, ನಿಧಾನವಾಗು, | harbinger n ಮುಂಚೆಸೂಚನೆ ನೀಡುವ ಆಳು, 
ನಿರೀಕ್ಷೆಯಂತೆ ನಡೆಯದಿರು 

ಮು೦ದೆ ಸೂಚನೆ ನೀಡುವ ದೂತ, 
hang in the balance ಅನಿಶ್ಚಿತವಾಗಿರು | ಮುಂಗುರುತು, ಹರಿಕಾರ 
hang on to ನ೦ಬಿಕೊ೦ಡಿರು, | harbour V. 1. ನೆಲೆಕೊಡು, ರಕ್ಷಣೆ ನೀಡು, 

ಆಶ್ರಯನೀಡು, 2. ಬಚ್ಚಿಡು, ಮುಚ್ಚಿಡು 
ಅವಲಂಬಿಸಿರು 

n, ಬಂದರು, ನೌಕಾನಿಲ್ದಾಣ 
hangar 1. ವಿಮಾನವನ್ನು ಬಿಡುವದೊಡ್ಡಕಟ್ಟಡ, 
ವಿಮಾನ ಬಿಡಾರ 

hard adj. ಕಠಿನ, ಗಡುಸು, ನಿಷ್ಟುರ, ಕ್ಲಿಷ್ಟ, 

ತೊಡಕಿನ, ನಿರ್ದಯ, ಅಸಹನೀಯ, ಕರ್ಕಶ, 
hanger- on n ಹಿಂಬಾಲಕ, ಅನುಯಾಯಿ , 

ಬಿರುಸಿನ 
ಆಶ್ರಿತ 

adv, ಕಠಿನವಾಗಿ, ಗಟ್ಟಿಯಾಗಿ, ಗಡಸಿನ, 
hangmann, ವಧೆಗಾರ, ಗಲ್ಲಿಗೇರಿಸುವವನು 

ನಿಷ್ಕರುಣೆಯ, ಬಿರುಸಿನ, ಅಸಹನೀಯ 
hanker V. ಅತಿಯಾಗಿ ಬಯಸು, ಹಂಬಲಿಸು, 

hard and fast ಕಟ್ಟುನಿಟ್ಟಾಗಿ 
ಗೀಳುಹಿಡಿ 
hanky ಕರವಸ್ತ್ರ 


170. 


hat - trick 
hard - cash. 
hard and fast rule ಕಟ್ಟುನಿಟ್ಟಾದ | harmonious adj. 1. ಇಂಪಾದ, ಮಧುರವಾದ, 

2. ಸಮರಸವಾದ, ಹೊಂದಿ ಕೊಂಡ, 
ನಿಯಮ 

ಭಿನ್ನಾಭಿಪ್ರಾಯವಿಲ್ಲದ 
hard-cash n. ನಗದು ಹಣ 

harmonize V. ಹೊಂದಿಸು, ಸಮರಸವನ್ನು ತರು, 
hard currency ಸ್ಥಿರನಾಣ್ಯ, ದುರ್ಲಭನಾಣ್ಯ , 

ಸಮನ್ವಯ ಉಂಟುಮಾಡು 
ವಿನಿಮಯದಲ್ಲಿರುವ ನಾಣ್ಯ 

harmony n, ಹೊಂದಾಣಿಕೆ, ಸಮರಸ, ಹಿತ, 
hard-earned adj. ಕಷ್ಟಪಟ್ಟು ಸಂಪಾದಿಸಿದ, 

ಸಾಮರಸ್ಯ 
ಶ್ರಮದಿಂದ ಗಳಿಸಿದ 

2 ಸರಿಸ | harness V . 1 . ಕಟ್ಟು , ಸಜ್ಜುಗೊಳಿಸು , 
hard-labour n. 1. ಕಷ್ಟದ ದುಡಿಮೆ , 2. ಕಠಿನ | 

2.ಉಪಯೋಗಿಸಿಕೊಳ್ಳು, ಪ್ರಯೋಜನವನ್ನು 
ಸಜಾ , ಕಠಿನ ಶಿಕ್ಷೆ 

ಪಡೆ 
hard put to ಕಷ್ಟದಲ್ಲಿ ಬೀಳು, ಕಷ್ಟಕ್ಕೀಡು 

_ n. 1 . ಉಪಕರಣ , ಸಾಮಾನು 
ಮಾಡು, ಕಷ್ಟಪಡು 

ಸರಂಜಾಮು, ಸಾಧನ, ಸಲಕರಣೆ, 2. ರಕ್ಷಾ 
hard-water n. ಗಡಸು ನೀರು, ಕ್ಷಾರ ಜಲ 

ಕವಚ 
hard core ಅತ್ಯುಗ್ರ, ಜಿಗುಟಿನ 

| harp (on) V . 1. ವಾದನಮಾಡು, ಬಾಜಿಸು, 
harden V. 1. ಗಟ್ಟಿಯಾಗು, ಬಿಗಿಯಾಗು, | ತಂತಿವಾದ್ಯ ನುಡಿಸು, 2 ಮತೆ ಮತೆ 
2. ನಿಲುವನ್ನು ಬದಲಾಯಿಸದಿರು 

ಹೇಳಿದ್ದನ್ನೇ ಹೇಳು 
hardly adv . 1 . ಕಪದಿಂದ, ಶ್ರಮದಿಂದ, | harsh adi, 1, ಒರಟಾದ, ಬಿರುಸಾದ, ಕಟು, 

2. ಹೆಚ್ಚು ಕಡಿಮೆ ಎಂಬಂತೆ, 3. ಅಪರೂಪಕ್ಕೆ ಕೂರ, 2 . ಅಸಹ್ಯವಾದ, ಹಿತವಲ್ಲದ, 
hardness n. 1. ಕಾಠಿನ್ಯ , ಗಡಸುತನ, 2. ಒರಟು 3. ನಿಷ್ಠುರ 
ತನ, 3. ಒಗ್ಗದಿರುವಿಕೆ 

harvest V. 1 . ಕಟಾವುಮಾಡು, 2. ಶೇಖರಿಸು, 
hardship n. 1. ಕಷ್ಟದೆಸೆ, ಕಠಿನ ಪರಿಸ್ಥಿತಿ, 

3. ರಕ್ಷಿಸಿಡು, 4 . ಲಾಭಪಡೆ 
2. ಪಾಡು, ಪೇಚಾಟ, 3. ಕೊರತೆ, ಕುಂದು 

n. 1 . ಸುಗ್ಗಿ ,ಕೊಯ್ಲಿನ ಕಾಲ, 
hardware n . 1. ಕಬ್ಬಿಣದ ಸಾಮಾನು, ಧಾನ್ಯದ ಬೆಳೆ , ಕಾರ್ಯದ ಫಲ, 2. ಕಟಾವು, 

2 . ಶಾಸ್ತ್ರಾಸ್ತ್ರಗಳು, 3. ಯಾಂತ್ರಿಕ ಭಾಗಗಳು , ಕೊಯ್ದು 
ಯಾಂತ್ರಿಕಾಂಶ ( ಕಂಪ್ಯೂಟರಿನ) . 

harvest season ಸುಗ್ಗಿಯಕಾಲ 
hardy adj. 1. ಗಟ್ಟಿಮುಟ್ಟಾದ, 2. ಧೈರ್ಯ ದ, | haste n. 1. ಆತುರ, 2. ವೇಗ, ಅವಸರ 
ಕೆಚ್ಚಿನ 

hasten v. 1. ಆತುರಮಾಡು, ಬೇಗ ಮಾಡು, 
hardy annual ಬಯಲಿನ ಸಸ್ಯ , ತಾನಾಗಿ | 

2. ತೀವ್ರಗೊಳಿಸು, ತ್ವರೆಮಾಡು 
ಬೆಳೆಯುವ ಸಸ್ಯ , ಪ್ರತಿವರ್ಷವು ತಪ್ಪದೆ ಬರುವ 

hasty adj . ಅವಸರದ, ಆತುರದ, 
harm V. ಹಿಂಸಿಸು, ತೊಂದರೆ ಕೊಡು, ಪೀಡಿಸು 

ವೇಗದ, ದುಡುಕಿನ , ಮುಂದಾಲೋಚನೆ 
n , 1. ನಷ್ಟ , ಲುಕ್ಷಾನು, 2.ಕೇಡು, ತೊಂದರೆ ಮಾಡದ 
harmful adj. ಕೆಡುಕುಂಟುಮಾಡುವ, ಹಾನಿಕರ, | hat- trick , ಕ್ರಿಕೆಟ್ ಆಟದಲ್ಲಿ ಒಟ್ಟಿಗೆ ಒಂದಾದ 
ಅಪಾಯಕರ 

ಮೇಲೊಂದಾಗಿ ಮೂರು ವಿಕೆಟ್ಟುಗಳನ್ನು 
harmless adj, ನಷ್ಟವಿರದ, ಹಾನಿಯಿರದ, | 

ತೆಗೆಯುವಿಕೆ 
ತೊಂದರೆಯಿಲ್ಲದ, ಅಪಾಯವಿಲ್ಲದ 


171. 


hatch 


head - light 


hatch V, ಮೊಟ್ಟೆಯೊಡೆಸಿ ಮರಿಯನ್ನು | hawker n. ಸರಕನ್ನು ಹೊತ್ತು ವ್ಯಾಪಾರ 

ಹೊರಬರಿಸು, ಕಾವುಕೊಡು, ಸಂಚು ಹೂಡು, | ಮಾಡುವವನು , ತಿರುಗಿ ಚಿಲ್ಲರೆ ವ್ಯಾಪಾರ 
ಮರಿಮಾಡು 

ಮಾಡುವವನು 
r , ಮರಿಮಾಡುವುದು , ಮೊಟ್ಟೆಯೊಡೆದು | hay n. ಒಣ ಹುಲ್ಲು 
ಮರಿ ಹೊರಬರುವುದು, ಸಂಚನ್ನು | hazard v 1. ಅಪಾಯಕ್ಕೆ ಈಡುಮಾಡು, 
ಹೂಡುವುದು, ಕೊರೆದ ಗೆರೆ | 

2 . ಸಾಹಸಮಾಡು 
hatchet ೧. ಕೈಗೊಡಲಿ, ಸಣ್ಣಕೊಡಲಿ 

n. 1. ಅಪಾಯಕಾರಿ, ನಷ್ಟಕಾರಿ, ನಷ್ಟ , 
bury the hatchet ಕೊಡಲಿ ಕಾವು | ಅಪಾಯ , 2. ಅದೃಷ್ಟ , ಭಾಗ್ಯ , ಆಕಸ್ಮಿಕ ಘಟನೆ, 
ಎರಡನ್ನೂ ಎಸೆದು ಬಿಡು, ನಷ್ಟದ ಜತೆಗೆ ನಷ್ಟ | ಧೈರ್ಯದಿಂದ ನುಗ್ಗುವುದು, ಅಡಚಣೆ 

ಮಾಡಿಕೊಳ್ಳು, ದ್ವೇಷವನ್ನು ಮರೆತುಬಿಡು | hazardous adj, 1. ಅಪಾಯಕರ, ಹಾನಿಕರ, 
hate V, ದ್ವೇಷಿಸು, ವೈರ ತಾಳು, ಒಲ್ಲದಿರು 2 . ಅದೃಷ್ಟಕ್ಕೆ ಒಳಪಟ್ಟ 
೧. ಹಗೆ , ವೈರ, ದ್ವೇಷ 

haze . ಮಸುಕು, ಮಬ್ಬು, ಮಂಕು , ಮನಸ್ಸಿನ 
hatred n, ಹಗೆತನ, ದ್ವೇಷ, ವೈರ, ವೈನಮಸ್ಯ | ಬುದ್ಧಿಯ ಮಂಕು 
haughty adj. 1. ಜಂಬದ, ಗರ್ವದ, | hazy adj, ಮಂಜು ಮಂಜಾದ, ಅಸ್ಪಷ್ಟವಾದ, 
- ಅಹಂಕಾರದ, 2 . ಪ್ರತಿಷ್ಠೆಯ , ದರ್ಪದ 

ಮಸುಕಾದ, ಅಸ್ಪಷ್ಟ, ಕೊಂಚ ಅಮಲೇರಿದ 
haul V, ಎಳೆ, ಸಾಗಿಸು, ದಿಕ್ಕು ಬದಲಾಯಿಸು 

head v. 1. ಮುಖ್ಯವಾಗಿರು, ಮುಂದಾಳಾಗಿರು, 

2 . ಕಾಲೈಂಡನ್ನು ತಲೆಯಿಂದ ಬೇರೆಡೆಗೆ 
haullage n. 1. ಎಳೆಯುವಿಕೆ , ಕುಯ್ಯುವಿಕೆ, 

ತಿರುಗಿಸು, 3, ಇತರರನ್ನು ಸ್ಪರ್ಧೆಯಲ್ಲಿ 
2 . ಸಾಗಣೆ, 3. ಸಾಗಣೆಯ ಖರ್ಚು 

ಸೋಲಿಸು | 
haunt v. 1. ಆಗಾಗ ಭೇಟಿಮಾಡು, ಅಲ್ಲೇ 

n, 1. ತಲೆ, ಶಿರಸು , 2. ಬುದ್ಧಿಶಕ್ತಿ 
ಸುಳಿದಾಡು , 2. ಜತೆಯಲ್ಲಿಯೇ ಇರು, 
3. ವಾಡಿಕೆಯಾಗಿರು 

adj, ಮುಖ್ಯವಾದ, ಪ್ರಧಾನವಾದ, 
_ n. 1. ಆಗಾಗ ಬಂದು ಹೋಗುವಿಕೆ , 

per head ges 
ದೆವ್ವಗಳ ತಾಣ, ಕಳ್ಳರ ಗುಪ್ತಸ್ಥಳ, 2. ಆಗಾಗ head office , ಪ್ರಮುಖ ಕಛೇರಿ, ಮುಖ್ಯ 
ಭೇಟಿಯಾಗುವ ಸ್ಥಳ, 3. ಪ್ರಾಣಿಗಳ ಕಛೇರಿ, ಪ್ರಧಾನಕಛೇರಿ 
ಗೋಮಾಳ 

head- quarters ಪ್ರಧಾನ ಕಾರ್ಯಸ್ಥಳ, 
haven n . 1.ರೇವು, ಬಂದರು, 2. ಆಶ್ರಯ ಸ್ಥಾನ, ಪ್ರಧಾನ ಕಛೇರಿಯ ಸ್ಥಳ, ಕಚೇರಿಯ ಕೇಂದ್ರ 

3. ವಿಶ್ರಾಂತಿ ಸ್ಥಳ 
havoc n, ವಿನಾಶ, ಸರ್ವನಾಶ, ಹಾಳು, ಹಾವಳಿ head- strong ಹಟಮಾರಿಯಾದ, 

ಮೊಂಡುತನದ 
hawk v. 1 . ಗಿಡುಗನ ಹಾಗೆ ಮೇಲೆರಗು , 

2. ಸರಕುಗಳ ಮಾರಾಟಕ್ಕಾಗಿ ಹೊತ್ತು ತಿರುಗು | heading n. ಶೀರ್ಷಿಕೆ, ಶಿರೋನಾಮೆ 
_ n. 1. ಗಿಡುಗ, 2 . ಆಕ್ರಮಣಕಾರಿ, 3. ಗಾರೆ | headland n ಭೂಶಿರ, ಹೊಲದಕೊನೆಯಲ್ಲಿ 
ಗೆಲಸದ ಕರಣೆ ಎಂಬ ಸಾಧನ, 4, ಸುಲಿಗೆ | ಉಳದೆ ಬಿಟ್ಟ ಜಾಗ 
ಖೋರ, 5 . ದರೋಡೆಖೋರ, | head-light n, ತಲೆದೀಪ, ವಾಹನಗಳ ಮುಂದೆ 
6. ಮೋಸಗಾರ 

ಇರುವ ದೊಡ್ಡದೀಪ 


ម 


172 


ವಾಗಿ 


heavy -water 
headway 
headway n. ಮುನ್ನಡೆ, ಪ್ರಗತಿ 

heartily adj, ಹೃತೂರ್ವಕವಾಗಿ, ಪ್ರಾಮಾಣಿಕ 
head-works n, ಯಾವುದಾದರೂ ಸಂಸ್ಥೆಯ | 
ಮುಖ್ಯ ಕಾರ್ಯಾಗಾರ, ಮಿದುಳು ಕೆಲಸ | heartless adj. ನಿಷ್ಕರುಣಿಯಾದ, ಕ್ರೂರನಾದ, 

ನಿರ್ದಯ 
_ heady adj, ಮಾದಕ , ಮತ್ತು ಬರಿಸುವ ದುಡುಕಿನ, | 
ರಭಸದ, ತೀವ್ರ ಉದ್ರೇಕದ, ಅಮಲೇರಿಸುವ | heart-rending adj, ಎದೆಬಿರಿಯುವ, ಹೃದಯ 

ವಿದ್ರಾವಕವಾದ 
heal V, ವಾಸಿಮಾಡು, ಗುಣಪಡಿಸು | 

heart searching h. ಆತ್ಮಪರೀಕ್ಷೆ, ಸತ್ವಪರೀಕ್ಷೆ 
health 1. ಆರೋಗ್ಯ 
health resort ಆರೋಗ್ಯ ಧಾಮ , 

adj, ಆತ್ಮಪರೀಕ್ಷೆ ಮಾಡುವ, 
ವಿಶ್ರಾಂತಿ ಧಾಮ 

ಆತ್ಮಶೋಧನೆ 
healthy adj, ಆರೋಗ್ಯಕರವಾದ, ಆರೋಗ್ಯವುಳ | hearty adj, ಆದರ ಪೂರ್ವಕವಾಗಿ, ಅಂತಃ 

ಕರಣದಿಂದ, ಸೌಹಾರ್ದಯುತ, ನಿಷ್ಕಪಟ 
heap V. ರಾಶಿಹಾಕು, ಗುಡ್ಡೆಮಾಡು, ಹೇರು 
( ಬೈಗಳು , ಆಪಾದನೆಗಳನ್ನು) 

heat n. 1. ಕಾವು, ತಾಪ, ಉಷ್ಣ, 2. ಸೆಖೆ, ಧಗೆ, 

ಬಿಸಿಲು, ಬೆದೆ 
n, ರಾಶಿ, ಗುಡ್ಡ, ಕುಪ್ಪ 

heat of passion ಭಾವಾವೇಶ, ಉದ್ರೇಕ, 
hearing n. ಶ್ರವಣಶಕ್ತಿ , ಕೇಳಿಸಿಕೊಳ್ಳುವುದು 

ಕ್ರೋಧ 
ಆಲಿಸುವುದು (ನ್ಯಾಯಾಲಯದಲ್ಲಿ ವಾದಗಳ 
ಮಂಡನೆಯನ್ನು) 

heat- stroken. ಉಷಾಘಾತ, ತಾಪಾಘಾತ, 

ಶಾಖದಿಂದ ಮೂರ್ಛಬರುವುದು 
hearsay n. ಗಾಳಿ ಸಮಾಚಾರ, ಗಾಳಿಸುದ್ದಿ, 
ಕೇಳಿಬಂದ ಮಾತು 

heat wave ತಾಪದ ಹವೆ, ಉಷ್ಣತರಂಗ, 

ಬಿಸಿಗಾಳಿ 
hearsay evidence ಶ್ರುತಸಾಕ್ಷ , 
ಇತರರಿಂದ ತಿಳಿದು ಹೇಳಿದ ಸಾಕ್ಷ 

heathenn. ವಿಧರ್ಮಿ ಯಾದ ಮುಖ್ಯಧರ್ಮಕ್ಕೂ 
hearse n. ಹೆಣದ ಗಾಡಿ, ಹೆಣದ ಪೆಟ್ಟಿಗೆಯನ್ನು 

ಸೇರದವನು, ಅಸಂಸ್ಕೃತ, ಅನಾಗರಿಕ 
ಹೊರುವ ಗಾಡಿ, ಶವವಾಹನ 

heaven n . 1. ಸ್ವರ್ಗ, ಇಂದ್ರಲೋಕ, 2. ಅನಂದ 
heat n. 1. ಹೃದಯ , 2. ಎದೆ, 3, ಅನುಕಂಪ, 

ಧಾಮ , 3. ಪರಮ ಆನಂದ 
ಅಂತರಂಗ, 4. ಆಸ್ಟಿ ನ ಆಟದಲಿ ಆಟೀನ್ | heavenly adj. 1. ಬಹುಸೋಗಸಾದ, ದಿವ್ಯ 

ದೈವಿಕ, ಸ್ವರ್ಗೀಯ, 2. ಅತಿಮಾನುಷವಾದ 
heat burning 1, ಎದೆಯುರಿ , 2. ಹುಳಿ | heavy adj. 1. ತೂಕವಾದ, ಭಾರವಾದ, ಭಾರೀ , 
ತೇಗು, 3. ಹೊಟ್ಟೆಯುರಿ, ಅಸೂಯೆ 

2 . ಸಮೃದ್ಧವಾದ, ಬಲವಾದ 
hearten V, ಪ್ರೋತ್ಸಾಹಿಸು, ಉತ್ತೇಜನನೀಡು, 

heavy artillary ಭಾರಿ ಫಿರಂಗಿಗಳು 
ಹುರಿದುಂಬಿಸು 

heavy industry ಭಾರಿ ಕೈಗಾರಿಕೆ 
heart-felt adj, ಮನತು೦ಬಿಮಾಡಿದ, | heavy - rains n. ಭಾರಿ ಮಳೆ, ಕುಂಭ 
ಪ್ರಾಮಾಣಿಕವಾದ, ಹೃತೂರ್ವಕ 

ದ್ರೋಣ 
heart and home ಮನೆ ಮತ್ತು ಅದರ | heavy-water n ಭಾರಜಲ, ಪ್ಯೂಟೇರಿಯಂ 
ಸೌಕರ್ಯಗಳು 

ಪರಮಾಣಗಳಿರುವ ನೀರು 


ಎಲೆ 


11 ) . 


heckle 


henna 


heckle V. ಸಾರ್ವಜನಿಕ ಭಾಷಣಕಾರರನ್ನು | helm V, ನಡಸು, ಮಾರ್ಗದರ್ಶನ ಮಾಡು 

ರೇಗಿಸು, ಮುಜಗರಗೊಳಿಸು, ಸಿಕ್ಕುಬಿಡಿಸು, | n, 1. ಚುಕ್ಕಾಣಿ, 2. ಆಡಳಿತ, ಚುಕ್ಕಾಣಿ 
ಪ್ರಶ್ನೆ ಹಾಕಿ ಕಾಡಿಸು 

ಚಕ್ರ , 3.ಶೀರ್ಷಕ, ಶಿರಸ್ತ್ರಾಣ 
hectic adj, ಆವೇಶಗೊಂಡ, ಕ್ಷಯದ ಜ್ವರ ಬಂದ | helmet v, ತಲೆಕಾಪು, ಶಿರಸ್ಕಾಣ, ಸವಾರರು 
hedge V. ಬೇಲಿಹಾಕು, ಆವರಣಹಾಕು, ಎರಡೂ | ಧರಿಸುವ ಶಿರೋ ರಕ್ಷಣ 

ಕಡೆ ಪಂದ್ಯಕ್ಕಿಳಿ, ಎರಡೂ ಕಡೆ ಪಂದ್ಯದ ಹಣ | help v , ಸಹಾಯ ಮಾಡು, ನೆರವು ನೀಡು, 
ಕಟ್ಟು 

ಉಪಕಾರ ಮಾಡು 
n, 1. ಪೊದೆ, ಕುರುಚಲು ಗಿಡ, ಬೇಲಿ, 

n, ಸಹಾಯ , ನೆರವು, ಉಪಕಾರ 
2. ಅಡ್ಡಿ , ಅಡಚಣೆ 

| helpful adj. ಸಹಾಯಕರ , ಸಹಾಯಕಾರಿ , 
headging n. ಬೇಲಿ, ಆವರಣ 

ಉಪಕಾರ ಮಾಡುವ, ನೆರವುನೀಡುವ 
heed V. ಗಮನಿಸು, ಲಕ್ಷ್ಯಕೊಡು, ಎಚ್ಚರಿಕೆ | helping n ಭೋಜನದಲ್ಲಿ ಒಂದುಸಲ ಬಡಿಸಿದ್ದು 
ಯಿಂದಿರು 

helpless adj. ಸಹಾಯವಿಲ್ಲದ, ಅಸಹಾಯಕ, 
n, ಎಚ್ಚರಿಕೆ, ಜಾಗರೂಕತೆ , ಗಮನ 

ದಿಕ್ಕಿಲ್ಲದ, ತಬ್ಬಲಿ 
heedless adj. ಗಮನವಿಲ್ಲದ, ನಿರ್ಲಕ್ಷ್ಯದ, | helpmate n. ಸಂಗಾತಿ, ಒಡನಾಡಿ, ಸಹಾಯಕ 
ಬೇಹುಷಾರಿ 

| helter-skelter , ದಿಕ್ಕಾಪಾಲು, ಸಿಕ್ಕಾಬಟ್ಟೆ 
hegemony n. ರಾಜ್ಯಗಳ ಕೂಟದಲ್ಲಿ ಒಂದು 

- adj, ಚೆಲ್ಲಾಪಿಲ್ಲಿಯಾದ, 
ರಾಜ್ಯದ ಪ್ರಮುಖ ನಾಯಕತ್ವ , ರಾಜಕೀಯ 

ಸಿಕ್ಕಾಬಟ್ಟೆಯಾದ, ದಿಕ್ಕಾಪಾಲು, ಅವ್ಯವಸ್ಥೆಯ 
ಪ್ರಾಬಲ್ಯ 

hem V. ಅಂಚು ಮಡಿಸಿ ಹೊಲಿಗೆ ಹಾಕು 
height n . Wer 

_ n, ಅಂಚು ಮಡಿಸಿ ಹಾಕಿದ ಹೊಲಿಗೆ, ಟಿಬ್ಬಿ 
heighten v. 1. ಎತ್ತರಗೊಳಿಸು , ಎತ್ತರಿಸು, 

hemisphere n. ಗೋಳಾರ್ಧ, ಅರೆಗೋಲ 
2. ಹೆಚ್ಚಿಸು, ಏರಿಸು, ಪ್ರಬಲಗೊಳಿಸು 

| hemp n ಸೆಣಬಿನ ಗಿಡ, ಸೆಣಬು, ಕಿತಾನಾರು, 
heinous adj, ಹೇಯ, ಅಸಹ್ಯವಾದ, ಅತಿ 

ಬಂಗಿಯ ಗಿಡ, ಗಾಂಜಾದ ಗಿಡ 
ಘೋರವಾದ, ಜುಗುಪ್ಪೆ ಹುಟ್ಟಿಸುವ 

| hence adv. 1. ಇಂದಿನಿಂದ, ಈಗಿನಿಂದ, 
heir n. ( ಏರ್ ) ಹಕ್ಕುದಾರ, ಉತ್ತರಾಧಿಕಾರಿ, 

ಇಲ್ಲಿಂದ, ಈ ಕಾರಣದಿಂದ, 2. ಆದ್ದರಿಂದ, 
ವಾರಸುದಾರ 

ಅದಕ್ಕೋಸ್ಕರ | 
heir- apparent ಮುಖ್ಯ ವಾರಸುದಾರ, 

| henceforth adv. ಇನ್ನು ಮುಂದೆ, ಇಲ್ಲಿಂದ 
ಉತ್ತರಾಧಿಕಾರಿ, ಪ್ರಧಾನ ಹಕ್ಕುದಾರ 

ಮುಂದೆ 
heir- presumptive ಸರಿಯಾದ 

henceforward adj, ಇನ್ನುಮುಂದೆ, ಇಲ್ಲಿಂದ 
ಹಕ್ಕುದಾರ, ಹುಟ್ಟಿರದಾಗ ವಾರಸುದಾರ 

ಮುಂದೆ 
ನಾಗಿರುವವನು 

| henchmann, 1. ನಂಬಿಕಸ್ಥನಾದ ಹಿಂಬಾಲಕ, 
heirloom n. 1. ಚರಾಸ್ತಿ , ಕುಲಧನ, 2. ವಂಶ | 

ನೆಚ್ಚಿನ ಅನುಯಾಯಿ 
ಪರಂಪರೆಯಾಗಿ ಬರುವ ವಸ್ತು 

hennan, ಮದರಂಗಿ, ಗೋರಂಟೆ 
helicopter 7, ಹೆಲಿಕಾಪ್ಟರು 
hell n. ನರಕ , ಮೃತರ ಲೋಕ, ಪ್ರೇತಲೋಕ 


174 


heterodoxy 


herald 


ಸಾರು 


ಶೀಲ 


herald V. ಬರಮಾಡಿಕೊಳ್ಳು ಆಗಮನವನ್ನು | heresy n. ಸಂಪ್ರದಾಯ ವಿರುದ್ದತೆ, ಪಾಷಂಡ 

ಮತ, ಪಾಷಂಡ ಅಭಿಪ್ರಾಯ, ಸಂಪ್ರದಾಯಕ್ಕೆ 

ವಿರುದ್ಧವಾದ, ಅಂಗೀಕೃತ ಅಭಿಪ್ರಾಯಕ್ಕೆ 
_ n . ಹರಿಕಾರ, ದೂತ, ಅಗ್ರಗಾಮಿ , 

ವಿರುದ್ಧವಾದ 
ರಾಜವಂಶಿಕ ದಾಖಲೆಗಳನ್ನಿಡುವ ಅಧಿಕಾರಿ, 
ರಾಯಭಾರಿ, ಮುನ್ಸೂಚಕ 

heretic adj, ಪಾಷಂಡಿ, ಸಂಪ್ರದಾಯಾತೀತ 
herbarium n. ಶುಷ್ಕಸಸ್ಯ ಸಂಗ್ರಹ, ಒಣ ಸಸ್ಯ 

ಸಂಗ್ರಹ, ಒಣ ಸಸ್ಯ ಸಂಗ್ರಹಾಲಯ | heritable adj, ಉತ್ತರಾಧಿಕಾರ ಯೋಗ್ಯವಾದ, 
herculean task ಭೀಮಸಾಹಸ, ಅತ್ಯಂತ 

ಪಿತ್ರಾರ್ಜಿತವಾಗಿ ಬರಬೇಕಾದ, ವಾರಸು 

ದಾರನಾಗಬಲ್ಲ 
ಶ್ರಮಸಾಧ್ಯವಾದಕಾರ್ಯ, ಅಸಾಮಾನ್ಯ ಕೆಲಸ 
herd V, 1, ಒಟು ಗೂಡಿಸು, ಮುಂದೆಮಾಡು, | heritage 1. ಪಿತ್ರಾರ್ಜಿತ ಆದಾಯ, ಸ್ವತ್ತು 
ಹಿಂಡುಗಟ್ಟು, ಹಿಂಡಾಗಿಸು 

hermit . ಸಂನ್ಯಾಸಿ, ಏಕಾಂತವಾಸಿ, ಯತಿ 
n, ಪ್ರಾಣಿಗಳ ಮಂದೆ, ಹಿಂಡು 

hernia n. ಅಂಡವಾಯು, ಉದರದೊಳಗಿನ 
here adv . ಇಲ್ಲಿ ಈ ಸ್ಥಳದಲ್ಲಿ , ಈ ಸಂದರ್ಭದಲ್ಲಿ 

ಯಾವುದೇ ಪೊರೆಯ ಮೂಲಕ ಒಂದು 

ಅಂಗವು ಹೊರಕ್ಕೆ ಚಾಚಿರುವುದು , ಅಂತ್ರವೃದ್ಧಿ 
hereby ಇದರ ಮೂಲಕವಾಗಿ, ಇದರಿಂದ, 
ಇದರ ಪರಿಣಾಮವಾಗಿ 

hero n. 1. ಪರಾಕ್ರಮಿ, ಮಹಾವ್ಯಕ್ತಿ , ವೀರ, 

ನಾಯಕ, 2 . ಕಥಾನಾಯಕ 
hereinafter ಇದರ ಅಡಿಯಲ್ಲಿ ಈ ಕೆಳಗೆ, | 
ಈ ಮುಂದೆ 

heroic adj, ವೀರನ, ಪರಾಕ್ರಮದ, ವಿರೋಚಿತ, 

ಮಹಾಸಾಹಸದ 
hereof a 

heroine n. 1. ನಾಯಿಕೆ, ಪ್ರಸಿದ್ದ ಮುಂದಾಳಾದ 
hereto ಇದಕ್ಕೆ , ಈ ಅಂಶಕ್ಕೆ, ಈ | 
ವಿಷಯಕ್ಕೆ 

ಸ್ತ್ರೀ , 2. ಕಥಾನಾಯಕಿ, ವೀರನಾರಿ 

heroism n, ಶೌರ್ಯ , ಸಾಹಸ, ಪರಾಕ್ರಮ , 
hereupon ಇದಾದ ಮೇಲೆ, ಇದರಿಂದ, 
ಇದರ ಪರಿಣಾಮವಾಗಿ, ಇಲ್ಲಿಂದ ಬಳಿಕ , ಈ 

ವೀರಲಕ್ಷಣ 
ಹಂತದಲ್ಲಿ 

hesitant adj, ಹಿಮ್ಮೆಟ್ಟುವ, ಹಿಂಜರಿಯುವ, 
herewith ಇದರೊಡನೆ, ಇದರ ಜತೆ 

ಶಂಕೆಯುಳ್ಳ, ಸಂದಿಗ್ಧವಾದ 
hereditament n . ಆನುವಂಶಿಕ ಆಸ್ತಿ , 

hesitate V. ಹಿಂಜರಿ, ಹಿಮ್ಮೆಟ್ಟು, ಶಂಕಿಸು, ಹಿಂದು 
ವಂಶಪಾರಂಪಯ್ಯವಾದ ಸ್ವತ್ತು 

ಮುಂದೆ ನೋಡು, ಅನಿಶ್ಚಯ ಹೊಂದಿರು, 
hereditary adj. ವಂಶಪಾರಂಪರವಾದ, | 

ನಿರ್ಧಾರವಿಲ್ಲದಿರು 

hesitation , n. ಅನಿರ್ಧಾರ, ಹಿಂದುಮುಂದು 
ಪರಂಪರಾಗತ, ಅನುವಂಶಿಕ 

ನೋಡುವುದು, ಹಿಂಜರಿಕೆ 
hereditary disease ಅನುವಂಶಿಕ 
ರೋಗ. 

heterodoxy n. 1. ಸಂಪ್ರದಾಯ ವಿರೋಧ, 
heredity n, ಆನುವಂಶಿಕತೆ, ವಂಶಪರಂಪರೆಯ 

ಅಸಂಪ್ರದಾಯಕ, ಅಸಂಪ್ರದಾಯ, 2. ಶಾಸ್ತ್ರ 

ವಿರೋಧ 
ಗುಣ ,ಸ್ವಭಾವ ಇತ್ಯಾದಿ 


175 


heterogeneity 

high -treason 
heterogeneity n ಭಿನ್ನಗುಣಗಳಿಂದ 
ಕೂಡಿರುವಿಕೆ , ವಿಜಾತೀಯತೆ, ಪರಸ್ಪರ 

high commission ಕಾಮನ್‌ವೆಲ್ತ್ 

ರಾಷ್ಟ್ರಗಳ ರಾಯಭಾರ ಕಛೇರಿ 
ಅಸಂಬದ್ದತೆ, ವಿಸದೃಶತೆ, ಏಕರೂಪವಾಗಿಲ್ಲ 
ದಿರುವುದು 

high commissioner ಕಾಮನ್‌ವೆಲ್ತ್ 
heterogeneous adj, ವೈವಿಧ್ಯದ, ವಿಭಿನ್ನ | high - court n. ಶೈಪ ನಾಯಾಸಾ ನ, 

ರಾಷ್ಟ್ರಗಳ ರಾಯಭಾರಿ , 
ಅ೦ಶಗಳ , ವಿಜಾತೀಯ , ಕಲಬೆರಕೆಯ , 

ಹೈಕೋರ್ಟ್ , ಉನ್ನತ ನ್ಯಾಯಾಲಯ , ಉಚ್ಚ 
ವಿಸದೃಶವಾದ 
hew V. ಕತ್ತರಿಸು, ಕಡಿದುಹಾಕು, ತುಂಡುಮಾಡು | high -handed adi, ದರ್ಪದ, ಸೊಕಿನ, 

ನ್ಯಾಯಾಲಯ 
hiatus n. ಶ್ರೇಣಿಭಂಗ, ವಿಸಂಧಿ, ಖಾಲಿಸ್ಥಾನ | ಸ್ವಚ್ಛಾಪ್ರವೃತ್ತಿಯ 
hibernate V . ( ಪ್ರಾಣಿಗಳು ) ಚಳಿಗಾಲದ | high -handedness n, ಸ್ಟೇಚ್ಛಾ ಪ್ರವೃತ್ತಿ, 
ನಿದ್ದೆ ಮಾಡು, ಚಟುವಟಿಕೆ ಇಲ್ಲದೆ ಇರು, 

ಸ್ವಚ್ಛಂದತೆ 
ನಿಶ್ಚಷ್ಟನಾಗಿ ಬಿದ್ದಿರು 

high level committee ಉನ್ನತ ಮಟ್ಟದ 
hibernation n. ಚಳಿಗಾಲದ ನಿದ್ದೆ , ಚಟುವಟಿಕೆ 

ಸಮಿತಿ 
ಇಲ್ಲದೆ ಇರುವುದು 

highlight V. 1. ಮುಖ್ಯಾಂಶಗಳನ್ನು ಎತ್ತಿ 
hide V. 1. ಮುಚ್ಚಿಡು, ಬಚ್ಚಿಡು, 2. ಗುಟ್ಟಾಗಿಡು, | ತೋರಿಸು, 2. ಎದ್ದು ತೋರುವಂತೆ ಮಾಡು 
ರಟ್ಟುಮಾಡದಿರು 

_ n, 1. ಪ್ರಮುಖಾಂಶಗಳು, 2. ರಸ 
n, ಮರೆ, ಮರಸುಜಾಗ, ಚರ್ಮ 

ನಿಮಿಷಗಳು, ಸ್ವಾರಸ್ಯಕರ ಭಾಗಗಳು 
hide and seek ಕಣ್ಣು ಮುಚ್ಚಾಲೆ ಆಟ high coloured ವರ್ಣರಂಜಿತವನ್ನಾಗಿ 
hideous adj. 1. ಭಯಂಕರ, ಭೀಕರ, 2. ಅಸಹ್ಯ ಮಾಡಿದ, ಅತಿರಂಜಿತ 
ಕರ , ಅತಿವಿಕಾರದ 

high -power commission evig som 
hiding n. ಮುಚ್ಚಿಡುವಿಕೆ, ಬಚ್ಚಿಡುವಿಕೆ 

ಕಾರದ ನಿಯೋಗ 
hierarachy D. ವರ್ಗಗಳಶ್ರೇಣಿ, ಅನುಕ್ರಮವಾದ | high-road n. ರಾಜಮಾರ್ಗ , ಭಾಟಾಮಾರ್ಗ , 
ದರ್ಜೆ 

ಮುಖ್ಯ ರಸ್ತೆ 
hieroglyph n, ಚಿತ್ರಲಿಪಿ, ಚಿತ್ರಲಿಪಿಯ ಬರಹ , | highsea(S) ೧. ಮಧ್ಯಸಮುದ್ರ, ಯಾವ ದೇಶದ 
ಈಜಿಪ್ಟಿನ ಪ್ರಾಚೀನ ಬರಹ 

ಅಧಿಕಾರಕ್ಕೂ ಒಳಪಡದ ಸಮುದ್ರ ತೀರದಿಂದ 

ಮೂರು ಮೈಲಿನಾಚೆಯ ಸಮುದ್ರಭಾಗ 
higgle V. ಚೌಕಾಸಿಮಾಡು, ಜುಗ್ಗಾಡು 
high adj. 1. ಎತ್ತರದ, ಎತ್ತರವಾದ, 

| high-sounding adj, ಶಬ್ದಾಡಂಬರದ 
2. ಉದಾತ್ತ 3. ಉತ್ಕೃಷ್ಟ 

| high-spirit n ಗೆಲವು, ಉಲ್ಲಾಸ, ಉತ್ಸಾಹ, 
high and low ಮೇಲು-ಕೀಳು, 

ಉದಾತ್ತಭಾವ, ಹಿಗ್ಗು, ಆನಂದ 
ಉತ್ತಮ - ಅಥವಾ ಎಲ್ಲಾ ಸಿತಿಯವರೂ | high- treason n. ರಾಷ್ಟ್ರ ದ್ರೋಹ, ರಾಜ 
high command ಯಾವುದೇ ಸೈನ್ಯದ | 

ದ್ರೋಹ 

high-water mark 1. ಸಮುದ್ರವು 
ಪ್ರಧಾನ ಅಧಿಕಾರಿ, ಸಂಸ್ಥೆಯ ಉನ್ನತಾಧಿಕಾರ 

ಹೆಚ್ಚಾಗಿ ಉಬ್ಬರ ಹೊಂದಿರುವಾಗ, 
ಸಮಿತಿ 

ಅದುಮಾಡುವ ಗುರುತು, ಸಮುದ್ರದುಬ್ಬರದ 
ಮಟ್ಟದ ಗುರುತು, 2. ಅತಿ ಅಭಿವೃದ್ದಿಯ ಮಟ್ಟ 


176 


- ಶಬ್ದ 


hit out 
highway 

hire -purchase ವಸುವನು 
highway 1, ಹೆದ್ದಾರಿ, ರಾಜಮಾರ್ಗ 

ಪಡೆದು ಅದರ ಬೆಲೆಯನ್ನು ಕಂತುಗಳಲ್ಲಿ 
hiking n, ಸಂತೋಷಕ್ಕಾಗಿ ಕಾಂಡಗೆಯ ಪ್ರವಾಸ | 

ಕೊಡುವ ಕ್ರಮ 
ಮಾಡುವುದು, ನೂಕಿ ಚಲಿಸುವಂತೆ 
ಮಾಡುವುದು 

hireling n ಕೂಲಿಯಾಳು, ಜೀತಗಾರ, ಬಾಡಿಗೆ 

ವ್ಯಕ್ತಿ, ಚೇಲಾ 
hill n. ಬೆಟ್ಟ, ಗುಡ್ಡ 
hill-resort n. ಗಿರಿಧಾಮ , ಬೆಟದ ಆರೋಗ್ಯ| hiss V . ಬುಸುಗುಟ್ಟು,ಕೋಪದಿಂದ ನುಡಿ, 

ತಿರಸ್ಕಾರದಿಂದ ಜಾಡಿಸಿಬಿಡು 
ಕೇಂದ್ರ , ಬೆಟ್ಟದ ಆರೋಗ್ಯ ಧಾಮ 

n, ಬುಸುಗುಟ್ಟುವಿಕೆ , ಹಾವು ಮಾಡುವ 
hill-station n. ಗಿರಿಧಾಮ , ಬೆಟ್ಟದಕಚೇರಿಕೇಂದ್ರ | 
hill tribe n. ಗುಡ್ಡಗಾಡು ಜನ 

historian _ n. ಚರಿತ್ರಕಾರ, ಚರಿತ್ರೆಯ ಲೇಖಕ, 
hilly adj, ಬೆಟ್ಟಗುಡ್ಡಗಳಿಗೆ ಸಂಬಂಧಿಸಿದ, 

ಇತಿಹಾಸಕಾರ | 
ಬೆಟ್ಟಗುಡ್ಡಗಳಿಂದಕೂಡಿದ 

historic ( al) adj, ಚಾರಿತ್ರಿಕ, ಚಾರಿತ್ರಕ, 
hilt n, ಹಿಡಿ, ಕತ್ತಿ ಮುಂತಾದುವುಗಳ ಹಿಡಿ 

ಇತಿಹಾಸ ಪ್ರಸಿದ್ದ ಐತಿಹಾಸಿಕ 
prove upto the hilt ಗೆಲ್ಲುವವರೆಗೆ 

historic background 23303,780 303 
ಪೂರ್ತಿಯಾಗಿ ರುಜುವಾತುಮಾಡು, ಸಾಧಿಸು 

historic occasion ಚಾರಿತ್ರಿಕ ಸಂದರ್ಭ, 
hind 1. ಹೆಣ್ಣು ಜಿಂಕೆ, ಹೊಲದ ಆಳು, ಮನೆ 

ಐತಿಹಾಸಿಕ ಮಹತ್ವದ ಸಂದರ್ಭ 
ವಾರ್ತೆಗಾರ 

history n. ಚರಿತ್ರೆ , ಇತಿಹಾಸ 
hinder V ಅಡ್ಡಿಮಾಡು, ತಡೆ, ತೊಂದರೆ ಕೊಡು 

histrionic n: 1. ಸೋಗು, ನಟನೆ, ಅಭಿನಯ , 
hindrance n. ಅಡ್ಡಿ, ತಡೆ, ಪ್ರತಿಬಂಧ 

ನಟರ , ಅಭಿನಯದ ಸೋಗಿನ, 2. ಆಷಾಡ 
hinduism n ಹಿಂದೂಧರ್ಮ 

ಭೂತಿತನ, ಬೂಟಾಟಿಕೆ 
hindu-law n . ಹಿಂದೂ ಧರ್ಮ ಶಾಸ್ತ್ರ | histrionics ಅಭಿನಯ ಕೌಶಲ , ನಾಟಕೀಯ 
ಹಿಂದೂಗಳ ಕಾನೂನು ಶಾಸ್ತ್ರ 

ಪ್ರದರ್ಶನಕೌಶಲ್ಯ 
hinge V. ಆಧಾರಹೊಂದು, ಹೊಂದಿಕೆಯಾಗು, | hit V, ಹೊಡೆ, ಬಡಿ, ನೋವುಂಟುಮಾಡು 
ಕೀಲುಹಾಕು, ತೂಗುಹಾಕು, ಅವಲಂಬಿಸು 

_ n. 1. ಏಟು, ಪೆಟ್ಟು, ಹೊಡೆತ, ಬಡಿತ, 
n , ಸೂತ್ರ, ಆಧಾರ, ಕೇಂದ್ರಬಿಂದು, | 

2. ಚುಚ್ಚುಮಾಡು, ವ್ಯಂಗ್ಯ 
ತಿರುಗಣೆ, ಕೀಲು, ನಿರ್ಣಾಯಕ ಸಂಗತಿ 

hit-back V. ಹಿಂದಿರುಗಿ ಹೊಡೆ, ಹೊಡೆತವನ್ನು 
hint V, ಸೂಚಿಸು, ಗುರುತು ಹೇಳು, ಸುಳಿವು ನೀಡು 

ಹಿಂದಿರುಗಿಸು, ಪ್ರತೀಕಾರಮಾಡು 
n, ಸೂಚನೆ, ಗುರುತು, ಸುಳಿವು, ಸಂಜ್ಞೆ 

hit below the belt ನ್ಯಾಯಬಾಹಿರ ವಾಗಿ 
hinterland . ಹಿನ್ನೆಲೆಯ ಪ್ರದೇಶ, ನದೀ ದಡ ನೋವುಂಟುಮಾಡು, ನ್ಯಾಯಬಾಹಿರ ವಾಗಿ 
ಪ್ರಾಂತ 

ಹೊಡೆ 
hire V. 1. ಬಾಡಿಗೆಗೆ ತೆಗೆದುಕೊಳ್ಳು 2.ಕೂಲಿಗೆ | hit out V, ಭಾರಿ ಏಟುಕೊಡು, ಜೋರಾಗಿ ಹೊಡೆ, 

ಗೊತ್ತುಮಾಡಿಕೊಳ್ಳು 
_ n. 1. ಬಾಡಿಗೆಗೆ ತೆಗೆದುಕೊಳ್ಳುವುದು, | hit upon ಲಾಭದೊರಕಿಸಿಕೊಳ್ಳು ದೊರಕು, 
2. ಪ್ರತಿ ಫಲ , ಬಾಡಿಗೆ 

ಪ್ರಾಪ್ತಿಯಾಗು, ಥಟ್ಟನೆ ಪಡೆಯು 


ಚಚ್ಚು 


177 


hitch 


homage 


hitch V, ಬಂಧಿಸು, ಬಿಗಿಕಟ್ಟು, ಸ್ಥಳಾಂತರ ಮಾಡು, hold good ನ್ಯಾಯವಾಗಿರು, ಅನ್ವಯಿಸು 
ಥಟ್ಟನೆ ತಳ್ಳು, ಜರುಗು, ಜರುಗಿಸು 

hold in demense ಸ್ವಾಧಿಕಾರದಲ್ಲಿರು 
n, ತಡೆ, ಅಡ್ಡಿ , ಪ್ರತಿಬಂಧಕ , ಪ್ರತಿಕೂಲ 
hold on ಹಿಡಿದುಕೊಂಡಿರು, ನಿಂತಿರು, 
hitch one's wagon to a star good ಅಂಟಿಕೊಂಡಿರು, ಜರಗದಿರು, ಅಲುಗಾಡದಿರು 
ಅಧಿಕಾರಕ್ಕಿಂತ ಹೆಚ್ಚಾಗಿ ಅಧಿಕಾರವನ್ನು hold out 1. ಕೊಡು, ಪ್ರಕಟಿಸು, 
ಬಳಸಿಕೊಳ್ಳು, ತನಗಿಂತ ಪ್ರಭಾವಶಾಲಿಯನ್ನು 2. ಪ್ರತಿಭಟಿಸು, ನೀಡು, ಕೊಡು ( ಭರವಸೆ) 
ಅವಲಂಬಿಸು, ದೊಡ್ಡದಕ್ಕೆ ಗುರಿ ಇಡು 

ಮುಂದಿಡು, ಪಟ್ಟಾಗಿ ಹಿಡಿದಿರು 
hoard V, ಕೂಡಿಡು, ರಾಶಿಹಾಕು, ಸಂಚಯಿಸು, 

hold over ವಾಯಿದೆ ಹಾಕು , 
ಶೇಖರಿಸು, ಭದ್ರವಾಗಿ ಮನಸ್ಸಿನಲ್ಲೇ ಕೊನೆಯತನಕ ಸ್ವಾಧೀನ ಹೊ೦ದಿರು, 
ಇಟ್ಟುಕೊಳ್ಳು 

ಮುಂದಕ್ಕೆ ಹಾಕು, ಅಮಾನತ್ತಿನಲ್ಲಿಡು 
n, ಕೂಡಿಟ್ಟ ಆಸ್ತಿ , ರಾಶಿಹಾಕಿಟ್ಟ ಸ್ವತ್ತು , hold together ಒಟ್ಟಿಗೆ ಇರು , 
ಸಂಗ್ರಹ 

ಒಂದಾಗಿರು, ಒಟ್ಟಿಗೆ ಸೇರಿಸು 
hoarding n. ಸಂಗ್ರಹಣೆ, ಜಾಹೀರಾತು ಫಲಕ holp up 1. ನಿಲ್ಲಿಸು, 2. ಪ್ರಕಟಿಸು , 
hoar- frost , ಬಿಳಿಮಂಜು, ಇಬ್ಬನಿ, ಹಳತಾಗಿ ಪ್ರದರ್ಶಿಸು, ಆಸರೆಕೊಡು, ಎತ್ತಿಹಿಡಿ 
ಬೂದುಗೊಂಡ ವಸ್ತುಗಳು 

holding n. ವ್ಯವಸಾಯ ಭೂಮಿ, 
hoarse adj, ಒರಟಾದ, ಕರ್ಕಶವಾದ, ಒಡಕಲು ಜಮೀನು, ಹಿಡುವಳಿ, ಒಬ್ಬನಲ್ಲಿ ಇರುವ 

( ಗಂಟಲು) , ಭಾರವಾದ ಗಂಟಲಿನ, ಕರ್ಕಶ ಸರ್ಕಾರಿ ಸಾಲ ಪತ್ರಗಳು, ಬಂಡವಾಳ ಪತ್ರಗಳು 
ಧ್ವನಿಯ 

ಇತ್ಯಾದಿ 
hoary adj. 1. ಪ್ರಾಚೀನ, ಹಳೆಯ , 2. ನರೆತ, | hole n. ರಂಧ್ರ , ಬಿಲ, ದ್ವಾರ 

ಮುಪ್ಪಿನ, ವಯಸ್ಸಾದ, 3. ಪೂಜ್ಯ, | holiday n. ರಜಾದಿನ, ಸೂಟಿ 
ಗೌರವಾರ್ಹ . 

| hollow V, ಟೊಳ್ಳು ಮಾಡು,ತೋಡು, ಗುಂಡಿ 
hoaxn, ಮೋಸ, ವಿನೋದದ ವಂಚನೆ, 

ಮಾಡು 
ತಮಾಷೆಯ, ಕೀಟಲೆಯ ಮೋಸ 

೧. ಟೊಳ್ಳು, ಪೊಳ್ಳು 
hobby n ಹವ್ಯಾಸ, ಪ್ರಿಯವಾದ ಆಸಕ್ತಿ 

- adj, ಟೊಳ್ಳಾದ, ಪೊಳ್ಳಾದ, ಹಸಿದ, 
hoist V. ಧ್ವಜವನ್ನು ಮೇಲಕ್ಕೆ ಹಾರಿಸು , 

ಕಪಟದ, ಮೋಸದ, ಸುಳ್ಳಿನ, ಹುರುಳಿಲ್ಲದ 
ಧ್ವಜಾರೋಹಣ ಮಾಡು 

| holocaust 1, ಮರಣಹೊಮ, ಸಾಮೂಹಿಕ 
_ n, ಮೇಲೆತ್ತುವುದು, ಎತ್ತು ಯಂತ್ರ , | ಬಲಿ, ಆಹುತಿ, ಪೂರ್ಣಾಹುತಿ, ಕಗೊಲೆ, 
ಮೇಲೇರಿಸು 

ವಿನಾಶ 
hold V. ಹಿಡಿ, ಸ್ವಾಧೀನಪಡಿಸಿಕೊಳ್ಳು , | holy n. ಪವಿತ್ರಸ್ಥಳ, ಗರ್ಭಗುಡಿ 
ಆಧಾರವಾಗಿರು 

adj. 1. ಪವಿತ್ರ , ಪಾವನ, 2. ದೈವೀ , 
n, ಹಿಡಿತ, ಪಡೆದುದು, ಆಸ್ತಿ , ಹಿಡಿಕೆ , | ಪಂಜ 
ಹಿಡುವಳಿ 

homage n. ಶ್ರದ್ದಾಂಜಲಿ, ಗೌರವ, ಮರ್ಯಾದೆ, 
hold an office ಅಧಿಕಾರದಲ್ಲಿರು 

ಗೌರವಾರ್ಪಣೆ, ಗೌರವದ ಕಾಣಿಕೆ 
hold brief for ವಕಾಲತ್ತು ವಹಿಸು 


178 


horizon 


home 


home n ಬಿಡಾರ, ನಿವಾಸ, ಆಗರ, ನೆಲೆ, ಮನೆ, | honorary citizenship ಗೌರವ ಪೌರತ್ವ 
ತವರು 

honorary degree ಗೌರವ ಪದವಿ 
adj. ಮನೆಯ , ಮನೆಗೆ ಸಂಬಂಧಿಸಿದ, ಸ್ವಂತ | honour V, ಗೌರವಿಸು, ಸತ್ಕರಿಸು, ಅಭಿನಂದಿಸು 
ಊರಿನ, ಸ್ವದೇಶೀಯ 

n. ಗೌರವ, ಮರ್ಯಾದೆ, ಸನ್ಮಾನ 
home- guard 1. ಗೃಹರಕ್ಷಕ ದಳ, ಗೃಹರಕ್ಷಕ 

| honourable adj, ಗೌರವಾರ್ಹ, ಮಾನ್ಯ 
homeless adj, ಮನೆಯಿಲ್ಲದ, ನಿರ್ಗತಿಕ , 

ಗೌರವಾನ್ವಿತ 
ದಿಕ್ಕಿಲ್ಲದ 

honours ೧. ಪ್ರಶಸ್ತಿಗಳು, ಸನ್ಮಾನಗಳು, ಬಿರುದು 
home- made adj. ಮನೆಯಲ್ಲಿ ಮಾಡಿದ, | 

- ಬಾವುಲಿಗಳು 
ಗೃಹತಯಾರಿಕೆಯ 

| hoodwink V. ವಂಚಿಸು, ಕಣ್ಣಿಗೆ ಮಣ್ಣೆರಚು, 
home-rule n. 1. ಸ್ವದೇಶಿ ಸರ್ಕಾರ, ಸ್ವರಾಜ್ಯ | ಭ್ರಮೆಗೊಳಿಸು, ಮೋಸಮಾಡು 
2. ಹೆಂಡತಿಯ ಅಧಿಕಾರ ಹೆಚ್ಚಾಗಿರುವಿಕೆ 

hook V. ಕೊಕ್ಕೆಹಾಕು, ಗಾಳಹಾಕು 
home-spun adj. ಸ್ವದೇಶಿ, ಮನೆಯಲ್ಲೇ ನೂತ 

n. 1. ಕೊಕ್ಕೆ, ಕೊಂಡಿ, 2.ಕುಡುಗೋಲು, 
ಒರಟು ಬಟ್ಟೆ 

ಗಾಳ 
homeopathy n. ಹೋಮಿಯೋಪತಿ ಚಿಕಿತ್ಸಾ 

by hook or crook ನ್ಯಾಯದಿಂದಲೋ , 
ವಿಧಾನ, ಸದೃಶಕ್ರಿಯಾ ಚಿಕಿತ್ಸೆ 

ಅನ್ಯಾಯದಿಂದಲೋ , ಹೇಗಾದರೂ ಮಾಡಿ, 
homicide n ನರಹತ್ಯೆ , ಮಾನವ ಹತ್ಯೆ 

ನೇರವಾಗಿಯೋ , ವಕ್ರವಾಗಿಯೋ 
homily n. ಧರೋಪದೇಶ, ಬುದ್ದಿವಾದ, 

hooligan n ಪುಂಡ ಪೋಕರಿ, ಗೂಂಡಾ 
ಪಾದ್ರಿಯ ದೀರ್ಘನೀತಿಬೋಧೆ| 

hoot v. 1. ಗೂಬೆಯಂತೆ ಕೂಗು, 2 . ಗೇಲಿ 
homocentric adj, ಏಕ ಕೇಂದ್ರದ, ಒಂದೇ 

ಮಾಡು, 3. ಗುಲ್ಲೆಬ್ಬಿಸು 
ಕೇಂದ್ರವುಳ್ಳ 

n, 1. ಬೊಬೈ, ಗುಲ್ಲು, ಗೂಬೆಯ ಕೂಗು 
homogeneous adj. ಸಜಾತೀಯ, ಒಂದೇ 

| hoot out n. ಗುಲ್ಲೆಬ್ಬಿಸು, ಜಾಡಿಸಿಬಿಡು 
ರೀತಿಯ , ಸಮರೂಪದ, ಸಮಮತೀಯ, 
ಸ್ವರವೃತೀಯ 

hop V. 1. ಹಾರು, ಲಂಘಿಸು, ನೆಗೆ, ದಾಟು, 
homologous adj. 1. ಸಮಾನ ರೂಪವುಳ್ಳ 

2 . ಒಂಟಿಕಾಲಿನಲ್ಲಿ ನಡೆ, ಕುಂಟು, ಕುಪ್ಪಳಿಸು 
ಸಮಾನ ಸ್ಥಾನವುಳ್ಳ , ಅನುರೂಪವಾದ, 

n, ಒಂದು ಕಾಲಿನಲ್ಲಿ ನಿಂತು ನೆಗೆಯುವುದು , 
2. ಸಜಾತೀಯ 

ಒಂದು ಜಿಗಿತ 
honest adj, ಪ್ರಾಮಾಣಿಕ, ನಿಷ್ಕಪಟ 

hope V, ಭರವಸೆಯಿಡು, ನಂಬು, ವಿಶ್ವಾಸವಿಡು, 
honesty n. ಪ್ರಾಮಾಣಿಕತೆ 

ಆಶಿಸು, ನಿರೀಕ್ಷಿಸು 
honey n. ಜೇನುತುಪ್ಪ , ಮಧು 

n, ಭರವಸೆ, ನಂಬಿಕೆ, ವಿಶ್ವಾಸ, ಆಸೆ , ನಿರೀಕ್ಷೆ 
honeymoon , ಮಧುಚಂದ್ರ , ಮಧುಮಾಸ, | 

hopeful adj, ಭರವಸೆಯ , ಆಶಾದಾಯಕ 
ಮಧುವಿಹಾರ 

| hopeless adj, ಭರವಸೆಯಿಲ್ಲದ, ನಿರಾಸೆಯ , 
honorarium _ n , ಸಂಭಾವನೆ , ಗೌರವಧನ, 

ಹತಾಶೆಯ 
ಗೌರವ ಸಂಭಾವನೆ 

horde n. ಗುಂಪು, ತಂಡ, ಹಿಂಡು, ಮಂದೆ 
honorary adj, ಗೌರವಾರ್ಥಕ ಗೌರವದ | horizon n. ದಿಗಂತ, ಕ್ಷಿತಿಜ , ಬಾನಂಚು 


179 


horizontal 


howitzer 


horizontal adj, ಸಮಾನತಲದ, ಚಪ್ಪಟೆಯಾದ, - hostile witness ಪ್ರತಿಕೂಲ ಸಾಕ್ಷಿ 
- ಅಡ್ಡಡ್ಡವಾದ, ಸಮತಲವಾಗಿರುವ 

hostility n. ಶತ್ರುತ್ವ, ದ್ವೇಷ, ವೈರ 
horn n. 1. ಕೊಂಬು,ಕೋಡು, 2. ಕೊಂಬಿನಿಂದ 

hot adj. ಬಿಸಿಯಾದ, ಕಾವಿನ, ಸುಡುವ 
ಮಾಡಿದ ಸಾಮಾನು 

hot-house ಕಾವುಮನೆ, ಆವುಗೆ, ಕೃತಕ ಶಾಖವುಳ್ಳ 
hornet n. ಕಣಜ, ದಪ್ಪ ಕಣಜದ ಹುಳು, ದೊಡ್ಡ 

ಮನೆ 
ಕಣಜ 

| hot-news n. ತಾಜಾ ವರ್ತಮಾನ, ಬಿಸಿಸುದ್ದಿ, 
horoscope n. ಜಾತಕ, ಜನ್ಮಕುಂಡಲಿ | 

ಹೊಸವಾರ್ತೆ 
horrity V. 1. ದಿಗಿಲುಗೊಳಿಸು, ಗಾಬರಿಪಡಿಸು, | hotbed n , ಗೊಬರಕೊಳೆತು ಬಿಸಿಯಾದ ಪಾತಿ. 

2. ದಿಕ್ಕುಗೆಡಿಸು, ದಾರಿತೋರದಂತೆ ಮಾಡು ಜಗಳದ ತಾಣ , ಗೊಬ್ಬರಗುಂಡಿ 
horror n, ದಿಗಿಲು, ಭಯ , ನಡುಕ, ಅತಿಭೀತಿ | hotel n. ಹೋಟಲು, ಉಪಹಾರಗೃಹ 
horse 1. ಕುದುರೆ, ಅಶ್ವ 

house V . ಮನೆಯಲ್ಲಿಡು, ವಸತಿಮಾಡಿಕೊಡು 
horse artillery ಕುದುರೆಗೋಲಂದಾಜ n, ಮನೆ, ಗೃಹ, ನಿವಾಸ 
ಸೈನ್ಯ 

house - arrest n. ಗೃಹ ನಿರ್ಬಂಧ, ಗೃಹ ಬಂಧನ 
horse- sense n . ಸಾಧಾರಣವಾದ ವಿವೇಚನಾ 

household n, ಕುಟುಂಬ, ಸಂಸಾರ 
ಶಕ್ತಿ , ವ್ಯವಹಾರ ಬುದ್ಧಿ 

household efects ಗೃಹ ಸಾಮಗ್ರಿಗಳು, 
horse- power R. ಅಶ್ವಶಕ್ತಿ , ಯಂತ್ರ ಕಾರ್ಯದ 

ಗೃಹಕೃತ್ಯದ ಸಾಮಾನುಗಳು 
ದರ 

householder n, ಮನೆಯ ಯಜಮಾನ 
horticulture n. ತೋಟಗಾರಿಕೆ 

house of cards ಇಸ್ಪೀಟಿನ ಮನೆ, 
hose n. 1. ನೀರ್ಕೊಳವಿ , 2.ಕಾಲ 

( ಇಂಗ್ಲೆಂಡಿನ) ಬುಡಭದ್ರವಿಲ್ಲದ ವ್ಯವಸ್ಥೆ 
hospice ವಿಶ್ರಾಂತಿ ಗೃಹ, ರೋಗಿಗಳ ಪೋಷಣಾ 

house of commons ಕೆಳಮನೆ, 
ಗೃಹ 

ಇಂಗ್ಲೆಂಡಿನ ಪ್ರಜಾಪ್ರತಿನಿಧಿ ಸಭೆ 
hospitable adj, ಅತಿಥಿ ಸತ್ಕಾರ ನೀಡುವ, 

house of ill fame ವೇಶ್ಯಾಗೃಹ 
ಅತಿಥಿಗಳನ್ನು ಆದರಿಸುವ, ಉದಾರ , 

house of lords ಮೇಲ್ಪನೆ( ಇಂಗ್ಲೆಂಡಿನ) 
ಉಪಚಾರ ಮಾಡುವ 

ಇಂಗ್ಲೆಂಡಿನಶ್ರೀಮಂತರ ಪ್ರತಿನಿಧಿ ಸಭೆ 
hospital n. ಆಸ್ಪತ್ರೆ , ವೈದ್ಯಶಾಲೆ 

house of people eises223 
hospitality , ಆತಿಥ್ಯ, ಸತ್ಕಾರ, ಅತಿಥಿಗಳ 

house wife ಮನೆಯಾಕೆ , ಯಜಮಾನಿತಿ, 
ಉಪಚಾರ 
host n . ಅತಿಥಿ ಸತ್ಕಾರ ಮಾಡುವವನು , 

housing board ಗೃಹನಿರ್ಮಾಣ ಮಂಡಳಿ 
ಆತಿಥೇಯ, ದೊಡ್ಡಗುಂಪು 

housing Scheme ಗೃಹನಿರ್ಮಾಣ 
hostage n. 1. ಒತ್ತೆಯಾಳು, 2. ಒತ್ತೆಯಾದ 

ಯೋಜನೆ 
ಭೂಮಿ, ಜಮೀನು, ಜಾಮೀನು 

hover V, ಆಕಾಶದಲ್ಲಿ ಹಾರಾಡು, ಅಂತರಿಕ್ಷದಲ್ಲಿ 
hostel n. ವಿದ್ಯಾರ್ಥಿನಿಲಯ, ವಸತಿಗೃಹ 

ಸುತ್ತಾಡು 
hostile adj, ಶತ್ರುವಿನ, ಹಗೆಯ , ವೈರದ 

howitzer n. 237, 2008 


ಗೃಹಿಣಿ 


180 


hurry 


hub 


hub n. ಚಕ್ರದ ನಾಭಿ, ಕೇಂದ್ರ , ನಡುವೆಯ ಭಾಗ, | humorist n, ಹಾಸ್ಯಗಾರ, ಹಾಸ್ಯ, ಲೇಖಕ, 

ಮಧ್ಯಭಾಗ, ಚಟುವಟಿಕೆಗಳ ಕೇಂದ್ರ | ವಿನೋದಶೀಲ, ಪರಿಹಾಸಶೀಲ 
hubbub , ಗೊಂದಲ, ಗಲಾಟೆ, ಗಲಭೆ | humorous adj, ಹಾಸ್ಯಪರವಾದ, ವಿನೋದ 

ಪರವಾದ, ತಮಾಷೆಯ , ವಿನೋದದ 
huckster . ಸರಕು ಹೊತ್ತು ತಿರುಗುವವ್ಯಾಪಾರಿ, 
ಕೂಲಿಗಾಗಿ ಕೆಲಸ ಮಾಡುವವನು 

humour V, ವಿನೋದಪಡಿಸು, ನಗಿಸು, ಖುಷಿ 
huge adj , ಬಹಳ ದೊಡ್ಡ ಗಾತ್ರದ, 

| ಪಡಿಸು, ಉಬ್ಬಿಸು, ಪುಸಲಾಯಿಸು 
- ಅಗಾಧವಾದ, ಅತಿ ವಿಸ್ತಾರವಾದ 

n, ವಿನೋದ, ಹಾಸ್ಯ 
human n, ಮಾನವ, ಮನುಷ್ಯ 

hump ೧. ಗೂನು, ಬಾಗು, ಡುಬ್ಬ, ಮಣ್ಣಿನ ಗುಡ್ಡ 
adj. ಮಾನವೀಯ, ಮನುಷ್ಯರಿಗೆ | - hump-backed ಗೂನು ಬೆನ್ನಿನ 
ಸಂಬಂಧಿಸಿದ 

hunger n, ಹಸಿವು, ತೃಷ್ಣ, ಬಯಕೆ, ಹಂಬಲ 
humane adj, ಮಾನವತೆವುಳ್ಳ ಕೃಪಾಳುವಾದ, | hungry adj, ಹಸಿದಿರುವ, ಅತ್ಯಾಸೆಯ , ಉತು ಕಃ 
ದಯಾಪರನಾದ 

- ನಿಸ್ಸಾರ, ಫಲಕೊಡದ ( ಮಣ್ಣು) 
humanism n, ಮಾನವತ್ವ , ಮಾನವತಾವಾದ 

hunt V. ಬೇಟೆಯಾಡು, ಶಿಕಾರಿಮಾಡು, ಹುಡುಕು, 
humanitarian adj , ಮಾನವತಾವಾದಿ, ಅಟ್ಟಿಬಿಡು, ಓಡಿಸಿಬಿಡು 

ದಯಾಳು, ಮಾನವೀಯ, ಮಾನವ ಹಿತಕಾರಿ _ n 1. ಬೇಟೆ, ಶಿಕಾರಿ, 2 . ಬೇಟೆ ಸಿಗುವ 
humanities n. ಮಾನವ ಶಾಸ್ತ್ರಗಳು, ಮಾನವ ಪ್ರದೇಶ 
ಸಂಸ್ಕೃತಿಗೆ ಸಂಬಂಧಿಸಿದ ಎಲ್ಲ ವಿದ್ಯೆ ಕಲೆ 

hunting ground ಶಿಕಾರಿ ಸಿಕ್ಕುವಪ್ರದೇಶ, 
ಮುಂತಾದುವು 

ಬೇಟೆಯಾಡುವ ಸ್ಥಳ 
humanity n. 1. ಮಾನವ ಸ್ವಭಾವ, ಅನುಕಂಪ, | hurdle n. 1. ತಡಿಕೆ , 2. ತಡೆ, ಅಡಿ, 3, ಒಂದು 

ಮಾನವತ್ವ 2 . ಮಾನವಕುಲ, ಮನುಷ್ಯವರ್ಗ , ಬಗೆಯ ಓಟದ ಪಂದ್ಯ 
3. ದಯೆ , ಕರುಣೆ 

hurly -bufly n. ಗೊಂದಲ, ಗಲಾಟೆ, ಗಲಭೆ, 
humble adj, ನಮ್ರ , ವಿನೀತನಾದ, ವಿನಯ 

ರಾದ್ದಾಂತ, ರಂಪ,ಕೋಲಾಹಲ 
ಸಂಪನ್ನನಾದ 

hurried adj, ಆತುರದ, ಅತಿ ಆತುರದ, 
humbug n. 1. ಅಬದ್ದ, ಅಪಾರ್ಥ, ಸೋಗು, 

ಅವಸರದ 
2. ಮೋಸ, ವಂಚನೆ, 3. ವಂಚಕ 

hurriedly adv, ಆತುರವಾಗಿ, ಆವಸರವಾಗಿ 
humdrum . ಸತ್ವ, ರಸಹೀನತೆ, ಏಕತಾನತೆ 

hurricanen. 1.ಜೋರುಮಳೆ, ಚಂಡಮಾರುತ, 
adj. ಸ್ವಾರಸ್ಯವಿಲ್ಲದ, ನಿಸ್ಸಾರ, ಒಂದೇ 

ಬಿರುಸು ಮಳೆ, 2 . ಬಿರುಗಾಳಿ, ಸುಂಟರಗಾಳಿ 
ಬಗೆಯ 
humid adj, ತೇರವಾದ, ಒದ್ದೆಯಾದ, ಆದ್ರ್ರ 

hurl V, ಎಸೆ, ಬೀಸಿ ಎಸೆ, ಜೋರಾಗಿ ಎಸೆ 
humidity n. ಆದ್ರ್ರತೆ, ತೇವ, ಒದ್ದೆ 

n, ಎಸೆತ, ಒಗೆಯುವಿಕೆ 
humiliate V, ಅವಮಾನಮಾಡು, ಅವ | 

hurry V. ತ್ವರೆಮಾಡು, ಆತುರಪಡು, ಆತುರ 

ಪಡಿಸು 
ಮರ್ಯಾದೆ ಮಾಡು 
humility n. ವಿನಯ, ನಮ್ರತೆ 

n, ಊರೆ, ಆತುರ , ಧಾವಂತ, ತವಕ, ಅವಸರ 


181. 


hurt 


hysteria 


hut V. ನೋವಾಗು, ಗಾಯವಾಗು, ತೊಂದರೆ | hydraulicpress n ದ್ರವಯಂತ್ರ , ಜಲಚಾಲಿತ 

ಯಾಗು, ಮನಸ್ಸನ್ನು ನೋಯಿಸು, ಮನಸ್ಸಿಗೆ | ಯಂತ್ರ , ಹೈಡ್ರಾಲಿಕ್ ಪ್ರೆಸ್ಸು 
ಅಘಾತಿಸು 

| hydro - electric adj. www .8 
೧. 1. ಗಾಯ, 2 . ಬಾಧೆ, ನೋವು, ಮನಸ್ಸನ್ನು | hydro - electric work ಜಲವಿದ್ಯುತ್ 
ನೋಯಿಸುವುದು 

ಕಾತ್ಯಾಗಾರ 
husband V. ಮಿತವ್ಯಯಮಾಡು, ಸಂರಕ್ಷಿಸು, | hydrogen n, ಹೈಡೋಜನ್, ಜಲಜನಕ 
ಬೇಸಾಯಮಾಡು 

| hydrogenated oil ಜಲಜನಕೀಕೃತ ತೈಲ, 
n. ಗಂಡ, ಪತಿ , ಯಜಮಾನ * ಜಲಜನಕಯುಕ್ತ ಎಣ್ಣೆ 
husbandman n. ಒಕ್ಕಲಿಗ, ಬೇಸಾಯಗಾರ, 

hydropathy n. ಜಲದಮೂಲಕನೀಡುವ ಚಿಕಿತ್ಸೆ 
ರೈತ, ಆರಂಬಗಾರ, ಕೃಷಿಕ 

hydrophobia n. ಜಲಭೀತಿ, ಜಲಭಯ , 
husbandry n. 1. ಬೇಸಾಯ , ವ್ಯವಸಾಯ , ಕೃಷಿ, | ಮನುಪ್ಪರಿಗೆ ನಾಯಿಕಡಿತದಿಂದ ತಗಲುವ 

2 . ಮನೆವಾರ್ತೆ , ಸಂಗೋಪನೆ ( ಪ್ರಾಣಿ) . ಹುಚ್ಚು 
hush V. ಸದ್ದಡಗಿಸು , ಮೌನವಾಗಿರಿಸು, | hygiene n, ಆರೋಗ್ಯ ರಕಣ, ಆರೋಗ್ಯ ಶಾಸ 
ಮುಚ್ಚಿಡು, ಬಚ್ಚಿಡು, ಬಯಲುಮಾಡದಿರು 

hymn n, ಸ್ತುತಿ,ಸ್ತೋತ್ರ, ಸ್ತುತಿಗೀತೆ 
n, ನಿಶ್ಯಬ್ದತೆ, ಮೌನ, ಬಾಯಿಬಿಡದೆ | 

hyperbole n , ಅತ್ಯುತಿ ಎಂಬ ಅಲಂಕಾರ, 
ಇರುವುದು, ಗುಟ್ಟನ್ನು ಬಿಡದಿರಲು , 

ಅತಿಶಯೋಕ್ತಿ 
ಮುಚ್ಚಿಡಲು ಕೊಡುವ ಲಂಚದ ಹಣ 

hypnotic adj. 1. ನಿದ್ರಾಜನಕ, ನಿದ್ರೆ ಬರಿಸುವ 
hush- hush enquiry ರಹಸ್ಯ ವಿಚಾರಣೆ, 

ವಸ್ತುವಿನ, 2. ಸಂಮೊಹನ ತರುವ 
ನಾಮಕಾವಸ್ತೆ ವಿಚಾರಣೆ 

hypnotism n, ವಶೀಕರಣ ವಿದ್ಯೆ 
hush money ಮಾತನಾಡದಿರಲು 

hypochondrian. ರೋಗಭ್ರಾಂತಿ, ವ್ಯಾಧಿ 
ಕೊಡುವ ಲಂಚ 

ಭ್ರಾಂತಿ 
hush up ರಹಸ್ಯವಾಗಿಡು, 

hypocrisy n, ಕಪಟತೆ , ಮಿಥ್ಯಾಚಾರ, ಠಕ್ಕು , 
ಮಾಯವಾಗಿರು, ಮುಚ್ಚಿಡು 

ಬೂಟಾಟಿಕೆ 
husky adj. 1. ತುಂಬ ಸಿಪ್ಪೆಯುಳ್ಳ , ಗಂಟಲು 

hypocrite n. ಆಷಾಡಭೂತಿ, ಕಪಟಿ, ಠಕ್ಕ , 
ಒಣಗಿದ, 2. ಗಾರು ಧ್ವನಿಯ 

ವಂಚಕ, ಬೂಟಾಟಿಕೆಗಾರ 
hustle V. ತಳ್ಳು, ನೂಕು, ನುಗ್ಗು, ಆತುರಪಡಿಸು, 

| hypothecate V, ಸ್ವತ್ತನ್ನು ಅಡಮಾನಮಾಡು, 
ಒಳ- ಹೊರ ದಬ್ಬು, ಬಲವಂತಪಡಿಸು 

ಅಡವಿಡು, ಭೋಗ್ಯಕ್ಕೆ ಹಾಕು 
n, ನೂಕುನುಗ್ಗಲು, ಗಡಿಬಿಡಿ, ಸಂಭ್ರಮ 

hypothesis n, ತಾರ್ಕಿಕ ಆಧಾರಕಲ್ಪನೆ, ಆಧಾರ 
hutn. ಗುಡಿಸಲು,ಜೊಪಡಿ 

ಕಲ್ಪನೆ,ಊಹಾಪ್ರತಿಜ್ಞೆ 
nutment . ಗುಡಿಸಲುಗಳಿರುವ ಸ್ಥಳ, ಪಾಳೆಯ, [ hypothetical adi, ಉಹಾಪೋಹರ. 
ಜೋಪಡಿಗಳ ಬೀಡು 

ಕಲ್ಪನೆಯ , ಊಹಿಸಿದ, ಊಹನೆಯ 
hybrid n. ಬೆರಕೆ ತಳಿ, ಸಂಕರ ತಳಿ, ಮಿಶ್ರಣ 

| hysteria n. ಉನ್ಮಾದ, ಚಿತ್ತವಿಕಾರ, ಚಿತ್ತೋದ್ರೇಕ 
hydrualic adj, ಜಲಚಾಲಿತ, ನೀರಿನ ಶಕ್ತಿಯಿಂದ | ಒಂದು ನರವ್ಯಾಧಿ,ಹಿರಿಯ 

ಚಾಲನೆ ಮಾಡಿದ 


182 


ignominy 
hysterics 

identify one selfwith 200e modo 
hysterics n. ಭಾವೋದ್ರೇಕ, ಹುಚ್ಚ ನಗು, 

ಉನ್ಮಾದದ ಕೆರಳು, ( ಸೆಳವು), ಹುಚ್ಚ ಅಳು, ಗುರುತಿಸು, ಸಂಬಂಧಿಸು, ಜೊತೆಗೂಡು, 
ಕೆರಳಿದ ವ್ಯವಹಾರ 

ಸಮೀಕರಿಸು 
identify with one self ನನ್ನಿಂದ 

ಬೇರೆಯಲ್ಲ ಎಂದು ಹೇಳು, ಸಮಾನೀಕರಿಸು, 
ice n. ನೀರಗಡ್ಡೆ, ಮಂಜುಗಡ್ಡೆ, ಹಿಮಗಡ್ಡೆ 

ಜೊತೆಗೂಡು 
ice -age n . Soms woor 

identity card ಗುರುತು ಚೀಟಿ, ಗುರುತು 
iceberg n . ನೀರ್ಗಲ್ಲಿ ಬಂಡೆ, ಮಂಜಿನ | 
ಬಂಡೆಗಲ್ಲು 

ideological adj, ತಾತ್ವಿಕ , ಸೈದ್ದಾಂತಿಕ, 
icicle . ಹಿಮದ ಬಿಳಲು, ಹಿಮದ ಮುತ್ತು, 

ಭಾವನಾತ್ಮಕ, ವಿಚಾರಾತ್ಮಕ 
ಹಿಮದ ತೂಗುಬಿದ್ದ ಎಲೆಗಳು, ಹಿಮಸರಳು 

ideology n 1. ಸ್ವಭಾವ ಶಾಸ್ತ್ರ , 2. ಚಿಂತನ 
iconoclasm h, ಮೂರ್ತಿಭಂಗ , ವಿಗ್ರಹ ಭಂಜನೆ | 

ಮಾರ್ಗ, 3. ಸಿದ್ದಾಂತ, ತತ್ವ , ವಾದ 
iconoclast n, ವಿಗ್ರಹ ಭಂಗಕಾರ, ಮೂರ್ತಿ 

idiocy n ಪೆದ್ದುತನ, ದಡ್ಡತನ, ಮುಟ್ಟಾಳತನ, 
ಭಂಜಕ, ಮೂರ್ತಿ ಭಂಗಕಾರ, ದೈವವಿಗ್ರಹ 

ತಿಳಿಗೇಡಿತನ, ಗಾಂಪತನ 
ಭಂಜಕ 

idiosyncrasy n, ವ್ಯಕ್ತಿ ವೈಲಕ್ಷಣ್ಯ , ವಿಶಿಷ್ಟ 
iconography , ಪ್ರತಿಮಾಶಿಲ್ಪ , ವಿಗ್ರಹ 

ಮಾನಸಿಕ ಪ್ರಕೃತಿ, ಜಾಯಮಾನ 
ನಿರ್ಮಾಣ ಶಾಸ್ತ್ರ, ಶಿಲ್ಪಶಾಸ್ತ್ರ 

idiom n ನುಡಿಗಟ್ಟು, ಪದಪುಂಜ, ವಾಗ್ರೂಢಿ, 
idea n, ಅಭಿಪ್ರಾಯ, ಭಾವನೆ, ವಿಚಾರ , 

ಬಳಕೆಯ ಮಾತು 
ಉದ್ದೇಶ, ಕಲ್ಪನೆ, ಅಲೋಚನೆ 

idiot n, ಮೂರ್ಖ , ಪೆದ್ದ, ಅವಿವೇಕ, ತಿಳಿಗೇಡಿ 
ideal n. ಧೈಯ, ಮಾದರಿ, ಆದರ್ಶ , 

idle V. ಕಾಲಹರಣಮಾಡು, ವ್ಯರ್ಥವಾಗಿ 
adj, ಆದರ್ಶವಾದ, ಧೈಯಪರವಾದ, 

ಸಮಯವನ್ನು ಕಳೆ 
ಅತಿಯೊಗ್ಯ, ಸೂಕ್ತ 

adj. ಸೋಮಾರಿಯಾದ, ಕೆಲಸವಿಲ್ಲದಿರುವ, 
idealism n. ಆದರ್ಶ ಕಲ್ಪನೆ, ಆದರ್ಶಾನುಷ್ಠಾನ 

ಉಪಯೋಗಿಸದ, ವ್ಯರ್ಥವಾಗುವ, 
ವೃತ್ತಿ, ಆದರ್ಶವಾದ 

ಸೋಂಭೇರಿಯಾದ 
identical adj, ಅನನ್ಯ , ಅಭಿನ್ನವಾದ, ಸಮಾನ, 

idolater n . ವಿಗ್ರಹಾರಾಧಕ , ಮೂರ್ತಿಪೂಜಕ 
ತದ್ರೂಪದ, ತದ್ವತ್ತಾದ 

idolize V, ಪೂಜಿಸು, ದೇವತೆಯೆಂದು ಭಾವಿಸು, 
identification n. ಗುರುತು ಹಿಡಿಯುವುದು, 

ಮೂರ್ತೀಭವಿಸು 
ಗುರುತಿಸುವುದು, ಚಹರೆ ಕಾಣುವುದು 
identification mark n. ಚಹರೆ , ವ್ಯಕ್ತಿಯ | 

ignite V. 1 . ಕಾಯಿಸು, 2 . ಬೆಂಕಿ ಹತ್ತಿಸು, 
ಮೈಮೇಲಿನ ದೃಢೀಕರಣದ ಚಿನ್ನೆ , ಗುರುತು, 

ಉರಿಹೊತ್ತಿಸು 
ಮನುಷ್ಯನ ಗುರುತು ಚಿನ್ನೆ 

ignition n. 1. ತೀವ್ರವಾಗಿ ಬಿಸಿಮಾಡುವಿಕೆ , 
identificatio parade 

2. ಬೆಂಕಿ ಹಚ್ಚುವಿಕೆ, 3 . ದಹನ, ಸುಡುವಿಕೆ 

ಪತ್ತೆಹಚ್ಚಲು 
ಮಾಡುವ ವ್ಯಕ್ತಿಗಳ ಪ್ರದರ್ಶನ ( ಗುರುತಿಸಲು) 

ignominious adj, ತಲೆತಗ್ಗಿಸುವಂಥ, ಕಳಂಕಿತ, 
identify V. ಪತ್ತೆಹಚ್ಚು ಗುರುತುಹಿಡಿ, ಗುರುತಿಸು 

ಅವಮಾನಕರವಾದ, ಕಳಂಕದ 
ignominy n, ಅವಮಾನ, ಅಪಖ್ಯಾತಿ, ಅಗೌರವ 


_ 183 


ignorance 


image 


ignorance n, ಅಜ್ಞಾನ, ಅರಿವಿಲ್ಲದಿರುವಿಕೆ, | illegitimate child ಅಕ್ರಮ ಸಂತಾನ, 
ಹೆಡ್ಡತನ 

ಜಾರಜ ಸಂತಾನ 
ignorant adj, ಅಜ್ಞಾನಿಯಾದ, ತಿಳಿವಿಲ್ಲದ, | illicit adj, ಶಾಸನ ವಿರುದ್ಧವಾದ, ನಿಪಿದ್ದ , 
ಹೆಡ್ಡನಾದ 

ಅಕ್ರಮದ 
ignore V. ಕಡೆಗಣಿಸು, ನಿರ್ಲಕ್ಷಿಸು, ಉದಾಸೀನ | illiteracy n. ನಿರಕ್ಷರತೆ 
ಮಾಡು, ಉಪೇಕ್ಷಿಸು 

illiterate adj, ಅಕ್ಷರಬಾರದ, ನಿರಕ್ಷರ ಕುಕ್ಷಿ, 
ill n. ಹಾನಿ, ಕೆಡುಕು, ಅನಿಷ್ಟ 

ಓದಲುಬಾರದ 
adj, ಅನಾರೋಗ್ಯದ ಕಾಯಿಲೆಬಿದ್ದ, ಕೆಟ್ಟ, | illness n. ಸ್ವಸ್ಥಾವಿಲ್ಲದಿರುವಿಕೆ, ಅಸ್ವಸ್ಥತೆ , 
ನೀತಿಗೆಟ್ಟ , ತಪ್ಪಾದ 

ಕಾಯಿಲೆ, ರೋಗ. 
adv , ಕೆಟ್ಟದಾಗಿ, ಕೆಡುಕಾಗಿ, ತಪ್ಪಾಗಿ, | illogical adj, ಅತಾರ್ಕಿಕ, ತರ್ಕಹೀನ, ತರ್ಕ 
ವಿರೋಧವಾಗಿ, ಪ್ರತಿಕೂಲವಾಗಿ 

ವಿರುದ್ಧ 
ill- advised ವಿವೇಕವಿಲ್ಲದ, ಅವಿವೇಕದ, | illuminate V . ಪ್ರಕಾಶಗೊಳಿಸು , ಬೆಳಗಿಸು , 
ತಪ್ಪಾದ 

ದೀಪಮಾಲೆ ಹರಡು, ಕಾಂತಿಬೀರು 
ill-considered JOD CES 22375 , illuminated map ದೀಪ್ತ ನಕ್ಷೆ ದೀಪ್ತ 

ಸರಿಯಾಗಿ ಯೋಚಿಸದ, ಪರಾಮರ್ಶಿಸದ ಪಟ 
ill- effect n ದುಷ್ಪರಿಣಾಮ , ಕೆಟ್ಟ ಪ್ರಭಾವ illumination n. ಪ್ರಕಾಶ, ಬೆಳಕು, ಪ್ರಜ್ವಲನ 
ill-fated adj. ದುರದೃಷ್ಟದ, ದೌರ್ಭಾಗ್ಯದ | illusion 1. ಭ್ರಮೆ, ಮಾಯೆ , ಭ್ರಾಂತಿ, ಮೋಸ 
ill-feeling n. ವೈಮನಸ್ಯ ,ದ್ವೇಷ 

illusive adj, ಭ್ರಾಂತಿಕಾರಕ, ಮಿಥ್ಯ, ಕೈಗೆಟುಕದ, 
il- gotten adj, ಅನ್ಯಾಯಾರ್ಜಿತ, ಕೆಡುಕಿನಿಂದ 

ನೀವಲ್ಲದ, ಮರಳುಗೊಳಿಸುವ 
ಗಳಿಸಿದ 

illusory adj, ಭ್ರಾಂತಿಯನ್ನುಂಟುಮಾಡುವ, 
ill-health n. ಅನಾರೋಗ್ಯಕಾಯಿಲೆ 

ಮೋಸದ, ಭ್ರಮಕಾರಕ, ಮಿಥೆಯಾದ 
ill-starred adj. ದುರದೃಷ್ಟದ, ದೌರ್ಭಾಗ್ಯದ | 

| illustrate V. 1. ಸ್ಪಷ್ಟಪಡಿಸು, ವಿವರಿಸು, ವಿಶದ 

ಗೊಳಿಸು, 2. ಉದಾಹರಣೆಕೊಡು, ದೃಷ್ಟಾಂತ 
ill-timed adj, ಅಕಾಲಿಕ, ಅಶುಭದ 

ನೀಡು, 3. ಚಿತ್ರಹಾಕು, ಸಚಿತ್ರಗೊಳಿಸು 
ill-treat V, ಅಗೌರವದಿಂದ ಕಾಣು, ಮರ್ಯಾದೆ 

illustration n. 1. ಉದಾಹರಣೆ, ದೃಷ್ಟಾಂತ, 
ಕೊಡದಿರು 

2 . ವಿವರಣೆ, ವಿಶದೀಕರಣ, ಸಚಿತ್ರ ವಿವರಣೆ 
ill-treatment n. ಅಗೌರವ, ಅವಮಯ್ಯಾದೆ 

illustrious adj, ಹೆಸರುವಾಸಿಯಾದ, ಖ್ಯಾತ, 
ill- will n, ದ್ವೇಷ, ದುರ್ಭಾವ 

ಪ್ರಸಿದ್ಧ, ಆದರ್ಶ 
illegal adj. ಅನ್ಯಾಯದ, ನ್ಯಾಯವಿರುದ್ಧ, | image v. 1, ವಿಗ್ರಹಮಾಡು, 2. ಚಿತ್ರಿಸು, 
ಕಾನೂನಿಗೆ ವಿರುದ್ಧವಾದ, ಅಕ್ರಮ 

3. ಮನದಟ್ಟುವಂತೆ ವರ್ಣಿಸು, 4. ಪ್ರತಿಮೆ 
illegal gratification ಲಂಚ, ಅಕ್ರಮ | ಯನ್ನು ರೂಪಿಸು 

_ n . 1 . ಪ್ರತಿಮೆ , ವಿಗ್ರಹ, ಗೌರವ, 
illegitimate adj. 1. ನ್ಯಾಯವಿರುದ್ಧವಾದ, | 2. ಬಿಂಬ, ಪ್ರತಿಬಿಂಬ, 3, ಆಕೃತಿ, ಆಕಾರ, 
2 . ಜಾರು , ಅಕ್ರಮದ 

ರೂಪ 


184 


impack 


imagery 


imagery ಪ್ರತಿಮಾಶಿಲ್ಪ, ಶಬ್ದಶಿಲ್ಪ immemorial adj. ಅನಾದಿ, ಪ್ರಾಚೀನ, ಅತಿ 

ಪುರಾತನ, ಸ್ಮರಣಾತೀತ 
imaginary adj, ಕಾಲ್ಪನಿಕ , ಕಲ್ಪಿತ 
imagination n. 1. ಕಲ್ಪನಾಶಕ್ತಿ , ಭಾವನಾಶಕ್ತಿ, | immense adj, ತೀವ್ರ , ವಿಸ್ತಾರವಾದ, 

ಗಾತ್ರವಾದ, ಅಪರಿಮಿತ, ದೊಡ್ಡ, ಭಾರಿ, 
2. ಭಾವನೆ, 3. ಪ್ರತಿಭೆ 

ಮಹತ್ತಾದ, ತುಂಬಾ 
imagine V. ಕಲ್ಪಿಸು, ಭಾವಿಸು 

immigrant n . ವಲಸೆ ಬಂದವನು, ವಲಸೆಗಾರ, 
imbalnce n. ಅಸಮತೆ, ಅಸಮತೋಲನ 

ವಲಸೆದಾರ, ಗಡಿದಾಟಿ ಒಳಗೆ ಬಂದ 
imbecile adj, ದುರ್ಬಲ ಮನಸ್ಸಿನ, ದಡ್ಡತನದ, 

immigrate v. Jei 200 
ಬುದ್ಧಿಶೂನ್ಯ 

immigration n . Jos 
n, ಹುಟ್ಟುದಡ್ಡ , ಪೆದ್ದ 

imminent adj. ಸನ್ನಿಹಿತ, ಆಸನ್ನ , ತಕ್ಷಣದ, 
imbecility , ಅಶಕ್ತತೆ, ಮನೋದೌರ್ಬಲ್ಯ 

ಹತ್ತಿರಕ್ಕೆ ಬಂದ 
ಮಾನಸಿಕ ಶಕ್ತಿಹೀನತೆ 

immobile adj, ಚಲಿಸದ, ಚಲನೆ ಇಲ್ಲದ, ನಿಶ್ಚಲ, 
imbibe V, ಸ್ವೀಕರಿಸು, ಗ್ರಹಿಸು, ಅಳವಡಿಸಿಕೊಳ್ಳು 

ಸ್ಥಿರ, ಚಲಿಸಲಾಗದ 
ಜೀರ್ಣಿಸಿಕೊಳ್ಳು 

immoral adj, ನೀತಿಬಾಹ್ಯ, ಅನೀತಿಯ , ನೀತಿ 
imbroglio n. 1. ತೊಡಕು, ಬಿಕ್ಕಟ್ಟು, ಜಟಿಲ | 

ಮೀರಿದ, ನೀತಿಗೆಟ್ಟ 
ಪರಿಸ್ಥಿತಿ, 2. ಅಸ್ತವ್ಯಸ್ತ ರಾಶಿ, ಅಸ್ತವ್ಯಸ್ತತೆ 

| immortal adj, ಅಮರ, ಸಾವಿಲ್ಲದ, ಅವರ್ತ್ಯ , 
imitate V. ಅನುಕರಿಸು , ಅನುಸರಿಸು, ನಕಲು 
ಮಾಡು, ಅಣಕಿಸು 

ದಿವ್ಯ, ಅಳಿಯದ 
imitation n. ಅನುಕರಣೆ, ಅನುಸರಣೆ, ನಕಲಿ , 

immovable adj, ಕದಲಿಸಲಾಗದ, ಸ್ಥಿರವಾದ 
ಕೃತಕ 

immovable property ಸ್ಥಿರಾಸ್ತಿ 
imitation jewellery ನಕಲಿ ಒಡವೆಗಳು , | immune, immunity n . 1. ರೋಗದ ಸೋಂಕಿ 
ಗಿಲೀಟಿನ, ನಕಲಿ ಆಭರಣ 

ನಿಂದ ರಕ್ಷಣೆ, 2 . ವಿನಾಯಿತಿ, ಅಂಟದ, ರಕ್ಷಣೆ, 
immanence n ವಿಶ್ವವ್ಯಾಪಕತೆ , ಅಂತರ್ಗತತ್ವ , 

ಸುರಕ್ಷಿತ 
ಅಂತಸ್ಸತ್ವ 

immunity from tax ಸುಂಕ ವಿನಾಯಿತಿ 
immaterial adj. 1. ಅಮೂರ್ತ , ಅಶರೀರ, immunization n. ಪ್ರತಿ ರಕ್ಷಣೆ, ಸೋಂಕು 

ಅಪ್ರಕೃತ, ಅಭೌತ, 2. ಅಮುಖ್ಯ , ಅಪ್ರಧಾನ, ತಟ್ಟದಂತೆ ರಕ್ಷಣೆ 
ನಿರ್ವಿಕಾರ, ನಿರ್ವಿಕಲ್ಪ 

immutable adj, ಮಾರ್ಪಾಟಾಗದ, ವ್ಯತ್ಯಾಸ 
immature adj, ಎಳಸಾದ, ಬೆಳೆದಿಲ್ಲದ, ಬಾಲಿಶ, ಮಾಡಲಾಗದ, ಬದಲಾವಣೆ ಹೊಂದದ, 
ಬಲಿತಿಲ್ಲದ, ಅಪಕ್ವವಾದ 

ನಿರ್ವಿಕಲ್ಪ, ನಿರ್ವಿಕಾರ 
immediate adj. 1. ತುರ್ತಾದ, ಈ ಕ್ಷಣದ, | impact V. 1. ಪ್ರಭಾವ ಬೀರು, ಪರಿಣಾಮ 
ಜರೂರಾದ, 2. ನೇರವಾದ, ಸಾಕ್ಷಾತ್ತಾದ, ಅತಿ 

ಬೀರು, 2. ಹೊಡೆತಕ್ಕೆ ಸಿಕ್ಕಿಸು, ಒತ್ತು ಕೆತ್ತಿಸು, 
ಸಮೀಪದ 

ಗಟ್ಟಿಸು 
immediately adv . 1. ತತ್‌ಕ್ಷಣ, ಕೂಡಲೆ, n, 1. ಪ್ರಭಾವ, ಪರಿಣಾಮ , ಆಘಾತ, 
ತುರ್ತಾಗಿ, 2. ನೇರವಾಗಿ, ಪ್ರತ್ಯಕ್ಷವಾಗಿ 

ಢಿಕ್ಕಿ , 2. ತಾಡನ, ಹೊಡೆತ, ಬಡಿತ 


185 


impair 


imperious 


impair V. ಕೆಡಿಸು, ಹಾಳುಮಾಡು, ಕುಗ್ಗಿಸು, | impend V. ತೂಗುತ್ತಿರು, ಆಸನ್ನವಾಗಿರು, ತಲೆಯ 
ಹಾನಿಮಾಡು 

ಮೇಲೆತೂಗುತ್ತಿರು, ಹತ್ತಿರಕ್ಕೆ ಬಂದಿರು 
impale V . ಕೊರತೆಯುಂಟುಮಾಡು, ಗೆರೆಯ | impending adj, ಆಸನ್ನ , ಹತ್ತಿರಬಂದ, 

ಪಕ್ಕಗಳಲ್ಲಿ ಜೋಡಿಸು, ಶೂಲಕ್ಕೇರಿಸು | ಎರಗುತ್ತಿರುವ 
impart V. ಕೊಡು, ತಿಳಿಸು, ವಿಶದೀಕರಿಸು, ಹೇಳು, | impending danger ಅಸನ್ನ, ಅಪಾಯ , 
ಕಲಿಸು, ಹಂಚು 

ಹತ್ತಿರಬಂದ ಅಪಾಯ 
impartiableproperty ಅವಿಭಾಜ್ಯ ಆಸ್ತಿ | impenetrable adj. ದುಷ್ಪವೇಶ್ಯ ಅಭೇದ್ಯ 
ಪಾಲು ಮಾಡಲಾಗದ ಆಸ್ತಿ 

ಪ್ರವೇಶಿಸಲಾಗದ, ತೂರಲಾಗದ, ಮರ್ಮ 
impartial adj, ಪಕ್ಷಪಾತತೀತ, ನಿಷ್ಪಕ್ಷಪಾತದ 

ತಿಳಿಯಲಾಗದ 
impartially adv , ಪಕ್ಷಪಾತವಿಲ್ಲದೆ 

imperative adj, ಆಜ್ಞಾಪೂರ್ವಕ, ಅತ್ಯಗತ್ಯ 
impassable adj. ಕಠಿನವಾದ, ದುರ್ಗಮವಾದ 

ಆಗಲೇಬೇಕಾದ, ಮಾಡಲೇಬೇಕಾದ, 
ಪಾರುಮಾಡಲಾಗದ, ದಾಟಲಾಗದ , 

ಕಡ್ಡಾಯವಾದ, ವಿಧಿರೂಪದ 
ಹಾಯಲಾಗದ 

imperceptable adj, ಅಗ್ರಾಹ್ಯ ಗ್ರಹಿಸಲಾಗದ, 
impasse n . ಜಟಿಲ ಸಮಸ್ಯೆ, ಇಕ್ಕಟ್ಟು, ಬಿಕ್ಕಟ್ಟು, 

ತಿಳಿಯಲಾಗದ, ಅತಿಸೂಕ್ಷ್ಮ 
ಕುರುಡೋಣಿ, ಮೂಗುಓಣಿ 

imperceptable difference ಅತಿಸೂಕ್ಷ. 
impassioned plea ನಿಷ್ಪಕ್ಷಪಾತದ, 

ವಿಭೇದಗಳು, ಅತಿಸೂಕ್ಷಭೇದ, ಗ್ರಹಿಸಲಾಗದ 
ವಿಜ್ಞಾಪನೆ, ನಿಷ್ಪಕ್ಷಪಾತದ ಬಿನ್ನಹ, ಹೃದಯಕ್ಕೆ 

ವ್ಯತ್ಯಾಸ 
ತಟ್ಟುವ ವಿನಂತಿ, ಬೇಡಿಕೆ 

imperfect adj, ಅಪರಿಪೂರ್ಣವಾದ, ದೋಷ 
impatient adj. ಸಹಿಸಲಾಗದ, ಕಿರಿಕಿರಿಯ , | 

ಪೂರಿತ, ದೋಷಯುಕ್ತ, ಅಸಂಪೂರ್ಣವಾದ 
ಹಾತೊರೆಯುವ, ಅಸಹನೆಯ , ಸಿಡುಕಿನ , | imperfection . ಅಸಂಪೂರ್ಣತೆ, 
ತಾಳ್ಮೆಯಿಲ್ಲದ 

ಕೊರತೆಯಿರುವಿಕೆ, ಅಪರಿಪೂರ್ಣತೆ 
impeach V, ಶಂಕಿಸು, ಸಂದೇಹಿಸು, ಅಪಾದಿಸು, | imperial adj ಸಾಮ್ರಾಜ್ಯಪಾಹಿಯಾದ , 
ಆರೋಪಣೆ ಮಾಡು, ತಪ್ಪುಹೊರಿಸು 

ಸಾಮ್ರಾಜ್ಯದ 

imperial preference ಸಾಮ್ರಾಜ್ಯಾ 
impeachment n . ದೋಷಾರೋಪಣ, 
ವಿಚಾರಣೆಗೆ ಗುರಿಪಡಿಸುವಿಕೆ , ತಪ್ಪು . 

ಭಿಮಾನ, ಸಾಮ್ರಾಜ್ಯಕ್ಕೆ ಪ್ರಾಶಸ್ಯ ವಿನಾಯಿತಿ, 

ರಿಯಾಯಿತಿ 
ಹೊರಿಸುವಿಕೆ 
impecunious adj, ನಿರ್ಧನನಾದ, ಧನಹೀನ, | imperialism . ಸಾಮ್ರಾಜ್ಯವಾದ, ಸಾಮ್ರಾಜ್ಯ 
- ಧನವಿಲ್ಲದ, ಕಾಸಿಲ್ಲದ, ದುಡ್ಡಿಲ್ಲದ 

ಷಾಹಿ, ಸಾಲ್ವ ಭೌಮತ್ವ 
impede V, ಅಡಿತರು, ತಡೆಯೊಡು, ಅಡಚಣೆ | imperialist n. ಸಾಮ್ರಾಜ್ಯವಾದಿ 
ಯೊಡ್ಡು, ಪ್ರತಿಬಂಧಿಸು 

imperilv, ಅಪಾಯತರು, ಅಪಾಯಕ್ಕೀಡು 

ಮಾಡು , ಗಂಡಾತರಕ್ಕೀಡುಮಾಡು, 
impediment n, ಅಡ್ಡಿ , ವಿರೋಧ, ತಡೆ, | 

ಅಪಘಾತವುಂಟುಮಾಡು 
ಅಡಚಣೆ, ಪ್ರತಿಬಂಧ 

| imperious adj, ದರ್ಪದಿಂದ ಕೂಡಿದ, 
impel V, ಬಲವಂತ ಮಾಡು, ಪ್ರಚೋದಿಸು 

ಅಧಿಕಾರದ ಮದ, ಗರ್ವದ 


186 


impossibility 


imperishable 


imperishable adj, ಅವಿನಾಶಿ, ಅವಿನಶ್ವರ, | implicitly adv , ಸೂಚ್ಯವಾಗಿ, ನಿಸ್ಸಂದಿಗ್ಧವಾಗಿ 

ಶಾಶ್ವತ, ಸ್ಥಿರ, ಹಾಳಾಗದ, ತಕ್ಷಣ ಕೊಳೆಯದ | implied adj, ಸೂಚಿತ, ಅಂತರ್ಗತ, ಅನಯದ, 
impersonal adj, ವ್ಯಕ್ತಿಗತವಲ್ಲದ, ವ್ಯಕ್ತಿನಿರಪೇಕ್ಷ ಗೂಢ 
impersonation , ಮೋಸಕ್ಕಾಗಿ ಇನ್ನೊಬ್ಬನ| implore V. ಪ್ರಾರ್ಥಿಸು , ಬೇಡಿಕೊಳ್ಳು 
ವೇಷ ಧರಿಸುವುದು, ಸುಳ್ಳು ನಟನೆ 

ಮೊರೆಯಿಡು 
impersonate V. ಮತ್ತೊಬ್ಬ ವ್ಯಕ್ತಿಯೆಂದು | imply V, ಸೂಚಿಸು, ಧ್ವನಿಸು 

ವರ್ತಿಸು, ಬೇರೊಬ್ಬನಂತೆ ವರ್ತಿಸು imponderable adj, ಅನೂಹ್ಯವಾದ, ವಿಚಾರಕ್ಕೆ 
impertinence n, ಅಸಂಬದ್ಧತೆ, ಒರಟುವರ್ತನೆ | ನಿಲುಕದ, ಯೋಚಿಸಲಾಗದ, ತಿಳಿಯಲಾಗದ 

ವಿನಯ ಹೀನತೆ, ಅಧಿಕ ಪ್ರಸಂಗ, ತಲೆಹರಟೆ | import _V, ಆಮದುಮಾಡು, ಹೊರಹೊಮ್ಮು, 
impertinent adj. ತಲೆಹರಟೆಯ , ಅಧಿಕ | 
ಪ್ರಸಂಗದ, ವಿನಯವಿಲ್ಲದ, ಒರಟು 

n , ಆಮದು, ಹೊರಹೊಮ್ಮುವ, 
impervious adj, ಅಭೇದ್ಯ ಪ್ರವೇಶಿಸಲಾಗದ, | ಅಭಿಪ್ರಾಯ, ಭಾವ, ಒಳಾರ್ಥ, ಪರಿಣಾಮ 

ಕಿವಿಕೊಡದಿರುವ ( ಹೇಳಿದಂತೆ ಮಾಡದ) , | importance , ಪ್ರಾಮುಖ್ಯ ಪ್ರಾಧಾನ್ನ ಮಹತ್ವ 
ನುಗ್ಗಲಾಗದ 

important adj. ಪ್ರಮುಖವಾದ, ಪ್ರಧಾನವಾದ 
impetus n. 1. ರಭಸ, ವೇಗ, ಉತ್ತೇಜನ, 

ಮಹತ್ವದ 
2. ಪ್ರಚೋದನೆ, ಪ್ರೋತ್ಸಾಹ 

importation n . ಆಮದುಮಾಡುವುದು, 
impiety n: ಧರರಾಹಿತ್ಯ, 2. ಪಾಪ, ಅನಾದರ, 

ಒಳಾರ್ಥ , ಅಂತರ್ಧ್ವನಿ 
- ಅಶ್ರದ್ದೆ, 3. ನಾಸ್ತಿಕತೆ 

importer 1. ಆಮದು ಮಾಡುವವನು, 
impinge V. 1. ಡಿಕ್ಕಿ ಹೊಡೆ, ತಾಗು, ಆಘಾತ| 

ಆಮದುಗಾರ 
ಮಾಡು, 2. ಅತಿಕ್ರಮಿಸು 

importing Country ಆಮದು ಮಾಡುವ 
impious adj, ಧರ್ಮಶ್ರದ್ದೆಯಿಲ್ಲದ, ನಾಸ್ತಿಕ, 

ದೇಶ 
ಅನಾಚಾರದ, ಅಧಾರ್ಮಿಕ 

importunate adj , ಬೇಡಿಕೊಳ್ಳುವ, 
implacable adj, ತೃಪ್ತಿಪಡಿಸಲಾಗದ, 

ಅಂಗಲಾಚುವ, ಯಾಚಿಸುವ, ಬೇಡಿಕೆಯಿಂದ 
ನಿರ್ದಯ , ಕಠೋರ, ತಣಿಸಲಾಗದ 

ಕಾಡುವ 
implement V. ಸಾಮಗ್ರಿ , ಪೀಠೋಪಕರಣ, | importunity n. ಬೇಡಿಕೆ ಯಾಚನೆ, ವಿನಂತಿ 
ಜಾರಿಗೊಳಿಸು, ನೆರವೇರಿಸು 

impose V, ಹೇರು, ಹೊರಿಸು, ಭಾರಹಾಕು, 
implementation 7. ಕಾರ್ಯಗತಗೊಳಿಸುವಿಕೆ 

ಹೊಣೆ ಹೊರಿಸು, ಮೇಲಿಡು, ವಿಧಿಸು, ( ತೆರಿಗೆ 
ಕಾರ್ಯ ಪೂರೈಸುವಿಕೆ 

ದಂಡ, ಸುಂಕ ) 
implicate V . ತೊಡರಿಸು, ತಳಕುಹಾಕು, ಸಿಕ್ಕಿಸು, | imposition n . ಹೇರುವಿಕೆ , ಹೊರಿಸುವಿಕೆ. 
ಒಳಪಡಿಸು 

ವಿದ್ಯಾರ್ಥಿಗಳಿಗೆ ಶಿಕ್ಷೆಯಾಗಿಕೊಡುವ ಬರಹದ 
implication n, ಸಿಕ್ಕು , ಗೋಜು, ಸೂಚನೆ, | ಕೆಲಸ 
ಅಂತರಾರ್ಥ 

| impossibility n . ಅಸಾಧ್ಯತೆ, ಅಶಕ್ಯತೆ, 
implicit adj, ಅಂತರ್ಗತ, ಅಡಕವಾಗಿರುವ, ಅಸಂಬವನೀಯತೆ 

ಒಳಗೊಂಡಿರುವ, ಧ್ವನಿತ 


187 


impossible 


impute 


impossible adj, ಅಸಂಭವವಾದ, ಆಗದ, improper adj. 1. ಸರಿಯಲ್ಲದ, ಅನುಚಿತ, 
ಅಸಾಧ್ಯವಾದ | 

2. ಅಸಭ್ಯ , ಅಶ್ಲೀಲ 
impost n, ತೆರಿಗೆ , ಸುಂಕ 

| impropriety n . 1. ಅನೌಚಿತ್ಯ , 2. ತಪ್ಪು, 
impostern, ಸೋಗುಹಾಕುವವನು, ಆಷಾಡ - ದೋಷ, ಅಪಚಾರ, 3. ಅಸಭ್ಯತೆ, ಅಶ್ಲೀಲತೆ 

ಭೂತಿ, ವೇಷಧಾರಿ, ಠಕ್ಕ , ಮೋಸಗಾರ | improve V. ಉತ್ತಮಮಾಡು, ಅಭಿವೃದ್ಧಿಪಡಿಸು, 
imposture n, ಮೋಸ, ವಂಚನೆ, ಮೋಸಗಾರಿಕೆ 

- ಸುಧಾರಿಸು 
importent ಸಾಮರ್ಥ್ಯವಿಲ್ಲದ, ಪಂಡ , 

improvement n, ಏಳಿಗೆ, ಅಭಿವೃದ್ಧಿ, ಸುಧಾರಣೆ 
- ನಿರ್ವೀಯ್ರ 

improvidence n. ದೂರದೃಷ್ಟಿಯಿಲ್ಲದ, 
impound V. ದನಗಳನ್ನು ದೊಡ್ಡಿಗೆಕೊಡು, 

ಮುಂದಾಲೋಚನೆಯಿಲ್ಲದ 
ಮುಟ್ಟುಗೋಲುಹಾಕಿಕೊಳ್ಳು 

improvise V, ಆಶುಕವಿತೆ ಮಾಡು, ಆಶು ಭಾಷಣ 
impoverish V , ದರಿದ್ರನನ್ನಾಗಿಸು, ಬಡತನ ತರು, 

ಮಾಡು, ತುರ್ತಾಗಿ ಸಿದ್ದಪಡಿಸು 
ಬಡವಗೊಳಿಸು 

imprudent adj. 1. ನಾಚಿಕೆಗೆಟ್ಟ , ನಿರ್ಲಜ್ಞ 
impracticable adj. ಕಾರ್ಯ ಗೊಳಿಸಲಾಗದ, 

ಅವಿವೇಕದ, ವಿಚಾರಮಾಡದ , ದುಡುಕಿನ, 
ಕಾರ್ಯಸಾಧ್ಯವಲ್ಲದ, ಆಚರಿಸಲಾಗದ, 

ಅಚಾತುರ್ಯದ, 2 . ಸೊಕ್ಕಿನ, ಜಂಬದ 
ವ್ಯವಹರಿಸಲಾಗದ 

impugn V, ಮಾತಿನಿಂದ ಪ್ರತಿಭಟಿಸು, ಆಕ್ಷೇಪಿಸು, 
impregnable adj. ಅಭೇದ್ಯ, ವಶಪಡಿಸಿ | 

ಖಂಡಿಸು 
ಕೊಳ್ಳಲಾಗದ 

impulse n ಪ್ರಚೋದನೆ, ಉದ್ವೇಗ, ಉತ್ಸಾಹ, 
impregnate v . 1. ಬಸಿರುಮಾಡು, 

ಅಂತಃಪ್ರೇರಣೆ 
ಗರ್ಭಾಧಾನಮಾಡು, 2 . ತುಂಬು, ಭರ್ತಿ impunity n. 1. ನಿರ್ಭೀತಿ, ನಿರ್ಭಯ , ಅಭಯ , 

ಭದ್ರತೆ, 2. ದಂಡನೆಯಿದ ವಿನಾಯಿತಿ 
impress V 1. ಮುದ್ರೆಯೊತ್ತು, ಅಚೈತು, | imputation n ಆರೋಪಣೆ, ಆಪಾದನೆ 
2. ಪರಿಣಾಮಬೀರು, ಪ್ರಭಾವಬೀರು | imputev.ದೋಷಾರೋಪಣೆ ಮಾಡು, ಆಪಾದಿಸು 
n, ಮುದ್ರೆ, ಗುರುತು, ಕುರುಹು, ಲಕ್ಷಣ, in ( pre) ಒಳಗೆ ಎಂಬರ್ಥದ ಉಪಸರ್ಗ 

in absentia ಗೈರುಹಾಜರಿಯಲ್ಲಿ, 
impression n. 1. ಗುರುತು, ಮುದ್ರೆ , ಛಾಪು, 

ಅನುಪಸ್ಥಿತಿಯಲ್ಲಿ 
ಅಭಿಪ್ರಾಯ, 2. ಮುದ್ರಣ, 3. ಅನಿಸಿಕೆ, ಎಣಿಕೆ 

in camera ರಹಸ್ಯವಾಗಿ, ಗುಪ್ತವಾಗಿ, 
impressonable age ಪ್ರಭಾವಿತ ಏಕಾಂತದಲ್ಲಿ, ಅಂತರಂಗದ ಕೂಟದಲ್ಲಿ 
ನಾಗುವ ವಯಸ್ಸು, ಸುಲಭವಾಗಿ 

in - charge ಕಾರನಿರಾಹಕನಾಗಿ, 
ಒಲಿಸಲ್ಪಡಬಲ್ಲ 

ಅಧೀನದಲ್ಲಿ ಅಧಿಕಾರದಲ್ಲಿ 
improbable adj , ಅಸ೦ಭವವಾದ, 

in cognito ಛದ್ಮವೇಷದಲ್ಲಿ 
ಅಸಂಭವನೀಯ , ಸಾಧ್ಯವಲ್ಲದ, ಘಟಿಸ 

in connection with JowoQ2 , 
ಲಾಗದ , ನಿಜವೆನಿಸದ 

ಸಂಬಂಧಿಸಿದಂತೆ 
impromptu adj, ಆಶು, ಪೂರ್ವಸಿದ್ದತೆಯಿಲ್ಲದ 

in default ಲೋಪದ ಕಾರಣವಾಗಿ , 
ದಿಢೀರನೆ 

ತಪ್ಪಿನಿಂದಾಗಿ 


ಮಾಡು 


188 


incandescent 


inability 


in discretion ವಿಚಕ್ಷಣೆಯಿಂದ, | inactive adj. ಕ್ರಿಯಾಹೀನ, ನಿಷ್ಕ್ರಿಯ, ಮಂದ, 

ಜಡ 
ವಿವೇಚನೆಯಿಂದ 
in fact ನಿಜವಾಗಿ 

inactivity n. ಕ್ರಿಯಾಹೀನತೆ, ನಿಷ್ಕ್ರಿಯತೆ 
in force ಚಾಲ್ಟಿಯಲ್ಲಿರುವ, | inadequate adj. ಸಾಲದ, ತಕ್ಕುದಲ್ಲದ, 
ಜಾರಿಯಲ್ಲಿರುವ 

ಕೊರತೆಯುಳ್ಳ ಅಸಮರ್ಥ, ಅಸಮರ್ಪಕ 
in good faith ವಿಶ್ವಾಸದಿಂದ, | inadvertance n. ಗಮನಕೊಡದಿರುವುದು, 
ನಂಬಿಕೆಯಿಂದ 

ನಿರ್ಲಕ್ಷ್ಯ , ನಿರುದ್ದೇಶಿತ, ಅಸಡ್ಡೆ, ಉಪೇಕ್ಷೆ 
in lieu of woesn 

inalienable adj. ಪರಭಾಷೆಮಾಡಲಾಗದ, 
in memoriam ಜ್ಞಾಪಕಾರ್ಥವಾಗಿ, 

ಪರಾಧೀನ ಮಾಡಲಾಗದ, ಅಭಿನ್ನ , ಅವಿಚ್ಛಿನ್ನ 
ಸ್ಟರಣೆಯಾಗಿ 

inalienable right ಮಾರುವ ಅಧಿಕಾರ 
in official capacity ಅಧಿಕಾರವನ್ನು | ವಿಲ್ಲದ ಹಕ್ಕು , ಅವಿಚ್ಛಿನ್ನ ಹಕ್ಕು 
ಪುರಸ್ಕರಿಸಿ, ಅಧಿಕಾರದ ಬಲದಿಂದ | inane n . ಬಟ್ಟಬಯಲು, ಶೂನ್ಯಾಕಾಶ, 
in one's own right ಸ್ವಂತ ಹಕ್ಕಿನಿಂದ 

ಅದಿವೇಕದ 
in public interest ಸಾರ್ವಜನಿಕ ಹಿತ adj, ಖಾಲಿ, ಶೂನ್ಯ, ದಡ್ಡ,ಮೂರ್ಖ 
ದೃಷ್ಟಿಯಿಂದ 

inanimate adj, ಜೀವವಿಲ್ಲದ, ಅಜೀವ, 
in quest of ಅನ್ವೇಷಣೆಯಲ್ಲಿ 

ನಿರ್ಜೀವ, ಜಡ 
in respect of JowoQ2 

| inappreciable adj. 1. ಅತ್ಯಲ್ಪ, ಅತಿಸೂಕ್ಷ, 
in spite of ಹೀಗಿದ್ದರೂ , ಅಷ್ಟಾದರೂ , 

ಗಣನಾರ್ಹವಲ್ಲದ, 2 . ಗುಣವನ್ನರಿಯ 
ಮೀರಿ 

ಲಾಗದ, ಸ್ವಾರಸ್ಯವನ್ನು ತಿಳಿಯಲಾಗದ 
in status quo ಯಥಾಸ್ಥಿತಿಯಾಗಿ 

inapt adj. 1. ಅರ್ಹವಲ್ಲದ, ಅನುಚಿತ, ಅನರ್ಹ 

2. ಅಕುಶಲ , ಜಾಣೆಯಿಲ್ಲದ 
in the event of ಸಂಭವಿಸಿದರೆ, 

inaugural adj. 1. ಪ್ರಾರಂಭದ, ಉಪಕ್ರಮದ, 
ಸಂದರ್ಭದಲ್ಲಿ 

ಉದ್ಘಾಟನೆಯ , 2 . ಪ್ರಥಮ , ಪ್ರಾಥಮಿಕ 
in toto ಪೂರ್ತಿಯಾಗಿ , ಸಂಪೂರ್ಣವಾಗಿ, 
ಒಟ್ಟಿನಲ್ಲಿ 

inaugurate V. ಪ್ರಾರಂಭಿಸು, ಉದ್ಘಾಟಿಸು 
in transit ದಾರಿಯಲ್ಲಿ, ಮಾರ್ಗಮಧ್ಯೆ 

inauguration V. ಪ್ರಾರಂಭೋತ್ಸವ, ಉದ್ಘಾಟನೆ 
ಸಾಗಾಣಿಕೆಯಲ್ಲಿ 

inauspicious adj. ಅಪಶಕುನದ, ಅಶುಭವಾದ, 
in view of ಈ ದೃಷ್ಟಿಯಿಂದ, ನೆಲೆಯಲ್ಲಿ 

ಅಮಂಗಳದ, ಅನಿಷ್ಟಕರ | 
inability n ಅಸಾಮರ್ಥ್ಯ , ಅಶಕ್ತತೆ 

inborn adj, ಜನ್ಮಸಿದ್ದ ಪ್ರಕೃತಿಸಿದ್ದ , ಜನ್ಮಜಾತ, 
inaccessible adj, ದುರ್ಗಮವಾದ, ಎಟುಕದ, 

ಸಹಜ, ಹುಟ್ಟಿನಿಂದ ಬಂದ 
ದೊರಕಲಾರದ 

incalculate adj, ಅಗಣಿತ, ಲೆಕ್ಕಕ್ಕೆ ಸಿಗದ, 
inaccuracy n. ತಪ್ಪು, ಸರಿಯಲ್ಲದಿರುವುದು 

ಎಣಿಸಲಾಗದ 
inaccurate adj, ಸರಿಯಲ್ಲದ, ಯಥಾರ್ಥ 

incandescent adj, ಉಜ್ವಲವಾದ, ದೀಪ, 
ವಲ್ಲದ, ನಿಷ್ಕೃಷ್ಟವಾಗಿಲ್ಲದ 

- ಪ್ರಜ್ವಲಿಸುವ, ಪ್ರಕಾಶಮಾನ, ಬೆಳ್ಳಗೆ ಬೆಳಗುವ 


189 


incantation 


inclusive 


incantation n. 1 . ಆವಾಹನ, 2. ಮಂತ್ರಪಠನ | incident n ಸಂಗತಿ, ಘಟನೆ, ಪ್ರಸಂಗ 
ಮಾಟ, ಮಂತ್ರ ಪ್ರಯೋಗ, ಅಭಿಚಾರ , 

- adj. ಸಂಭಾವ್ಯ, ಸಹಜವಾದ, ಘಟಿಸ 
3. ಪಠನ, ಗಾಯನ, 4. ಮಾಟ, ಮಾಯ 

ಬಹುದಾದ 
incapable adj, ಕೈಲಾಗದ, ಅಸಮರ್ಥ, ಅಶಕ್ತ 

incidence of tax ತೆರಿಗೆಯ ಭಾರ, 
incapacitate V. 1. ಅಸಮರ್ಥನನ್ನಾಗಿಮಾಡು, ತೊಂದರೆ , ಅಸೌಕರ್ಯ 

ಅನರ್ಹಗೊಳಿಸು , 2 . ಅನಧಿಕಾರಿಯನ್ನಾಗಿ | incidental adj, ಪ್ರಾಸಂಗಿಕ ಅನುಷಂಗಿಕ , 
ಮಾಡು, 3. ಶಕ್ತಿಗುಂದಿಸು 

ಸಂಭವಿಸಬಹುದಾದ 
incapacity 1. ಅಸಾಮರ್ಥ್ಯ, ಅಶಕ್ತತೆ, ಅನರ್ಹತೆ incidental charges ಸಾಂದರ್ಭಿಕ 
incarcerate V, ಸೆರೆಯಲ್ಲಿಡು, ಬಂಧಿಸು , ಖರ್ಚು, ಚಿಲ್ಲರೆ ಖರ್ಚು 
ಕೂಡಿಹಾಕು 

incidentally adv. ಗೌಣವಾಗಿ , ಅಮುಖ್ಯವಾಗಿ 
incarnate adj. ಮೂರ್ತಿ ವತ್ತಾದ, ಅವತರಿಸಿದ, ಪ್ರಾಸಂಗಿಕವಾಗಿ 
ಮೈದಾಳಿದ 

incinerate V. ಬೂದಿಮಾಡು, ಭಸ್ಮಮಾಡು, 
incendiarism n, ದ್ವೇಷದಿಂದ ಆಸ್ತಿಗೆ ಬೆಂಕಿ | ಸುಟ್ಟುಹಾಕು 

ಯಿಡುವುದು, ಕಿಚ್ಚುಹಾಕುವುದು, ಅಗ್ನಿಸ್ಪರ್ಶ | incineration n: ಸುಡುವುದು, ದಹಿಸುವುದು, 
incendiary adj. 1 . ಬೆಂಕಿ ಹೊತ್ತಿಸುವ, * ಬೂದಿ ಮಾಡುವುದು, ಭಸ್ಟೀಕರಣ 

ಉದ್ರೇಕಗೊಳಿಸುವ, ಕಿಚ್ಚಿಡುವ, 2. ಜಗಳ incipient adj, ಆರಂಭದ, ಪ್ರಾರಂಭಿಕ 
ಹುಟ್ಟಿಸುವ 

incise V, ಕೆತ್ತು , ಗುರುತುಮಾಡು, ಕಂಡರಿಸು, 
incendiary bomb ಬೆಂಕಿ ಹರಡುವ 

- ಕೊರೆಯು, ಸೀಳು, ಕತ್ತರಿಸು, ಕೊಯ್ಯು 
ಬಾಂಬು 

incision n, ಕೊರೆತ, ಕಚ್ಚು , ಸೀಳಿಕೆ, ಗಾಯ 
incense V . 1. ಧೂಪ ಹಾಕು, ಧೂಪವನ್ನು 

| incisive adj. ಕಚ್ಚುಮಾಡುವ, ಕೊರೆದು ಕೊಂಡು 
ಅರ್ಪಿಸು, 2. ಕೋಪತರಿಸು, ಉದ್ರೇಕಿಸು | 

ಹೋಗುವ, ತೀಕ್ಷ್ಯ 
_ n. ಧೂಪದ ವಸ್ತು , ಪರಿಮಳ ದ್ರವ್ಯ, | 

* | incite V. 1. ಹುರಿದುಂಬಿಸು, ಪ್ರಚೋದಿಸು, 
ಸುಂಗಧ ದ್ರವ್ಯ, ಸಂಬ್ರಾಣಿ, ಹಾಲುಮಡ್ಡಿ | 

2. ಚಿತಾವಣೆ ಮಾಡು, ಎತ್ತಿಕಟ್ಟು, ಕೆರಳಿಸು , 
inception n. ಆರಂಭ, ಉಪಕ್ರಮ 

ರೇಗಿಸು 
incentive n. ಉತ್ತೇಜನ, ಪ್ರೋತ್ಸಾಹ,ಉದ್ದೇಶ, | incitement n. 1. ಉತೆ ಜನ, ಪ್ರೇರಣೆ 
ಪ್ರೇರಕ , ಪ್ರೇರಣೆ 

ಪ್ರಚೋದನೆ, 2 . ಚಿತಾವಣೆ, ಎತ್ತಿಕಟ್ಟುವಿಕೆ 
adj, ಪ್ರೋತ್ಸಾಹಕ, ಉತ್ತೇಜಕ , | inclination n. 1. ಓರೆ, ಇಳಿಜಾರು, ನಮನ, 
ಪ್ರೇರಕ , ಉದ್ರೇಕಕಾರಿ, ಪ್ರಚೋದಕ 

2 . ಒಲವು, ಪ್ರವೃತ್ತಿ, ಮನಸ್ಸು 
incertitude 7. ಅನಿಶ್ಚಯಸ್ಥಿತಿ, ಸಂಶಯಾಸ್ಪದ | include V, ಸೇರಿಸಿಕೊಳ್ಳು, ಒಳಗೊಳು, ಸೇರಿಸು, 
ಸ್ಥಿತಿ, ಹೇಳಲಾಗದಿರುವುದು 

ಸೇರಿರು 
incessant adj, ನಿಲ್ಲದ, ನಿಂತು ಹೋಗದ, | inclusion n ಸೇರಿಸಿಕೊಳ್ಳುವಿಕೆ, ಒಳಗೊಳ್ಳುವಿಕೆ 
ಅವಿಚ್ಛಿನ್ನ , ನಿರಂತರ, ಮತ್ತೆ ಮತ್ತೆ ಬರುವ 

inclusive adj, ಒಳಗೊಂಡ, ಸೇರಿದ, ಸಹಿತ, 
inchoate adj, ಅಪೂರ್ಣ ಅವಸ್ಥೆಯ , ಇನ್ನೂ | ಸಮೇತ ಅಂತರ್ಗತ 

ಈಗ ಪ್ರಾರಂಭವಾಗಿರುವ, ಅಸ್ಪಷ್ಟ , ಅಸ್ಪುಟ 


190 


incognito 


increase 


incognito adv, adj, ವೇಷಾಂತರಗೊಂಡ, | incontestable adj, ನಿರ್ವಿವಾದವಾದ, 
ಗುರುತಿಸದಂತಿರು, ಛದ್ಮವೇಷದ 

ಪ್ರತಿಭಟಿಸಲಾಗದ, ವಿವಾದಕ್ಕೆ ಎಡೆಯಿಲ್ಲದ, 

ನಿರ್ಣಾಯಕ 
n, ವೇಷಧಾರಿ, ವೇಷಾಂತರಧಾರಿ , 
ಛದ್ಮವೇಷಧಾರಿ, ಮಾರುವೇಷ 

incontinence , ಅಸಂಯಮ, ಗುಟ್ಟಿನಲ್ಲಿಡ 
incoherent adj, ಅಸಂಬದ್ದ, ಹೊಂದಿಕೊಳ್ಳದ ಲಾಗದ, ತಡೆದುಕೊಳ್ಳಲಾಗದ, ಇಂದ್ರಿಯ 

ನಿಗ್ರಹವಿಲ್ಲದ 
incombustibie adj . ಸುಡಲಾಗದ , 

incontrovertible adj, ಪ್ರಶ್ನಿಸಲಾಗದ , 
ಉರಿಸಲಾಗದ 

ನಿರ್ವಿವಾದವಾದ, ಅವಿವಾದಾಸ್ಪದ, 
income ೧. ವರಮಾನ, ಹುಟ್ಟುವಳಿ, ಆದಾಯ , | 

ನಿಸ್ಸಾಂದಿಗ್ಧವಾದ 
ಉತ್ಪತ್ತಿ 

inconvenience V. ಅಸೌಕರ್ಯವನ್ನುಂಟು 
income-tax n . ವರಮಾನ ತೆರಿಗೆ, ಆದಾಯ 

ಮಾಡು, ಇಕ್ಕಟ್ಟಿಗೆ ತಳ್ಳು ತೊಂದರೆಯುಂಟು 
ತೆರಿಗೆ. 

ಮಾಡು 
income-tax oficer ಆದಾಯ ತೆರಿಗೆಯ 

n, ಅನನುಕಾಲವಾದುದು, 
ಅಧಿಕಾರಿ 

ಅಸೌಕಯ್ಯ , ತೊಂದರೆ 
incomparable adj, ಅನುಪಮ , ಅಸದೃಶ, 

inconvenient adj, ಅಸೌಕಯ್ಯದ, 
ಹೋಲಿಸಲಾಗದ, ಅಸಮಾನ 

ತೊಂದರೆಯಾಗುವ, ಅನುಕೂಲವಲ್ಲದ, 
incompetence , incompetency n . 

ಅನನುಕೂಲದ 
ಅಸಾಮರ್ಥ್ಯ, ಅದಕ್ಷತೆ, ಅನರ್ಹತೆ, ಯೋಗ್ಯತೆ 

inconvertiable adj. gads00's 
ಇಲ್ಲದಿರುವುದು 

ಮಾಡಲಾಗದ, ಅದಲು ಬದಲು ಮಾಡಲಾಗದ 
incompetent adj, ಅಸಮರ್ಥವಾದ, ಅದಕ್ಷ 
ಅನರ್ಹ, ಯೋಗ್ಯತಾಹೀನ, ಯೋಗ್ಯತೆ ಇಲ್ಲದ 

incorporate adj, ಏಕೀಕೃತ, ಸಂಯೋಜಿತ, 

ಸಂಘಟಿತ, ಸಂಸ್ಥಾಬದ್ದ, ಕೂಡಿ ಏಕ ಸಂಸ್ಥೆ 
incomplete adj. ಪೂರ್ತಿಯಲ್ಲದ, ಅಪೂರ್ಣ, 

ಯಾದ 
ಅರೆಬರೆ, ಅಸಂಪೂರ್ಣ, ಅಸಮಗ್ರ 

incorrect adj ತಪ್ಪಾದ, ಸರಿಯಲ್ಲದ, ಅಶುದ್ದ 
inconclusive adj, ಅನಿರ್ಣಾಯಕ, ಅನಿಶ್ಚಿತ, 
ತೀರ್ಮಾನವಾಗದ, ಅಸಮಾಪ್ತ ಅಪೂರ್ಣ 

ಅಸಾಧು 

incorrigible adj, ತಿದ್ದಲಾಗದ, ಹಾಳಾಗಿರುವ, 
incongruent, incongrueous adj. 
ಅಪ್ರಸ್ತುತ, ಅಸಂಗತ, ಅಸಂಬದ್ದ, ಅಯೋಗ್ಯ, 

ಸುಧಾರಿಸಲಾಗದ 
ಅಸಮಂಜಸ, ಅನುಚಿತ 

| incorruptible adj. ಕೆಡಲಾರದ, ಕೆಡದ, 
inconsiderate adj. ದುಡುಕಿನ, ವಿವೇಚನೆ 

ಕೆಡಿಸಲಾಗದ, ಪ್ರಾಮಾಣಿಕ , ಶುದ್ಧ, 
ಇಲ್ಲದ, ಲೆಕ್ಕಿಸದ, ಗಮನಿಸದ 

ನ್ಯಾಯಯುಕ್ತ, ಭ್ರಷ್ಟನಾಗದ 
inconsistent adj, ಸಾಮರಸ್ಯವಿಲ್ಲದ, ಅಸಂಗತ, 

| increase v. 1. ವರ್ಧಿಸು, ಹೆಚ್ಚಾಗು, 2. ಲಾಭ 
ಅಸಂಬದ್ದ , 

ಗಳಿಸು, ಪ್ರಗತಿಹೊಂದು, ಹೆಚ್ಚಿಸು, ಏರಿಸು, 

ಅಸಮಂಜಸ, 
ಹೊಂದಾಣಿಕೆಯಾಗದ, ಯದ್ವಾತದ್ವಾ 

ದೊಡ್ಡದಾಗು, ಬೆಳೆಯು 
inconstant adj, ಚಂಚಲ, ಅಸ್ಥಿರ, ಏಕನಿಷ್ಠೆ 

n. 1. ವೃದ್ಧಿ, ಹೆಚ್ಚಾಗುವಿಕೆ , ಅಭಿವೃದ್ಧಿ, 
ರಹಿತ, ಚಪಲ, ಬದಲಾಯಿಸುತ್ತಿರುವ 

ದೊಡ್ಡದಾಗುವುದು , ಬೆಳೆಯುವುದು, 
2. ಲಾಭ, ಹೆಚ್ಚುವರಿ, ಏರಿಸು 


191 


incredible 


indemnification 


3. ವೃದ್ಧಿ 


incredible adj, ನಂಬಲಾಗದ, | incursion 1 . ದಾಳಿ, ಆಕ್ರಮಣ, ಅಕ್ರಮವಾಗಿ 

ಅವಿಶ್ವಾಸನೀಯ, ವಿಸ್ಮಯಕಾರಿಯಾದ, ಒಳನುಗ್ಗುವುದು , ಇದ್ದಕ್ಕಿದ್ದಂತೆ ಮೇಲೆ 
ಆಶ್ಚರ್ಯದ, ಆಶ್ಚರ್ಯಕರ 

ಬೀಳುವುದು 
increment n. 1. ಏರಿಕೆ, ಬಡತಿ , 2. ಲಾಭ, ನಫೆ, | indebtedness n. 1. ರುಣಗ್ರಸ್ತವಾಗಿರುವಿಕೆ , 

ಋಣತ್ವ , ಋಣಿಯಾಗಿರುವುದು, ಸಾಲಗಾರಿಕೆ, 
incriminate V. ತಪ್ಪು ಹೊರಿಸು, ಗುರಿಪಡಿಸು, 2. ಉಪಕೃತನಾಗಿರುವಿಕೆ, ಪ್ರತಿಜ್ಞತೆ 
ಆರೋಪಿಸು 

| indecency n. ಅನೌಚಿತ್ಯ , ಭಂಡತನ , 
incrimination n, ಅಪರಾಧದ ಆರೋಪಣೆ, 

ಮರ್ಯಾದೆಗೇಡಿತನ, ಅಸಭ್ಯತೆ, ಪುಂಡು 
ಆಪಾದಿಸುವುದು, ತಪ್ಪು ಹೊರಿಸುವುದು 

ಗಾರಿಕೆ , ಅಶ್ಲೀಲ ವ್ಯವಹಾರ | 
incrustation n, ಹೊರಮೈ ಗಡುಸಾಗುವುದು, | indecent adj, ಅನುಚಿತ , ಆಯುಕ , 

ಜಡ್ಡುಗಟ್ಟುವುದು, ಜಡ್ಡುಗಟ್ಟಿದ ಅಭ್ಯಾಸ, ಯೋಗ್ಯವಲ್ಲದ, ಭಂಡ, ಅಸಭ್ಯ , ಅಯೋಗ್ಯ, 
ಪದರಗಳು ಉಂಟಾಗುವುದು 

ಅಶ್ಲೀಲವಾಗಿರುವಿಕೆ 
incubation period ಕಾವುಕೊಡುವ | indecision 1 . ಅನಿರ್ಧಾರ , ಅನಿಶ್ಚಯ, 
ಸಮಯ , ಅವಧಿ 

ಸಂದಿಗ್ಧತೆ, ಅನಿಶ್ಚಿತತೆ 
incubus n . 1. ನಿದ್ರಾಭೂತ, ನಿದೆಯ ಭೂತ | indecisive adv, ನಿರ್ಧಾರವಿಲ್ಲದ, ನಿರ್ಣಯಿಸ 
2 . ಪೀಡೆ, ಕಾಟ, ಸ್ವಪ್ಪ ಪಿಶಾಚಿ, 3. ಕಾಡುವ 

ಲಾಗದ, ನಿರ್ಣಯ ಮಾಡದ | 
ವ್ಯಕ್ತಿ 

indecorous adj , ಶಿಷ್ಟವಲ್ಲದ, ಅಶಿಷ್ಟ, 
inculcate V. ಪದೇಪದೇ ಒತ್ತಿ ಹೇಳು, | ಅನುಚಿತ, ಯೋಗ್ಯವಲ್ಲದ, ಅಸಭ್ಯ 

ಸಂಸ್ಕಾರಮಾಡು, ಬೋಧಿಸು, ಮನದಟ್ಟು | indefeasible adj, ರದ್ದು ಮಾಡಲಾಗದ, 

ಮಾಡು, ಮೈಗೂಡಿಸು ( ಗುಣ ವಿಚಾರಗಳನ್ನು) | ದಂಡವಾಗಿ ಕಿತ್ತುಕೊಳ್ಳಲಾಗದ , 
inculcation n. ಬೋಧನೆ, ಮನಸ್ಸಿಗೆ ನಾಟು | 

ಅಪಹರಿಸಲಾಗದ 
ವಂತೆ ಹೇಳುವುದು , ಮೈಗೂಡಿಸುವುದು, | indefensible adj, ರಕ್ಷಿಸಲಾಗದ, 
ಮಾನಸಿಕ ಸಂಸ್ಕಾರ ಮಾಡುವುದು | 

ಕಾಪಾಡಲಾಗದ, ಸಮರ್ಥಿಸಲಾಗದ 
inculpate V . ಅಪರಾಧವನ್ನು ಹೊರಿಸು, | indefinable adj, ಹೇಳಲಾಗದ, ವಿವರಿಸ 

ಆಪಾದಿಸು, ದೂರು,ದೋಷಾರೋಪಮಾಡು ಲಾಗದ, ನಿರೂಪಿಸಲಾಗದ, ಅನಿರ್ವಚನೀಯ 
inculpatory adj, ಧೋಪ ಹೊರಿಸುವ, | indefinite adj, ಅನಿಶ್ಚಿತ, ಅನಿಯತ, ಅಸ್ಪಷ್ಟ, 
ಆಪಾದಿಸುವ, ಅಪರಾಧ ಹೊರಿಸುವ 

ಅಪರಿಮಿತ, ಅನಿರ್ದಿಷ್ಟ 2. ಬಹುಸಂಖ್ಯೆಯ , 
incumbent adj, ಹೊಣೆಗಾರನಾದ, ಅಧಿಕಾರ ಅಸಂಖ್ಯಾತ 
ದಲ್ಲಿರುವ, ಜವಾಬ್ದಾರನಾದ 

| indefinitely adv , ಅನಿಶ್ಚಿತವಾಗಿ, ಅಪರಿಮಿತ 
n. ಉಂಬಳಿದಾರ, ಹುದ್ದೆದಾರ | 

ವಾಗಿ , ಅನಿರ್ದಿಷ್ಟವಾಗಿ 
incur V, ಅಪಾಯ ತಂದುಕೊಳು, ವೆಚಿಸು, | indelible adj, ಅಳಿಸಲಾಗದ, ತೊಡೆಯಲಾಗದ, 

ನಾಶಮಾಡಲಾಗದ 
ಈಡಾಗು, ಹೊಂದು, ಶಿಕ್ಷೆಗೆ ಗುರಿಯಾಗು 
incurable adj, ಗುಣಪಡಿಸಲಾಗದ, ಸರಿಪಡಿಸ | indemnification n 1. ಪರಿಹಾರಕ ಕಾರ್ಯ , 

ಭದ್ರತೆ ನೀಡುವಿಕೆ, ರಕ್ಷಣೆ ನೀಡುವುದು, ನಷ್ಟ 
ಲಾಗದ, ತಿದ್ದಲಾಗದ, ವಾಸಿಮಾಡಲಾಗದ 

ತುಂಬಿಸುವಿಕೆ, 2. ಪರಿಹಾರಧನ ನೀಡುವಿಕೆ 


192 


indiscreet 
indemnify 
indemnify V. ಪರಿಹಾರಕೊಡು, ನಷ್ಟ ತುಂಬಿ | indictment n, ತಪ್ಪುಹೊರಿಸುವಿಕೆ, ಆಪಾದನಾ 
ಕೊಡು, ಭದ್ರಪಡಿಸು, ರಕ್ಷಣೆನೀಡು 

ಪತ್ರ , ದೊಪಾರೋಹಣೆ ಮಾಡುವಿಕೆ , 

ಅಪರಾಧಾರೋಪಣೆ 
_ n. 1. ಸುಭದ್ರತೆ, 2. ನಷ್ಟಪರಿಹಾರ, 
ದಂಡದಿಂದ ವಿನಾಯ್ತಿ 3. ಪರಿಹಾರಧನ | indifference n . ಔದಾಸೀನ್ಯ, ಉಪೇಕ್ಷೆ, 

ಅನಾದರ, ತಾತ್ಸಾರ, ಅಸಡ್ಡೆ , ನಿರ್ಲಕ್ಷ್ಯ 
indent V, ನೆಗ್ಗಿಸು, ತಗ್ಗಾಗುವಂತೆಮಾಡು, ಹಳ್ಳ 

ತಗ್ಗು , ಪತ್ರದ ಮೂಲಕ ಅಗತ್ಯವಿರುವುದನ್ನು | indifferent adj. 1. ಅಸಡ್ಡೆಯ, ಉದಾಸೀನ, 
ಕೇಳು, ಗುರುತು ಬೀಳಿಸು 

ಸ್ಪಷ್ಟಧೋರಣೆ ಇಲ್ಲದ, ಬಲವಿಲ್ಲದ, 
n, 1 .ಕೋರಿಕೆ ಕಳುಹಿಸುವುದು, ಬೇಕಾದ 

2 . ಸುಮಾರಾದ, ಸಾಧಾರಣ 
ವಸ್ತುಗಳ ಕೋರಿಕೆ, 2. ಹಲ್ಲಿನಿಂದ ಗುರುತು indigeneous adj, ದೇಶೀಯ, ಸ್ವದೇಶೀ , 

ಮಾಡು, 3. ವಕ್ರವಾಗಿ ಹರಿದು ಹೋಗುವದು ಸ್ಥಳೀಯ, ಸ್ಥಳಜನ್ಯ 
indenture n. 1. ಮುದ್ರೆ ಒತ್ತಿದ ಕರಾರು, indigeneous production dese 
2. ವಿಧಿವತ್ತಾದ ಯಾದಿ, ದಸ್ತಾವೇಜು 

ಉತ್ಪಾದನ 
independence n. ಸ್ವಾತಂತ್ರ್ಯ ಪರಾಧೀನತೆ | indigent adj. ದರಿದ್ರ , ಅಕಿಂಚನ, ಬಡತನದ 
ಇಲ್ಲದಿರುವಿಕೆ 

indigestion n. ಅಜೀರ್ಣ , ಅಜೀರ್ಣದ 
independently adv, ಸ್ವತಂತ್ರವಾಗಿ, ಪ್ರತ್ಯೇಕ - ರೋಗ, ಅರಗದಿರುವಿಕೆ 

ವಾಗಿ, ಇತರರ ಅವಲಂಬನೆ ಇಲ್ಲದೆ | indignant adj, ನ್ಯಾಯಬದ್ದವಾದಕೋಪವುಳ , 
independent member ಪಕ್ಷಾತೀತ | ಧರ್ಮಕ್ರೋಧವುಳ್ಳ, ಕೆರಳಿದ, ರೇಗಿದ, ಕುಪಿತ 
ಸದಸ್ಯ , ಪಕ್ಷೇತರ ಸದಸ್ಯ 

indignation n ನ್ಯಾಯವಾದ,ಕೋಪ, ಸಿಟ್ಟು, 
indeterminate adj. ಅನಿರ್ಧಾರಿತ , | ಕ್ರೋಧ 

ಅನಿರ್ಣೀತ, ಸಂದೇಹಾಸ್ಪದ, ಅನಿರ್ದಿಷ್ಟ | indignity n, ಅಯುಕ ವರ್ತನೆ, ಅಪಮಾನ, 
index n. 1. ತೋರುಬೆರಳು, ತರ್ಜನಿ, ಸೂಚಿ, ತಿರಸ್ಕಾರ, ಅನುಚಿತವರ್ತನೆ, ಉಪೇಕ್ಷೆ, 

ಮಾರ್ಗದರ್ಶಕ (ಸೂತ್ರ) , 2. ಅಕಾರಾದಿ ಅಗೌರವ 
ಅನುಕ್ರಮಣಿಕೆ 

indigo ನೀಲಿ 
index number of prices ಧಾರಣೆ 

indirect adj. ನೇರವಲ್ಲದ, ಬಳಸುದಾರಿಯ , 
ಸೂಚೀ ಪತ್ರ , ಸೂಚಿ 

ಪರೋಕ್ತ( ಹೇಳಿಕೆ) , ಪರೋಕ್ಷ 
indian air force ಭಾರತೀಯ ವಾಯು indirect election ಪರೋಕ್ಷಚುನಾವಣೆ , 
ದಳ, ಭಾರತೀಯ ವಿಮಾನ ಪಡೆ, ಭಾರತೀಯ 

ಪರೋಕ್ಷಆಯ್ಕೆ 
ವಾಯು ಸೇನೆ 

indirect income ಪರೋಕ್ಷಆದಾಯ , 
indicate V. ತೋರಿಸು, ತಿಳಿಸು, ನಿರ್ದೇಶಿಸು, 

ಅಪ್ರತ್ಯಕ್ಷ ಆದಾಯ 
ಸೂಚಿಸು 

indirect taxation 
indication n. 1. ಸೂಚನೆ, ನಿರ್ದೇಶನ, 

ಅಪ್ರತ್ಯಕ್ಷ ತೆರಿಗೆ 
2 . ಗುರುತು, ಲಕ್ಷಣ 

indiscipline n, ಅಶಿಸ್ತು , ಅಂಕೆಯಿಲ್ಲದುದು, 
indictv, ತಪ್ಪುಹೊರಿಸು , ಆಪಾದಿಸು , 

ಶಿಕ್ಷಣರಾಹಿತ್ಯ 
ದೋಷಾರೋಪಣೆ ಮಾಡು 

| indiscreet adj, ಅವಿವೇಕದ, ವಿವೇಚನಾ ರಹಿತ, 

ಅಚಾತುರ್ಯದ, ವಿವೇಕವಿಲ್ಲದ, 
ಅನಾಲೋಚಿತ 


193 


indiscretion 

industrial 
indiscretion n, ಅವಿವೇಕ, ವಿವೇಕಹೀನತೆ , | inducement n ಪ್ರಲೋಭನೆ, ಪ್ರೋತ್ಸಾಹ, 
ಅನೌಚಿತ್ಯ 

ಮನವೊಲಿಸುವಿಕೆ 
indiscriminate adj. ಅವ್ಯವಸ್ಥಿತ, ಸ್ವಚ್ಛಂದ, | induct V. ನೇಮಿಸು, ಸೇರಿಸು, ಪ್ರವೇಶ ಮಾಡಿಸು, 

ತಾರತಮ್ಯಜ್ಞಾನವಿಲ್ಲದ, ವಿವೇಚನೆಯಿಲ್ಲದ, | ದಾಖಲುಮಾಡು 
ಭೇದಭಾವವಿಲ್ಲದ 

induction n ನೇಮಕ, ಪ್ರವೇಶ, ಸ್ಥಾಪನೆ, 
indiscriminately adv , ಅವ್ಯವಸ್ಥಿತವಾಗಿ, | ದಾಖಲಾತಿ 

ಪರಿಕ್ಷಿಸದೆ, ಪರಿಶೀಲಿಸದೆ, ಸ್ಟೇಚ್ಛಾಚಾರದಲ್ಲಿ | indulge V. 1. ತುಷ್ಟಿಗೊಳಿಸು, ಪ್ರಸನ್ನಗೊಳಿಸು, 
indispensable adj, ಅವಶ್ಯವಾದ, ಅತ್ಯಗತ್ಯ | 2. ಚಪಲವನ್ನು ತೀರಿಸಿಕೊಳ್ಳು 
ಅನಿವಾರ್ಯ, ಬಿಡಲಾಗದ,ಕಡೆಗಣಿಸಲಾಗದ | 

| indulgence n. 1. ತೃಪ್ತಿ ಪಡಿಸುವಿಕೆ, 2. ತಾಳೆ , 
indisposed adj, ಆರೋಗ್ಯಕೆಟ್ಟಿರುವ, ಅಸ್ವಸ್ಥ | ಸಹನೆ, 3. ಲೋಲುಪತೆ, ಸೈಜ್ಞಾತೃಪ್ತಿ 
ಅನಾರೋಗ್ಯದ 

industrial adj, ಔದ್ಯೋಗಿಕ, ಕೈಗಾರಿಕೆಯ 
indisposition n, ಅಸ್ವಸ್ಥತೆ, ಅನಾರೋಗ್ಯ, 

industrial conflict Pasens 
ದೇಹಾಲಸ್ಯ, ಮನಸ್ಸಿಲ್ಲದಿರುವುದು 

ಘರ್ಷಣೆ, ಕಾರ್ಮಿಕ ಘರ್ಷಣೆ 
indisputable adj, ನಿರ್ವಿವಾದವಾದ, 

industrial crisis ಔದ್ಯೋಗಿಕ ಸಂಶೋಭೆ 
ವಾದಾತೀತ, ಚರ್ಚಾಸ್ಪದವಲ್ಲದ, ಪ್ರಶ್ನಾತೀತ 

industrial depression ಔದ್ಯೋಗಿಕ 
individual n. ಒಬ್ಬ ವ್ಯಕ್ತಿ, ಏಕ ! 

ಮುಗ್ಗಟ್ಟು 
- adj, ಪ್ರತ್ಯೇಕ ಲಕ್ಷಣದ, ಸ್ವಂತ, | 

industrial dispute ಔದ್ಯೋಗಿಕ ವಿವಾದ 
ವೈಯಕ್ತಿಕ, ಖಾಸಗಿ 

industrial estate ಕೈಗಾರಿಕಾ ಪ್ರದೇಶ 
individualism n: 1. ಅಹಂಕಾರ, ಅಹಂಭಾವ, 

industrial finance corporation 
ವೈಯಕ್ತಿಕಭಾವ, 2. ಸ್ವತಂತ್ರ ಭಾವ, ವ್ಯಷ್ಟಿವಾದ 

ಔದ್ಯೋಗಿಕ ಆರ್ಥಿಕ ಸಹಾಯ ಸಂಸ್ಥೆ , 
individualist n. ವ್ಯಕ್ತಿ ಸ್ವಾತಂತ್ರವಾದಿ, 

ಔದ್ಯೋಗಿಕ ಹಣಕಾಸು ನಿಗಮ 
ಸ್ಪಹಿತವಾದಿ, ಏಕಾಂಕಿ 

industrial housing ಕಾರಿಕ 
individuality , ಅಸ್ತಿತ್ವ ವ್ಯಕ್ತಿತ್ವ, ಪ್ರತ್ಯೇಕ, 

ಗೃಹನಿರ್ಮಾಣ 
ಸ್ವಕೀಯತೆ, ವೈಲರ್ಕ್ಷಣದ 

industrial lockout ಔದ್ಯೋಗಿಕ 
indivisible adj. ವಿಭಜಿಸಲಾರದ, ಅವಿಭಾಜ್ಯ ಬೀಗಮುದ್ರೆ 
ವಿಭಾಗ ಮಾಡಲಾಗದ 

industrial peace ಔದ್ಯೋಗಿಕ ಶಾಂತಿ 
indoor adv . ಮನೆಯೊಳಗೆ, ಗೃಹಾಂಗರ್ತತ, 

industrial relations ಔದ್ಯೋಗಿಕ 
ಮನೆಯೊಳಗಿನ ( ಆಟ, ಚರ್ಚೆ) , ಒಳಾಂಗಣ 

ಸಂಬಂಧಗಳು 
indoors adv . ಮನೆಯಲ್ಲಿ, ಮನೆಯೊಳಗೆ 

industrial statistics Bás ens egos 
indubitable adj. ಸುನಿಶ್ಚಿತ, ಅಸಂದಿಗ್ಗ , ಅಂಶಗಳು 
ನಿಸ್ಸಂಶಯವಾದ 

industrial tribunal ಔದ್ಯೋಗಿಕ 
induce V. 1. ಪ್ರೇರಿಸು, ಒಲಿಸು, ಒಪ್ಪಿಸು, 

ನ್ಯಾಯಸ್ಥಾನ, ಔದ್ಯೋಗಿಕಕೋರ್ಟು 
ಬೋಧಿಸು, 2. ಕೃತಕ ಪ್ರಯತ್ನದಿಂದ ಹೆರಿಗೆ 

industrial truce ಔದ್ಯೋಗಿಕ ತಾತ್ಕಲಿಕ 
ಮಾಡಿಸು 

ಶಾಂತಿ 


194 


infiltration 


industrialisation 


ನಿಕೃಷ್ಟ 


industrial undertakings ಕೈಗಾರಿಕಾ infant n. ಎಳೆಯ ಮಗು, ಹಸುಗೂಸು 
ಉದ್ಯಮಗಳು 

infanticide n. ಶಿಶುಹತ್ಯೆ 
industrial unrest ಔದ್ಯೋಗಿಕ ಅಶಾಂತಿ infantile adj, ಶೈಶವವಾದ, ಹಸುಗೂಸಿನ 
industrialisation , ಕೈಗಾರಿಕೀಕರಣ , 

infantry n. ಕಾಲಾಳು ಪಡೆ 
ಉದ್ಯಮೀಕರಣ 

infection 1, ಅಂಟು, ಸೊಂಕು 
industrialism n. ಔದ್ಯೋಗಿಕ ಸಾಮಾಜಿಕ 

infectious disease ಅಂಟುರೋಗ, 
ವ್ಯವಸ್ಥೆ 

ಸಾಂಕ್ರಾಮಿಕ ವ್ಯಾಧಿ 
industrialist n. ಉದ್ಯಮ ತಜ್ಞ 

inter V, ಊಹಿಸು, ಅನುಮಾನಿಸು, ತರ್ಕಿಸು 
industrialize V. ಉದ್ಯಮೀಕರಿಸು , 

inference n ತೀರ್ಮಾನಿಸುವುದು, ನಿರ್ಣಯಕ್ಕೆ 
ಉದ್ಯೋಗೀಕರಣ 

ಬರುವುದು 
industrious adj, ಉದ್ಯೋಗಶೀಲ,ಶ್ರಮಶೀಲ, 

inferential adj, ತರ್ಕದಿಂದ ತೀರ್ಮಾನಿಸ 
ಕಷ್ಟಪಟ್ಟು ದುಡಿಯುವ 

ಬಹುದಾದ 
industry n. ಕೈಗಾರಿಕೆ, ಉದ್ಯಮ 

inferior adj. 1. ಕಡಿಮೆ ದರ್ಜೆಯ , 
small scale industry ಲಘು ಕೈಗಾರಿಕೆ ಕೀಳಾದ, ಕೀಳು ಮಟ್ಟದ, 2 . ಕಳಪೆಯಾದ, 
ineffective, ineffectual adj. , xD | 

ಶೂನ್ಯ, ವ್ಯರ್ಥ, ನಿರರ್ಥಕ , ನಿಷ್ಟ್ರಯೋಜಕ inferior n. 1. ಕಡಿಮೆ ಅಂತಸ್ಸಿನ ವ್ಯಕ್ತಿ 2. ಕೆಳಗಿನ 
inefficiency n, ಅಸಮರ್ಥ ತೆ, ಅದಕ್ಷತೆ 

ಅಧಿಕಾರಿ 
ineficient adj, ಅಸಮರ್ಥ , ಅದಕ್ಷ inferiority n: 1. ಕಳಪೆತನ, ನೈಚ್ಚಾನು ಸಂಧಾನ, 
inelastic adj. ಉಬ್ಬು ತಗ್ಗುಗಳಿಲ್ಲದ, ಹೆಚ್ಚು 

2. ಕೀಳಾಗಿರುವಿಕೆ , ನಿಕೃಷ್ಟತೆ 
ವ್ಯತ್ಯಾಸವಾಗದ 

inferiority complex ನೈಚ್ಯಭಾವ, 
inequitable adj, ನ್ಯಾಯವಿರುದ್ಧವಾದ ನೈಚ್ಯಾನುಸಂಧಾನ, ಕೀಳರಿಮೆ 
inertia , ಮಾಂದ್ಯ, ಜಡತೆ 

internal adj. 1. ನರಕದ, 2. ಹಾಳಾದ, ದರಿದ್ರ 
inevitable adj, ಅನಿವಾಯ್ಯ , ಅಪರಿಹಾರ್ಯ infest V . (ರೋಗ, ಕ್ರಿಮಿ ಇತ್ಯಾದಿ) 
inexorable adj, ನಿಷ್ಠುರವಾದ, ನಿಷ್ಕರುಣೆಯ , 

ಮುತ್ತಿಕೊಂಡಿರು, ವ್ಯಾಪಿಸಿರು 
ನಿರ್ದಯ, ಕಠೋರ 

| infidel n, 1. ವಿಧರ್ಮಿ , ನಾಸಿಕ, ಅವಿಶ್ವಾಸಿ, 
inexpensive adj, ಅಗ್ಗದ, ಬೆಲೆಗೆ ತಕ್ಕ 

2. ಧರ್ಮದಲ್ಲಿ ನಂಬಿಕೆ ಇಲ್ಲದವನು , 
inexperience n. ಅನನುಭವ, ಅನುಭವ ರಹಿತ 

3. ದಾಂಪತ್ಯ ದ್ರೋಹ 
infallible adj, ದೋಷಾತೀತ, ತಪ್ಪು ಮಾಡದ, | 

infidelity n ನಾಸ್ತಿಕತೆ , ಧರ್ಮ ದಲ್ಲಿ ನಂಬಿಕೆ 
ಅಮೋಘ, ಅಸ್ಟಲಿತ 

ಇಲ್ಲದಿರುವುದು 
- infamous adj. ಕುಪ್ರಸಿದ್ದ ಕೆಟ್ಟ ಹೆಸರಿನ, ದುಷ್ಟ | 

infiltrate V, ಒಳಕ್ಕೆ ಹರಿ, ಒಳಗೆ ಹರಡು, 

ಒಳಜಿನುಗು, ಒಳಸೇರು, ಒಳನುಸುಳು 
ನೀಚ 
infamy n, ಅಪಕೀರ್ತಿ, ಕುಖ್ಯಾತಿ, ಕುಪ್ರಸಿದ್ದಿ 

infiltration _ n. ಅಂತರಾಕ್ರಮಣ, 
infancy n. ಹಸುಳೆತನ, ಶೈಶವ, ಎಳೆತನ 

ಅಂತರ್ವ್ಯಾಪಕತೆ 


195 


infinite 

ingratiate 
infinite adj. 1. ಅನಂತ, ಕೊನೆಯಿಲ್ಲದ, | inform V. ತಿಳಿಸು, ಹೇಳು 
- ಅಪರಿಮಿತ, 2. ಲೆಕ್ಕವಿಲ್ಲದ, ಅಗಣಿತ 

| informal adj . ಲೋಕಾಭಿರಾಮವಾದ , 
infinitesimal adj. ಅತ್ಯಲ್ಪ, ಅತಿಸೂಕ್ಷ್ಮ ವಾದುದು | ಔಪಚಾರಿಕವಲ್ಲದ, ಅನೌಪಚಾರಿಕ 
infinity n. ಅನಂತತೆ, ಅನಂತದೂರ informant n, ವಿಚಾರವನ್ನು ತಿಳಿಸುವ ವ್ಯಕ್ತಿ , 
infirm adj. 1. ನಿತ್ರಾಣವಾದ, ನಿಶ್ಯಕ್ಕ , ದುರ್ಬಲ, ಬಾದಾರ, ವಾರ್ತಾವಾಹಕ 
2. ಚಂಚಲ ಮನಸ್ಸಿನ, ಅಸ್ಥಿರವಾದ 

information bureau ಸಮಾಚಾರ 
infirmary n . 1. ಚಿಕಿತ್ಸಾಲಯ, ಆಸ್ಪತ್ರೆ , 

ವಿಭಾಗ, ಮಾಹಿತಿ ವಿಭಾಗ 
ರುಗ್ದಾಲಯ, 2. ರೋಗಿಗಳಿರುವ ಜಾಗ 

information officer V, ಮಾಹಿತಿನೀಡುವ 
infirmity n. ದೇಹದ ದೌರ್ಬಲ್ಯ, ಚಂಚಲತೆ ಅಧಿಕಾರಿ 
inflammable n . ಸುಲಭವಾಗಿ ಬೆಂಕಿ information service of india ಭಾರತ 
ಹತ್ತಿಕೊಳ್ಳುವ ವಸ್ತು 

ಸಮಾಚಾರ ವಿಭಾಗ 
- adj . ಸುಲಭವಾಗಿ ಬೆಂಕಿ 

informed sources JJS 230 
ಹತ್ತಿಕೊಳ್ಳುವ 

ಮೂಲಗಳು 
inflammation n . ಕೆರಳಿಸುವುದು, ಕೆರಳಿರುವುದು, | informer n . ಮಾಹಿತಿದಾರ, ಮಾಹಿತಿ 
ಉರಿಯೂತ, ಉರಿಜ್ವಾಲೆ 

ಕೊಡುವವನು 
inflammatory adj, ಪ್ರಚೋದಕ, ಮೈಯನ್ನು | 

infrared rays ಅವಗೆಂಪು ಕಿರಣಗಳು 
ಕೆರಳಿಸುವ 

intract V, ಮುರಿ, ಭಂಗ ಮಾಡು 
inflate v. 1. ಉಬ್ಬಿಸು, ಹಿಗ್ಗಿಸು, 2. ಬೆಲೆಯೇರಿಸು | infraction n, ಮುರಿತ, ಭಂಗ 

inflated price ಎತ್ತರಿಸಿದ ಧಾರಣೆ infringe V. ಮೀರು, ಮುರಿ, ಭಂಗಮಾಡು 
inflation n. 1. ಉಬ್ಬಿಸುವುದು, ಹಿಗ್ಗಿಸುವುದು, | infringement n ಭಂಗ, ಉಲ್ಲಂಘನೆ 
2. ಹಣದುಬ್ಬರ 

| infuriate V, ರೇಗಿಸು, ಕೆರಳಿಸು 
inflation of currency ಹಣದುಬ್ಬರ infuse V. ಎರೆ, ತುಂಬು, ವ್ಯಾಪಕಮಾಡು 
inflationary adj, ಹಣದುಬ್ಬರದ 

ingenious adj, ಚತುರ, ಕುಶಲ, ಜಾಣತನದ 
inflationary period ಹಣದುಬ್ಬರದ 

ingenuity n. ಚಾತುರ, ಕೌಶಲ, ಜಾಣೆ 
ಅವಧಿ 

ingenuous adj, ನೇರವಾದ, ತೆರೆದ ಮನಸ್ಸಿನ, 
inflict V, ಶಿಕ್ಷೆಯನ್ನು ವಿಧಿಸು, ದಂಡಹೇರು, 

ಅಮಾಯಕ, ನಿಷ್ಕಪಟ 
ಗಾಯಮಾಡು 

ingot n. ಕರಗಿಸಿ ಎರಕ ಹೊಯ್ದ ಲೋಹದ ಗಟ್ಟಿ , 
influence v. , D 20000 

ಕರಗಿಸಿ ಎರಕ ಹೊಯ್ದ ಲೋಹದ ಇಟ್ಟಿಗೆ | 
n, ಪ್ರಭಾವ, ಪ್ರಾಬಲ್ಯ | ingrained adj , ಆಳವಾಗಿ ಬೇರುಬಿಟ್ಟ, 
influential adj, ಪ್ರಭಾವದಿಂದ ಕೂಡಿದ ರೂಢಮೂಲ, ಸುದೃಢ, ಅಲ್ಲಾಡದ 
influenza n, ಇನ್‌ಫೆಯೆಂಜಾ ಜ್ವರ ingratiate V. ಕೃಪಾಪಾತ್ರನಾಗು, ಒಲವು ಗಳಿಸು, 

ಕೃಪಾಕಟಾಕ್ಷಕ್ಕೆ ಪಾತ್ರನಾಗು 
influx 7. ಒಳಹರಿವು, ಅಂತಃಪ್ರವಾಹ, ಒಳ | 

ನುಗ್ಗುವಿಕೆ 


196 


inoppurtune 


ingratitude 


ingratituden, ಕೃತಘ್ನತೆ, ಕೃತಜ್ಞತೆ | injurev. 1. ಅನ್ಯಾಯಮಾಡು, ಅಪರಾಧ 
ಇಲ್ಲದಿರುವುದು 

ಮಾಡು, 2. ಗಾಯಮಾಡು, ಕೆಡಕು ಮಾಡು 
ingredient n, ಘಟಕ, ಅಂಶ, ಒಂದು ಭಾಗ | injurious adj. 1. ಕೆಡುಕಿನ, ಅಪಚಾರದ, 

2. ಹಾನಿಕರ, ಅಪಾಯದ 
ingress n 1. ಒಳಕ್ಕೆ ಹೋಗುವುದು, ಪ್ರವೇಶ, 
2. ಪ್ರವೇಶದ ಹಕ್ಕು 

injury n, 1. ಅನ್ಯಾಯ, 2 . ಗಾಯ, 3. ಹಾನಿ, 

ಕೆಡುಕು 
inhabit V, ವಾಸಿಸು, ನೆಲಸು, ಬೀಡುಬಿಡು, | 
ಒಕ್ಕಲಿರು, ಬಾಳು 

injustice n. ergo,co 
inhabitant n ನಿವಾಸಿ, ಒಕ್ಕಲಿರುವವನು | inkling n: ಸುಳಿವು, ಸೂಚನೆ, ಜಾಡು, ಗುಮಾನಿ 
inherent adj. ಸ್ವಾಭಾವಿಕ , ಸ್ವತಃಸಿದ್ದಿ , | inland . ಒಳನಾಡು, ನಾಡಿನ ಒಳಭಾಗ | 
ಸ್ವಯಂಸಿದ್ಧ, ಅಂತರ್ನಿಹಿತ 

- adj. ನಾಡಿನ ಒಳಭಾಗದ, ಒಳನಾಡಿನ 
inherent right ಜನ್ಮಸಿದ್ಧ ಹಕ್ಕು 

inland bill of exchange Bescoso 
inherit V . ಉತ್ತರಾಧಿಕಾರಿಯಾಗಿ ಹೊಂದು, ಹುಂಡಿ 
ವಾರಸುದಾರನಾಗಿ ಪಡೆ 

inland telegram ಅಂತರ್ದೇಶೀಯ ತಂತಿ 
inheritance n . ಪಿತ್ರಾರ್ಜಿತವಾಗಿ ಪಡೆದದು, 

inland transport ದೇಶಿಯ ರವಾನೆ 
ವಾರಸುದಾರನಾಗಿ ಪಡೆದದು 

inland water way system Bescorts 
inhibit V, ತಡೆ, ಅಡ್ಡಿಮಾಡು, ನಿರೋಧಿಸು , | 

ಜಲಮಾರ್ಗ ವ್ಯವಸ್ಥೆ 
ನಿಗ್ರಹಿಸು 

innate adj. ಸ್ವಭಾವಸಿದ್ಧ, ಸಹಜ, ಜನ್ಮಸಿದ್ಧ 
inhibition n. ತಡೆ, ಅಡ್ಡಿ , ವಿರೋಧ , ಪ್ರತಿಬಂಧ, | 

inner adj, ಒಳಗಿನ, ಒಳಗಡೆಯ , ಅಂತರಿಕ್ಷ 
ನಿಗ್ರಹ 

innings n. ಒಂದು ಸರದಿಯ ಆಟ 
inhuman adj, ಅಮಾನವೀಯ, ಅಮಾನುಷ 
inimical adj, ವೈರದ, ಹಗೆತನದ, ದ್ವೇಷದ 

innocence n. ಮುಗ್ಧತೆ, ಪಾಪರಾಹಿತ್ಯ , 

ಅಪರಾಧ ರಾಹಿತ್ಯ 
iniquitous adj, ಅಧರ್ಮ ದ, ಪಾಪದ, ದುಷ್ಟ, 

innocent adj, ಮುಗ್ಧವಾದ, ಮುಗ್ಧತೆಯ 
ದುರುಳ, ನೀಚ 

innocuous adj. 1. ಅಪಾಯವಿಲ್ಲದ, 
iniquity . ಅಧರ್ಮ, ಪಾಪ, ಅನ್ಯಾಯ 

ಕೆಡುಕಿಲ್ಲದ, 2 . ನೀರಸ, ಸಪ್ಪೆಯಾದ 
initial V, ಕಿರುಸಹಿಮಾಡು, ಛೋಟಾಸಹಿಹಾಕು 

innovation n . ಹೊಸತನ ತರುವಿಕೆ 
n, ವ್ಯಕ್ತಿ ನಾಮದ ಮೊದಲು ಹಾಕುವ 
ಅಕ್ಷರಗಳು, ಆಧ್ಯಕ್ಷರ 

innumerable adj, ಅಸಂಖ್ಯಾತ 
adj, ಮೊದಲಿನ, ಪ್ರಾರಂಭದ, ಆದ್ಯ 

inoculation n. ರೋಗಾಣು ಚುಚ್ಚುವಿಕೆ , 
initiate V. ಆರಂಭಿಸು, ಶುರುಮಾಡು 

ಇನಾಕ್ಯುಲೇಷನ್ 

inoffensive adj. ಕೆಡುಕುವಾಡದ, 
initiative adj. ಪ್ರಾರಂಭ, ತೊಡಗುವಿಕೆ, 

ನೋವುಂಟುಮಾಡದ, ಅವಮಾನಮಾಡದ 
ಮೊದಲು ಮಾಡುವಿಕೆ , ಉಪಕ್ರಮ 

inoppurtune adj, ಅಕಾಲಿಕ , ಸಮಯಕ್ಕೆ 
injunction n. 1. ಆಜ್ಞೆ ಆಣಕ , ಹುಕುಂ , 
2. ತಡೆಯಾಜ್ಞೆ ಪ್ರತಿಬಂಧಕಾಜ್ಞೆ 

ತಕ್ಕುದಲ್ಲದ 


197 


inordinate 

insolence 
inordinate adj. ಮಿತಿಮೀರಿದ, ಅತಿಯಾದ, | insemination n. ಗರ್ಭಾದಾನ, ವೀರ್ಯಾ 
ಅಳತೆಮೀರಿದ, ಅತ್ಯಧಿಕ 

ದಾನ, ಬಸಿರು ಮಾಡುವುದು 
inorganic manure ರಾಸಾಯನಿಕ - artificial insemination ಕತಕ 
ಗೊಬ್ಬರ, ಅಜೈವಿಕ ಗೊಬ್ಬರ 

ಗರ್ಭಾದಾನ 
inquestn. ಮಹಜರು, ಪಂಚನಾಮೆ , | insensible adj. 1. ಪ್ರಜ್ಞೆಯಿಲ್ಲದ, ಎಚ್ಚರ 
ಅಧಿಕೃತವಾದ ತನಿಖೆ 

ತಪ್ಪಿದ , 2. ಅತಿಸೂಕ್ಷ್ಮವಾದ, ಇಂದ್ರಿಯ 
inquire V , ವಿಚಾರಿಸು,ಕೇಳು,ಶೋಧನೆಮಾಡು, | ಗೋಚರವಾಗದ 
ಮಾಹಿತಿ ಪಡೆ 

| insensitive adj. 1. ಸೂಕ್ಷ್ಮಗ್ರಾಹಿಯಲ್ಲದ, 
inquiry n ಪ್ರಶ್ನಿಸುವುದು, ತಿಳಿಯುವುದು, | ಗ್ರಹಣ ಶಕ್ತಿಯಿಲ್ಲದ, 2. ಪ್ರತಿಕ್ರಿಯೆ ತೋರದ 
ವಿಚಾರಣೆ, ಮಾಹಿತಿ ಸಂಗ್ರಹ 

insert V. ಒಳಹೊಗಿಸು, ತುರುಕು, ನುಗ್ಗಿಸು 
inquisition n , ಹುಡುಕುವುದು , ವಿಚಾರಣೆ, | insertion , ಒಳಕ್ಕೆ ಸೇರಿಸಿರುವ ವಸ್ತು ವಿಷಯ 
ತನಿಖೆ, ತಲಾಷು 

ಪ್ರಕ್ಷಿಪ್ತ 
inquisitive adj, ವಿಚಾರಮಾಡುವ,ಶೋಧಿಸುವ | inset v. ಒಳಗಿಡು, ಒಳಸೇರಿಸು 
ಕೆದಕುವ, ಕಲೆಹಾಕುವ 

- n, ನಿವಿಷ್ಟವಾದುದು 
inquisitor n, ವಿಚಾರಣಾಧಿಕಾರಿ, ತಪಾಸಣೆಗಾರ 

| inside n. ಒಳಭಾಗ, ಒಳಗು, ಅಂತರಂಗ 
inroad n. ಶತ್ರುದಾಳಿ , ದುರಾಕ್ರಮಣ, 

insidious adj, ಕಪಟ, ಕೃತ್ರಿಮ , ಮೋಸದ 
ಅತಿಕ್ರಮಣ 

insight n. ಅಂತರ್ದೃಷ್ಟಿ, ಒಳನೋಟ, ಸೂಕ್ಷ 
insane adj. ಹುಚ್ಚು ಹಿಡಿದ, ಬುದ್ಧಿವಿಕಲ್ಪ 

ಪರಿಜ್ಞಾನ 
ವಾಗಿರುವ 

insignia n. 1. ವಿಶಿಷ್ಟ ಚಿಹ್ನೆ , ಬಿರುದು 
insanitary adj, ನಿರ್ಮಲವಲ್ಲದ, ಚೊಕ್ಕಟ 

ಬಾವಲಿಗಳು, ಲಾಂಛನ 
ವಲ್ಲದ, ಅನಾರೋಗ್ಯಕರವಾದ 

insignificant adj, ಅಮುಖ್ಯ , ಅಲ್ಪ , ನಿಕೃಷ್ಟ 
insanity n ಹುಚ್ಚು, ಬುದ್ಧಿ ಭ್ರಮಣೆ 

insinuate V, ಒಳಸೇರಿಸಿಕೊಳ್ಳು, ಒಳನುಗ್ಗಿ 
insatiable adj, ತೃಪ್ತಿಪಡಿಸಲಾಗದ, ತಣಿಸ 

ಸೇರಿಕೊಳ್ಳು, ಒಳಜಾರಿಬಿಡು 
ಲಾಗದ 

insinuation n, ಅನುನಯ, ಹೊಂದಿಕೊಂಡು 
inscribe V , ಕತ್ತು , ಕಡೆ, ಬರೆ , ಲೇಖಿಸು, 

ಇರುವಿಕೆ, ಮರ್ಜಿ ಹಿಡಿಯುವಿಕೆ , ನುಸುಳಿ 
ದಾಖಲಿಸು 

ಕೊಳ್ಳುವಿಕೆ 
inscription n. ಶಾಸನ, ಬರೆಹ, ಲೇಖ, ದಾಖಲು | insipid adj, ರುಚಿಯಿಲದ, ಸತವಿಲ್ಲದ, 
insect n. ಕ್ರಿಮಿ , ಹುಳು, ಕೀಟ, ಚಿಟ್ಟೆ, ಮಿಡತೆ ಚಟುವಟಿಕೆಯಿಲ್ಲದ, ಸ್ವಾರಸ್ಯವಿಲ್ಲದ, ನಿಸ್ಸತ್ವದ 
insecticide n, ಕೀಟನಾಶಕ , ಕ್ರಿಮಿನಾಶಕ | insist V. ಒತ್ತಾಯಮಾಡು, ಸಾಧಿಸು, ಮೊಂಡು 
insecure adj, ಅಭದ್ರವಾದ, ಅರಕ್ಷಕ, ರಕ್ಷಣೆ | ಹಿಡಿ, ಪಟ್ಟುಹಿಡಿ 
ರಹಿತ 

insistence n, ಒತ್ತಾಯ, ಸಾಧನೆ, ಮೊಂಡಾಟ, 

ಹಟಹಿಡಿಯುವಿಕೆ 
inseminate V. 1. ಬೀಜವನ್ನು ಬಿತ್ತು, 2. ಗರ್ಭ 
ದಾನಮಾಡು, ಬಸಿರುಮಾಡು 

insolence n, ದುರಹಂಕಾರ, ಗರ್ವ, ಸೊಕ್ಕು, 

ಒರಟುಸ್ವಭಾವ 


198 


instrument 
insolent 
insolent adj, ತಿರಸ್ಕಾರದ , ಅವಹೇಳನದ, | instantaneous adj. ಕೂಡಲೆ ಸಂಭವಿಸುವ, 

ಆ ಗಳಿಗೆಯಲ್ಲೇ ನಡೆಯುವ 
ಒರಟಾದ, ದುರಹಂಕಾರದ 
insoluble adj, ಪರಿಹರಿಸಲಾಗದ, | instantly adv ಕೂಡಲೆ, ತತ್‌ಕ್ಷಣದಲ್ಲಿ 

ಬಿಡಿಸಲಾಗದ, ಬಗೆಹರಿಸಲಾಗದ | instead adv. ಬದಲಾಗಿ, ಪ್ರತಿಯಾಗಿ, 
insolvency n, ದಿವಾಳಿತನ, ಪಾಪರಾಗುವದು, ಪರ್ಯಾಯವಾಗಿ 
ಸಾಲ ತೀರಿಸಲಾಗದ ಸ್ಥಿತಿ 

| instigate V. ಪ್ರೇರಿಸು , ಪ್ರಚೋದಿಸು, 
insolvent adj. ದಿವಾಳಿಯಾದ, ಪಾಪರಾದ | ಪುಸಲಾಯಿಸು, ಚಿತಾಯಿಸು 
insomnian, ನಿದ್ದೆ ಬರದೆ ಇರುವುದು, ನಿದ್ರಾ | instil V, ನಿಲ್ಲಿಸು, ಊರು, ತಳಊರಿಸು , 
ರಾಹಿತ್ಯ 

ಮನದಟ್ಟು ಮಾಡು, ತುಂಬು, ತೊಟ್ಟಿಕ್ಕಿಸು 
inspect V. ಪರಿಶೀಲಿಸು, ಪರೀಕ್ಷಿಸು, ತನಿಖೆ | instinct n , ಪ್ರವೃತ್ತಿ, ಪ್ರಕೃತಿ, ಸ್ವಭಾವ, 
ಮಾಡು, ತಪಾಸಣೆಮಾಡು 

ಮೂಲಧರ್ಮ, ಹುಟ್ಟುಗುಣ . 
inspection 1, ಪರಿಶೀಲನೆ, ಪರೀಕ್ಷೆ, ತನಿಖೆ, | institute V. 1. ಸ್ಥಾಪಿಸು, ಪ್ರತಿಷ್ಠಾಪಿಸು, 
ತಪಾಸಣೆ 

ನೆಲೆನಿಲ್ಲುವಂತೆ ಮಾಡು, 2. ನೇಮಿಸು, 
inspector n . ಪರೀಕ್ಷಕ , ತನಿಖೆಗಾರ, 

ಆರಂಭಿಸು | 
ಇನ್‌ಸ್ಪೆಕ್ಟರ್, ಪರಿಶೀಲನಾಧಿಕಾರಿ 

n, ಸಂಘ, ಸಂಸ್ಥೆ , ಪೀಠ, ಶಾಲೆ, ಶಿಕ್ಷಣ 
inspectorate n. ಪರೀಕ್ಷಕನ ಹುದ್ದೆ, ತನಿಖಾಧಿ 
ಕಾರಿಯ ಹುದ್ದೆ 

institute of oriental studies ಪ್ರಾಚ್ಯವಿದ್ಯಾ 
inspiration n . 1. ಉಸಿರೆಳೆಯುವುದು , 

2. ಸ್ಫೂರ್ತಿ, ಪ್ರೇರಣೆ, ಪ್ರಭಾವ | institution n 1. ಸಂಸ್ಥೆ, ಶಾಲೆ, ಶಿಕ್ಷಣ ಸಂಸ್ಥೆ, 
inspire V. 1.ಪ್ರೇರಿಸು, ಪ್ರಭಾವಬೀರು, ಸ್ಫೂರ್ತಿ 

2. ನ್ಯಾಯಪದ್ಧತಿ, ಸಂಪ್ರದಾಯ, ಆಚಾರ 
ನೀಡು, 2. ಉಸಿರೆಳೆದುಕೊಳ್ಳು 

ಕ್ರಮ 
instability , ಅಸ್ಥಿರತೆ, ಅಭದ್ರತೆ, ಚಂಚಲತೆ | 

| instruct v . 1.ಬೋಧಿಸು, ಕಲಿಸು, ಶಿಕ್ಷಣ ನೀಡು, 
install v . ಸ್ಥಾಪಿಸು, ಪ್ರತಿಷ್ಠಾಪಿಸು, ನೆಲೆಗೊಳಿಸು, 

ತಿಳಿಸು, 2. ಆಜ್ಞೆಮಾಡು, ವಿಧಿಸು 
ಅನುಗೊಳಿಸು 

| instruction n. 1. ಬೋಧನೆ, ಶಿಕ್ಷಣ , ತಿಳಿವಳಿಕೆ, 
installation n. ಪ್ರತಿಷ್ಠಾಪನೆ, ಸ್ಥಾಪನೆ, 

2. ಆಜ್ಞೆ ಅಪ್ಪಣೆ 
ನೆಲೆಗೊಳಿಸುವಿಕೆ 

instructor n. ಶಿಕ್ಷಕ, ಬೋಧಕ, ಅಧ್ಯಾಪಕ , 
installations n ಸ್ಥಾವರಗಳು, ಕಾತ್ಯಾಗಾರಗಳು, 

ಉಪಾಧ್ಯಾಯ , ಕಲಿಕೆಗೆ ಸಹಾಯಕ 
ಫ್ಯಾಕ್ಟರಿಗಳು 

instrument n. 1. ಸಾಧನ, ಉಪಕರಣ, 
instalment n. ಕಂತು, ಕಿಸ್ಸು 

ಸಲಕರಣೆ, 2. ಪತ್ರ , ದಾಸ್ತಾವೇಜು, 

3. ವಾಹನ ವಾದ್ಯ 
instance n. ದೃಷ್ಟಾಂತ, ಉದಾಹರಣೆ, ನಿದರ್ಶನ 
at the instance of ಪ್ರೇರಣೆಯಿಂದ, 

instrument of accession ವಿಲೀನ 

ಪತ್ರ , ದಸ್ತಾವೇಜು 
ಪ್ರೋತ್ಸಾಹದಿಂದ 
instant n. ಕ್ಷಣ , ಗಳಿಗೆ, ತತ್ಕ್ಷ ಣ 

instrument of ratification 
ಧ್ರುವೀಕರಣ ಪತ್ರ , ಧ್ರುವೀಕರಣ ದಸ್ತಾವೇಜು 


Edl al 


ಸಂಸ್ಥೆ 


199 


instrumental 


intending 


instrumental n. ವಾದ್ಯ ಸಂಗೀತ 

integral adj. ಸಮಗ್ರವಾಗಿರುವ, ಸಂಪೂರ್ಣ 
- adj. 1. ಸಾಧನವಾದ, integrate V, ಸಮಗ್ರವಾಗಿಸು, ಪೂರ್ಣಗೊಳಿಸು, 
ಉಪಕರಣವಾದ, 2 . ನಿಮಿತ್ತವಾದ 

ಸಂಘಟಿಸು, ಒಂದಾಗಿಸು 
instrumental music ವಾದ್ಯ ಸಂಗೀತ integrated approach ಸಮಗ್ರವಿಧಾನ, 
instrumentality V. ಸಾಧ್ಯವಾಗಿರುವಿಕೆ, ಸಾಧನತ್ವ 

ಸಮಾನ ದೃಷ್ಟಿ 
insubordination n , ಅವಿಧೇಯತೆ, ಅವಿನಯ , 

integrated programme Jason , 
ಅಧಿಕಾರದ ಅನಾದರ 

ಕಾಠ್ಯಕ್ರಮ 
insufficient adj. ಸಾಲದ, ಸಾಕಾಗದ, | 

integrated projects ಸಮಗ್ರ 
ಕೊರೆಯಾದ, ಊನವಾದ 

ಯೋಜನೆಗಳು 
insular adi. 1. ದೀಪದಂಥ, 2. ಸಂಕುಚಿತ | integration n. ಏಕೀಕರಣ, ಸಮಗ್ರೀಕರಣ, 
ಭಾವನೆಯ , 3. ಒಂದೇ ಹವಾಗುಣದ 

ಸಮನ್ವಯ 
insulation n. ಬೇರ್ಪ ಡಿಕೆ, ಪ್ರತ್ಯೇಕಿಸುವಿಕೆ, 

integration of serivces ಎಲ್ಲ 
ವಿದ್ಯುತವಾಹವನ್ನು ತಡೆ 

ಸೇವಾವಕಾಶಗಳ ಏಕೀಕರಣ 
insult n, ಅವಮಾನಮಾಡು, ಹೀಯಾಳಿಸು, | integrity n. 1. ಪ್ರಾಮಾಣಿಕತೆ, ಋಜುತ್ವ , 
- ತಿರಸ್ಕರಿಸು, ನಿಂದಿಸು 

2 . ಪೂರ್ಣತೆ, ಸಂಪೂರ್ಣತೆ, ಸಮಗ್ರತೆ 
insuperableadi, ದಾಟಲಾಗದ, ದುಸ್ತರವಾದ, | intellect n, ಮೇಧಸ್ಸು , ಬುದ್ದಿ, ಪ್ರತಿಭೆ, ವಿವೇಕ, 
ಪರಿಹರಿಸಲಾಗದ 

ವಿಚಾರಣಾವಂತಿಕೆ 
insurance n, ವಿಮೆ, ಇನ್‌ಕ್ಯೂರೆನ್ಸ್ 

| intellectual adj. ಬೌದ್ಧಿಕ ಶಕ್ತಿಯ , ತಿಳಿವಳಿಕೆ 
insurance policy ವಿಮೆಯ ಪಾಲಿಸಿ 

ಯುಳ್ಳ 

intelligence n. 1. ಬುದ್ಧಿಶಕ್ತಿ , 2. ವಿಚಾರಶೀಲತೆ, 
insure V, ವಿಮೆಮಾಡು 

3. ಸಮಾಚಾರ, 4. ಸುದ್ದಿ ಸಂಗ್ರಾಹಕ 
insurgence n, ದಂಗೆ, ಬಂಡಾಯ 

intelligence bureau ರಹಸ್ಯ ಸಮಾಚಾರ 
insurgent n, ದಂಗೆಕೋರ, ಬಂಡಾಯಗಾರ | 

intelligent adj, ಬುದ್ದಿವಂತನಾದ, ವಿವೇಕದ, 
adj. ಬಂಡಾಯಮಾಡುವ, ದಂಗೆ | 

ಚತುರನಾದ, ಚುರುಕಾದ 
ಏಳುವ 

| intelligensia 7, ಬುದ್ದಿಜೀವಿವರ್ಗ, ಪ್ರಾಜ್ಞರ 
insurrection n, ದಂಗೆ, ಬಂಡಾಯ 

ಮಂಡಲ 
intact adj. 1. ತೊಂದರೆಯಿಲ್ಲದ, ಆತಂಕತಟ್ಟದ, | intelligible adj, ತಿಳಿಯಲಾಗುವ, ಬುದ್ಧಿಗ್ರಾಹ್ಯ 
2 . ಪೂರ್ಣವಾಗಿರುವ, ಅಖಂಡವಾಗಿರುವ, 

intemperance n, ಭೋಗಲಾಲಸೆ, ವಿಷಯ 
3.ಊನವಾಗದ, ಕೈಕಾಲು ಮುರಿಯದ 

ಲಂಪಟತೆ, ಅತಿಮದ್ಯಪಾನಾಸಕ್ತಿ 
intake n. 1. ಒಳಗೊಳ್ಳುವುದು, 2 . ನೀರನ್ನು 

intemperate adj, ಹದವಿಲ್ಲದ, ಮಿತಿಮೀರಿದ, 
ಕೊಳಾಯಿಗೆ ತೆಗೆದುಕೊಳ್ಳುವ ಸ್ಥಳ, 3. ಗಾಳಿ 

ಅತಿಭೋಗಾಸಕ್ತಿವಾದ, ಮದ್ಯಪಾನಾಸಕ್ತ 
ಗಂಡಿ, ಇಂಧನಗಂಡಿ 

intend V. 1. ಉದ್ದೇಶಿಸು, ಬಯಸು, ಸಂಕಲ್ಪಿಸು 
intangible adj. 1. ಮುಟ್ಟಲಾಗದ, ಅಗ್ರಾಹ್ಯ, 

intending adj, ಅಭಿಲಾಷೆ ಹೊಂದಿರುವ, 
2. ಅಮೂರ್ತ , ಅವ್ಯಕ್ತ 

ಅಪೇಕ್ಷಿಸಿರುವ, ಇಷ್ಟಪಟ್ಟಿರುವ 


du 


200 


intense 


interlock 


intense adj, ತೀವ್ರವಾದ, ತೀಕ್ಷವಾದ, ಉಗ್ರ, | intercourse n. 1. ಸಂಪರ್ಕ , ವ್ಯವಹಾರ, 
ಅತಿಯಾದ, ಉತ್ಕಟ 

ಹೊಕ್ಕುಬಳಕೆ , 2. ಸ್ತ್ರೀ ಪುರುಷರ ಸಂಭೋಗ, 
intensify V ಅಧಿಕಗೊಳಿಸು, ತೀವ್ರಗೊಳಿಸು, | ಮೈಥುನ 
ಬಲಗೊಳಿಸು, ಚುರುಕಾಗು 

interdependence n, ಅನ್ನೋನ್ಯಾಶ್ರಯ, 
intensive adj, ತೀವ್ರವಾದ, ಗಾಢವಾದ, ಪರಸ್ಪರಾವಲಂಬನೆ 
ಸಾಂದ್ರವಾದ, ಹೆಚ್ಚಾದ 

interdict n, ಅಧಿಕಾರ ಪೂರ್ವಕವಾದ ನಿಷೇಧ, 
intensive cultivation Dood , ಬಹಿಷ್ಕಾರ 
ವ್ಯವಸಾಯ 

interest n. 1. ಆಸಕ್ತಿ , ಬಾಧ್ಯತೆ, ಹೊಣೆಗಾರಿಕೆ, 
intensive and extensive cultivation 

2. ಒಲವು, ಆಕರ್ಷಣೆ, 3. ಸ್ವಾರ್ಥ, 4. ಬಡ್ಡಿ 
ಸಾಂದ್ರ ಮತ್ತು ವ್ಯಾಪಕ ಕೃಷಿ 

vested interests ಸ್ವಾರ್ಥ , 
intent n. ಉದ್ದೇಶ, ಆಶಯ, ಇಂಗಿತ, ವಿಶೇಷ | ಸ್ವಪ್ರಯೋಜನ 
ವಾದ ಉದ್ದೇಶ 

interested adj. ಸಂಬಂಧವುಳ್ಳ ಆಸಕ್ತಿಇರುವ, 
adj. ಸ್ಥಿರ, ಕೇಂದ್ರೀಕೃತ, ಮಗ್ನ , ತಲ್ಲೀನ ಪಕ್ಷಪಾತದ 
intention n, ಉದ್ದೇಶ, ಆಶಯ , ಇಂಗಿತ, | interesting ಕುತೂಹಲಭರಿತ 
ಭಾವನೆ, ಕಲ್ಪನೆ 

interfere V. 1. ಅಡ್ಡವಾಗಿಬರು, ತಲೆಹಾಕು, 
intentional adj. ತಿಳಿದುಮಾಡಿದ, ಬೇಕೆಂದೇ 2. ನಡುವೆ ನುಗ್ಗು , ಮಧ್ಯೆ ಪ್ರವೇಶಿಸು 
ಮಾಡಿದ 

interference n . 1. ಮಧ್ಯೆ ಮಾಡುವ ಪ್ರವೇಶ, 
_intentionally adv. ತಿಳಿದೂ ತಿಳಿದೂ , | - ಅಡ್ಡಿ, 2 . ಘರ್ಷಣೆ, ತಿಕ್ಕಾಟ 

ಗೊತ್ತಿದ್ದೂ ಗೊತ್ತಿದ್ದೂ , ಉದ್ದೇಶ ಪೂರ್ವಕ | interflow V. ಅಂತಃಪ್ರವಾಹ, ಪರಸ್ಪರ ಸೇರಿ 
ವಾಗಿಯೇ 

ಹರಿಯುವುದು 
intercaste marriage ಅಂತರ್ಜಾತೀ | interim n, ಮಧ್ಯಂತರದ ಲಾಭಾಂಶ 
ಯವಿವಾಹ 

- adj, ನಡುವಣ, ಮಧ್ಯಂತರದ 
intercede V. 1. ಮಧ್ಯೆ ಪ್ರವೇಶಿಸು, ಮಧ್ಯಸ್ಥಿಕೆ | 
ವಹಿಸು, 2. ಶಿಫಾರಸ್ಸು ಮಾಡು, ಪ್ರಾರ್ಥಿಸು, | 

interim relief ತಾತ್ಕಾಲಿಕ ಸಹಾಯ , 
ಕೇಳಿಕೊಳ್ಳು 

ತಾತ್ಕಾಲಿಕ ಪರಿಹಾರ | 
intercept V. ಅಡ್ಡಗಟ್ಟು , ತಡೆಯೊಡ್ಡು, | 

interim repot ತಾತ್ಕಾಲಿಕ ವರದಿ 
ಪ್ರತಿಬಂಧಿಸು 

* | interior n. 1. ಒಳಗು, ಒಳಭಾಗ, ಒಳನಾಡು, 
intercession n : 1, ಮಧ್ಯಸ್ತಿಕೆ , ರಾಜಿ, 

ಒಳಪ್ರದೇಶ, 2 . ಒಳನೋಟ, ಒಳದೃಶ್ಯ 
2. ಬಿನ್ನಹ, ಶಿಫಾರಸು 

- adj. ಒಳಗಿನ, ಒಳನಾಡಿನ, ಅಂತರಂಗದ 
interchange n . ಪರಸ್ಪರ ವಿನಿಮಯ , 

ಗೃಹಾಂತರದ 
ಪರ್ಯಾಯ ಅದಲುಬದಲು 

| interlink V. ಒಂದಕ್ಕೊಂದು ಸಂಪರ್ಕ ಹೊಂದು 
inter continental ballistic missile 

ವಂತೆ ಮಾಡು, ಪರಸ್ಪರ ಸಂಬಂಧ ಕಲ್ಪಿಸು 
ಖಂಡಾಂತರ ಕ್ಷಿಪಣಿ 

interlock V. ಪರಸ್ಪರ ತಳಕುಹಾಕು, ಸೇರಿಸು, 

ಕೂಡಿಸು 


201 


interloper 


interrogatory 


interloper n . ಅಧಿಕ ಪ್ರಸಂಗಿ, ನಡುವೆ ತಲೆ | international law Commission ಅಂತರ 
ಹಾಕುವವನು 

ರಾಷ್ಟ್ರೀಯ ಕಾನೂನುಆಯೋಗ 
interlude V, ಮಧ್ಯಂತರ ವಿರಾಮ , ನಾಟಕದ | international monetary fund ಅಂತರ 
ಅಂಕಿಗಳ ನಡುವಣ ವಿರಾಮ 

ರಾಷ್ಟ್ರೀಯ ಹಣಕಾಸು ನಿಧಿ 
intermarriage n: 1. ಅಂತರ್ಜಾತಿ ವಿವಾಹ, | international Waterways ಅಂತರ 
2. ಹತ್ತಿರದ ನಂಟರಲ್ಲ ವಿವಾಹ 

ರಾಷ್ಟ್ರೀಯ ಜಲಮಾರ್ಗಗಳು 
intermediary adj, ಮಧ್ಯಸ್ಥಿಕೆಯ , ಮಧ್ಯಸ್ಥಿಕೆ | internationalise V. ಅಂತರರಾಷ್ಟ್ರೀಕರಣ 
ಮಾಡುವ 

ಗೊಳಿಸು 
intermediate V, ಮಧ್ಯಸ್ಥನಾಗಿ ವ್ಯವಹರಿಸು | internecine adj, ಪರಸ್ಪರ ವಿಧ್ವಂಸಕ ,ಅ ನ್ಯ 

intermediate range weapon * ಮಾರಕ, ಅಂತಃಕಲಹದ 
ದೇಶಾಂತರಗಾಮಿ ಕ್ಷಿಪಣಿ 

internment n. ಸ್ಥಳ ನಿರ್ಬಂಧ, ಸ್ಥಳ ಬದ್ಧತೆ 
interminable adj. ಕೊನೆಗಾಣಿಸಲಾಗದ, | interpellate V. ಅಡ್ಡ ಪ್ರಶ್ನೆ ಕೇಳು 
ಮುಕ್ತಾಯವಿರದ 

interpolate V. ಪ್ರಸ್ತಾಪಮಾಡು, ಹೊಸ ವಿಷಯ 
intermittent adj. 1. ಮತ್ತೆ ಮತ್ತೆ ಬರುವ, | ಗಳನ್ನು ಒಳತೂರಿಸು 

ಆಗುವ, 2. ಮಧ್ಯೆ ಮಧ್ಯೆ ವಿರಮಿಸುವ | interpolation ಪ್ರಕ್ಷಿಪ್ತ 
intern V, ಒಂದು ಪ್ರದೇಶದೊಳಗೆ ನಿಬಂಧಿಸಿ interpose V, ಮಧ್ಯೆ ಸೇರಿಸು, ಅಡ್ಡಿತರು , 
ಇಟ್ಟಿರು, ಸ್ಥಾನಬದ್ಧನಾಗಿರಿಸು 

ಅಡ್ಡಮಾತೆತ್ತು 
internal adj. 1. ಒಳಗಿನ, ಒಳಗಡೆಯ , | interpret v, ಅರ್ಥವಿವರಣೆ ಮಾಡು, ಬಿಡಿಸಿ 
2. ಆಂತರಿಕ, ಒಳಾಡಳಿತದ 

ಹೇಳು, ವ್ಯಾಖ್ಯಾನ ಮಾಡು 
international adj ಅಂತರರಾಷ್ಟ್ರೀಯ intrpretation n. ಅರ್ಥವಿವರಣೆ , ವ್ಯಾಖ್ಯಾನ 

international atomic energy | interpreter n. ವಿವರಣಕಾರ, ವ್ಯಾಖ್ಯಾನಕಾರ, 
agency ಅಂತರರಾಷ್ಟ್ರೀಯ ಅಣುಶಕ್ತಿ ಸಂಸ್ಥೆ | - ವ್ಯಾಖ್ಯಾತ 
international bank , world bank interprovincial adj. Gold JJ ,OSCON 
ಅಂತರ ರಾಷ್ಟ್ರೀಯ ಬ್ಯಾಂಕು, ವಿಶ್ವ ಬ್ಯಾಂಕು, 

| interregnum n. ರಾಜ್ಯದಲ್ಲಿ ರಾಜನಿಲ್ಲದ, 
ಪುನರ್ನಿಮರ್ಾಣ ಮತ್ತು ಅಭಿವೃದ್ಧಿಯ 

ನಡುಗಾಲ, ಬಿಡುವು, ಅಂತರ, ವಿಚ್ಛಕ್ತಿ 
ಬ್ಯಾಂಕು 

interrelation n. ಪರಸ್ಪರ ಸಂಬಂಧ, ಅನ್ನೋನ್ಯ 
international city ಅಂತರರಾಷ್ಟ್ರೀಯ ನಗರ | 

ಸಂಬಂಧ 
international civil aviation 

interrogate V. ಪ್ರಶ್ನಿಸು, ಪ್ರಶ್ನೆಗಳ ಮೂಲಕ 
organisation ಅಂತರರಾಷ್ಟ್ರೀಯ ಪೌರ 

ವಿಷಯಗಳನ್ನು ಸಂಗ್ರಹಿಸು 
ವಿಮಾನಯಾನ ಸಂಸ್ಥೆ 

interrogation n ಪ್ರಶ್ನೆಮಾಡುವುದು, ವಿಚಾರಣೆ 
international court of justice logo 

ಮಾಡುವುದು 
ರಾಷ್ಟ್ರೀಯ ನ್ಯಾಯಾಸ್ಥಾನ 

interrogatory adj. ವಿಚಾರಣಾತ್ಮಕ, ಪ್ರಶ್ನಾತ್ತಕ, 
international labour organisation 

ಪ್ರಶ್ನಿಸುವ 
ಅಂತರ ರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ 


202 


intravenous 


interrupt 


interrupt V ಅಡ್ಡಿತರು, ಅಡ್ಡಯಿಸು, ಭಂಗತರು, | intimacy , ಸಲಿಗೆ, ಬಳಕೆ, ಹತ್ತಿರದ ಪರಿಚಯ , 
* ನಿರಂತತೆಯನ್ನು ಭಂಗಮಾಡು 

ಅನ್ನೋನ್ಯತೆ, 2. ಲೈಂಗಿಕ ಸಂಬಂಧ, ಸಂಭೋಗ 
interruption 1. ಅಡ್ಡಿ , ಭಂಗ, ಅಂತರಾಳ | intimate n. ನಚ್ಚಿನ ಗೆಳೆಯ , ಸಲಿಗೆಯ ಗೆಳೆಯ 
ವಿಚ್ಛೇದ 

adj. ಸುಪರಿಚಿತ, ಸಲಿಗೆಯ , 
intersect V. ಕತ್ತರಿಸು, ಛೇದಿಸು, ವಿಭಾಗಿಸು | ಅನ್ನೋನ್ಯತೆಯ 
intersperse V. ಎರಚು, ಚೆಲ್ಲು, ಮಧ್ಯೆ ಮಧ್ಯೆ intimation n ತಿಳಿಸುವುದು , ಹೇಳುವುದು, 
ಇಡು 

ಸೂಚಿಸುವುದು, ತಿಳಿವಳಿಕೆ, ಸೂಚನೆ 
inter - state adj, ರಾಜ್ಯಗಳ ನಡುವೆ | intimidate V. ಬೆದರಿಸು, ಹೆದರಿಸು, ಭಯ 
ನಡೆಯುವ 

ಹುಟ್ಟಿಸು 
interval n, ಅವಧಿ, ಅವಕಾಶ , ವಿರಾಮ , intimidation n, ಬೆದರಿಕೆ, ಭಯಪಡಿಸುವುದು, 
ಬಿಡುವು, ಮಧ್ಯಂತರ ಬಿಡುವು 

ಭಯೋತ್ಪಾದನೆ ಮಾಡುವುದು 
intervene V , ಮಧ್ಯೆ ತಲೆಹಾಕು, ಹಸ್ತಕ್ಷೇಪ| intolerable adj, ತಾಳಲಾಗದ, ಸಹಿಸಲಾಗದ, 

ಮಾಡು, ಅಡ್ಡಬರು, ಮಧ್ಯವರ್ತಿಯಾಗು | ಅಸಹನೀಯ, ದುಸ್ಸಹ 
intervene in the discussion | intolerance n, ಅಸಹನೆ, ಅಸಹಿಷ್ಣುತೆ, ಸೈರಿಸ 
ಚರ್ಚೆಯಲ್ಲಿ ಮಧ್ಯೆ ಪ್ರವೇಶಿಸು | 

ದಿರುವಿಕೆ 
intervention , ಹಸ್ತಕ್ಷೇಪ, ಮಧ್ಯೆ ಪ್ರವೇಶ, | intonation n. ಧ್ವನಿಯ ಏರಿಳಿತ, ಉಚ್ಚಾರಣೆಯ 
ಮಧ್ಯಸ್ಥಿಕೆ 

ವಿಧಾನ, ಸ್ವರಾಘಾತ, ಕಾಕು 
intervensionist n. ಮಧ್ಯಸ್ತಿಕೆಯನ್ನು | intoxicant n, ಮಧ್ಯ, ಮಾದಕ ಪಾನೀಯ, 
ಸಮರ್ಥಿಸುವವನು 

ಮಾದಕ ದ್ರವ್ಯ 
interview V, ಭೇಟಿಮಾಡು, ಸಂದರ್ಶಿಸು, ಖುದ್ದು 

- adj, ಮಾದಕ, ಮತ್ತೇರಿಸುವ, 
ನೋಡು, ಎದುರಿಗೆ ಕಾಣು 

ಅಮಲುಂಟುಮಾಡುವ 
n, ಭೇಟಿ, ಸಮಾಗಮ , ಸಂದರ್ಶನ, | intoxicate V, ಮತ್ತು ಬರಿಸು, ಅಮಲೇರಿಸು, 
ಪ್ರಶ್ನಿಸಿ ಪರೀಕ್ಷಿಸುವುದು 

ಮತ್ತನ್ನುಂಟುಮಾಡು 
interweave V, ನೇಯು, ಹಣೆ, ಹಾಸು | intractable adj , ತಿದ್ದಲಾಗದ, ಸರಿಪಡಿಸ 
ಹೊಕ್ಕುಗಳನ್ನು ಸರಿಯಾಗಿ ಸೇರಿಸು 

ಲಾಗದ, ಪಳಗಿಸಲಾಗದ, ಮೊಂಡ, 
interZonal movement ವಿಭಾಗಾಂತರ | ಅವಿಧೇಯ 
ಚಲನವಲನ 

intramuscular adj, ಅಂತಸ್ನಾಯುವಿನ, 
intestate n. ಮೃತ್ಯು ಪತ್ರವನ್ನು ಬರೆಯದೆ| ಸ್ನಾಯುಗಳ ಒಳಗಿನ 
ಸತ್ತವನು 

intransigence n, ಮೊಂಡುತನ, ಛಲ, 
adj, ಉಯಿಲು ಬರೆಯದೆ ಸತ್ತು ಹೋದ| ಹಠವಾದ, ಹಠಸ್ವಭಾವ 
intestate succession ಉಯಿಲು | intransigent adj, ಛಲದ, ಹಠವಾದಿಯಾದ 

ನಾಮಕರಣವಿಲ್ಲದೆ ಇರುವ ವಾರಸುದಾರಿಕೆ intrastate adj, ಅಂತರರಾಜ್ಯ 
intestine n , ಕರುಳು, ಅಂತ್ರ 

intravenous adj, ಅಭಿಧಮನಿಯೊಳಕ್ಕೆ ಸೇರುವ 


203 


inra - vires 


invert 


intra- vires adj. ನ್ಯಾಯವಿಹಿತ, ಶಾಸನ | inundate V. ಪ್ರವಾಹವು ಹರಿದು ಮುಳುಗಿಸು 
ಸಮ್ಮತವಾದ, ಶಾಸನಾನುಕೂಲವಾದ 

inundation n. ಮುಳುಗಡೆ, ಜಲಾವರಣ, 
intrepid adj. ಭಯವಿಲ್ಲದ, ಧೈರ್ಯಶಾಲಿ | - ಪ್ರವಾಹವು ಮುಳುಗಿಸಿರುವಿಕೆ 
ಯಾದ, ಧೀರನಾದ, ಕೆಚ್ಚನೆಯ 

invade V, ದಾಳಿಮಾಡು, ಆಕ್ರಮಣಮಾಡು, 
intricacy n. ಗೋಜುಗೋಜು, ಜಟಿಲತೆ, ಕ್ಲಿಷ್ಟತೆ, | ಆಕ್ರಮಿಸು, ಮುತ್ತು, ಎರಗು 
ಗೊಂದಲ 

invader n. ದಾಳಿಕಾರ, ಆಕ್ರಮಣಕಾರ 
intrigue V. 1. ಆಸಕ್ತಿಯನ್ನು ಕೆರಳಿಸು, 2 . ಪಿತೂರಿ 

invalid 1. ಅಶಕ್ತ ದುರ್ಬಲ ವ್ಯಕ್ತಿ, ನಿಶ್ಯಕ್ತಿ 
ಮಾಡು, ಒಳಸಂಚು ಮಾಡು, 3. ಅಕ್ರಮ 
ಸಂಭೋಗಮಾಡು 

adj . 1. ಅಶಕ್ತನಾಧ, ದುರ್ಬಲ, 
n, 1. ಒಳಸಂಚು, ಪಿತೂರಿ, 2. ಗುಪ್ತ 

ನಿಶ್ಯಕ್ತನಾದ 
ಪ್ರಣಯ 

invalidate V. ಅನೂರ್ಜಿತಗೊಳಿಸು, ಅಮಾನ್ಯ 
intrinsic adj. ಸ್ವಾಭಾವಿಕ, ಸಹಜ, ನೈಜ, 

ಮಾಡು, ಅಸಮರ್ಥವಾಗಿಸು | 
ವಾಸ್ತವಿಕ 

invaluable adj, ಅಮೂಲ್ಯ, ಬೆಲೆಕಟ್ಟಲಾಗದ 
intrinsic value ವಾಸ್ತವಿಕ ಮೌಲ್ಯ, invasion 1. ದಾಳಿ, ದಂಡಯಾತ್ರೆ , ಆಕ್ರಮಣ, 
ಸತ್ವವನ್ನು ಅನುಸರಿಸಿದ ಮೌಲ್ಯ 

ಅತಿಕ್ರಮಣ, ನಿಂದನೆ, ಆರ್ಭಟದ ಖಂಡನೆ, 
introduce v . 1. ಪರಿಚಯ ಮಾಡಿಕೊಡು, | 

ಅಬ್ಬರದ ಬೈಗಳು 
2. ಒಳಕ್ಕೆ ತರು, 3. ಪ್ರವೇಶಮಾಡಿಸು , | inveigle V. ಆಕರ್ಷಿಸು, ಸೆಳೆ, ಮನವೊಲಿಸು, 
4 . ಉಪಕ್ರಮಿಸು, ಪ್ರಾರಂಭಿಸು 

ಉಪಾಯದಿಂದ ಪ್ರಲೋಭವನ್ನು ಉಂಟು 

ಮಾಡು 
introduction n. 1. ಪರಿಚಯ , 2. ಪ್ರವೇಶ, 

3. ಬಳಕೆಗೆ ತಂದುದು, 4 , ಪ್ರಸ್ತಾವನೆ, | invent V, ಆಲೋಚನೆಯಿಂದ ಸೃಷ್ಟಿಸು, ( ಹೊಸ 
5 . ಪರಿಚಯ ಪತ್ರ 

ವಿಧಿವಿಧಾನಗಳನ್ನು) ಯೋಚಿಸು, ಕಲ್ಪಿಸು, 

ರೂಪಿಸು 
introductory adj. 1. ಮೊದಲಿನ, ಪ್ರಾರಂಭದ 
2 . ಪರಿಚಯಾತ್ಮಕ , 3. ಪೀಠಿಕೆಯ 

invention n. ( ಹೊಸ) ಯೋಜನೆ, ನಿರ್ಮಾಣ, 
introspection n, ಒಳಪರೀಕ್ಷೆ ಆತ ಪರೀಕ್ಷೆ 

ಸೃಷ್ಟಿ, ಆವಿಷ್ಕಾರ 
ಸ್ವವಿಮರ್ಶೆ 

inventory n, ಯಾದಿ, ತಪಶೀಲು ಪಟ್ಟಿ , ವಸ್ತುಗಳ 

ವಿವರ 
introvert adj. ಅಂತರ್ಮುಖಿ, ಏಕಾಂತ ಪ್ರಿಯ, 
ಸಂಕೋಚಪ್ರವೃತ್ತಿಯವನು 

| inversely adv. 1. ಹಿಂದುಮುಂದಾಗಿ, 

2 . ವಿರುದ್ದವಾಗಿ 
intrude v. 1. ಒಳಕ್ಕೆ ತುರುಕು, ನೂಕು, ತಳ್ಳು 
2. ಹೇರು, ಹೊರಿಸು 

inverse ratio Descanso maudra 
intrusion 7. ಒಳಕ್ಕೆ ತುರುಕುವುದು, ತಳ್ಳುವುದು, | invert V 1. ತಲೆಗೆಳಗು ಮಾಡು, ಬೋರಲು 
ತಲೆಹಾಕುವುದು, ಮಧ್ಯೆ ಪ್ರವೇಶಮಾಡುವುದು ಮಾಡು, ಮಗುಚು, 2 . ಹಿಂದು ಮುಂದು 

ಮಾಡು 
intuition n, ನೇರವಾದ ತಿಳಿವು, ಅಪರೋಕ್ಷಜ್ಞಾನ 
ಅಂತರ್ಬೋಧೆ 

n, ಸಲಿಂಗಕಾಮಿ 
adj. ಅಂತರ್ಬೋಧೆಯ, ನೇರ ಅರಿವಿನ 


204 


irreligious 


invest 


invest V. 1. ಬಟ್ಟೆತೊಡಿಸು, ಅಲಂಕರಿಸು, | invoice n ಸರಕು ಪಟ್ಟಿ, ರವಾನೆಮಾಡಿದ 

2. ಅಧಿಕಾರ ವಹಿಸಿಕೊಡು, 3, ಗುಣಗಳನ್ನು ಸಾಮಾನು ಪಟ್ಟಿ 
ಆರೋಪಿಸು, 4. ಹಣವನ್ನು ಹೂಡು, | invoke V, ದೇವರನ್ನು ಪ್ರಾರ್ಥಿಸು, ಆಮಂತ್ರಿಸು, 

ಬಂಡವಾಳಹಾಕು 
investigate V. 1. ಪರೀಕ್ಷಿಸು, ವಿಚಾರಣೆ ಮಾಡು| involuntary adj. ಉದ್ದೇಶಿಸದ, ಅನಿಯಂತ್ರಿತ 
2. ತನಿಖೆ ಮಾಡು, ತಪಾಸಣೆ ಮಾಡು 

involve V. 1. ಸುತ್ತು ಸುರುಳಿಯಾಗು, 2. ಸಿಕ್ಕಿಸು, 
investigation n. ತನಿಖೆ, ತಪಾಸಣೆ, ಪರೀಕ್ಷೆ 

ತೊಡಗಿಸು, 3. ಒಳಗೊಳ್ಳು, ಅಂತರ್ಗತವಾಗು 
ಪರಿಶೀಲನೆ 

ips0 facto ಆ ಸಂದರ್ಭದಿಂದಲೇ , ಅದೇ 
investment n. 1. ಹಣಹೂಡಿಕೆ , ಬಂಡವಾಳ | 

ಕಾರಣಕ್ಕಾಗಿ 
ಹಾಕುವಿಕೆ, 2. ಅಲಂಕಾರ, ಸಜ್ಜುಗೊಳಿಸುವಿಕೆ 

irksome adj. ಬೇಜಾರುಂಟುಮಾಡುವ, 
inveterate adj. ಸ್ಥಾಪಿತವಾದ, ನೆಲೆಸಿದ, 

ಜುಗುಪ್ಪೆಯಾಗುವ 
ಬಹುಕಾಲದ, ಬೇರೂರಿದ, ನೆಲೆ ನಿಂತ 

iron V, ಬಟ್ಟೆಯನ್ನು ಇಸ್ಕಿಮಾಡು 
invidious adj. 1.ಕೋಪತರುವ,ರೋಷತರುವ 

n, ಕಬ್ಬಿಣ, ಅಯಸ್ಸು 
2. ಅಸೂಯೆಹುಟ್ಟಿಸುವ, 3, ಪಕ್ಷಪಾತ 
ಮಾಡುವ 

iron curtain ಕಬ್ಬಿಣದ ಪರದೆ , ಉಕ್ಕಿನ 

ಪರದೆ, ಸಮಾಚಾರ ಹೊರಹೋಗದಂತೆ 
invigilate V. ಪರೀಕ್ಷೆಯಲ್ಲಿ ಕಾವಲಿರು 

ಮಾಡುವ ತಡೆ, ರಷ್ಯಾ ದೇಶದ ಕಮ್ಯುನಿಸ್ಟ್ 
invigorate V. ಬಲನೀಡು, ಚೈತನ್ಯಕೊಡು, 
ಉತ್ತೇಜಿಸು, ಪ್ರೋತ್ಸಾಹಿಸು 

too many irons in the fire ಬಹು 
invincible adj, ಗೆಲ್ಲುವುದಕ್ಕಾಗದ, ಎಂದೂ | 

ಸಂಖ್ಯೆಯ, ಬಹುವಿಧದ ಯೋಜನೆಗಳು 
ಸೋಲದ, ಅಜೇಯ 

irony adj, ವಿಧಿ ವಿಡಂಬನ, ವಿಪರ್ಯಾಸ 
inviolable adj. 1 . ಮೀರಲಾಗದ, | 

- irony of fate ವಿಧಿವಿಪಾಕ, ದುರದೃಷ್ಟ 
ಅನುಲ್ಲಂಘನೀಯ, 2. ಪವಿತ್ರ , ಸದಾ ಪರಿಶುದ್ಧ 

irradiation n, ಹೊಳೆಯುವುದು, ಬೆಳಗುವುದು, 
invisible adj. 1. ಕಣ್ಣು ಕಾಣಲಾಗದ, ಕಾಣಿಸದ, 
ಅಗೋಚರ, 2. ಅತಿಸೂಕ್ಷ್ಮ, ಅವ್ಯಕ್ತ 

ದೀಪನಗೊಳಿಸುವುದು 
invisible export 

irreconcilable adj. ಕಡುವಿರೋಧಿಯಾದ, 
ಅಪ್ರಕಟವಾದ ರಪ್ಪು, 

ರಾಜಿಮಾಡಲಾಗದ , ವಿಸಂಗತವಾದ, 
ಅಗೋಚರ ರಫ್ತು 

ಹೊಂದದ 
invisible import ಅಪ್ರಕಟವಾದ | 

| irreducible adj. ಕಡಿಮೆಮಾಡಲಾಗದ, 
ಆಮದು, ಅಗೋಚರ ಆಮದು 
invisible trade ಅಗೋಚರ ವ್ಯಾಪಾರ, 

ಇಳಿಸಲಾಗದ, ತಗ್ಗಿಸಲಾಗದ 
ಅಪ್ರಕಟ ವ್ಯಾಪಾರ 

| irregular adj. 1. ಅಕ್ರಮದ, ಅಸಹಜವಾದ, 
invitation n ಆಹ್ವಾನ, ಆಮಂತ್ರಣ, ಕರೆ | 

ವಿಪರೀತದ, 2. ಅಸಮತಳದ, 3. ಅನಿಯತ, 

ವಿಷಮ 
invite V. ಕರೆ, ಆಹ್ವಾನಿಸು, ಆಮಂತ್ರಿಸು 

irrelevant adj, ಅಪ್ರಸಕ್ತ , ಅಸಂಬದ್ಧ, ಅಪ್ರಕೃತ 
invocation V . 1. ಆವಾಹನೆ, 2 . ಪ್ರಾರ್ಥನೆ, | irreligious adi, ಧರ್ಮ ವಿರೋದಿ 

3. ಬಿನ್ನಹ, ವಿಜ್ಞಾಪನೆ 


205 


irreparable 

iinerary 
irreparable adj. ಸರಿಪಡಿಸಲಾಗದ, ರಿಪೇರಿ isolation hospital ಅಂಟುರೋಗಿಗಳನ್ನು 
ಮಾಡಲಾಗದ 

ಇಟ್ಟಿರುವ ಆಸ್ಪತ್ರೆ 
irrepressible adj. ಅದಮ್ಯವಾದ, ನಿಗ್ರಹಿಸ | isotopen. ಐಸೋಟೋಪು, ಒಂದೇ 
ಲಾಗದ, ಅಡ್ಡಿಪಡಿಸಲಾಗದ 

ರಾಸಾಯನಿಕ ಗುಣಗಳಿರುವ ಪರಮಾಣು 
irreproachable adj, ನಿಂದಿಸಲಾಗದ, ರೂಪಗಳಲ್ಲಿ ಒಂದು 
ನಿಷ್ಕಳಂಕವಾದ, ನಿರ್ದುಷ್ಟ 

issue V . 1. ಹೊರಹಾಕು , 2 , ಕೊಡು, 
irresistible adj. 1. ಎದುರಿಸಲಾಗದ, 3. ಪ್ರಕಟಿಸು , ಚಲಾವಣೆಗೆ ತರು, 

ತಡೆಯಲಾಗದ, ಪ್ರತಿಬಂಧಿಸಲಾಗದ, 4. ಉಂಟಾಗು, ಆವಿರ್ಭವಿಸು 
2. ಅತ್ಯಾಕರ್ಷಕವಾದ | 

_ n 1. ವಿಷಯ , ಅಂಶ, 2. ಸಂಚಿಕೆ, ಪುಸ್ತಕ, 
irrespective adj, ಲೆಕ್ಕಿಸದ, ಲೆಕ್ಕಕ್ಕೆ ತೆಗೆದು 3. ಹಂಚಿಕೆ, ಪ್ರಸಾರ , ಪ್ರಸರಣ, 
ಕೊಳ್ಳಲಾಗದ, ಗಣನೆಗೆ ತರದ 

4 . ಫಲಿತಾಂಶ, 5. ತೀರು, 6. ಸಂತಾನ, 
irresponsible adj, ಹೊಣೆಯಿಲ್ಲದ, 

7. ಒಸರು , ಸುರಿತ 
ಬಾಧ್ಯತೆಯಿಲ್ಲದ, ಬೇಜವಾಬ್ದಾರಿಯ 

issue department ಜಾರಿತರುವ 
irretrievable adj. ಮತ್ತೆ ಪಡೆಯಲಾಗದ, 

ಇಲಾಖೆ 
ಮರಳಿ ಹೊಂದಲಾಗದ, ಅಪರಿಹಾರ್ಯ, | issue price ಷೇರು ಬಿಡುಗಡೆಯ ಬೆಲೆ 
ಮಾರ್ಪಡಿಸಲಾಗದ, ಮಾರ್ಪಾಟಾಗದ, | isthmus n: ಭೂ ಸಂಧಿ, ಕಿರಿದಾದ ಭೂಭಾಗ, 
ಕೈಮೀರಿದ 

ಎರಡು ದೊಡ್ಡಭೂಭಾಗಗಳನ್ನು ಸೇರಿಸುವ 
irrigate V. ನೀರು ಹಾಯಿಸು, ನೀರೊದಗಿಸು | ಕಿರಿದಾದ ಭೂ ಪ್ರದೇಶ 
irrigation , ನೀರು ಹಾಯಿಸುವುದು, ನೀರಾವರಿ | item n. 1. ವಸ್ತು , ಪದಾರ್ಥ , 2. ಅಂಶ, ದಾಖಲೆ, 
irritable adj. 1. ಸಿಟ್ಟು ತರುವ, ಕೋಪಬರಿಸುವ, 

3. ವಿವರ 
2. ಮುಂಗೋಪದ,ರೇಗುವ ಸ್ವಭಾವದ 

item by item , item wise 
irritating adj. ಸಿಟ್ಟಿಗೆಬ್ಬಿಸುವ,ರೋಷ ತರಿಸುವ, * ಒಂದೊಂದಾಗಿ, ಐಟಂವಾರು 
ಉದ್ರೇಕಿಸುವ 

iterate V. ಮತ್ತೆ ಮತ್ತೆ ಹೇಳು, ಪುನಃ ಪುನಃ 
irritation n. 1. ಸಿಟ್ಟು ,ಕೋಪ, ರೋಷ, ಹೇಳು 
2 . ಉಪದ್ರವ, ಕೀಟಲೆ, ಕಿರುಕುಳ 

iteration n. 1. ಪುನರಾವೃತ್ತಿ , ಪುನರಾವರ್ತನೆ, 
irruption n. ಮುನ್ನುಗ್ಗುವುದು, ದಾಳಿ, ಆಕ್ರಮಣ, 2. ಪುನರುಕ್ತಿ , ಮತ್ತೆ ಹೇಳಿದುದು 
ಸೇನೆಯ ಆಕ್ರಮಣ 

inerary n 1. ಪ್ರಯಾಣದ ದಾರಿ, ಮಾರ್ಗ, 
island n. ದ್ವೀಪ, ನಡುಗಡ್ಡೆ , ದೀವಿ, ಪ್ರವಾಸದ ಸ್ಥಳಗಳ ಪಟ್ಟಿ, 2. ಪ್ರಯಾಣದ 
2. ವಿವಿಕ್ತವಾದ ಪ್ರದೇಶ | 

ದಾಖಲೆ 
isolate V. ಬೇರೆಮಾಡು, ಪ್ರತ್ಯೇಕವಾಗಿಡು, - adj. 1. ಪ್ರಯಾಣದ, ಸಂಚಾರದ, 

ಪ್ರತ್ಯೇಕಿಸು, ಸಂಪರ್ಕವಿಲ್ಲದಂತೆ ಮಾಡು 2. ಮಾರ್ಗದ, ರಸ್ತೆಯ | 
isolation n . ಪ್ರತ್ಯೇಕತೆ , ಒಂಟಿತನ, | ivory tower ಏಕಾಕಿತನ, ಏಕಾಂತ ಸ್ಥಳ, ದಂತ 
ಏಕಾಂಗಿಯಾಗಿ ಇರುವಿಕೆ 

- ಗೋಪುರ ವಾಸ 


206 


jettison 
jagged 

jaunty adv, ಉಲ್ಲಾಸದಿಂದ, ಖುಷಿಯಿಂದ, 

ಸಂತೋಷದಿಂದ 
jack of all trades ಎಲ್ಲ ವಿಷಯಗಳಲ್ಲೂ 

javelin n, ಈಟಿ, ಭರ್ಜಿ, ಭಲ್ಲೆ 
ಪ್ರವೇಶವುಳ್ಳ ವ್ಯಕ್ತಿ 

jaw n. 1. ದವಡೆ, ಬಾಯಿಮೂಳೆ, 2. ಬಾಯಿ 
jagged adj, ಗರಗಸದ ಅಂಚಿನಂತೆ ಇರುವ, | 
ಕೊಚುಕೋಚಾದ ಆಕಾರದ 

jealous adj. 1 . ಅತಿಶಯ ಆಸಕ್ತಿಯುಳ್ಳ 

ಅತ್ಯಾದರದ, 2. ಅಸೂಯೆಯ, 
jaggery n, ಬೆಲ್ಲ, ಗುಡ 

ಮಾತ್ಸರ್ಯದ, 3. ಎಚ್ಚರಿಕೆಯುಳ್ಳ 
jail n. ಜೈಲು, ಸೆರೆವಾಸ, ಕಾರಾಗೃಹವಾಸ 

| jealousy n. ಮಾತ್ಸರ್ಯ , ಅಸೂಯೆ, 
jail-bird n. ಆಗಾಗ ಕಾರಾಗಾರಕ್ಕೆ ಬರುವ ಖೈದಿ, 

ಹೊಟ್ಟೆಕಿಚ್ಚು 
ನಿತ್ಯಬಂದಿ 

jeer _ V, ಗೇಲಿಮಾಡು, ಮೂದಲಿಸು, ಅಪಹಾಸ್ಯ 
jail manual ಜೈಲು ನಿಯಮಾವಳಿ 

ಮಾಡು 
jailor 1. ಕಾರಾಗಾರದ ಅಧಿಕಾರಿ, ಜೈಲು ಅಧಿಕಾರಿ 

n, ಅಪಹಾಸ್ಯ, ಅವಹೇಳನ, ಮೂದಲಿಕೆ 
jam V. 1. ತುರುಕು, ಜಡಿ, 2. ಇರುಕಿಸು, ಅದುಮು 

| jejune adj. 1. ತುಂಬ ಕಡಿಮೆಯ, ಅತ್ಯಲ, 
3. ತಳ್ಳು , ನೂಕು, 4. ಗಜಿಬಿಜಿ ಮಾಡು 

2. ಬರಡಾದ, ಬಂಜರಾದ, 3. ನೀರಸ, ಶುಷ್ಕ 
೧. 1. ಒತ್ತಡ, ನೂಕುನುಗ್ಗಲು, 2. ಮುರಬ್ಬ | jeopardise v, ಅಪಾಯಕೆ ಸಿಕಿಸು, ಇಕಟಿಗೆ 
ಸಿಹಿ ಮುರಬ್ಬ 

ತಳ್ಳು , ಗಂಡಾಂತರಕ್ಕೆ ನೂಕು 
jamboree n . 1 . ಉತ್ಸವ, ಆಟಓಟಗಳ 

_ jeopardy n. ಅಪಾಯ, ಇಕ್ಕಟ್ಟು, ಗಂಡಾಂತರ 
ಸಮಾರಂಭ, 2. ವಿನೋದಕೇಳಿ, 3. ದೊಡ್ಡ 
ಮೇಳ 

jerk V. ಎಳೆ, ಜಗ್ಗು, ಜಗ್ಗನೆ ಎತ್ತು 
jangle V 1. ಕೂಗಾಡು, ಕಿರಿಚು, ಗಲಾಟೆ ಮಾಡು, 

n, 1. ಸೆಳೆತ, ನೂಕಲು, ಸೆಡೆತ, 2. ಕಳಪೆ 
2. ಗಟ್ಟಿಯಾಗಿ ಶಬ್ದ ಮಾಡಿಸು 

ಮನುಷ್ಯ 
_ n. 1.ಕೂಗಾಟ, ಹುಯಿಲು, 2. ವಾಗ್ವಾದ 

| jest V. 1. ಹಾಸ್ಯಮಾಡು, ವಿನೋದಮಾಡು, 
jar V. 1. ಕಿರುಗುಟ್ಟಿಸು, ಕರ್ಕಶ ಧ್ವನಿಮಾಡು, 

2. ಅಪಹಾಸ್ಯಮಾಡು, ಗೇಲಿಮಾಡು 
2 . ಜಗಳವಾಡು, ಕಚ್ಚಾಡು 

_ n. 1. ತಮಾಷೆ, ವಿನೋದ, ಉಪಹಾಸ, 

2. ಮೂದಲಿಕೆ , ಗೇಲಿ, ಕುಚೋದ್ಯ 
n, 1. ಜಾಡಿ, ಪಿಂಗಾಣಿ ಪಾತ್ರೆ , 2. ಕರ್ಕಶ 
ಧ್ವನಿ, ಭಿನ್ನಾಭಿಪ್ರಾಯ 

jet V. 1. ಧಾರೆ ಧಾರೆಯಾಗಿ ಚಿಮ್ಮಿಸು, 2. ಜೆಟ್ 
jargon n. 1. ಅರ್ಥವಾಗದ ಮಾತು, 2. ಒಂದು 

ವಿಮಾನದಲ್ಲಿ ಪ್ರಯಾಣ ಮಾಡು 
ಕ್ಷೇತ್ರದ ಪರಿಭಾಷೆ, ವೃತ್ತಿ ಭಾಷೆ 

n, 1. ಕೊಳವೆಯ ಮೂತಿ, 2 . ಜೆಟ್ ವಿಮಾನ 
jaundice n. 1. ಕಾಮಾಲೆ, 2 . ಅಸೂಯೆ, 

jet aircraft ಜೆಟ್ ವಿಮಾನ 
ಹೊಟ್ಟೆಕಿಚ್ಚು 

jet fighter ಜೆಟ್ ಯುದ್ಧ ವಿಮಾನ 
jaunt V. ಪ್ರಯಾಣ ಮಾಡು, ಸಂಚರಿಸು 

jet propelled ವಾಯು ಧಾರೆಯಿಂದ 
n, ಸಂತೋಷಕ್ಕಾಗಿ ಮಾಡುವ ಪ್ರಯಾಣ, 

ನಡೆಯುವ, ಕಾರ್ಯಮುಖವಾಗುವ 
ವಿಹಾರ, ಪರ್ಯಟನ 

jettison V. ಹೊರಕ್ಕೆ ಎಸೆ, ಹೊರಕ್ಕೆ ಬಿಡು 

_ n , ಹೊರಗೆಸೆತ, ತೊರೆಯುವುದು, 
ಕೈಬಿಡುವುದು 


207 


ಕಿ 


jetty 

journey -work 
jetty n. ಬಂದರಿನ ಕಾವಲು, ರೇವು ರಕ್ಷೆ ಕಾವಲು joint and several responsibility 
jew n, ಯೆಹೂದಿ, ಹೀಬೂಜನಾಂಗಕ್ಕೆ ಸಮಷ್ಟಿ - ವ್ಯಷ್ಟಿ ಬಾಧ್ಯತೆ, ಉತ್ತರದಾಯಿತ್ವ, 
ಸೇರಿದವನು 

ಜಂಟಿ ಮತ್ತು ಪ್ರತ್ಯೇಕ ಹೊಣೆ 
jewel n, ಒಡವೆ, ಆಭರಣ, ರತ್ನಾಭರಣ joint family ಅವಿಭಕ್ತ ಕುಟುಂಬ 
jeweller n. 1. ರತ್ನಪಡಿ ವ್ಯಾಪಾರಿ, 2. ಕುಂದಣ 

joint farming wo:3 23CTD 083 
ಹಾಕುವವನು 

joint resolution ಜಂಟಿ ನಿರ್ಣಯ 
jewellery jewels ರತ್ನಾಭರಣಗಳು, ನಗಗಳು, joint Secretary ಜಂಟಿಕಾರ್ಯದರ್ಶಿ 
ಒಡವೆಗಳು 

joint stock company 200000& go 
jingle V ಝಣಝಣ ಶಬ್ದ ಮಾಡು 

ಸ್ಟಾಕ್ ಕಂಪೆನಿ 
೧. ಸಣ್ಣ ಸಣ್ಣ ಗೆಜ್ಜೆಗಳು, ಕಿಂಕಿಣಿ ( jointly adv , ಜಂಟಿಯಾಗಿ 
jingoism n, ಆಡಂಬರದ ದೇಶಭಕ್ತಿ , [ jointure n. ಧನ, ವಿಧವಾ ಧನ, ವಿಧವೆಯ 

ಕದನಾಸಕ್ತಿಯ ದೇಶಭಕ್ತಿ 
job n. 1. ಪುಡಿಗೆಲಸ, 2. ಕೆಲಸ, 3. ಶ್ರಮಸಾಧ್ಯ | joke V. ಹಾಸ್ಯ ಮಾಡು, ಜೋಕುಹೇಳು 
ಕೆಲಸ 

n, ನಗುಬರಿಸುವ ಮಾತು, ಜೋಕು 
job work ಬಿಡಿ ಕೆಲಸ, ಅಲ್ಪಕಾರ್ಯ 

jolt V. ( ವಾಹನ) ಕುಲುಕಾಡು, ಕುಲುಕುತ್ತ 
jobbern, ಷೇರು ವ್ಯಾಪಾರಿ, ಬೋಕರು, | ಮುಂದುವರಿ 
ಲಾಭಕ್ಕಾಗಿ ಯಾವ ಕೆಲಸವನ್ನೂ ಮಾಡುವವ 

n. 1. ಕುಲುಕು, ಎತ್ತಿ ಎತ್ತಿ ಹಾಕುವುದು , 
jobbery n. ಭ್ರಷ್ಟ ವ್ಯವಹಾರ, ಭ್ರಷ್ಟಾಚಾರ 2. ಮನಸ್ಸಿಗೆ ಆಗುವ ಆಘಾತ- ಪೆಟ್ಟು 
jocose,jocular,jocund adj, ಗೆಲವು ಇರುವ, | jostle V. 1. ತಳ್ಳು , ನೂಕು, ದಬ್ಬು, 2. ಹೆಣಗಾಡು, 

ಉಲ್ಲಾಸದ, ವಿನೋದಪ್ರಿಯ , ಹಾಸ್ಯ | ಸೆಣಸಾಡು, ಹೋರಾಡು . 
ಪ್ರಕೃತಿಯ 

jot V. ಬರೆದುಕೊಳ್ಳು, ಗುರುತುಹಾಕಿಕೊಳ್ಳು 
jog V. 1. ಅಲುಗಾಡಿಸು, ಕದಲಿಸು, 2. ನಿಧಾನ | n. 1. ಸಲ , ಅಲ, ಇಷು, ಕೊಂಚ 
ವಾಗಿ ಇಡು 

| journal _ n. 1 . ದಿನಚರಿ, ದಿನಚರಿ ಪುಸ್ತಕ, 
. 1. ತಳ್ಳಾಟ, ನೂಕಾಟ, 2. ಹಿಂದಕ್ಕೂ | 2. ದಿನಪತ್ರಿಕೆ, ದೈನಂದಿನ ವಾರ್ತಾಪತ್ರಿಕೆ, 
ಮುಂದಕ್ಕೂ ನಿಧಾನವಾಗಿ ನಡೆಯುವುದು, | 3. ನಿಯತಕಾಲಿಕ ಪತ್ರಿಕೆ 
3. ನಿಧಾನದ ಓಟ 

journalism n. 1. ಪತ್ರಿಕೋದ್ಯಮ , 2. ಪತ್ರಿಕೆಗಳ 
join _ V , 1. ಕೂಡಿಸು, ಸೇರಿಸು, ಜೋಡಿಸು, | 

ಸಮೂಹ 
2. ಸೇರಿಕೊಳ್ಳು, ಜೊತೆಯಾಗು, ಒಂದಾಗು 

| journalist n. ಪತ್ರಿಕೋದ್ಯೋಗಿ, ಪತ್ರಕರ್ತ , 
joint _ n. 1. ಸ೦ಧಿ, ಕೂಟ, ಸಂಗಮ , | 

ಪತ್ರಿಕಾ ಲೇಖಕ 
2. ಅವಯವದ ಸಂದುಗಳು , ದೇಹದ 

journey n ಪ್ರಯಾಣ, ಪ್ರವಾಸ 
ಕೀಲುಗಳು 

journeyman n. ಕೂಲಿಗಾರ, ಕೆಲಸಗಾರ, 
adj, ಜಂಟಿ, ಒಟ್ಟು, ಸಂಯುಕ್ತ 

ಕೆಲಸದಾಳು , ಕಾರ್ಮಿಕ 
journey -Work 1. ಕೂಲಿಗಾರನ ಕೆಲಸ, 

ಕಾರ್ಮಿಕನ ಕೆಲಸ 


208 


jovial 


juridical 


jovial adj, ವಿನೋದದ, ಹರ್ಷದ, ಉಲ್ಲಾಸದ, | juggle V. ಕಣ್ಯಟ್ಟುಮಾಡು, ಮಾಯಮಾಡು, 
ಸಂತೋಷದ 

ಯಕ್ಷಣಿಮಾಡು, ಇಂದ್ರಜಾಲತೋರಿಸು 
joy n, ಸಂತೋಷ, ಉಲ್ಲಾಸ, ಹರ್ಷ 

೧. ಕಣ್ಯಟ್ಟು, ಮಾಯೆ, ಇಂದ್ರಜಾಲ 
joy -ride n. ಸಂತೋಷದ ಸವಾರಿ, ಬೇರೆ ಬೇರೆ| juggler _ n . ಜಾದುಗಾರ, ಗಾರುಡಿಗ, 
ವಾಹನಗಳಲ್ಲಿ ಬಿಟ್ಟಿ ಸವಾರಿ 

ಐಂದ್ರಜಾಲಿಕ, ತಂತ್ರಗಾರ 
jubilant adj, ಹಿಗ್ಗುವ, ಮೆರೆಯುವ, ಉಲ್ಲಾಸದ | jugglery n. 1. ಜಾದುಗಾರಿಕೆ, ಗಾರುಡಿ,ಕಟ್ಟು, 
jubilate V. 1. ಜಯಘೋಷ , ಆನಂದದ | 

2 . ಮೋಸ, ಠಕ್ಕು 
* ಉದ್ಧಾರಮಾಡು, 2. ಆನಂದ ಗೀತೆ ಹಾಡು _jugglery of words ಪದಪ್ರಯೋಗದ 
jubilation n . 1 . ಸಂತೋಪ , ಹಿಗ್ಗು , ಗಾರುಡಿ, ಶಬ್ದಾಡಂಬರ, ಶಬ್ದಗಳ ಚಮತ್ಕಾರ 
2. ಉತ್ಸವದ ಕಾಲ 

juice n. 1. ಹಣ್ಣಿನ ರಸ, 2. ಶರೀರದ ಧಾತುಗಳು, 
jubilee n. ಉತ್ಸವದ ಕಾಲ, ಪರ್ವಕಾಲ , ಹಬ್ಬ 

3. ಸಾರಾಂಶ, ಜೀವಾಳ, ಸತ್ವ, ಚೈತನ್ಯ 
diamond jubilee ವಜ್ರಮಹೋತ್ಸವ, | 

jumble V. 1. ಮಿಶ್ರಣಮಾಡು, ಕಲಬೆರಕೆ ಮಾಡು, 
ಅರವತ್ತನೆಯ ವರ್ಷದ ಹಬ್ಬ 

ಬೆರೆಸು, 2. ಅವ್ಯವಸ್ಥೆ ಮಾಡು 
silver jubilee ರಜತ ಮಹೋತ್ಸವ, 

n. 1. ಕಲಬೆರಕೆ, ಮಿಶ್ರಣ, 2. ಕ್ರಮವಿಲ್ಲ 
ಇಪ್ಪತೈದನೆಯ ವರ್ಷದ ಉತ್ಸವ 

ದಿರುವಿಕೆ, ಅಸ್ತವ್ಯಸ್ತತೆ 
judge V, ತೀರ್ಪುಕೊಡು, ತೀರ್ಮಾನಿಸು . | jump V. ಹಾರು, ಲಂಘಿಸು, ನೆಗೆ, ಕುಪ್ಪಳಿಸು, 
ಮೊಕದ್ದಮೆಗಳಲ್ಲಿ ನ್ಯಾಯವನ್ನು ತೀರ್ಮಾನಿಸು ದಾಟು 
n, ನ್ಯಾಯಾಧೀಶ, ನ್ಯಾಯಮೂರ್ತಿ, 

_ n , ನೆಗೆತ, ಕುಪ್ಪಳಿಕೆ, ಕ್ರಮವಿಲ್ಲದಿರುವಿಕೆ, 
ಜಡ್ಸ್ 

ಲಂಘನ, ಹಾರುವಿಕೆ , ದಾಟುವಿಕೆ 
puisne judge ಕೆಳಗಿನ ನ್ಯಾಯಾಧೀಶ | junction n. 1. ಸಂಗಮ,ಕೂಡಲು, ಸೇರುವುದು, 
judgement n. ತೀರ್ಪು,ತೀರ್ಮಾನ, ನಿರ್ಣಯ 

ಸಂಧಿ, 2. ರೈಲು ಮಾರ್ಗಗಳು ಕೂಡುವ ಸ್ಥಳ 
judicature n . 1. ನ್ಯಾಯನಿರ್ವಹಣೆ , 

_juncture n. 1. ಸಂಧಿ , ಕೂಡಲು, ಸಂಗಮ , 
2. ನ್ಯಾಯಾಧಿಪತಿಯ ಅಧಿಕಾರ ಅಥವಾ | 

2. ಸಂಧಿಕಾಲ, 3. ಸಮಾಯೋಗ 
ಕರ್ತವ್ಯ, 3. ನ್ಯಾಯಾಸ್ಥಾನಗಳು 

_junior n. 1 . ಚಿಕ್ಕವನು, 2 . ಕೆಳಗಿನ ದರ್ಜೆಯವನು 
judicial adj, ನ್ಯಾಯಾಸ್ಥಾನದ , 

- adj. 1. ಚಿಕ್ಕವಯಸ್ಸಿನ, ಕಿರಿಯ , 2. ಕೆಳ 
ನ್ಯಾಯತೀರ್ಮಾನದ 

ದರ್ಜೆಯ 
judicial enquiry ನಾಯ ವಿಚಾರಣೆ | junk 1. ಕಸಕಡ್ಡಿ, ಕಳಪೆ ವಸ್ತು ಬಿಸಾಡಿದ ವಸ್ತು , 
judicial murder ಕಾನೂನಿಗೆ | | 

| ಕಚಡಾ ವಸ್ತು 
ಹೊಂದಿಕೊಂಡರೂ ಅನಾಯವಾದ ಮರಣ | junta , junto h . ಒಳಸಂಚಿನಕೂಟ, ಪಿತೂರಿಯ 
ದಂಡನೆ - ಹತ್ಯೆ , ಖನಿ 

ತಂಡ 
judiciary n, ನಾಯಾಂಗ, ನಾಯ ಇಲಾಖೆ, | jupiter 1. ಗುರುಗ್ರಹ, ಬೃಹಸ್ಪತಿ ಗ್ರಹ, 2. ದೇವತೆ 

ರಾಜ್ಯಾಡಳಿತದಲ್ಲಿನ ನ್ಯಾಯವಿಭಾಗ | ಗಳ ರಾಜ, ಜುಪಿಟರ್ 
judicious adj, ವಿವೇಕವುಳ, ವಿವೇಚನೆಯುಳ | juridical adj, ನ್ಯಾಯವ್ಯವಹಾರದ, ಕಾನೂನಿಗೆ 

ಉಚಿತವಾದ, ಉಚಿತಾನುಚಿತ, ವಿವೇಕದ | ಸಂಬಂಧಿಸಿದ 


209 


jurisdiction 


_ keep 


K 


jurisdiction n . 1. ನ್ಯಾಯಾ ಧಿಕಾರ , | jute n, ಸೆಣಬು, ಸೆಣಬಿನ ನಾರು, ಗೋಣಿದಾರ 

ನ್ಯಾಯವ್ಯಾಪ್ತಿ , 2 . ಯಾವುದೇ ಅಧಿಕಾರದ 
ಆಡಳಿತಕ್ಷೇತ್ರ 

juvenile adj. 1. ಚಿಕ್ಕವಯಸ್ಸಿನ,ಕೌಮಾರ್ಯದ, 
jurisprudence n ನ್ಯಾಯಶಾಸ್ತ್ರ , ನ್ಯಾಯ 

2. ಪ್ರಾಯದ, ಯವ್ವನದ 
ಕುಶಲತೆ 

n . 1. ಕುಮಾರ ಅಥವಾ ಕುಮಾರಿ 
jurist n. 1. ನ್ಯಾಯಶಾಸ್ತ್ರಜ್ಞ ನ್ಯಾಯಪಾರಂಗತ , 

juvenile court ಬಾಲ ನ್ಯಾಯಾಲಯ , 
ನ್ಯಾಯಕೋವಿದ, 2. ವಕೀಲ 

ಬಾಲ ಅಪರಾಧಿಗಳನ್ನು ವಿಚಾರಣೆ ಮಾಡುವ 

ಕೋರ್ಟು 
juror n. 1. ನ್ಯಾಯದರ್ಶಿ , ನ್ಯಾಯ ಮಂಡಲಿಯ | 

| juxtapose V, ಪಕ್ಕಪಕ್ಕದಲ್ಲಿಡು, ಒಂದರ 
ಸದಸ್ಯ , 2. ತೀರ್ಪುಗಾರ 

- ಮಗ್ಗಲಲ್ಲಿ ಇಡು 
jury h . 1. ನ್ಯಾಯದರ್ಶಿ ಮಂಡಲಿ, 2. ತೀರ್ಪು | 

ರ್ಪು | juxtaposition n. ಪಕ್ಕಪಕ್ಕದಲ್ಲಿಡುವುದು , 
ಗಾರರ ಸಮಿತಿ 

ಅಕ್ಕಪಕ್ಕದಲ್ಲಿಡುವುದು 
juryman n ನ್ಯಾಯಮಂಡಲಿಯ ಸದಸ್ಯ 
just adj. 1. ನ್ಯಾಯವಾದ, ನಿಷ್ಪಕ್ಷಪಾತದ , 
2. ಉಚಿತ , ಅರ್ಹ , ಯೋಗ್ಯ 

kaleidoscopic adj. 1. ಬಣ್ಣ ಬಣ್ಣದ ವಿವಿಧ 

ಚಿತ್ರಗಳು ಕಾಣುವಂತೆ ಇರುವ, ಅತ್ಯಂತ 
adv. 1. ನ್ಯಾಯವಾಗಿ, ಉಚಿತವಾಗಿ, 

- ಜಟಿಲವಾದ, ವೈವಿಧ್ಯಮಯ 
ಅರ್ಹವಾಗಿ, 2. ಕೇವಲ, 3. ಇದೀಗ 

| keel n, ಹಡಗಿನ ಅಡಿಮರ, ಅಡಿಗಟ್ಟು, ಅಡಿ 
justice n. 1. ನ್ಯಾಯವಾದ ವ್ಯವಹಾರ, ನಿಷ್ಪಕ್ಷ 

ಹಲಗೆಗಳು 
ಪಾತತೆ , ನ್ಯಾಯಕ್ರಮ , 2 . ನ್ಯಾಯಾಧಿಪತಿ, 

keen adj. 1. ಹರಿತವಾದ, ತೀಕ್ಷವಾದ, 
ನ್ಯಾಯಮೂರ್ತಿ 

2.ಕಟುವಾದ, 3. ಚುರುಕಾದ, ಉತ್ಸಾಹದಿಂದ 
chief justice . ಮುಖ್ಯನ್ಯಾಯಾಧೀಶ, ಮುಖ್ಯ 

ತುಂಬಿದ 
ನ್ಯಾಯಮೂರ್ತಿ 

keen Competition ತೀವ್ರ ಸ್ಪರ್ಧೆ 
justiciable adj, ನ್ಯಾಯಾಧೀನವಾದ, 

| keenly adv. ಹರಿತವಾಗಿ, ಮೊನಚಾಗಿ, 
ಕೋರ್ಟಿನಲ್ಲಿ ವಿಚಾರಣಾರ್ಹವಾದ 

ತೀವ್ರವಾಗಿ, ಚುರುಕಾಗಿ, ಉತ್ಸಾಹದಿಂದ 
justifiable adj, ನ್ಯಾಯವೆಂದು ಸಮರ್ಥಿಸ 

keenness n. 1. ಹರಿತವಾಗಿರುವಿಕೆ, 2. ತೀವ್ರತೆ 
ಬಹುದಾದ, ನ್ಯಾಯ ಸಂಗತ, ನ್ಯಾಯಸಮ್ಮತ 

3. ಚುರುಕು, ಉತ್ಸಾಹ 
justification n. 1. ಸಮರ್ಥನೆ, ಸಾಧಾರ 

| keep V. 1. ( ಮಾತು) ಪಾಲಿಸು, 2. ರಕ್ಷಿಸು, 
ವಾಗಿರುವುದನ್ನು ತೋರಿಸುವುದು 

3. ಇಟ್ಟಿರು, 4. ಸಾಕು, 5 . ಮುಚ್ಚಿಟ್ಟಿರು 
justified adj, ಸಮರ್ಥನೀಯ, ಉಚಿತ 

_ n. 1.ಕೋಟೆ, ದುರ್ಗ , 2. ವಶ, ಒಡೆತನ, 
justify V, ನ್ಯಾಯವೆಂದುತೋರಿಸು, ಸಮರ್ಥಿಸು 

3. ಜೀವನೋಪಾಯ 
ರುಜುವಾತುಗೊಳಿಸು, ನ್ಯಾಯವಾಗಿರು 

keep away ದೂರವಿರು 
justly adv , ನ್ಯಾಯವಾಗಿ, ಸಕಾರಣವಾಗಿ, 

keep back ಹಿಡಿದುಕೊಳ್ಳು, ಕೊಡದಿರು 
ಉಚಿತವಾಗಿ 

keep Command ಅಧಿಕಾರ ಹೊಂದಿರು 
jut V . ಬಾಚಿಕೊಂಡಿರು, ಮುಂದಕ್ಕೆ ಚಾಚಿರು 

- keep in touch ತಿಳಿದಿರು, ಗಮನವಿಟ್ಟಿರು 
n. ಚಾಚು, ತುದಿ, ಚಾಚಿರುವ ಭಾಗ 


210 


keeper 


kinship 


al 


keep of ದೂರವಿರು, ತೊಲಗು | kidnap V. ಅಪಹರಿಸು ( ಮಕ್ಕಳನ್ನು) , ಕದಿ, ಒಯ್ಯು 
keep pace ಜತೆಯಲ್ಲಿರು, ಹಿಂದೆ | kidney , ಮೂತ್ರಪಿಂಡ 
ಬೀಳದಿರು 

kill V, ಕೊಂದುಹಾಕು, ಸಾಯಿಸು 
keep to ಬದ್ಧ ಪಡು, ಭರಿಸು, n, 1. ಕೊಲೆ, ವಧೆ, 2. ಶಿಕಾರಿ ಮಾಡಿದ ಪ್ರಾಣಿ 
ಉಳಿಸಿಕೊಳ್ಳು, ಭಾದ್ಯತೆಯೊಂದು 

killjoy n. ಹರ್ಷನಾಶಕ, ಉತ್ಸಾಹದ ಕೊಲೆಗಾರ, 
keep track of ಜಾಡನ್ನು ಗುರುತಿಸು, 

ಸಂತೋಷವನ್ನು ಹೋಗಲಾಡಿಸುವವನು , 
ಬೆಳವಣಿಗೆಯನ್ನು ಗಮನಿಸುತ್ತಿರು, ಎಚ್ಚರ | ಆನಂದಾಪಹಾರಕ 
ದಿಂದಿರು 

kiln 1. ಆವಿಗೆ, ಸುಣ್ಣದ ಗೂಡು 
keeper n ಪಾಲಕ, ಪೋಷಕ , ರಕ್ಷಕ 

kin n. ರಕ್ತಸಂಬಂಧಿ, ನೆಂಟ, ಬಳಗದವನು 
keeping n ಪಾಲನೆ, ಪೋಷಣೆ, ಸ್ವಾಧೀನ 

kind n. 1 . ಜಾತಿ, 2. ವರ್ಗ, 3. ವಿಧ, ರೀತಿ 
in keeping with ಸರಿಯಾಗುವಂತೆ, 

- adj, ದಯಾಳುವಾದ, ಕರುಣಾಳುವಾದ, 
ಹೊಂದಿಕೊಳ್ಳುವಂತೆ 

ಕೃಪೆಯುಳ್ಳ ಅನುಕಂಪೆಯುಳ್ಳ 
keepsake n, ನೆನಪಿನ ವಸ್ತು , ಪ್ರೀತಿಯ 
ಗುರುತಾದವನ್ನು ಸ್ಮರಣೆಗಾಗಿ ಹತ್ತಿರ ಇಟ್ಟಿರುವ 

in kind ವಸ್ತುವಾಗಿ, ಪದಾರ್ಥವಾಗಿ 
ವಸ್ತು 

kindergarten n. ಶಿಶುವಿಹಾರ, ಬಾಲವಿಹಾರ, 

ಬಾಲೋದ್ಯಾನ, ಬಾಲವನ 
ken n. ಜ್ಞಾನ, ತಿಳಿವಳಿಕೆ , ಅರಿವು 
kernel n ತಿರುಳು, ಕಾಯಿಯ ಚಿಪ್ಪಿನ ಒಳತಿರುಳು, 

kindle v. 1 . ಬೆಳಗಿಸು , ಉರಿಹೋತಿಸು, 
ಸಾರಾಂಶ, ಕಾಳು, ಧಾನ್ಯ 

2. ಉತ್ಸಾಹ ತರು, 3, ಕೆರಳಿಸು, ಪ್ರೇರಿಸು , 
kettle 1. ನೀರುಕಾಸುವ ಮೂತಿಇರುವ ಪಾತ್ರೆ , 

4. ಪ್ರಜ್ವಲಗೊಳಿಸು 

kindred n . ರಕ್ತಸಂಬಂಧಿ, ನೆಂಟ, ಬಳಗ. 
key V ಬಿಗಿಗೊಳಿಸು, ಶ್ರುತಿಮಾಡು 

kinetic adj, ಚಲನ ಶಾಸ್ತ್ರದ ಮತ್ತು ಅದಕ್ಕೆ 

ಸಂಬಂಧಿಸಿದ 
_ n. 1. ಬೀಗದ ಕೈ , ಕೀಲಿ ಕೈ ಎಸಳು, ಸಂಗೀತ 
ವಾದ್ಯಗಳ ಗುಂಡಿ, ಕೀಲು, ಒತ್ತುಗುಂಡಿ 

kinetics , ಚಲನಶಾಸ್ತ್ರ 
keyindustry ಮೂಲಕೈಗಾರಿಕೆ, ಕಲ್ಲಿದ್ದಲ 

| kingdom n. ರಾಜ್ಯ , ರಾಜನ ಆಡಳಿತಕ್ಕೆ ಒಳಗಾದ 
ಗಣಿಗಾರಿಕೆ 

ಪ್ರದೇಶ 
key note 1. ಜೀವಸ್ವರ, ಪ್ರಧಾನ ವಿಷಯ, | 

king emperor ಚಕ್ರವರ್ತಿ , ಸಾಮ್ರಾಟ 
ಪ್ರಧಾನ ಸೂತ್ರ 

kingpin n. 1. ಪ್ರಮುಖವ್ಯಕ್ತಿ , 2. ಮುಖ್ಯ ಅಗುಳಿ, 
key projects ಪ್ರಧಾನ ಯೋಜನೆಗಳು 

ತಿರುಗುಬೆಣೆ , ಯಂತ್ರಗಳ ಬಹುಮುಖ್ಯ ಭಾಗ 
keystone n. ಕಮಾನಿನ ನೆತ್ತಿಗಲ್ಲು 

kingship n. ರಾಜತ್ವ ದೊರೆತನ, ಅರಸುತನ, 
kharif-crop n, ಖಾರಿಫ್ ಬೆಳೆ, ಮುಂಗಾರು ಬೆಳೆ 

| ಅರಸಿಕೆ 
kick V. ಕಾಲಿನಿಂದಲಿಕೊಡು, ಒದೆ, ಕಾಲೊದರು | 

kinsfolk n , ಬಂಧುಗಳು , ನೆಂಟರು, ರಕ 
n, 1. ಒದೆತ , 2. ಚೈತನ್ಯ, ಸತ್ವ , ಶಕ್ತಿ 

ಸಂಬಂಧಿಗಳು 
kickback n. 1. ಹಿಂದೊದೆತ, 2, ಲಂಚ, 

| kinship n, ರಕ್ತ ಸಂಬಂಧಿ 
ಒಳಲಂಚ 


ಕೆಟಲ್ಲು 


211 


kit 


labour 


kit n. 1. ಸಾಮಾನಿನ ಗಂಟು, ಉಡಿಗೆತೊಡಿಗೆಯ knock down ಹೊಡೆದು ಕೆಳಕ್ಕೆ ಬೀಳಿಸು 
ಜತೆ, 2 . ಗಂಟುಮೂಟೆ 

knock - out n. 1 . ಹೊಡೆತದಿಂದ ಪ್ರಜ್ಞೆ 
kite n . ಗಾಳಿಪಟ, ಪತಂಗ 

ತಪ್ಪಿಸುವುದು , 2 . ಮುಪ್ಪಿಯುದ್ದದಲ್ಲಿ 
fly a kite 1. ಮೋಸಮಾಡು, ಲಂಚದಿಂದ 

ಎದುರಾಳಿಯನ್ನು ಬೀಳಿಸುವ ಹೊಡೆತ, ಪೆಟ್ಟು 
ಹಣವನ್ನು ಗಳಿಸು, ಯಾರಿಗೂ ತಿಳಿಯದಂತೆ ಧನ knock the bottom out of ಆಧಾರವನ್ನು 
ಸಂಪಾದನೆಮಾಡು, 2 . ದಗಾ ಹಾಕು 

ಕೀಳು, ನಿಚ್ಚೇತನಗೊಳಿಸು, ಬರಿದುಮಾಡು 
kith and kin ಆತ್ಮೀಯರು, ಬಂಧು ಬಳಗ | knot n. 1. ಗಂಟು, ಗ್ರಂಥಿ, 2. ಹಡಗಿನ ಅಥವಾ 
kleptomanian, ನಿಷ್ಕಾರಣವಾಗಿ ಕಳ್ಳತನ | ವಿಮಾನದ ವೇಗದಮೂಲಮಾನ 

ಮಾಡುವುದು, ಚೌರಾಸಕ್ತಿ ಎಂಬ ಮಾನಸಿಕ | knotty adj. 1. ಗಂಟು ಗಂಟಾದ, 2. ಜಟಿಲ 
ರೋಗ, ಕದಿಯುವ ಗೀಳು, - ಚಟ 

ವಾದ, ಕ್ಲಿಷ್ಟ, ಒಗಟಾದ 
knack n. ಉಪಾಯ, ತಂತ್ರ , ಚಾತುರ್ಯ, | know V. ಅರಿ , ತಿಳಿ, ಗುರುತಿಸು, ಪರಿಚಯ 
ಕೌಶಲ , ಸ್ವಭಾವ 

ಹೊಂದಿರು 
knave n, ಯಾವುದಕ್ಕೂ ಹೇಸದ ಭಂಡ, ಕಪಟಿ, n, ಜ್ಞಾನ, ತಿಳಿವಳಿಕೆ , ಅರಿವು 
ವಂಚಕ, ಕಳ್ಳ, ದ್ರೋಹಿ 

know - all n. ( ಆಲಂಕಾರಿಕ) ಸರ್ವಜ್ಞ ಎಲ್ಲವನ್ನು 
knavery n, ವಂಚನೆ,ಮೋಸ,ದ್ರೋಹ, ಚೌಲ್ಯ ತಿಳಿದಿದ್ದೇನೆಂದು ಹೇಳಿಕೊಳ್ಳುವವ 
ಇತ್ಯಾದಿ 

know how n, ಪ್ರಾಯೋಗಿಕ ತಾಂತ್ರಿಕ ಜ್ಞಾನ 
knee n, ಮಂಡಿ, ಮೊಣಕಾಲು 

knowingly adv , ತಿಳಿದು ತಿಳಿದು, ಗೊತ್ತಿದ್ದು, 
bring one to one's knee ಕಾಲಿಗೆರಗಿಸು ಬುದ್ದಿ ಪೂರ್ವಕವಾಗಿ 
kneel V. ( ಗೌರವಪೂರ್ವಕವಾಗಿ ) | knowledge n, ಜ್ಞಾನ, ಅರಿವು, ತಿಳಿವಳಿಕೆ 

ಮಂಡಿಯೂರು, ಮಂಡಿ ಬಾಗಿಸು kudos n, ಕೀರ್ತಿ, ಖ್ಯಾತಿ, ಯಶಸ್ಸು 
knell n. ಮರಣವನ್ನು ಸೂಚಿಸುವ ಘಂಟಾನಾದ, 
ಗಂಟೆಯ ಶಬ್ದ 

label V , ಗುರುತುಹಾಕು, ಚೀಟಿ ಅಂಟಿಸು , 
knick -knack n . 1. ಮಿರುಗುವ, ಥಳುಕಿನ 

ತಲೆಚೀಟಿ ಹಚ್ಚು, ಸಂಕ್ಷಿಪ್ತವನ್ನು ಹಾಕು 
ಸಣ್ಣ ಪುಟ್ಟ ಸಾಮಾನುಗಳು , 2 . ಆಟದ 

_ n 1. ಗುರುತು, ಚೀಟಿ, ಹೆಸರುಪಟ್ಟಿ , 
ಸಾಮಾನುಗಳು 

ತಲೆ ಚೀಟಿ, 2. ವಿವರ ಸೂಚಕ ಪದ ಸಂಕ್ಷಿಪ್ತ 
knit V. ಹಣೆ, ಉಣ್ಣೆಯ ದಾರದಿಂದ ಉಡುಪನ್ನು | 

laboratory _ n, ಪ್ರಯೋಗಶಾಲೆ, 
ತಯಾರಿಸು 

ಪ್ರಯೋಗಾಲಯ 
n, ಹೆಣೆದ ಬಟ್ಟೆ ಅಥವಾ ಉಡುಪು 

laboriously adv , ಶ್ರಮದಿಂದ, ಕಷ್ಟಪಟ್ಟು, 
knob n. ಗುಬ್ಬಿ , ಬುಗುಟು, ಗುಂಡಿ 

ಪ್ರಯಾಸದಿಂದ | 
knock V. ಹೊಡೆ, ಬಡಿ, ಕುಟ್ಟು 

labour V. ಕಷ್ಟಪಡು, ಶ್ರಮಿಸು, ಕೇಶಪಡು 
_ n . 1. ಏಟು, ಹೊಡೆತ, ಬಡಿತ , 

n, 1. ದುಡಿತ, ಕಷ್ಟದ ಕೆಲಸ, ಶ್ರಮ , 
2. ಬಡಿತದ ಶಬ್ದ 

2. ಹೆರಿಗೆಯ ಬೇನೆ, 3 . ಕಾರ್ಮಿಕರು , 
knock against ಒಂದು ವಸ್ತುವನ್ನು ಶ್ರಮಗಾರರು 
ಮತ್ತೊಂದು ವಸ್ತುವಿಗೆ ಗಟ್ಟಿಯಾಗಿ ಬಡಿ, ಚಚ್ಚು 


ಕ 


212 


labourer 


lance 


labour appellate tribunal ಕಾರ್ಮಿ ಕ | lactation period ಸ್ತನಪಾನ ಮಾಡಿಸುವ 
ಅಪೀಲು, ನ್ಯಾಯಾಧೀಕರಣ , - ನ್ಯಾಯಾಸ್ಥಾನ | ಕಾಲ, ಹಾಲೊಸರುವ ಅವಧಿ 
labour court ಕಾರ್ಮಿಕ ನ್ಯಾಯಾಲಯ lacuna n. ತೆರಪು, ಲುಪ್ತಭಾಗ, ಖಾಲಿಜಾಗ, 
labour market ಕಾರ್ಮಿಕ ಸರಬರಾಜು | * ಬಿಟ್ಟಿರುವ ಸ್ಥಳ 

ladder n, ಏಣಿ, ನಿಚ್ಚಣಿಗೆ 
labour saving devices ಶ್ರಮ ತಗ್ಗಿಸುವ | 
ಯಂತ್ರ ಸಾಮಗ್ರಿ 

lag V. ತಡಮಾಡು, ವಿಳಂಬಿಸು, ನಿಧಾನವಾಗಿ 
labour with ಶ್ರಮಿಸು, ಬಾಧೆಪಡು, | ಸಾಗು 
ಪ್ರಯಾಸಪಡು 

n, ತಡೆ, ವಿಳಂಬ 
skilled labour ಕುಶಲ ಕಾರ್ಮಿ ಕರು, | laggard n, ಮಂದಗಾಮಿ , ಹಿಂದೆ ಬೀಳುವವನು 
ನಿಪುಣ ಕಾರ್ಮಿಕರು 

lagoon n, 1. ಸಮುದ್ರ ದಡದಲ್ಲಿ ಉಪ್ಪುನೀರಿ 
unskilled labour ಒರಟು ಕಾರ್ಮಿ ಕರು | 

ನಂತಿರುವ ಮರಳು ದಂಡೆ, 2 . ದ್ವೀಪದ ನಡುವೆ 
labourer n. ಕಾರ್ಮಿಕ ,ಕೂಲಿ, ಶ್ರಮಿಕ 

ನಿಂತ ನೀರಿನ ಕೊಳ, 3, ಚಿಕ್ಕ ಸಿಹಿ ನೀರಿನ 

ಸರೋವರ 
labourite n. ಕಾರ್ಮಿ ಕ ಪ್ರತಿನಿಧಿ 
labyrinth n. 1. ತೊಡಕುಳ್ಳ ಮಾರ್ಗಗಳ ಕಟ್ಟಡ, 

laissez-faire n. ವ್ಯಕ್ತಿಗಳ ವ್ಯವಹಾರದಲ್ಲಿ 
ಗೊಂದಲತರುವ ಬಾಗಿಲುಗಳ ಕಟ್ಟಡ, | 

ಸರಕಾರವು ತಲೆಹಾಕದೆ ಇರುವುದು, ಸರಕಾರದ 
2. ಜಟಿಲ ರಚನೆ, ಗೋಜಲುಕಟ್ಟಡ 

ತಟಸ್ಥ ನೀತಿ 
lacerate adj, ವಿದೀರ್ಣ , ಸೀಳಿದ, ಬಗಿದ, 

| laity n. 1. ಜನಸಾಮಾನ್ಯರು, ಲೌಕಿಕರು, 
ಸಿಗಿದ, ಚಿತ್ರ ಹಿಂಸೆ ಮಾಡಿದ 

2. ಸಾಮಾನ್ಯ ಜನನಾಗಿರುವುದು, ಲೌಕಿಕತೆ 
lack V, ಕಡಿಮೆಯಾಗಿರು, ಸಾಲದೆ ಇರು, | 

| lake n, ಸರೋವರ , ಪುಷ್ಕರಣಿ, ದೊಡ್ಡಕೆರೆ 
ನ್ಯೂನವಾಗಿರು 

lame- duck Session ಅಂತಿಮ 
n, ಕೊರತೆ , ಊನ, ಅಭಾವ 

ಅಧಿವೇಶನ 
lackadaisical adj. 1. ಬಳಲಿದ ಹಾಗಿರುವ, 

| lament V , ದುಃಖಿಸು, ಗೋಳಾಡು, ಅಳು , 
ಬಳಲಿದಂತೆ ನಟಿಸುವ, 2. ಉತ್ಸಾಹವಿಲ್ಲದ, 

ಪ್ರಲಾಪಿಸು, ವಿಷಾದಪಡು 
3. ನೀರಸ, ಜಡ, 4. ಜಂಬದ 

_ n. 1. ಗೋಳು, ಗೋಳಾಟ, ಪ್ರಲಾಪ, 
laconic adj, ಚುಟುಕಾದ, ಸಂಕ್ಷೇಪವಾದ, 

ವಿಲಾಪ, 2. ಚರಮಗೀತೆ, ಶೋಕಗೀತೆ 
ಸೂತ್ರದಂತಿರುವ, ಮಿತಭಾಷೆಯ 

lamentable adj, ಶೋಚನೀಯ, ದುಃಖಕರ, 
lacquern, ಮೆರುಗು, ವಾರ್ನಿಷು, ಮೆರುಗುತರುವ | 

ಗೋಳುಂಟುಮಾಡುವ 
ಎಣ್ಣೆ ಮೆರುಗು ಇರುವ ಸಾಮಾನು lampoon n: ಕಟುಟೀಕೆಯ ಬರಹ, ಲೇವಡಿಯ 
lacquerware ಮಿರುಗುವ ಪದಾರ್ಥಗಳು | 

ಲೇಖನ, ವಿಡಂಬನೆ 
lacquered adj, ಪಾಲಿಶ್ ಹಾಕಿದ 

lance n , ಈಟಿ, ಭರ್ಜಿ , ಶೂಲ 
lactation n . 1. ಹಾಲೋಸರುವುದು , 

free lance 1. ಸ್ವತಂತ್ರವಾಗಿ ಕೆಲಸ 
ಕ್ಷೀರೋತ್ಪತಿ, 2. ಸ್ತನ್ಯಪಾನ ಮಾಡಿಸುವುದು, 

ಮಾಡುವ ಲೇಖಕ, 2 . ಸ್ವತಂತ್ರ 
ಹಾಲೂಡುವುದು 

ಹೋರಾಟಗಾರ 


213 


lancer 


lapse 


lancer n. 1. ಈಟಿ ಹಿಡಿದ ಅಶ್ವಾರೋಹಿ, | land-revenue n. ಭೂಕಂದಾಯ , ಭೂಮಿಯ 
2. ಒಂದು ಬಗೆಯ ನೃತ್ಯ 

ಆದಾಯ 
land V . 1. ಹಡಗು ದಡಕ್ಕೆ ತಲುಪುವುದು, | land -route n. ಭೂ ಮಾರ್ಗ 

2 . ವಿಮಾನ ನೆಲವನ್ನು ಮುಟ್ಟುವುದು, ಧರೆ 
ಗಿಳಿಸುವುದು, 3. ಸ್ಪರ್ಧೆಯಲ್ಲಿ ಗೆಲ್ಲುವುದು , 

landscape n, ಪ್ರಕೃತಿ ದೃಶ್ಯ , ಭೂ ದೃಶ್ಯ 
ಬಹುಮಾನ ಪಡೆಯುವುದು 

land settlement ಭೂವ್ಯವಸ್ಥೆ , 
n . 1. ಭೂ ಭಾಗ, ನೆಲ ಭೂಮಿ, 

ಭೂಮಿಯ ಬಂದೊಬಸ್ಸು, ಜಮೀನು 
2. ಜಮೀನು, ಬೇಸಾಯದ ಭೂಮಿ, 

landslide n ಭೂಪಾತ, ನೆಲಕುಸಿತ, ಭೂಮಿ 
3. ಸ್ವದೇಶ, ರಾಷ್ಟ್ರ , ರಾಜ್ಯ , 4. ಭೂಸ್ವತ್ತು , 

ಕುಸಿತ 
ಭೂಮಿಕಾಣಿ 

land-tenure n. ಭೂ ಹಿಡುವಳಿ 
barren land ಬಂಜರು ಭೂಮಿ, ಊಸರ 

Waste land ಬಂಜರು ಭೂಮಿ 

landing n ಇಳಿಯುವುದು, ಇಳಿದಾಣ , ವಿಮಾನ 
fallow land ಬೀಡು ಬಿಟ್ಟಿರುವ ಭೂಮಿ, 

ಇಳಿಯುವ ಸ್ಥಳ 
ಸಾಗುವಳಿ ಮಾಡದ ಜಮೀನು 

lane n. ಬೀದಿ, ಓಣಿ, ಗಲ್ಲಿ ಸಂದಿ 
land alienation act ಭೂಮಿಯನ್ನು | language n. 1. ಭಾಷೆ, ಮಾತು, ನುಡಿ, 
ಪರಭಾರೆ ಮಾಡಲು ಅನುಸರಿಸಬೇಕಾದ 2 . ಭಾಷೆಯ ಶೈಲಿ, ಮಾತಿನ ಧೋರಣೆ, 
ಅಧಿನಿಯಮ 

3. ವಿಶಿಷ್ಟ ಭಾಷೆ, ಪದಗಳ ಬಳಕೆ 
land force (s) n . zato 

languid adj. 1. ಜಡವಾದ, ಮಂದ, 
land grabbging n ಭೂ ಹರಣ, ಜಮೀನು 

- 2. ದುರ್ಬಲವಾದ, ಹುರುಪಿಲ್ಲದ, 3. ಆಸಕ್ತಿ 
ಕಬಳಿಕೆ 

ರಹಿತ, ನೀರಸವಾದ 
land grant n: ಭೂ ಮಾನ್ಯ , ಭೂಮಿಯ ದತ್ತಿ , 

languish V. 1. ಕ್ಷಯಿಸು, ಕ್ಷೀಣಿಸು, ಕೃಶವಾಗು, 
ಜಮೀನನ್ನು ದಾನವಾಗಿ ನೀಡುವುದು 

2. ದುಃಸ್ಥಿತಿಯಲ್ಲಿರು, 3. ಕೊರಗು 

lank adj. 1. ನೀಳವಾಗಿರುವ, ಜೋತಿರುವ, 
landholder p. 1. ಜಮೀನುದಾರ, ಭೂಮಾಲಿಕ | 

ನೇತಾಡುವ, 2. ಬಡಕಲಾದ, ಸಣಕಲಾದ, 
2 . ಸಾಗುವಳಿದಾರ, ಗೇಣಿದಾರ 
landlady n, ಯಜಮಾನಿ, ಒಡತಿ, ಭೂಮ್ಯಾವೃತ, | 

| lap V. 1. ಸುತ್ತು , ಸುರುಳಿಮಾಡು, 2. ಮುಚ್ಚು, 
ನೆಲದಿಂದ ಸುತ್ತುವರಿದ 

ಆರಿಸು , 3. ತಬ್ಬಿಕೊಳ್ಳು, ಆಲಂಗಿಸು , 
landlord n, 1. ಜಮೀನುದಾರ, ಭೂಮಾಲೀಕ, 

4. ಹೊದಿಸು, 5. ನೆಕ್ಕು , ಕುಡಿ, ಹೀರು 
2 . ಒಡೆಯ , ಯಜಮಾನ, 3, ಮನೆಯ 

n, ಒಂದು ಸುತ್ತು ಒಂದು ಮಡಿಕೆ , ಒಂದು 
ಒಡೆಯ, ಮಾಲೀಕ 

ಸುರಳಿ 
land- markn. 1. ಹೆಗ್ಗುರುತು, ಗುರುತು, 2 . ಬಹು 

| lapse V. 1. ಹಿಂದಿನ ಸ್ಥಿತಿಗೆ ಬರು, 2. ಅವನತಿ 
ಪ್ರಸಿದ್ದವಾದ ಚಾರಿತ್ರಿಕ ಘಟನೆ 

ಹೊಂದು, 3, ರದ್ದಾಗು, 4. ಕೈತಪ್ಪಿ ಹೋಗು, 
landmine , ಭೂಮಿಯಲ್ಲಿ ಮುಚ್ಚಿಟ್ಟಿರುವ | 

5. ಕೊನೆಗೊಳ್ಳು 
ಸಿಡಿಗುಂಡು, ಸ್ಫೋಟಕ 

n. 1. ತಪ್ಪು, ಕೈತಪ್ಪು,ಕಪ್ಪು, 2. ಸ್ಟಾಲಿತ್ಯ, 
land-reform n. ಭೂ ಸುಧಾರಣೆ 

3. ಕಾಲದ ಅವಧಿಯ ಅನಂತರ, 4. ಕೊನೆ 
ಗಾಣುವುದು, ರದ್ದಾಗುವುದು 


ಕೃಶವಾದ 


214 


ವಾರ್ತೆ 


launch 
larceny 
larceny n. ಕಳವು, ಚೌರ, ಅಪಹಾರ, ಅಪಹರಣ late news ತಾಜಾ ವಾರ್ತೆ, ಈಚೆಗೆ ಬಂದ 
large adj. 1. ದೊಡ್ಡ, ದಪ್ಪ , ಗಾತ್ರವಾದ, | 

2. ವ್ಯಾಪಕವಾದ, 3. ಬೃಹತ್ರಮಾಣದ of late ಇತ್ತೀಚೆಗೆ, ಈಗೀಗ 
at large adv, ಅನಿರಂಧಿತವಾಗಿ, | lately adv. ಇತ್ತೀಚೆಗೆ, ಈಗೀಗ 
ಸ್ವತಂತ್ರವಾಗಿ 

latent adj, ಅಡಗಿರುವ, ಗುಪ್ತ, ಅಪ್ರಕಟ, ಸುಪ್ತ 
large scale industry ಬೃಹತ್ಪಮಾಣದ lateral adj. ಪಕ್ಕದ, ಪಾರ್ಶ್ವದ 
ಕೈಗಾರಿಕೆ 

latest adj, ಅತಿನೂತನ, ಇತ್ತೀಚಿನ, ಅಧುನಾತನ, 
largesse n. ಇನಾಮು, ಬಹುಮಾನ, ಭಕ್ಷೀಸು, 

ತಾಜಾ 
ಉಡುಗೊರೆ, ಕಾಣಿಕೆ, ಕೊಡುಗೆ 

lathe n . ಕಡೆಯುವ ಯಂತ್ರ , ಕಡೆತದ ಯಂತ್ರ , 
lash - V. 1. ಚಾವಟಿಯಂದ ಹೊಡೆ, ಬಡಿ, 

ಗಾಡ 
2. ನಿಂದಿಸು, ಜರೆ , ಬೈಯು, 3. ಬಂಧಿಸು, 

lathi- charge n . eso osts 
4. ಅಪ್ಪಳಿಸು, ಬಾರಿಸು 

| latitude n. ಅಕ್ಷಾಂಶರೇಖೆ 
n, ಹೊಡೆತ, ಏಟು, ಬಡಿತ, ಚಾವುಟಿಯ 
ಏಟು 

latter n ಎರಡನೆಯ , ದ್ವಿತೀಯ, ಇತ್ತೀಚಿನ, 

ಈಗೀಗಿನ 
lassitude 7. ಆಯಾಸ, ದಣಿವು, ಬಳಲಿಕೆ , ಸುಸ್ತು | 

lattice n. ಜಾಲಂದರ, ಜಾಲರಿ 
last V. ಬಾಳು , ಇರು, ಬಾಳಿಕೆ ಬರು, ಸಾಕಾಗು 

laud V. ಶ್ಲಾಘಿಸು, ಸ್ತುತಿಸು, ಪ್ರಶಂಸಿಸು, ಹೊಗಳು 
n. ಕೊನೆಯದು, ಹಿಂದಿನದು 
adj. 1. ಕಡೆಯ, ಕೊನೆಯ , ಅಂತ್ಯದ, 

- ೧. ಸ್ತೋತ್ರ, ಹೊಗಳಿಕೆ, ಸ್ತುತಿ 
2. ಕಳೆದ, ಹಿಂದಿನ, ಸಂದ 

laudable adj, ಹೊಗಳತಕ್ಕ , ಪ್ರಶಂಸನೀಯ, 
- adv. ಕೊನೆಗೆ, ಕಡೆಯಲ್ಲಿ, ಹಿಂದಿನ 

ಶ್ಲಾಘಿಸಲು ಅರ್ಹನಾದ 
ಸಮಯದಲ್ಲಿ 

laugh ( away ) ನಕ್ಕು , ತಳ್ಳಿಹಾಕು, ತಮಾಷೆ 
at last ಕೊಟ್ಟಕೊನೆಗೆ, ತುಟ್ಟತುದಿಗೆ 

ಮಾಡಿ ಕಾಲಕಳೆ, ಗಮನಾರ್ಹವೆಂದು 

ಗಣಿಸದಿರು 
breathe one's last ಕೊನೆಯುಸಿರು 
ಬಿಡು, ಸಾಯು, ತೀರು 

laughing gas ನೈಟ್ರಸ್ ಆಕ್ಸಿಡು, ನಗೆ 

ವಾಯು, ಲವಲವಿಕೆಯನ್ನುಂಟುಮಾಡುವ, 
last word on the matter is 

ನಗು ತರುವ ವಾಯು 
ವಿಚಾರದಲ್ಲಿ ಕೊನೆಯ ಮಾತು 

launch V. 1. ನೀರಿಗೆ ಇಳಿಸು, ನೀರಿನಲ್ಲಿ ತೇಲಿ 
to the last ಕೊನೆಯವರೆಗೂ 

ಬಿಡು , 2. ಕ್ಷಿಪಣಿಯನ್ನು ಹಾರಿಸು, 
lasting adj. 1 . ಸ್ಥಿರವಾದ, ನಿತ್ಯವಾದ, ಉಡಾಯಿಸು, 3. ಹೊಸ ಮಾಲನ್ನು ವ್ಯಾಪಾರಕ್ಕೆ 
ಶಾಶ್ವತವಾದ, 2 . ಬಾಳಿಕೆ ಬರುವ 

ಕಳುಹಿಸು, 4. ತೀರ್ಪನ್ನು ಜಾರಿ ಮಾಡು 
late adj . ಹೊತ್ತುಮೀರಿದ , ಕಾಲಮೀರಿದ, n, 1. ಮೋಟಾರು ದೋಣಿ, ವಿಹಾರ 
ತಡವಾದ, ವಿಳಂಬವಾದ 

ದೋಣಿ, 2 . ಯುದ್ಧನೌಕೆಯ ಬಳಿಗೆ 
adv , ತಡವಾಗಿ, ಹೊತ್ತುಮೀರಿ, ವಿಳಂಬವಾಗಿ ಹೋಗುವ ದೊಡ್ಡದೋಣಿ 
late fee " ವಿಳಂಬ ಶುಲ್ಕ , ತಡವಾದದ್ದರ launch a .movement ಹೊಸ 
ತೆರ 

ಆಂದೋಳನವನ್ನು ಪ್ರಾರಂಭಿಸು 


215 


laundry 


lay down 


launch a ship ದೋಣಿಯನ್ನು | law - maker n ನ್ಯಾಯನಿರಾತ, ಶಾಸನಕರ್ತ 
ನೀರಿಗಿಳಿಸು 

law of gravitation ಗುರುತ್ವಾಕರ್ಷಣ 
laundry n. 1.ದೋಬಿಖಾನೆ, ಅಗಸನ ಅಂಗಡಿ, ಸೂತ್ರ 
2. ಒಗೆದು ಇಮಾಡಿದ ಬಟ್ಟೆಗಳು 

law of the land ದೇಶಾಚಾರ, 
laureate n ಪ್ರಶಸ್ತಿ ವಿಜೇತ, ಆಸ್ಥಾನ ಕವಿ , ದೇಶಧರ್ಮ, ದೇಶದ ನ್ಯಾಯಸೂತ್ರಗಳು | 
ಬಿರುದಾಂತವನು 

law suit ದಾವ, ವ್ಯಾಜ್ಯ 
_ poet laureate ಆಸ್ಥಾನ ಕವಿ 

penal law ದಂಡನೀತಿ, ಶಿಕ್ಷಾಗೃತಿ 
laurel(S) ಪ್ರಶಸ್ತಿಗಳು, ಸನ್ಮಾನಗಳು, ಬಿರುದು 

to take the law into one 's own 
ಬಾವುಲಿಗಳು 

hand's 1. ತಾನೆ ಕಾನೂನು ಚಲಾಯಿಸು, 
lavan . 1. ಶಿಲಾರಸ, ಶಿಲಾದ್ರವ, 2. (ನ್ಯಾಯ ) ಸ್ಥಾನವನ್ನು ಅತಿಕ್ರಮಿಸು 
2. ಜ್ವಾಲಾಮುಖಿಯ ಕಿಟ್ಟ 

lawful adj, ನ್ಯಾಯಸಮ್ಮತವಾದ 
lavish V, ಧಾರಾಳವಾಗಿ ಖರ್ಚುಮಾಡು, ಹಣ 

lawlessness n ನ್ಯಾಯರಾಹಿತ್ಯ, ಅವ್ಯವಸ್ಥೆ , 
ಚೆಲ್ಲು , ದುಡ್ಡನ್ನು ಉಡಾಯಿಸು 

ಅರಾಜಕತೆ ,ಕೋಭೆ, ನಿರಂಕುಶತೆ,ಶ್ವೇಚ್ಛಾಚಾರ 
adj, ಯಥೇಚ್ಛ, ಅದ್ದೂರಿ, ಅತ್ಯಧಿಕವಾದ, | lawyer _ n, ವಕೀಲ, ಲಾಯರು, ನ್ಯಾಯವಾದಿ, 
ಧಾರಾಳವಾದ 

ನ್ಯಾಯಶಾಸ್ತ್ರಕೋವಿದ | 
law n, ಶಾಸನ, ಕಾನೂನು, ನಿಯಮ , ಕಟ್ಟಳೆ, | laxity n. 1. ಶಿಥಿಲವಾಗಿರುವಿಕೆ, ಸಡಿಲ, 
ಕಟ್ಟಪ್ಪಣೆ 

ಜಾಳಾಗಿರುವುದು, 2. ಖಚಿತವಾಗಿಲ್ಲದಿರುವಿಕೆ 
civil law ವ್ಯವಹಾರ ನ್ಯಾಯ, ಸಿವಿಲ್ 

| lay V. 1. ಇಡು, ಇರಿಸು, 2 . ಹಾಕು, 3. ಉರುಳಿಸು 
ನ್ಯಾಯ, ಸಿವಿಲ್ ಕಾನೂನು 

ಬೀಳಿಸು, 4 . ಹೊರಿಸು , ಹೊದಿಸು 
Commercial law ವಾಣಿಜ್ಯ ಕಾನೂನು, n. 1. ಉದ್ಯೋಗ, ವೃತ್ತಿ 2. ಹಾಡುಗಬ್ಬ , 
ವಾಣಿಜ್ಯ ನ್ಯಾಯಶಾಸ್ತ್ರ , 

ಗೀತೆ 
criminal law ಕ್ರಿಮಿನಲ್ ಕಾನೂನು, 

adj. 1. ಲೌಕಿಕ, 2. ಕಸುಬಿನವನಲ್ಲದ, 
ಅಪರಾಧ ಕಾನೂನು 

3. ಪರಿಣತನಲ್ಲದ, ಸಾಮಾನ್ಯನಾದ 
law -abiding adj, ನ್ಯಾಯಾನುವರ್ತಿಯಾದ, lay aside 1. ಬದಿಗಿಡು, ಕೈಬಿಡು, 
ನ್ಯಾಯಬದ್ಧವಾದ 

2. ಉಳಿಸು, ಉಳಿತಾಯಮಾಡು 
law -abilding people ನ್ಯಾಯಾನುವರ್ತಿ lay bare ಬತ್ತಲೆ ಮಾಡು, ಹೊರಗೆಡಹು, 

ಬಹಿರಂಗಪಡಿಸು, ರಟ್ಟುಮಾಡು 
law - breaker ಕಾನೂನು ಭಂಜಕ, | lay down 1. ಇಡು, ಇರಿಸು, 2. ಬಿಡು, ತ್ಯಜಿಸು 
ಕಾನೂನುಮೀರುವವನು, ಅನ್ಯಾಯಕಾರಿ 

lay down arms ಶಸ್ತ್ರಗಳನ್ನು ಬಿಟ್ಟು 
law -COurt ನ್ಯಾಯಾಲಯ , ನ್ಯಾಯಸ್ಥಾನ ಕೊಡು, ನಿಶ್ಯಸ್ತನಾಗು 
law - giver n . ನ್ಯಾಯವಿಧಾಯಕ, lay down the law ಶಾಸನವನ್ನು ವಿಧಿಸು, 

ನ್ಯಾಯನಿರ್ಣೀತ, ನ್ಯಾಯಸಂಹಿತೆಗಳ ಕರ್ತೃ , ಕಾನೂನು ವಿಧಿಸು 
ಸ್ಪತಿಕರ್ತ , ಶಾಸನಕರ್ತ 

lay great store upon ಬಹು 
ಸಹಾಯಕರವೆಂದು ಭಾವಿಸು 


216. 


leap 
layer 

lay hands on ಹಿಡಿತಕ್ಕೆ ತರು, ಅಧೀನಕ್ಕೆ leader of the opposition ಪ್ರತಿಪಕ್ಷದ 
ತೆಗೆದುಕೊ 

ನಾಯಕ, ವಿರೋಧ ಪಕ್ಷದ ಮುಂದಾಳು. 
lay heads together 25237 Juda _ ring leader ದೊಂಬಿ ಎಬ್ಬಿಸುವ 
ಒಂದು ತೀರ್ಮಾನಕ್ಕೆ ಬರು 

ಮುಂದಾಳು, ಗೊಂದಲವುಂಟುಮಾಡುವ 
lay hold of ಬಿಗಿಯಾಗಿ ಹಿಡಿ, ವಶಕ್ಕೆ | 

ಮುಖಂಡ 
ತೆಗೆದುಕೊಳ್ಳು 

leadership n: ಮುಂದಾಳುತನ, ನಾಯಕತ್ವ 
lay - off ದೋಣಿಯನ್ನು ಸಮುದ್ರ ದಡದಿಂದ | ಮುಖಂಡತ್ವ 
ಮತ್ತೊಂದು ಹಡಗಿನ ಬಳಿಗೆ ನಡೆಸು leading n, ದಾರಿತೋರುವುದು, ನಿರ್ದೇಶನ, 
lay - off pay ಸಂಬಳವನ್ನು ಬೇರೆಯಾಗಿ 

ಮಾರ್ಗದರ್ಶನ 
ತೆಗೆದಿಡು, ಖರ್ಚುಮಾಡದೆ ಇಡು 

leading article ಸಂಪಾದಕೀಯ, 
lay the table eroizi, 25 add to 

ಅಗ್ರಲೇಖನ 
lay open ಸ್ಪಷ್ಟಪಡಿಸು, ಬಹಿರಂಗಪಡಿಸು, 

leading question ಉತ್ತರವನ್ನು 
ಪ್ರಕಟಿಸು 

ಸೂಚಿಸುವ ಪ್ರಶ್ನೆ , ಉತ್ತರವನ್ನೊಳಗೊಂಡ ಪ್ರಶ್ನೆ 
lay Waste ವ್ಯರ್ಥಮಾಡು, ನಷ್ಟವಾಗು 

| leaf n. 1. ಎಲೆ, ಪರ್ಣ, 2 . ಎಸಳು, ದಳ, ರೇಕು, 

3. ಹೊಗೆಸೊಪ್ಪು, 4. ಪುಸ್ತಕದ ಹಾಳೆ 
layer n. ಸ್ತರ, ಪದರ, ಮಡಿಕೆ 

take the leaf out of one 's book 
layman n. ಸಾಮಾನ್ಯ ಪ್ರಜೆ, ಜನಸಾಮಾನ್ಯ 

ಒಬ್ಬನನ್ನು ಅನುಕರಿಸು , ಅನುಸರಿಸು 
lay -out V. ಪ್ರದರ್ಶಿಸು, ನೋಟಕ್ಕೆ ಸಿದ್ದವಾಗಿಡು 

turn a new leaf ಹೊಸ ಅಧ್ಯಾಯವನ್ನು 
_ n. ಪ್ರದರ್ಶನ, ಆಕಾರ ರೇಖೆಯ ನೋಟ, 

ಪ್ರಾರ೦ಭಿಸು, ಹೊಸ ನಡವಳಿಕೆಯನ್ನು 
ನಕ್ಷೆಯ ಪ್ರದರ್ಶನ 

ಆಚರಿಸು , ಹಳೆಯ ವ್ಯವಹಾರವನ್ನು ಬಿಡು, 
lead V, ನಾಯಕತ್ವವನ್ನು ವಹಿಸಿಕೊಳ್ಳು ದಾರಿ | 
ತೋರಿಸು, ಮಾರ್ಗದರ್ಶನಮಾಡು 

| leaflet n. ಕರಪತ್ರ , ಪ್ರಕಟನೆಗಾಗಿ ಹಂಚುವ ಪತ್ರ 
n, ನಾಯಕತ್ವ , ನೇತಾರನಾಗಿರುವಿಕೆ , 

| league n. ಒಕ್ಕೂಟ, ಸಂಘ , ಕೂಟ, ಪರಸ್ಪರ 
ಮುಂದಾಳುತನ 

ಹಿತಸಾಧನೆಗೆ ಕಟ್ಟಿದ ಸಂಸ್ಥೆ 
lead astray 

' ದಾರಿತಪ್ಪಿಸು, ತಪ್ಪುದಾರಿ, | leak n. ಸೋರಿಕೆ, ಸೋರುವ ಜಾಗ, ಪಾತ್ರೆಯಿಂದ 

ದಾರಿತಪ್ಪಿಸು, ತಪ್ಪುದಾರಿ, | 
ಹಿಡಿಯುವಂತೆ ಮಾಡು 

ಸೋರುವ ದ್ರವ 
lead- story n. ಪ್ರಧಾನ ವಾರ್ತೆ , ಪ್ರಮುಖ | leak- out _ v, ಗುಟನು ಬಯಲು ಮಾಡು, 
ವರ್ತಮಾನ 

- ರಹಸ್ಯವನ್ನು ಪ್ರಕಟಪಡಿಸು | 
lead the Way ದಾರಿ ತೋರಿಸು, ಮಾರ್ಗ | leap n , ನೆಗೆತ, ಜಿಗಿತ ಎಗರಿಕೆ , ಲಂಘನ 
ದರ್ಶನ ಮಾಡು 
take the lead ನಾಯಕತ್ವವನ್ನು ವಹಿಸಿ 

leap in the dark ಫಲಿತಾಂಶವೇನೆಂದು 
ಕೊಳ್ಳು, ನೇತಾರನಾಗು 

ತಿಳಿಯದೆ ಮಾಡುವ ಕಾರ್ಯ 
leader n, ನಾಯಕ, ಮುಂದಾಳು , ನೇತಾರ, 

leap year 1. ನಾಲ್ಕು ವರ್ಷಗಳಿಗೊಮ್ಮೆ 
ಸೇನಾಪತಿ 

ಬರುವ ಫೆಬ್ರವರಿ ತಿಂಗಳಿನಲ್ಲಿ 29 ದಿನಗಳಿರುವ 
ವರ್ಷ, 2 , 366 ದಿನಗಳ ವರ್ಷ 


217 


learn 


legerdemain 


learn V . 1. ಕಲಿ, ಅಭ್ಯಾಸಮಾಡು, ನಿಪುಣತೆಯನ್ನು | ledge , ಬಡು, ಮರದ ಚಾಚು 

ಸಂಪಾದಿಸು , 2 . ಬಾಯಿ ಪಾಠಮಾಡು, | ledger n. ಕಿರ್ದಿ ಪುಸ್ತಕ, ಖಾತೆ ಪುಸ್ತಕ, ಲೆಕ್ಚರು 
3. ಅರಿ, ತಿಳಿದುಕೊಳ್ಳು 

lee n. ಗಾಳಿ ಮರೆ, ಕಾಪು, ರಕ್ಷಣೆ 
learned adj, ಪಾಂಡಿತ್ಯವುಳ್ಳ ವೈದುಷ್ಯದ, 

leeward adj, ಗಾಳಿಮರೆಯ ಪಕ್ಕದ, ಗಾಳಿ 
ವಿದ್ಯಾವಂತರ, ಚೆನ್ನಾಗಿ ಕಲಿತ, ಬಹುಶ್ರುತ ನಾದ | 
learning 1. ವಿದ್ವತ್ತು, ಪಾಂಡಿತ್ಯ , ವೈದುಷ್ಯ, | left wing p. 1. ಎಡಬಾರ, ವಾಮಪಕ. 

ಮರೆಯ ಪಕ್ಕಕ್ಕೆ 
ಬಹುಶ್ರುತತ್ವ , ಪಾರಂಗತತೆ 

2 . ಸಮಾಜವಾದಿ ಪಂಗಡ 
lease V. ಗುತ್ತಿಗೆಗೆ ಕೊಡು,ಗೇಣಿಗೆ ನೀಡು 

legacy n. 1. ಉಯಿಲಿನಿಂದ ಬಂದ ಹಣ , ಧನ, 
n. ಗುತ್ತಿಗೆ, ಗೇಣಿ 

ಸ್ವತ್ತು , 2 . ಪೂರ್ವಾರ್ಜಿತ ಆಸ್ತಿ 
lease hold n. ಗುತ್ತಿಗೆ ಜಮೀನು, ಗೇಣಿನೆಲ | legal adji 1. ಕಾನೂನಿಗೆ ಸಂಬಂಧಿಸಿದ ಶಾಸನಾ 
least n. ಅತ್ಯಂತ ಸಣ್ಣದ್ದು, ಕನಿಷ್ಠ ಪ್ರಮಾಣದ್ದು ಧಾರವುಳ್ಳ , ವಿಧಿಬದ್ಧ 
leather n. ಚರ್ಮ, ಚಕ್ಕಳ, ತೊಗಲು 

legal action ನ್ಯಾಯಬದ್ದ ಕಾರ್ಯ, 
leave V. ಬಿಡು, ಹೊರಡು, ತ್ಯಜಿಸು 

ಕಾನೂನಿನ ಕಾರ್ಯಕ್ರಮ 
n, 1. ಅಪ್ಪಣೆ, ಅನುಮತಿ, 2 . ರಜೆ, ಸೂಟ, | 

legal adviser ಕಾನೂನು ಸಲಹೆಗಾರ, 
3. ರಜಾ ಕಾಲ 

ನ್ಯಾಯವಾದಿ 

legal aid ಕಾನೂನಿನ ಸಹಾಯ , 
casual leave ಸಾಂದರ್ಭಿಕ ರಜೆ 

ನ್ಯಾಯಶಾಸ್ತ್ರದ ಸಹಾಯ 
compensatory leave ಪರಿಹಾರಕ ರಜೆ 

legal duty ನ್ಯಾಯ ಸಮ್ಮತ ಕಾರ್ಯ 
earned leave ಸಂಪಾದಿತ ರಜೆ 

legal notice ನ್ಯಾಯಪೂಲ್ಸಕನೋಟೀಸ್ 
french leave ಅನುಮತಿ ಇಲ್ಲದ 

legal right ಕಾನೂನು ಬದ್ಧವಾದ ಹಕ್ಕು , 
ಗೈರುಹಾಜರಿ 

ನ್ಯಾಯವಾದ ಹಕ್ಕು 
leave behind 2008 20780 

legal tender ಕಾನೂನುಮಾನ್ಯ ದ್ರವ್ಯ, 
leave hold of ಹಿಡಿತವನ್ನು ಸಡಿಲಮಾಡು | 

ನ್ಯಾಯ ಸಮ್ಮತ ದ್ರವ್ಯ 
leave off 20839 2010 

legality n ನ್ಯಾಯಬದ್ಧತೆ 
maternity leave ಹೆರಿಗೆ ರಜೆ 

legalize V. ನ್ಯಾಯಬದ್ಧಗೊಳಿಸು 
take one's leave ( of) ಅನುಮತಿ ಪಡೆ 

legatee n. ದಾಯಗ್ರಾಹಕ, ದಾಯಾದಿ . 
leaven V, ಹುದುಗು ಹಾಕು, ಹುಳಿ ಬರಿಸು, 

legation n . 1 . ನಿಯೋಗ ಮಂಡಳಿ, 
ಹದಮಾಡು 

2. ದೂತವಾಸ, ನಿಯೋಗಿನಿವಾಸ 
n, ಹುದುಗು, ಹುಳಿಹಿಟ್ಟು, ಹುದುಗು 

| legend n. 1. ಆಖ್ಯಾನ, ಪುರಾಣಕಥೆ, 
ಬಂದಿರುವ ಹಿಟ್ಟು 

2 . ಜನಸಾಮಾನ್ಯರ ನಂಬಿಕೆ , ಶ್ರದ್ದೆ, 3. ನಾಣ್ಯದ 
lecture V. ಉಪನ್ಯಾಸ ಮಾಡು, ಭಾಷಣ ಮಾಡು, 

| ಮೇಲಿನ ಬರಹ 
ಪ್ರವಚನ ನೀಡು 

| legerdemain n. 1.ಕೈಚಳಕ, 2. ಇಂದ್ರಜಾಲ, 
n. ಉಪನ್ಯಾಸ, ಭಾಷಣ, ಪ್ರವಚನ 3. ಮೋಸ, ವಂಚನೆ 


218 


letter 


legible 


legible adj. ಸ್ಪಷ್ಟವಾದ, ಸ್ಪುಟವಾದ | lengthy adj. ಬಹುಉದ್ದವಾದ, ಅತಿ 

ದೀರ್ಘವಾದ, ವಿಪರೀತ ಲಂಬಿಸಿದ 
legion n. 1. ದೊಡ್ಡ ಸಂಖ್ಯೆ , 2. ದೊಡ್ಡಗುಂಪು, 
3. ಮಹಾಸಂಘ, ದೊಡ್ಡಸಂಘ 

| lenient adj, ಸಹನಶೀಲ, ಸಹಿಷ್ಣುವಾದ 
legislation n. ಶಾಸನ, ಕಾಯಿದೆ, ಕಾನೂನು lentil n, ಅವರೆಯ ಬಳಗದ ಸಸ್ಯ 
ರಚನೆ, ಕಾನೂನು 

leper 1, ಕುಷ್ಟ ರೋಗಿ 
legislative assembly ಶಾಸನ ಸಭೆ, 

leprosy n . som åser 
ವಿಧಾನ ಸಭೆ 

lese -majesty (lese -majeste ) n . osa 
legislative competance of parlia 

ದ್ರೋಹ 
ment ಶಾಸನ ಸಭೆಗೆ ಇರುವ ಶಾಸನ 

lesion n. 1. ಗಾಯ , ಅಂಗಹಾನಿ, 2. ನಷ್ಟ , 
ರಚನಾಧಿಕಾರ 

ಹಾನಿ, ಕೆಡುಕು 
legislative Council ವಿಧಾನ ಪರಿಷತ್ತು 

less adj. ಸಣ್ಣ , ಚಿಕ್ಕ , ಕಿರಿಯ , ಕಡಿಮೆ 
legislative power ಶಾಸನಾಧಿಕಾರ | 

| lesseen. ಗುತ್ತಿಗೆದಾರ, ಗೇಣಿದಾರ, ಬಾಡಿಗೆ 
legislator n. ಶಾಸಕ , ಶಾಸನ ಸಭೆಯ ಸದಸ್ಯ 

ದಾರ, ಭೋಗ್ಯದಾರ | 
legislature n. ಶಾಸನ ಸಭೆ, ವಿಧಾನಸಭೆ, ನ್ಯಾಯ | lesson n. 1. ಪಾಠ, ಪಾಠದ ಸಮಯ , 2. ಶಿಕಣ , 
ವಿಧಾಯಕ ಸಭೆ, ಶಾಸಕಾಂಗ 

ಪಾಠದ ವಿಷಯ , 3. ಪಾಠದ ಅನುಭವ, 
legitimate adj. 1. ಧರ್ಮ ಸಂತಾನದ, | ಕಲಿತದ್ದು 

2. ಶಾಸನ ಬದ್ದವಾದ, 3 . ನ್ಯಾಯವಾದ | lest adv, ಆಗದಂತೆ, ಆಗದ ಹಾಗೆ 
ಹಕ್ಕುಳ್ಳ 4. ಸಂಪ್ರದಾಯ ವಿಹಿತ 

let V . 1. ಅನುಮತಿ ನೀಡು, ಎಡೆಗೊಡು, 
legitimate grievances ನ್ಯಾಯಬದ್ದ 2 . ಆಗುವಂತೆ ಮಾಡು, 3. ರಹಸ್ಯವನ್ನು ತಿಳಿಸು, 
ಕೋರಿಕೆಗಳು 

3 . ಬಾಡಿಗೆಗೆ ಕೊಡು, ಗುತ್ತಿಗೆಗೆನೀಡು 
legitimate trade union activity | let- down n , ಆಶಾಭಂಗ, ನಿರಾಸೆ 
ನ್ಯಾಯಬದ್ದವಾದ ಕಾರಿಕ ಸಂಘಗಳ 

let -loose V . ಬಂಧ ವಿಮುಕ್ತಿಗೊಳಿಸು, ಬಿಡುಗಡೆ 
ಕಾರಕಲಾಪ 

ಮಾಡು 
leisure n. ಬಿಡುವು, ರಜೆ, ವಿರಾಮ , ಪುರಸತ್ತು 

let- of n . ಬಿಟ್ಟು ಬಿಡುವುದು, ಪಾರು, ಪಾರಾಗುವ 
lend v. 1. ಕಡಕೊಡು, ಎರವಲು ಕೊಡು, ಅವಕಾಶ 
2. ಬಡ್ಡಿಗಾಗಿ ಸಾಲಕೊಡು 

lethal adj, ಮಾರಕ ಪ್ರಮಾಣದ, ಸಾವು ತರುವ, 
lend lease ಲೇಣೆದೇಣೆ, ಕೊಡು 

ಮಾರಕ, ಮರಣಕಾರಿ 
ಕೊಳ್ಳುವಿಕೆ 

lethal weapon ಮಾರಕಾಯುಧ 
lend one's ears ಕೇಳು, ಕಿವಿಯಿಟ್ಟು | 
ಕೇಳು, ( ಆಲಂಕಾರಿಕ) ಹಿತ್ತಾಳೆ ಕಿವಿಯಾಗು 

| lethargy n, 1. ಅತಿನಿದ್ದೆ, ತಾಮಸ, ಜಡತೆ , 
length n. 1. ಉದ್ದ, ನೀಳ, ಲಂಬ , ಲಾಂಬಿ , 

2. ನಿರಾಸಕ್ತಿ, ನಿರುತ್ಸಾಹ 
2. ಹೊತ್ತು, ಸಮಯ, ಅವಧಿ 

letter n. 1. ಅಕ್ಷರ, ಲಿಪಿ, 2. ಪತ್ರ , ಓಲೆ 
at length ಸುದೀರ್ಘವಾಗಿ , ವಿವರವಾಗಿ 

letter of authority ಅಧಿಕಾರ ಪತ್ರ 
- letter of credence ಅಧಿಕಾರ ಪರಿಚಯ 

ಪತ್ರ 


219 


leucoderma 


library 


ವಿಷಯ 


letter of introduction ಪರಿಚಯ ಪತ್ರ | liability n. 1. ಹೊಣೆ, ಜವಾಬ್ದಾರಿ , 2. ಹೊರೆ, 
letters patent ಉನ್ನತ ನ್ಯಾಯಾಸ್ಥಾನದ 

ಬಾಧ್ಯತೆ, 3. ಸಾಲಸೋಲಗಳು 
ಅಧಿಕಾರ ಪತ್ರಗಳ 

limited liability ಪರಿಮಿತ ಹೊಣೆಗಾರಿಕೆ 
man of letters ಸಾಹಿತಿ, ಲೇಖಕ, unlimited liability ಪೂರ್ಣ ಜವಾಬ್ದಾರಿ, 
ವಿದ್ವಾಂಸ, ಬರಹಗಾರ 

ಪೂರ್ತಿ ಹೊಣೆಗಾರಿಕೆ 
leucoderma n. Esant 

liable adj, ಬಾಧ್ಯ , ಹೊಣೆ ಹೊತ್ತಿರುವ 
leukemia , ಬಿಳಿ ನೆತ್ತರುರೋಗ, ರಕ್ತದಕ್ಯಾನ್ಸರ್ | liasion n, ಸಂಬಂಧ, ಸಂಪರ್ಕ 
levant V ( ಹಣಕೊಡದೆ) ಓಡಿಹೋಗು, ಕಂಬಿ | liasion oficer ಸಂಪರ್ಕಾಧಿಕಾರಿ 
ಕೀಳು, ಪಲಾಯನ ಮಾಡು 

libel V, ಮಾನನಷ್ಟಕರ ಬರಹವನ್ನು ಬರೆ, 
level V. ಮಟ್ಟಸ ಮಾಡು, ಸಮತಟ್ಟು ಮಾಡು, ಅಪಮಾನಕರ ಹೇಳಿಕೆ ನೀಡು 
ನೆಲಸಮ ಮಾಡು 

n. 1. ಮಾನನಷ್ಟ ಬರಹ, ಮಾನಹಾನಿ 
- n. 1. ಮಟ್ಟ, ಮಟ್ಟಕೊಲು, ರಸಮಟ್ಟ, ಮಾಡುವ ಲೇಖನ, 2. ಅಪಮಾನಕರ ವಸ್ತು , 
2. ಮಟ್ಟಸ, ಸಮತಲ, 3, ಅಂತಸ್ತು , ದರ್ಜೆ , 
ಅಧಿಕಾರದ ಮಟ್ಟ ಇತ್ಯಾದಿ | 

liberal n. ಉದಾರ ಅಭಿಪ್ರಾಯಗಳುಳ್ಳವನು, 
adj. 1. ಮಟ್ಟವಾದ, ಚಪ್ಪಟೆಯಾದ, ಪ್ರಗತಿಪರ ವ್ಯಕ್ತಿ 
ಏರುತಗ್ಗಿಲ್ಲದ, ಮಟ್ಟಸವಾದ, 2. ಆಟದಲ್ಲಿ liberal education ಮಾನವಿಕಗಳ ಶಿಕ್ಷಣ, 
ಸಮಸಮವಾದ 

ಮಾನವಿಕ ಶಾಸ್ತ್ರಗಳ ವಿದ್ಯಾಭ್ಯಾಸ 
level crossing ರೈಲು ರಸ್ತೆ ಮತ್ತು ರಸ್ತೆಗಳು | liberalism _ n. ಉದಾರಾಭಿಪ್ರಾಯ , 
ಕೂಡುವ ಸ್ಥಳ | 

ಉದಾರತಾವಾದ 
level- headed adj, ಸಮಚಿತ್ತದ, ಶಾಂತ | liberate V, ವಿಮೋಚನೆ ಮಾಡು, ಬಿಡುಗಡೆ 
ಮನಸ್ಸಿನ, ವಿವೇಕವುಳ್ಳ 

ಮಾಡು 
levity n. 1. ವಿಚಾರಶೂನ್ಯತೆ, 2. ಚಂಚಲತೆ, | lieration n, ವಿಮೋಚನೆ, ಸ್ವಾತಂತ್ರ ಬಿಡುಗಡೆ 
3. ಹುಡುಗಾಟಿಕೆ 

liberty n. ಸ್ವಾತಂತ್ರ್ಯ 
levy V . 1. ಸುಂಕ ಹಾಕು , ತೆರಿಗೆ ವಿಧಿಸು, 2 . ಸುಂಕ 

atliberty ಸ್ವತಂತ್ರವಾಗಿ, ಸ್ವಾತಂತ್ರ್ಯದಿಂದ 
ಸಂಗ್ರಹಿಸು, ತೆರಿಗೆ ವಸೂಲಿಮಾಡು, 2. ಸುಲಿ, 

civil liberty ಪೌರರ ಹಕ್ಕುಗಳು, ಪೌರ 
ಕೀಳು, ಬಲವಂತವಾಗಿ ವಸೂಲಿಮಾಡು 

ಸ್ವಾತಂತ್ರ್ಯ 
n. 1. ಚಂದಾ, ತೆರಿಗೆ, ವರ್ಗಣಿ ವಂತಿಗೆ, 

liberty of the press ಪತ್ರಿಕಾ ಸ್ವಾತಂತ್ರ್ಯ 
2. ಸೇನಾ ಸಂಗ್ರಹಣೆ, ಅದರ ಸಂಖ್ಯೆ 

liberty of worship ಪೂಜಾ ಸ್ವಾತಂತ್ರ್ಯ 
lewd adj. 1. ನೀಚ, ಕುದ್ರ, 2. ಕಾಮುಕನಾದ, 

take liberties ಸ್ವಾತಂತ್ರ್ಯ ವಹಿಸಿಕೊಳ್ಳು 
ವ್ಯಭಿಚಾರಿಯಾದ, 3, ಅಶ್ಲೀಲ, ಲಜ್ಜೆಗೇಡಿ, 
ಅಯೋಗ್ಯ 

library n. ಪುಸ್ತಕ ಭಂಡಾರ, ಗ್ರಂಥಾಲಯ 
lexicographer n ನಿಘಂಟುಕಾರ,ಕೋಶಕಾರ library edition ಗ್ರಂಥಾಲಯ ಪ್ರತಿ 

circulating library ಸಾರ್ವ ಜನಿಕ 
lexicography n. ನಿಘಂಟು ರಚನೆ,ಕೋಶರಚನೆ 

ಗ್ರಂಥಾಲಯ 
lexicon n, ನಿಘಂಟು,ಕೋಶ,ಕೋಪ 


220 


light 


librarian 


reference library ಸಂದರ್ಭ ಗ್ರಂಥಗಳ life blood 1 . ಜೀವನ ಸಾರ, 
ವಿಶೇಷ ಗ್ರಂಥಾಲಯ 

ಜೀವನಾಧಾರ, 2. ಅತ್ಯಂತ ಅವಶ್ಯಕ ಪದಾರ್ಥ 
librarian n. ಗ್ರಂಥಪಾಲ, ಪುಸ್ತಕ ಭಂಡಾರಿ life history ಜೀವನವೃತ್ತಾಂತ , ಜೀವನ 

ಚರಿತ್ರೆ 
licence V. ಪರವಾನಗಿ ನೀಡು, ಅನುಜ್ಜೆಕೊಡು 

n, ಪರವಾನಗಿ, ಅನುಮತಿ, ಅನುಜ್ಞೆ , life insurance ಜೀವವಿಮೆ 
ಲೈಸನ್ನು 

life -line ಪ್ರಾಣರಕ್ಷಕವಾದ ಹಗ್ಗ 
licensing procedure ಪರವಾನಗಿ life- long ಜೀವಾವಧಿ, ಜೀವನಾಂತ್ಯದ 
ನೀಡುವ ಕಾರ್ಯವಿಧಾನ 

ವರೆಗೆ, ಜೀವಿತಪಠ್ಯಂತ 
licenseen, ಪರವಾನಗಿಯನ್ನುನೀಡಿರುವ ವ್ಯಕ್ತಿ, life member ಆಜೀವ ಸದಸ್ಯ 
ಲೈಸನ್ನು ದಾರ 

life sentence ಆಜೀವಶಿಕ್ಷೆ, ಜೀವಾವಧಿ 
licentiate n ಪರವಾನಗಿ ಹೊಂದಿದ ವ್ಯಕ್ತಿ, 

ದಂಡನೆ 
ಲೈಸನ್ನು ಪಡೆದ ವ್ಯಕ್ತಿ 

life time ಜೀವಮಾನ 
licentious adj, ಸೈರ,ಸ್ಟೇಚ್ಛಾಚಾರಿಯಾದ | lift V, ಉದಾರಮಾಡು, ಎತ್ತು, ಮೇಲಕ್ಕೆ ತರು, 
licentiousness .ಶ್ವೇಚ್ಛಾವಿಹಾರ , ವ್ಯಭಿಚಾರ, ಅಭಿವೃದ್ಧಿ ಪಡಿಸು 
ಸ್ವಚ್ಚಾ ವರ್ತನೆ 

೧. ಅಭಿವೃದ್ಧಿ, ಮತ್ತು 
lick V. ನೆಕ್ಕು 

lift irrigation ಎತ್ತು ನೀರಾವರಿ, ಏತದ 
lick the dust ಮಣ್ಣುಮುಕ್ಕು , ಪಲಾಯನ ನೀರಾವರಿ, ವಿದ್ಯುಚ್ಛಕ್ತಿಯ ಸಹಾಯದಿಂದ 
ಮಾಡು 

ಎತ್ತರಕ್ಕೆ ನೀರು ಹಾಯಿಸಿ ಮಾಡುವ ಬೇಸಾಯ 
lie V, ಸುಳ್ಳುಹೇಳು, ಸಟೆ ನುಡಿ 

lift the control ಹತೋಟಿಯನ್ನು ರದ್ದು 
- ೧. ಸುಳ್ಳು, ಅನೃತ , ಸಟೆ, ಮಿಥ್ಯ 

ಪಡಿಸು 
- lie in state . ( ಹೆಣ) ಸರ್ಕಾರಿ | Weight-lifting ಭಾರ ಎತ್ತುವುದು 
ಗೌರವಗಳೊಡನೆ ಮಲಗಿರು 

ligament n. ಅಸ್ಥಿರಜ್ಜು , ಅಸ್ಥಿ ಬಂಧನಿ, 
liege , ಪ್ರಭು, ಸ್ವಾಮಿ , ಒಡೆಯ , ದಣಿ, | ಮೂಳೆಕಟ್ಟು 
ಯಜಮಾನ 

light V, ದೀಪ ಹತ್ತಿಸು, ಬೆಳಗಿಸು, ಕಾಂತಿತರು 
adj. ವಿಶ್ವಸನೀಯ, ನಂಬಿಕೆಗೆ ಅರ್ಹವಾದ n, ಬೆಳಕು, ದೀಪ, ಪ್ರಕಾಶ, ಕಾಂತಿ, ಜ್ಯೋತಿ 
lieu , ಅಧಿಕಾರ, ಹಕ್ಕು 

adj, ಹಗುರ, ಭಾರವಿಲ್ಲದ 
in lieu of ಬದಲಿಯಾಗಿ, ಆ ಸ್ಥಾನದಲ್ಲಿ according to one 's own lights 
lieutenant n. ಉನ್ನತ ಸೇನಾಧಿಕಾರಿ, ಲೆಫ್ಟಿನೆಂಟು | ಸ್ವಬುದ್ದಿಗೆ ತಿಳಿದಂತೆ, ತನ್ನ ಇಚ್ಛಾನುಸಾರ 
life n, 1. ಪ್ರಾಣ, ಜೀವ, ಆಯು, 2. ಜೀವನ, bringto light ಪ್ರಕಾಶ ಪಡಿಸು, ಬಹಿರಂಗ 
ಬಾಳು, ಬದುಕು 

ಮಾಡು, ಪ್ರಕಟಿಸು 
expectation of life ಆಯುಷ್ಕಾಲ light anti - aircraft ಹಗುರ ವಿಮಾನ 
life belt ಜೀವ ರಕ್ಷಣಾ ಪಟ್ಟಿ, ರಕ್ಷಣೆ | 

ಧ್ವಂಸಕ , ಲಘು ವಿಮಾನ ಧ್ವಂಸಕ 
ನೀಡುವ ಸೊಂಟಪಟ್ಟಿ 

light artillery ಲಘು ಪಿರಂಗಿ ದಳ 


221 


jogjtjpise 


lingual 


lighthouse n. 1. ದೀಪಸ್ತಂಭ, 2. ಸಮುದ್ರ | limp V. ಕುಂಟು 
ದೀಪಗೃಹ 

limpid n. ಸ್ವಚ್ಛ, ನಿರಲ, ಶುಭ್ರ 
light industries ಅತಿ ಸಣ್ಣ ಕೈಗಾರಿಕೆಗಳು 

line n. 1. ವಂಶಕ್ರಮ, ಪರಂಪರೆ, 2. ನೂಲು, 
light infantry ಹಗುರ ಆಯುಧಗಳ ದಾರ , ಹಗ್ಗ , ಹುರಿ, 3. ಮಾರ್ಗ , ದಾರಿ, 
ಪದಾತಿ ದಳ 

4. ತಂತಿಮಾರ್ಗ 
light music ಸುಗಮ ಸಂಗೀತ, ಲಲಿತ line of action ಕ್ರಮವಿಧಾನ, ಜಾರಿಯ 
ಸಂಗೀತ 

ಕ್ರಮ 
light railway ಹಗುರ ರೈಲುಮಾರ್ಗ line of communication JORDO 
light refreshment ಉಪಹಾರ, ಮಾರ್ಗ , ಸಮಾಚಾರ ಮಾರ್ಗ 
ಫಲಾಹಾರ 

line of supply ಸರಬರಾಜು ಮಾರ್ಗ 
lighter n ಹಗುರ ಸಾಮಾನು ದೊಣಿ, ದೀಪ | lineage n, ವಂಶಾವಳಿ, ವಂಶಕ್ರಮ, ಸಂತತಿ , 
ಹೊತ್ತಿಸುವ ಸಾಧನ 

ವಂಶವೃಕ್ಷ 
lighter-vein ತಿಳಿ ಹಾಸ್ಯದ, ಲಘು ಹಾಸ್ಯ | lineal adj . ಪಾರಂಪರವಾದ, ಕ್ರಮಾಗತ , 
lighterage ಹಗುರದೋಣಿಯ ಸಾಗಣೆ ಬಾಡಿಗೆ 

ವಂಶಾನುಗತ 
lightning n, ಮಿಂಚು, ವಿದ್ಯುತ್ತು, ತಟಿತ್ತು 

lineal descendant ಸಂತತಿ, ಸಂತಾನ, 

ವಂಶಿಕ, ವಂಶ ಪರಂಪರಾಗತ ವ್ಯಕ್ತಿ 
likelihood n. ಸಂಭಾವ್ಯತೆ, ಶಕ್ಯತೆ 

lineal heir ವಾರಸುದಾರ, ದಾಯಾದಿ, 
likely adv, ಬಹುಶಃ, ಪ್ರಾಯಶಃ 

ವಂಶಪರಂಪರಾನ 
likes and dislikes ಬೇಕುಬೇಡಗಳು, 

| lineament n. ರೇಖೆ, ಆಕೃತಿ, ಆಕಾರ 
ಇಷ್ಟಾನಿಷ್ಟಗಳು 

liner n. 1. ಪ್ರಯಾಣಿಕರ ವಿಮಾನ, 2. ಪ್ರಯಾಣಿ 
limb n. 1. ಅವಯವ, ಅಂಗ, 2. ಕೈಕಾಲು, 

ಕರ ಹಡಗು, 3. ವಾಣಿಜ್ಯ ನೌಕೆ 
3. ರೆಕ್ಕೆಗಳು 

linesman n. 1. ( ರೈಲು, ತಂತಿ, ವಿದ್ಯುತ್ತು 
limekiln n. ಸುಣ್ಣದಗೂಡು| 

ಮೊದಲಾದ ಕ್ಷೇತ್ರಗಳಲ್ಲಿ) , ಮಾರ್ಗಗಳ 
lime-light , ಪ್ರಸಿದ್ದಿ, ಖ್ಯಾತಿ, ಹೆಸರುವಾಸಿ 

ಪರೀಕ್ಷಕ , ಪರಿಶೀಲಕ , 2, ಆಟಗಳಲ್ಲಿ 
limestone n. 20.82 T 703 

ಕೋರ್ಟುಗಳ ಗೆರೆಗಳನ್ನು ಗಮನಿಸುವ ಅಂಪೈರು 
limit V, ಮೇರೆಯಿಡು, ಮಿತಿಯಿಡು, ಮೇರೆ | linger V, ಮೆಲ್ಲ ಮೆಲ್ಲಗೆ ತಿರುಗಾಡು, ತಡಮಾಡು, 
ಗುರುತಿಸು, ಎಲ್ಲಿ ಗೊತ್ತುಮಾಡು 

ಆಲಸ್ಯಪಡು, ಹಿಂದೆ ಮುಂದೆನೋಡು, ಅಲ್ಲಲ್ಲಿ 
n, ಮಿತಿ, ಪರಿಮಿತಿ, ಮೇರೆ, ಎಲ್ಲೆ 

ಎಳೆದಾಡು 

lingua franca ಸಂಪರ್ಕ ಭಾಷೆ, ಸರ್ವೆ 
limitation n. 1. ಅವಧಿ, 2. ಪರಿಮಿತಿ 

ಸಾಮಾನ್ಯ ಭಾಷೆ, ಪ್ರಜೆಗಳ ಭಾಷೆ 
limited adj. Joso gog 

lingual adj, ಭಾಷೆಗೆ ಸಂಬಂಧಿಸಿದ 
limited company ನಿಯಮಿತ ಕಂಪನಿ 

bi-lingual ದ್ವಿಭಾಷಿ, ದುಭಾಷಿ 
limited liability ಸೀಮಿತ ಹೊಣೆಗಾರಿಕೆ 

multilingual ಬಹುಭಾಷಿಕ, ಬಹುಭಾಷಾ 
limousine n. savde jo ndo 

ವೇತ್ರ 


222 


load 


linguist 


linguist n. ಭಾಷಾ ವಿಜ್ಞಾನಿ 

lithography ೧. ಶಿಲಾಮುದ್ರಣ ವಿಜ್ಞಾನ 
linguistic medium ಭಾಷಾ ಮಾಧ್ಯಮ | litigate V, ದಾವಹಾಕು, ವ್ಯಾಜ್ಯಹೂಡು 
linguistic minority ಭಾಷಾ litigation ೧. ವ್ಯಾಜ್ಯ, ಮೊಕದ್ದಮೆ, ದಾವೆ 
ಅಲ್ಪಸಂಖ್ಯಾತರು 

litigios adj . ಕೋರ್ಟು ವ್ಯಾಜ್ಞಾಸಕ , 
linguistic provinces ಭಾಷಾವಾರು | ವ್ಯಾಜ್ಯಪ್ರಿಯ, ಜಗಳಗಂಟಿ 
ಪ್ರಾಂತಗಳು 

litter V, ಕಸಹಾಕು, ಕೊಳಕು ಮಾಡು 
linguistics n. 2D and D233 

_ n. 1. ಮರಿಗಳು ( ನಾಯಿ , ಬೆಕ್ಕು, ಇತ್ಯಾದಿ), 
link v . 1. ಸಂಬಂ ಧಿಸು , ಸಂಪರ್ಕಿಸು , | 2 . ಮೇನೆ, ಪಲ್ಲಕ್ಕಿ ಹುಲ್ಲು ಹಾಸಿಗೆ, 3. ಕಸ 

2.ಕೂಡಿಹಾಕು, ತಳಕುಹಾಕು, ಕುಣಿಕೆಹಾಕು | litterateur 7, ಸಾಹಿತಿ, ಲೇಖಕ, ಗ್ರಂಥಕರ್ತ 
n. 1. ಕೊಂಡಿ, ಕುಣಿಕೆ, 2. ಸಂಬಂಧ, ಸಂಪರ್ಕ | little n, ಸ್ವಲ್ಪ, ಕೊಂಚ, ಅಲ್ವ , ಶೂನ್ಯ 

link canals ಸಣ್ಣ ಸಣ್ಣ ಕಾಲುವೆಗಳು | littoral n . ಸಮುದ್ರ ತೀರ 
linotype n. ಪಂಕ್ತಿಯೆರಕ ಯಂತ್ರ 

adj. ಕಡಲ ಕರೆಯ , ಸಮುದ್ರ ತೀರದ 
linseed n. ನಾರಗಸೆಯ ಬೀಜ 

live V, ಜೀವಿಸು, ಬದುಕಿರು 
linseed - oil ನಾರಗಸೆಯೆಣ್ಣೆ 

adj, ಸಜೀವ, ವಾಸ್ತವಿಕ 
liquety V. ದ್ರವೀಕರಿಸು, ಕರಗಿಸು 

live down ಮನಸ್ಸಿನ ಕಳಂಕವನ್ನು ದೂರ 
liquidate V. 1. ಋಣ ವಿಮೋಚನೆಮಾಡು, ಮಾಡು, ಹೊರಹಾಕು 

2. ಸಾಲ ನಿರ್ಣ' ಯಮಾಡು, 3. ಸಮಾಪನ | livelihood n. ಜೀವನೋಪಾಯ, ಹೊಟ್ಟೆಪಾಡು 
ಮಾಡು, ಮುಗಿಸಿಬಿಡು 

livestock n ಪಶುಸಂಪತ್ತು , ಜಾನುವಾರು 
luquidation n. ಪರಿಸಮಾಪ್ತಿ , ಸಮಾಪನ, live upto ತನ್ನ ನಿಯಮಕ್ಕೆ ಅನುಸಾರ ಬಾಳು 
ಮುಕ್ತಾಯ 

live wire 1. ವಿದ್ಯುತ್ತು ಪ್ರವಹಿಸುವ ತಂತಿ, 
go in to liquidation ಅಸ್ತಿತ್ವವನ್ನು 2. ಚುರುಕಾಗಿ ಕೆಲಸ ಮಾಡುವ ವ್ಯಕ್ತಿ 
ಕಳೆದುಕೊಳ್ಳು 

livelhood n. ವೃತಿ , ಜೀವನಾಧಾರ 
liquor n. ಮದ್ಯ ಸರಾಯಿ 

lively adj, ಚುರುಕಾದ, ಉಲ್ಲಾಸದ, ತೇಜಸ್ಸುಳ್ಳ 
list V. ಪಟ್ಟಿ ಮಾಡು 

livery n, ದವಾಲಿ, ವಿಶಿಷ್ಟ ಪೊಪಾಕು , 
n, ಯಾದಿ, ಪಟ್ಟಿ 

ಗುರುತಿಸುವ ಉಡುಪು 
listen V, ಕೇಳು, ಆಲಿಸು, ಕಿವಿಗೊಡು 

livid adj, ನೀಲಿಗಟ್ಟಿದ, ವಿವರ್ಣವಾದ 
literacy n. ಸಾಕ್ಷರತೆ 

living n. ಜೀವಿಕೆ, ವೃತ್ತಿ ಕಸುಬು 
literal adj, ಅಕ್ಷರಶಃ 

adj. ಸಜೀವ, ಬದುಕಿರುವ, ವರ್ತಮಾನ 
literary adj, ಸಾಹಿತ್ಯಕ, ಸಾಹಿತ್ಯ ಸಂಬಂಧಿ living wage ಬದುಕಿಗೆ ಬೇಕಾದಷ್ಟು ಕೂಲಿ, 
literate n. ಅಕ್ಷರಸ್ವ, ಅಕ್ಕರಿಗೆ 

ಜೀವನಕ್ಕೆ ಸಾಕಾಗುವ ಕೂಲಿ 
literature n. ಸಾಹಿತ್ಯ ,ವಾಯ 

load V, ಭಾರ ಹೊರಿಸು, ಹೊರೆ ಹೇರು, ಭಾರ 
lithograph n. ಶಿಲಾ ಮುದ್ರಣ, ಕಲ್ಲಚ್ಚು 

ಹೇರು 
n, ಭಾರ, ಹೊರೆ, ಹೇರು 


223 


loan 

logical 
loan n, ಸಾಲ, ಋಣ, ಕಡ 

lock-up 1, ಬಂಧನ, ಸೆರೆಮನೆ, ಕಾರಾಗೃಹ 
loathe adj, ಇಷ್ಟವಿಲ್ಲದ, ಅನಿಷ್ಟವಾದ, ಅಸಹ್ಯ | locomotion n. 1. ಚಲನಶಕ್ತಿ , 2. ಪ್ರಯಾಣ 
ಪಡುವ 

locomotive adj. ಸ್ಥಳದಿಂದ ಸ್ಥಳಕ್ಕೆ ಹೋಗುವ 
loathsome adj. ಅಸಹ್ಯ ಹುಟ್ಟಿಸುವ, ಓಕರಿಕೆ ರೈಲು, ಸಂಚರಿಸುವ ರೈಲು 
ಬರುವ 

locomotive engine ರೈಲ್ವೆ ಎಂಜಿನ್ನು 
lobby V. ಪ್ರಭಾವ ಬೀರು, ಒಲಿಸು 

locomotive yard ರೈಲು ಇಂಜಿನ್ನು 
n, ಮೊಗಸಾಲೆ, ಹಜಾರ, ಜನ ಸೇರುವ 

ನಿಲ್ಲುವ ಸ್ಥಳ 

loco-shed ರೈಲು ಇಂಜಿನ್ನು ಇರುವ ಪ್ರಾಂತ 
lobbycircles ಪ್ರಭಾವ ವಲಯಗಳು 

locoworkshop ಇಂಜಿನ್ನು ರಿಪೇರಿ 
local adj. ಸ್ಥಳೀಯ, ಸ್ಥಾನಿಕ 

ಮಾಡ 
local administration ಸ್ಥಳೀಯ ಆಡಳಿತ | locus standi n. 1. ಅಧಿಕಾರ ಸ್ಥಾನ, ಅಂಗೀಕೃತ 
local-body n. Lee auto zoz 

ಸ್ಥಾನ, 2. ಸ್ಟಾನಾಧಿಕಾರ, ಸ್ಥಳೀಯ ಗೌರವ, 
local colour ಸ್ಥಳೀಯ ಪ್ರಾಮುಖ್ಯ , ಸ್ಥಳದ | 

| locust , ಮಿಡತೆ,ಕೀಟ 
local government ಸ್ಥಳೀಯ ಸರಕಾರ, | lodge V. 1. ವಸತಿಹೊಂದು, ಬಿಡದಿ ಪಡೆ, 
ಸ್ಥಳೀಯ ಆಡಳಿತ 

2 . ದಾಖಲು ಮಾಡು, 3. ನಾಟಿಕೊಳ್ಳು 
local rain ಸ್ಥಳದ ಮಳೆ 

n, ವಸತಿ , ವಾಸಗೃಹ, ಬಿಡದಿ 
local self- government ಸ್ಥಳೀಯ 

lodge a complaint ದೂರುಕೊಡು, 
ಸ್ವಯಮಾಡಳಿತ 

ಆಕ್ಷೇಪಣೆ ಮಾಡು 
locality n, ಸ್ಥಳ, ಪ್ರದೇಶ, ನೆಲೆ 

lodge a protest ಪ್ರತಿಕ್ರಿಯೆಯನ್ನು 
local limits ಸ್ಥಳೀಯ ಪರಿಮಿತಿಗಳು | 

ದಾಖಲು ಮಾಡು 
locate V . 1. ಗುರುತಿಸು, ಸ್ಥಳವನ್ನು ಕಂಡುಹಿಡಿ, 

lodging n, ವಸತಿ, ತಂಗುದಾಣ, ವಾಸಸ್ಥಳ 
2 . ಸ್ಥಾಪಿಸು, ನೆಲೆಗೊಳಿಸು 

lofty ಉನ್ನತ, ಉಚ್ಚ, ಎತ್ತರದ 
location n, ಸ್ಥಳ ನಿಶ್ಚಯ , ಸ್ಥಳ ನಿರ್ದೇಶನ, ಸ್ಥಳ, | log 1. ದಿಮ್ಮಿ ,ಕೊರಡು, ನಾಟಾ 
ಜಾಗ. 

logbook n. ವಾಹನ ದಿನಚರಿ ಪುಸ್ತಕ, ದಾಖಲೆ 
locked harbour ಭೂಮಿಯಿಂದ ಪುಸ್ತಕ 
ಪರಿವೃತವಾದ ಬಂದರು , ಭೂ ಪರಿವೃತ | loggerhead ಮೂರ್ಖ , ದಡ್ಡ , ಜಡ ವ್ಯಕ್ತಿ 
ಬಂದರು 

ಪೆದ್ದ , ಮುಗ್ದಾಳ 
locker n: ಭದ್ರ ಕಪಾಟು, ಲಾಕರು 

at loggerheads (with ) ವಿವಾದ 
lockout n. ಬೀಗಮುದ್ರೆ, ಹೊರಗೀಲಿ 

ದಲ್ಲಿರುವ, ವೈಷಮ್ಯದ 
lock, stock and barrel | logic n. ತರ್ಕಶಾಸ್ತ್ರ ನ್ಯಾಯಶಾಸ್ತ್ರ 
ಸಂಪೂರ್ಣವಾಗಿ, ಪೂರ್ತಿಯಾಗಿ ಎಲ್ಲಕೂಡಿ, | logical adj, ತಾರ್ಕಿಕ, ನ್ಯಾಯಬದ್ದ 
ಒಂದೂ ಬಿಡದೆ 


224 


lord 


logistics 


logistics n, ಸೈನ್ಯದ ವ್ಯೂಹ ರಚನೆ, ಸೇನೆಗಳು | loom V. ಕಾಣಿಸಿಕೊಳ್ಳು 
ಬೀಡು ಬಿಡುವ ಕಲೆ, ಸೈನ್ಯ ಚಲನ ತಂತ್ರ 

|| 

n, ಮಗ್ಗ 
loin - cloth n.ಕೌಪೀನ, ಲಂಗೋಟಿ, ಪುಟಗೋಸಿ| loop v, ಕುಣಿಕೆಮಾಡು, ಕುಣಿಕೆಹಾಕು 
loiter V. ಅಲೆದಾಡು, ಅಲ್ಲಲ್ಲಿ ಸುತ್ತು, ಅಲೆದು | n, ವಂಕಿ, ಗರ್ಭನಿರೋಧಕ 
ಕಾಲಕಳೆ, ಠಳಾಯಿಸು 

loophole n . ಗೋಡೆಯಲ್ಲಿ ಮಾಡಿದ 
long V. ಬಯಸು, ಅಪೇಕ್ಷಿಸು, ಆಶಿಸು, ಹಾತೊರೆ | ಜೇರುಗಂಡಿ, ಕಂಡಿ, ಛಿದ್ರ 
adj. ದೀರ್ಘ, ಉದ್ದವಾದ 

| loose V 1. ಬಂಧನ ಬಿಡಿಸು, ಕಟ್ಟುಕಳಚು, 
adv. ದೀರ್ಘಕಾಲ, ಬಹುಸಮಯ . 2. ಬಿಚ್ಚು, ಕಳಚು, ಬಿಡಿಸು , 3, ಎಸೆ, ಬಾಣ 
in the long run ಕೊನೆಯಲ್ಲಿ , 

ಬಿಡು 
ಕೊನೆಯದಾಗಿ, ಅಂತಿಮವಾಗಿ 

adj. 1. ಶಿಥಿಲ, ಸಡಿಲವಾದ, 
long and short ಸಂಕ್ಷೇಪವಾಗಿ, 

2. ಅಸಂಗತ, 3, ವಿಷಯ ಲಂಪಟನಾದ 
ಸಂಗ್ರಹವಾಗಿ, ಸ್ವಲ್ಪದರಲ್ಲಿ 

let loose ಕಟ್ಟು ಹರಿದು ಬಿಡು, ಬಿಟ್ಟು 
long range 1. ದೀರ್ಘಾವಧಿಯ , ಬಿಡು, ನಾಯಿಯನ್ನು ಭೂ ಬಿಡು 
2. ದೂರಗಾಮಿ 

loose character ಚರಿತ್ರಹೀನ, 
long range policy ದೀರ್ಘಾವಧಿಯ ಭ್ರಷ್ಟಶೀಲ, ಕೆಟ್ಟ ನಡವಳಿಕೆ, ದುರ್ನಡತೆ 

loose ground 1. ನಷ್ಟಹೊಂದು, 
long- staple cotton ನೂಲು ಬರುವ 

2. ಪಲಾಯನಮಾಡು, 3. ಆಧಾರಹೀನನಾಗು 

loose heart ಧೈರ್ಯಕಳೆದುಕೊಳ್ಳು, 
long term credit ದೀರ್ಘಾವಧಿ ಸಾಲ ಹೆದರು, ನಿರಾಶನಾಗು 
longevity _ n . ದೀರ್ಘಾಯುಷ್ಯ, 

loose one's balance 1. ಗಾಬರಿ 
ದೀರ್ಘಾಯುಸ್ಸು 

ಯಾಗು, 2.ಕ್ರಮತಪ್ಪು, 3. ಎಚ್ಚರಿಕೆ ಇಲ್ಲವಾಗು 
longitude n . geassos 

loose light of ಮರೆತುಬಿಡು , 
look V. ನೋಡು, ಕಾಣಿಸು, ತಿಳಿದುಕೊಳ್ಳು 

ವಿಸ್ಕೃತಿಯೊಂದು 

loot V, ಲೂಟಿಮಾಡು, ಸೂರೆಮಾಡು, ದೋಚು, 
n, ನೋಟ, ದೃಷ್ಟಿ, ದರ್ಶನ 

ದರೋಡೆಮಾಡು, ಕೊಳ್ಳೆಹೊಡೆ 
lookaskanceat ಸಂದೇಹದಿಂದಕಾಣು, 
ಅನುಮಾನದಿಂದನೋಡು 

n, ಲೂಟಿ, ದರೋಡೆ, ಸೊರೆ, ಕೊಳೆ 
look down upon ಅವಹೇಳನಕರವಾಗಿ 10P V. ಕತ್ತರಿಸಿಹಾಕು, ಕಡಿ, ಸವರು 
ನೋಡು, ಕೀಳಾಗಿ ಕಾಣು, ಕಡೆಗಣಿಸು | lopsided adj. ಒಂದು ಕಡೆ ಭಾರ ಹೆಚ್ಚಾಗಿರುವ, 
look outfor ಸಿದ್ಧವಾಗಿರು, ಸನ್ನದ್ಧವಾಗಿರು 

ಸಮರೂಪವಲ್ಲದ 
look to ನೋಡು, ಗಮನಕೊಡು, ಎಚ್ಚರಿಕೆ 

loquacious adj, ವಾಚಾಳಿಯಾದ, ಮಾತಾಳಿ 

ಯಾದ, ಹರಟೆಮಲ್ಲನಾದ 
look upto ಗೌರವಿಸು, ಪೂಜ್ಯಭಾವದಿಂದ | 

lord n, ಯಜಮಾನ, ದಣಿ, ಒಡೆಯ 
ನೋಡು 

house of lords ಮೇಲುಮನೆ, 
ಇಂಗ್ಲೆಂಡಿನ ಪಾರಿಮೆಂಟಿನ ಮೇಲ್ಪನೆ 


ಹತ್ತಿ 


ತೆಗೆದುಕೊಳ್ಳು 


225 


lore 


luminosity 


lore n. ವಿದ್ಯೆ, ವಿಜ್ಞಾನ, ತತ್ವವಿದ್ವತ್ತು , ಪಾಂಡಿತ್ಯ | lubricating oil ಕೀಲೆಣ್ಣೆ 
lose V . ನ ಪ್ಪಹೊ೦ದು , ಕಳೆದುಕೊಳ್ಳು, | lubrication n, ಕೀಲೆಣ್ಣೆ ಹಾಕುವುದು, ಘರ್ಷಣೆ 
ನಷ್ಟವನ್ನನುಭವಿಸು 

ಯನ್ನು ಕಡಿಮೆ ಮಾಡುವುದು 
loss , ನಷ್ಟ , ಹಾನಿ, ಕಳೆದುಕೊಂಡುದು lucid adj. 1. ಪ್ರಕಾಶಮಾನವಾದ, ಪ್ರಖರ, 
be at loss ದಿಕ್ಕು ತೋಚದ, ದಿಗ್ದಾಂತ 

ಕಾಂತಿಯುಕ್ತ, ಬೆಳಗುವ, 2. ನಿರ್ಮಲ, ಸ್ವಚ್ಛ 
lot adj, ತುಂಬ , ಅಧಿಕ, ಹೆಚ್ಚು, ಅಸಂಖ್ಯ 

ಸ್ಪಷ್ಟ 
drawing of lots ಲಾಟರಿ ತೆಗೆವುದು, | 

lucid interval ಗಲಭೆಗಳ ಮಧ್ಯೆ ಇರುವ 
ಚೀಟಿತೆಗೆವುದು, ಚೀಟಿ ಎತ್ತುವುದು 

ಶಾಂತಸ್ಥಿತಿ 
the lot ಸಮಗ್ರ, ಸಂಪೂರ್ಣ 

luck n. ಅದೃಷ್ಟ, ಭಾಗ್ಯ 
lottery n. ಲಾಟರಿ, ಅದೃಷ್ಟ ಪರೀಕ್ಷೆ 

lucky adj, ಅದೃಷ್ಟವುಳ್ಳ ಭಾಗ್ಯಶಾಲಿಯಾದ 
loud adj, ಗಟ್ಟಿಯಾಗಿ, ದೊಡ್ಡದಾಗಿ 

lucrative adj, ಲಾಭದಾಯಕ, ಲಾಭಪ್ರದ, 

ಆದಾಯವುಳ್ಳ 
loud-speaker n. ಧ್ವನಿವರ್ಧಕ 

ludicrous ಹಾಸ್ಯಾಸ್ಪದ, ನಗೆಗೇಡಾಗುವ 
loungen. ವಿರಾಮದಕೊಠಡಿ, ಹಜಾರ, 

luggage n ಸಾಮಾನು, ಸರಂಜಾಮು 
ಮೊಗಸಾಲೆ 

luggage van ಸಾಮಾನು ಹಾಕುವ ಗಾಡಿ 
low adj. 1. ತಗ್ಗಾದ, 2 . ಕೆಳದರ್ಜೆಯ, 3. ಹೀನ, 
ಕೀಳಾದ, ಕೀಳರದ 

lugubrious adj. 1. ಶೋಕಪೂರಿತ, ದುಃಖ 

ತಂಬಿದ, 2 . ಮಲಿನ, ಕೊಳಕಾದ, 
low brow ಸಂಸ್ಕಾರ ಹೀನ, ಅಸಂಸ್ಕೃತ, 

3. ಉದಾಸೀನ 
ಅನಾಗರಿಕ 

lukewarm adj, ಉದಾಸೀನ, ಉಪೇಕ್ಷೆಯ , 
low land ತಗ್ಗುಭೂಮಿ, ನಿಮ್ಮ ಪ್ರಾಂತ 

ಉತ್ಸಾಹವಿಲ್ಲದ, ಆಸಕ್ತಿಯಿಲ್ಲದ, ಉಗುರು 
lower adj, ಕೆಳಗಿನ, ನಿಮ್ಮ 

ಬೆಚ್ಚನೆಯ 
lower COut ಕೆಳಗಿನ ನ್ಯಾಯಾಲಯ , | lull V, ಶಾಂತಿತರು, ಶಾಂತಿಯುಂಟುಮಾಡು 
ಕೆಳಗಿನಕೋರ್ಟು 

n, ಕ್ಷಣಿಕ ಶಾಂತಿ, ಸ್ತಬ್ಧತೆ 
lower -house ಕೆಳಮನೆ, ವಿಧಾನಸಭೆ 

lumber V. ಕೆಲಸಕ್ಕೆ ಬಾರದ ಸಾಮಾನುಗಳನ್ನು 
lower house of legislation ಶಾಸನ ತುಂಬು 
ಸಭೆ 

n, ದಿಮ್ಮಿ , ಚೌಬೀನೆ, ನಿರುಪಯುಕ್ತ 
loyal adj, ನಿಷ್ಠೆಯಿಂದ ಕೂಡಿದ, ನಿಷ್ಠಾವಂತ | ಸಾಮಾನುಗಳ ಕೊಠಡಿ 

luminary n. 1. ಪ್ರಕಾಶಮಾನವಾದ ವಸ್ತು , 
loyalty 1. ಸ್ವಾಮಿನಿಷ್ಠೆ 

2. ಸುಪ್ರಸಿದ್ಧ ವ್ಯಕ್ತಿ 
lubricant _ n, ಎಣ್ಣೆ , ಚಾಲನೆಯನ್ನು | luminescence n ದೀಪ್ತಿ, ಪ್ರಕಾಶ , ಬೆಳಕು, 

ಸುಲಭಗೊಳಿಸುವ ಎಣ್ಣೆ ಕೀಲೆಣ್ಣೆ , ಘರ್ಷಣೆ | ಮೆರುಗು, ಹೊಳೆ 
ಕಡಿಮೆ ಮಾಡುವ ಎಣ್ಣೆ 

luminiferous adj, ಮಿರುಗುವ, ಹೊಳೆಯುವ, 
lubricate V . ಕೀಲೆಣ್ಣೆ ಹಾಕು, ಚಲನವನ್ನು ಪ್ರಕಾಶಿಸುವ 
ಸುಲಭಮಾಡು 

luminosity 1. ದೀಪ್ತಿ, ಪ್ರಕಾಶ, ಮೆರುಗು 


ನಾದ 


226 


magid 


luminous 


luminous adj. ದೇದೀಪ್ಯಮಾನ, ಪ್ರಕಾಶಿಸುವ, 
ಬೆಳಗುವ, ಮಿರುಗುವ 

macabre adj, ರುದ್ರ , ಭೀಕರ, ಭಯಂಕರ 
lump Sum ಒಂದು ಮೊತ್ತ, ಒಂದೇ | 

macadamise V, ರಸ್ತೆಗೆ ಜಲ್ಲಿಕಲ್ಲಿನ ಪದರ 
ಮೊತ್ತ 

ಗಳನ್ನು ಹಾಕಿ ಗಟ್ಟಿಗೊಳಿಸು 
lunacy n. ಹುಚ್ಚು, ಉನ್ಮಾದ, ಭ್ರಮೆ, ಬುದ್ಧಿ | 

ಓ ' ® | mace n. 1. ಅಧಿಕಾರ ದಂಡ, 2. ಗದೆ, ಜೂಲು 
ಭ್ರಮಣೆ 

ಕೂದಲು, ಜಾಪತ್ರೆ 
lunar adj, ಚಾಂದ್ರ , ಚಂದ್ರನಿಗೆ ಸಂಬಂಧಿಸಿದ 

macerate V, ನೆನೆಸಿ ಮೆದುಮಾಡು 
lunatic n. ಉನ್ಮತ್ತ , ಹುಚ್ಚ, ಭ್ರಮೆ ಪೀಡಿತ 

machiavellian adj . ಸಂಚುಗಾರನ, 
lunatic assylum ಹುಚ್ಚಾಸ್ಪತ್ರೆ , ಮಾನಸಿಕ | 

ತಂತ್ರಗಾರನ, ಪಿತೂರಿಖೋರ, ಕಪಟಿಯಾದ 
ಚಿಕಿತ್ಸಾಲಯ 

machination , ಕುತಂತ್ರ , ಒಳಸಂಚು, ಪಿತೂರಿ 
lunch ( eon ) ೧. ಮಧ್ಯಾಹ್ನದ ಊಟ 

machine V. ಯಂತ್ರಕ್ಕೆ ಕೊಟ್ಟು ಕತ್ತರಿಸು , 
lurch V , ವಾಲು, ಕತ್ತರಿಸು, ಬಾಗು, ಹೊಗಳು 

ರೂಪುಕೊಡು| 
leave in the lurch ನಡುನೀರಿನಲ್ಲಿ | 

n, ಯಂತ್ರ 
ಕೈಬಿಡು, ಕಷ್ಟದಲ್ಲಿರುವವನ ಸಹಾಯಕ್ಕೆ 

machine civilization ಯಂತ್ರನಾಗರಿಕತೆ 
ಹೋಗದಿರು 

| machine- made adj, ಯಂತ್ರೋತ್ಪಾದಿತ 
lust V. ಕಾಮಿಸು, ಭೋಗಾಪೇಕ್ಷೆಯೊಂದು 

machine- tool n, ಯಂತ್ರೋಪಕರಣ 
n. ಲಾಲಸೆ, ಕಾಮ , ಭೋಗೇಚ್ಛೆ 

machinery n. 1. ಯಂತ್ರಭಾಗಗಳು , ಯಂತ್ರ 
luster n, ಕಾಂತಿ, ಪ್ರಕಾಶ, ಮೆರುಗು 

ಸಾಮಗ್ರಿ , 2 . ಯಂತ್ರ ಸಮುದಾಯ , 
lusty adj, ಪುಷ್ಟವಾದ, ದೃಢವಾದ, ಶಕ್ತಿಯುಕ್ತ, 3. ಯಂತ್ರದ ಕೆಲಸ, 4 . ಆಡಳಿತ ವ್ಯವಸ್ಥೆ 

machinery of government 
luxuriant adj. ಸೊಂಪಾದ, ಸಮೃದ್ಧವಾಗಿ ಬೆಳೆದ, | 

ಸರ್ಕಾರದ ಆಡಳಿತ ವ್ಯವಸ್ಥೆ 
ಹೊರವಾದ 

machintosh n. ಮಳೆಗಾಲದಲ್ಲಿ ಧರಿಸುವ 
luxuriate V. ಅತಿಯಾಗಿ ಭೋಗಲಾಲಸನಾಗಿರು | 

ರಬ್ಬರು ಲೇಪವುಳ್ಳ ನಿಲುವಂಗಿ 
ಹಾಯಾಗಿರು, ಭೋಗಪಡು, ವಿಜೃಂಭಿಸು 

mad adj, ಹುಚ್ಚ, ಭ್ರಮಿತ, ಉನ್ನತ 
luxury n, ಭೋಗ, ವಿಲಾಸ 

maddening adj, ಹುಚ್ಚು ಹಿಡಿಸುವ, ಹುಚ್ಚು 
luxuriesn , ವಿಲಾಸವಸ್ತುಗಳು , 

ತರುವ, ಭ್ರಮೆಯುಂಟುಮಾಡುವ 
ಭೋಗಸಾಮಗ್ರಿಗಳು , ಉಪಭೋಗದ | 

made-to - order adj, ಆಜ್ಞಾನುಸಾರ ಮಾಡಿದ 
ಸಾಮಾನುಗಳು 
lynch V , ಚರ್ಮಸುಲಿ, ಚಿತ್ರಹಿಂಸೆ ಮಾಡು, | 

maelstrom n. 1. ಭಾರಿ ನೀರಸುಳಿ, 2. ಗಡಿಬಿಡಿ 
ತೊಳದುಳಿ 

ಗೊಂದಲ,ಕೋಭೆ 
lynx -eyed adj, ಚುರುಕುಗಣ್ಣಿನ, ತೀಕ್ಷ್ಮದೃಷ್ಟಿಯ 

magazine n. 1. ಪತ್ರಿಕೆ, 2 .ಕೋಶಾಗಾರ, 
lyric n ಭಾವಗೀತೆ 

3. ಆಯುಧಾಗಾರ 
magic n, ಇಂದ್ರಜಾಲ, ಯಕ್ಷಿಣಿ, ಮಾಯ ಮಾಟ 

adj, ಇಂದ್ರಜಾಲದ 


ಬಲಿಷ್ಠ 


( 


1 


) 


227 


magic - cure 

make 
magic -cure n . 200 ,2007 23 : 3 , acogers magnum opus n. was ,om 
ಯಂಥ ಚಿಕಿತ್ಸೆ 

maiden 1, ಅವಿವಾಹಿತ ಸ್ತ್ರೀ , ಮದುವೆಯಾಗ 
magical adj. 2000 ,2007 

- ದವಳು 
magistracy n ನ್ಯಾಯಾಧೀಶ ಪದವಿ, - adj ಪ್ರಥಮ , ಮೊದಲನೆಯ 
ನ್ಯಾಯ ಮೂರ್ತಿಯ ಅಧಿಕಾರ 

maiden over ಕ್ರಿಕೆಟ್ ಆಟದಲ್ಲಿ ಒಂದು 
magistrate n. ನ್ಯಾಯಾಧೀಶ, ನ್ಯಾಯಾಧಿಕಾರಿ ಓಟವನ್ನೂ ಕೊಡದ ಚಂಡೆಸೆತ 

district magistrate ಜಿಲ್ಲಾ maiden speech ಪ್ರಥಮ ಭಾಷಣ 
ನ್ಯಾಯಾಧೀಶ 

maiden voyage ಪ್ರಥಮ ಪ್ರವಾಸ, 
magna carta n, ಇಂಗ್ಲಿಷ್ ಜನರು ಕ್ರಿ . ಶ. 1215 ಮೊದಲ ಸಮುದ್ರಯಾನ 
ರಲ್ಲಿ ಪಡೆದ ಹಕ್ಕುಗಳ ಪತ್ರ 

mail V. ಟಪಾಲಿಗೆ ಹಾಕು, ಅಂಚೆ ಪೆಟ್ಟಿಗೆಗೆ ಹಾಕು, 
magnanimous adj, ಉದಾರ, ಘನತೆಯ 

| 2 . ಕಳುಹಿಸು 
ದೊಡ್ಡಮನಸ್ಸಿನ 

n , ಟಪಾಲು, ಅಂಚೆ 
magnate n. ಧನಿಕ, ಸಿರಿವಂತ, ಐಶ್ವರವಂತ, | maim V. ಅಂಗವಿಕಲಗೊಳಿಸು 

ದೊಡ್ಡಸಾಹುಕಾರ, ತುಂಬ ದೊಡ್ಡಮನುಷ್ಯ mainstay 1, ಆಧಾರಸ್ತಂಭ, ಮುಖ್ಯ ಆಧಾರ 
business magnate ದೊಡ್ಡವ್ಯಾಪಾರಿ , | maintain V. 1. ಪೋಷಿಸು, ನಿರ್ವಹಿಸು , 
ಬೃಹತ್ ವ್ಯಾಪಾರಗಾರ | 

ಸಮರ್ಥಿಸು , 2 . ಉಳಿಸಿಕೊಂಡು ಬರು , 
magnet , ಅಯಸ್ಕಾಂತ, ಲೋಹಚುಂಬಕ, ಉಸ್ತುವಾರಿ 
- ಸೂಜಿಗಲ್ಲು 

maintenance n . 1. ಜೀವನಾಂಶ, 2 .ಪೋಷಣೆ 
magnetic adj . ಅಯಸ್ಕಾಂತದ , ಲೋಹ 

3. ನಿರ್ವಹಣೆ 
ಚುಂಬಕದ, ಸೂಜಿಗಲ್ಲಿನ 

maizen, ಮುಸುಕಿನಜೋಳ 
magnetic field ಅಯಸ್ಕಾಂತಕ್ಷೇತ್ರ majestic adj, ಗೌರವವುಳ್ಳ, ಠೀವಿಯುಳ್ಳ , 
magnetismn. ಲೋಹಾಕ ರ್ಪಕತ್ವ , 

ವೈಭವದ 
- ಅಯಸ್ಕಾಂತತ್ವ 

majesty n. ಗೌರವ, ಘನತೆ, ದೊಡ್ಡ ಅಂತಸ್ತು 
magnificence , ವೈಭವ, ಘನತೆ 

major n. 1. ವಯಸ್ಕ , ಪ್ರಾಪ್ತವಯಸ್ಕ, 
magnificent adj, ಉಜ್ವಲ, ಘನವಾದ 

2. ಸೇನಾನಿ, ಸೈನ್ಯಾಧಿಕಾರಿ, ಮೇಜರ್ 

adj. ಪ್ರಧಾನಿ, ಪ್ರಮುಖ , ಮುಖ್ಯ 
magnify V, ದೊಡ್ಡದು ಮಾಡು, ಗಾತ್ರ ಹೆಚ್ಚಿಸು, | 

| majority n 1. ಬಹುಸಂಖ್ಯಾತ, ಹೆಚ್ಚುಮತ, 
- ಬೃಹತ್ತಾಗಿ ಮಾಡು 

ಬಹುಮತ, 2. ಪ್ರಾಪ್ತವಯಸ್ಕತೆ 
magniloquence n. ಶಬ್ದಾಡಂಬರ, ಅತ್ಯುಕ್ತಿ 

majority report ಬಹುಮತದ ವರದಿ 
magniloquent adj, ಶಬ್ದಾಡಂಬರದ, ಅತಿ 

majority vote ಬಹುಮತ 
ಅಲಂಕಾರಿಕ ಮೂರ್ತಿಯ 

simple majority ಸಾಮಾನ್ಯ ಬಹುಮತ 
magnitude , 1. ಗಾತ್ರ , ಆಕಾರ, ಪರಿಮಾಣ, 

2. ಪ್ರಮಾಣ, ಅಳತೆ , 3, ವಿಸಾರ, 4. ಮಹತ್ವ | make V. ಕಲ್ಪಿಸು, ತಯಾರಿಸು, ಮಾಡು, 
ಪ್ರಾಧಾನ್ಯ 

ಉತ್ಪಾದಿಸು, ನಿರಿಸು 

n. ಉತ್ಪಾದನೆ, ತಯಾರಿ , ನಿರಾಣ 


228 


make -believe 


malleable 


make an application ಅರ್ಜಿಹಾಕು | mala - tide adv, ದುರುದ್ದೇಶದಿಂದ 
make an offer ಪ್ರತಿಪಾದಿಸು | malaise n. ಅನಾರೋಗ್ಯ, ಅಶಾಂತಿ , 

ಅಸಮಾಧಾನ 
makeaway with ಹೊತ್ತುಕೊಂಡು ಓಡಿ | 
ಹೋಗು, ಆಸ್ತಿಯನ್ನು ಸಾಗಿಸಿಬಿಡು, ಹಣದ | malapropism n. ಅರ್ಥವಿಲ್ಲದ ಶಬ್ದ ಪ್ರಯೋಗ 
ಜತೆ ಕಾಣದೆ ಓಡಿಹೋಗು 

ಮಾಡುವುದು 
make -belive n, ಮೋಸ, ಕಪಟ, ಕೃತ್ರಿಮ | malcontent adj, ಅತೃಪ್ತನಾದ, ಅಪ್ರಸನ್ನನಾದ 

make bold ಸಾಹಸ ಮಾಡು, | mal - distribution n. ದುರ್ವಿತರಣೆ 
ಧೈಯ್ಯದಿಂದಿರು 

male n. ಗಂಡಸು, ಪುರುಷ 
make for ಮೇಲೆಬೀಳು, ಆಕ್ರಮಿಸು, 

adj, ಗಂಡು, ಪುರುಷನಾದ 
ಮುಂದೆ ನುಗ್ಗು 

malediction n. ಬೈಗಳು, ನಿಂದೆ 
make head against ವಿರೋಧದೆದುರು, 

malefactor , ಅಪರಾಧಿ, ದುರಾಚಾರಿ , 
ಗೆಲ್ಲು, ಸಫಲನಾಗು 

ದುಷ್ಕ , ಕೆಡುಕ, ಕೇಡಿ 
make light of ಲಘುವಾಗಿ ಎಣಿಸು, 

| maleficient adj, ಹಾನಿಕಾರಕ , ಅಪಕಾರಿ, ದುಷ್ಟ 
ಅಲ್ಪವೆಂದು ಭಾವಿಸು 

malevolence n. ಅಪಕಾರ ಬುದ್ದಿ, ದ್ವೇಷ, ವೈರ, 
makeno bones ಲೆಕ್ಕಿಸದಿರು, ಸಂಕೋಚ 
ಪಡದೆ ಇರು, ಹೆದರದೆ ಇರು 

ಶತ್ರುತ್ವ 
make of ಓಡಿ ಹೋಗು, ತ್ವರೆಯಿಂದ 

malevalent ಅಪಕಾರ ಬುದ್ದಿಯ , ಕಲ್ಕ ಪ 
ಹೋಗು 

ಹೃದಯದ, ಕಪಟಿಯಾದ, ದುರಾಸೆಯ 
make off with ಕದ್ದ ಸಾಮಾನಿನೊಡನೆ 

malfeasance n. ದುರಾಚಾರ, ದುಷ್ಕಾರ, 
ಓಡಿಹೋಗು, ಸಾಮಾನಿನ ಸಹಿತ ಪಲಾಯನ 
ಮಾಡು 

malformation n. ವಿಕಾರ, ವಿಕೃತ ರೂಪ, 
make over ವಹಿಸಿಕೊಡು 

ದುಡ್ಡಿರಾಣ 
make shift ಕಾರ್ಯನಡೆಸುವ ವಿಧಾನ | 

malice n. ದುರ್ಭಾವನೆ, ದುರುದ್ದೇಶ, 2. ವೈರ, 
ಮಾಡು, ಏಾಟುಮಾಡು 

ಮತ್ಸರ, ದ್ವೇಷ 
make sure of ನಿಶ್ಚಯದಿಂದ ಇರು, | 

| malicious adj. ದ್ವೇಷಪೂರಿತವಾದ, ದ್ರೋಹ 
ನಿರ್ಧಾರವಾಗಿರು 

ಚಿಂತನೆಯ 
make - up V. 1. ಅಲಂಕರಿಸಿಕೊಳ್ಳು, 2. ನಷ್ಟ | 

| malign V . ಹೆಸರು ಕೆಡಿಸು, ದೂಷಿಸು, ಕೇಡು 
ತುಂಬಿಕೊಳ್ಳು, ಕೊರತೆಯನ್ನು ತುಂಬಿಕೊಳ್ಳು 

ಮಾಡು, ಅಪವಾದ ಹೊರಿಸು 
h, ಅಲಂಕಾರ 

malignant adj, ದೋಷಾತ್ತಕ, ಅಮಂಗಳಕರ, 
mal-administration n. Juostos 

ಪ್ರಾಣಾಂತಕ 
- maladroit n. ನೈಪುಣ್ಯವಿಲ್ಲದ ವ್ಯಕ್ತಿ , 

malinger V, ರೋಗನಟನೆ ಮಾಡು, ರೋಗಿ 
ಆಲೋಚಿಸದ ವ್ಯಕ್ತಿ 

ಎಂದು ನಟಿಸು 
- maladay n. ರೋಗ, ವ್ಯಾಧಿ, ಬೇನೆ, ಕಾಯಿಲೆ 

malleable adj, ಮೆತುವಾದ, ತಗಡು ಮಾಡಲು 

ಸಾಧ್ಯವಾದ 


229 


mal-nurition 


manuscript 


mal-nutrition n, ಸತ್ವರಹಿತ ಆಹಾರ, ಪೌಷ್ಟಿಕ | mannerism n, ವಿಲಕ್ಷಣತೆ, ವೈಲಕ್ಷಣ್ಯ 
ಆಹಾರವಿಲ್ಲದಿರುವುದು 

manners n, ಮತ್ಯಾದೆ, ಆದರ, ವ್ಯವಹಾರ, 
mal- practice , ದುರಾಚರಣೆ, ತಪ್ಪುಕೆಲಸ, ಕೌಶಲ, ಸದಾಚಾರ, ವರ್ತನೆ, ಚರ್ಯೆ 
ಅಕಾರ್ಯ, ದುರಾಚಾರ 

bad manners ದುರಾಚಾರ, ಅನಾಚಾರ 
maltreat V , ಹಿಂಸಿಸು, ಪೀಡಿಸು 

good manners ಸದಾಚಾರ, ಸದ್ವರ್ತನೆ, 
maltreatment n, ಹಿಂಸೆ, ಪೀಡೆ, ತೊಂದರೆ 

ಶಿಷ್ಟಾಚಾರ 
ಕೊಡುವುದು 

manoeuvre V. ಸಂಧಾನಮಾಡು, ಯುಕ್ತಿಯನ್ನು 
mandate 1. ಕಟ್ಟಾಜ್ಞೆ, ಅಧ್ಯಾದೇಶ, ಜನಾದೇಶ ಉಪಯೋಗಿಸು, ಯುಕ್ತಿವಿನ್ಯಾಸ ಮಾಡು 
mandatory adj. ಕಟ್ಟಾಜ್ಞೆಯ, ಕಟ್ಟಾದೇಶದ 

n, ಯುಕ್ತಿ, ಉಪಾಯ ವಿನ್ಯಾಸ 
mandatory power ಆದೇಶಕ ಅಧಿಕಾರ mansion 7. ಸೌಧ, ಭವನ, ಮಹಲು 

manganese ore ಮ್ಯಾಂಗನೀಸ್ ಅದಿರು | mantle n. ಉತ್ತರೀಯ, ಮೇಲುಹೊದಿಕೆ 
mangle V, ಚೂರುಚೂರು ಮಾಡು, ಭಿನ್ನ ಭಿನ್ನ manual n. ಪ್ರಕರಣ ಗ್ರಂಥ 
ಮಾಡು, ಕತ್ತರಿಸು,ಕೊಚ್ಚಿಹಾಕು 

adj. 1. ಕೈಪಿಡಿ, 2.ಕೈಯಿಂದ ಮಾಡಿದ, 
manhood sffrage ವಯಸ್ಸಿಗೆ ಬಂದ | 3. ಶಾರೀರಕ ಶ್ರಮ , ದೈಹಿಕ ಶ್ರಮ 
ಹಕ್ಕು 

manuallabour ದೈಹಿಕ ಶ್ರಮ 
mania n. ಗೀಳು, ಉನ್ಮಾದ, ಹುಚ್ಚು, ಚಟ manual training ದೈಹಿಕ ತರಬೇತಿ, 
maniac n. ಉನ್ಮತ್ತ, ಉನ್ಮಾದಿ, ಆವೇಶದ ವ್ಯಕ್ತಿ ಶಾರೀರಕ ತರಬೇತಿ 
manifest V, ಸ್ಪಷ್ಟವಾಗು, ವ್ಯಕ್ತವಾಗು, ಸ್ವರೂಪ | manufacture V, ಯಂತ್ರದಿಂದತಯಾರಿಸು 
ಪಡೆ, ಪ್ರಕಟವಾಗು 

_ n , ತಯಾರಿಕೆ, ನಿರ್ಮಾಣ 
- adj, ವ್ಯಕ್ತಿ ಸ್ಪಷ್ಟವಾಗಿರುವ 

manufactured goods ಯಂತ್ರದಿಂದ 
manifesto n. ಪ್ರಣಾಳಿಕೆ ,ಘೋಷಣೆ 

ಉತ್ಪಾದಿತ ವಸ್ತುಗಳು 
election manifesto ಚುನಾವಣೆಯ manufactured produce ಯಂತ್ರ 
ಘೋಷಣೆ 

ದಿಂದ ತಯಾರಿಸಿದ ಉತ್ಪನ್ನಗಳು 
manifold adj. ಬಹು ವಿಧವಾದ, ನಾನಾವಿಧದ | manufacturer n. ಉತ್ಪನ್ನ ಮಾಡುವ ವ್ಯಕ್ತಿ , 
manipulate V. ಕೈವಾಡಕೂಡು, ಕೈಚಳಕ 

| ನಿರಾತ 
ತೋರಿಸು 

manumission ಗುಲಾಮರ ಬಿಡುಗಡೆ, ದಾಸ್ಯ 

ವಿಮೋಚನೆ 
manipulation n. ಕೈವಾಡ, ಚಾಕಚಕ್ಯ 
mankind n, ಮಾನವತೆ, ಮಾನವ ಕುಲ 

manure n. ಗೊಬ್ಬರ | 

chemical- manure n. ರಾಸಾಯನಿಕಗೊಬ್ಬರ 
manly adv, ಪೌರುಷದ, ಗಂಡಸುತನದ, 

compost-manure n . 
ಪರಾಕ್ರಮದ 

Jombor 

ವಸ್ತುಗಳಿಂದಾದಗೊಬ್ಬರ, ತರಗು, ಸಗಣಿ, ಕಸ 
manna n. ಅಮೃತ, ದಿವ್ಯಾನ್ನ 

ಮುಂತಾದುವುಗಳ ಮಿಶ್ರಣದಿಂದಾದ ಗೊಬ್ಬರ 
manner , ಪ್ರಾಕಾರ, ರೀತಿ,ಕ್ರಮ, ಶೈಲಿ, ವಿಧಾನ 

| manuscript n. ಹಸ್ತಪ್ರತಿ, ಕೈಬರಹದ ಪ್ರತಿ 


230 


mark 


many 


many n ಅನೇಕ, ಬಹಳ, ಹೆಚ್ಚು 

marginal production ಪರಿಮಿತಉತ್ಪನ್ನ 
one too many ಅನವಶ್ಯಕವಾದ, marginal profit ಪರಿಮಿತ ಲಾಭ, ಅಲ್ಪ 
ನಿರರ್ಥಕ ವಾದ, ನಿರುಪಯೋಗವಾದ 

ಲಾಭ 
- map V, ನಕ್ಷೆಯನ್ನು ರಚಿಸು, - ಬರೆ 

marginal relief ಮಿತ ಪರಿಹಾರ 
n, ಭೂಪಟ, ನಕ್ಷೆ 

marginal utility ಪರಿಮಿತಪ್ರಯೋಜನ, 
marathon n. ದೂರದ ಓಟ ( ಈ ಹೆಸರಿನ | ಅಲ್ಪ ಪ್ರಯೋಜನ 

ಗ್ರೀಸ್ದೇಶದ ಪಟ್ಟಣದ ನೆನಪಿಗಾಗಿ) | marigold n. ಚೆಂಡುಹೂವು, ಗೊಂಡೆಹೂವು 
maraud V, ಕಳ್ಳತನಮಾಡು, ಲೂಟಿಮಾಡು, | marine adj. 1. ಕಡಲಿನ ಸಂಬಂಧದ, 2 . ನೌಕಾ 
ಸೂರೆಮಾಡು, ಕೊಳ್ಳೆಹೊಡೆ 

ಸಂಬಂಧದ 
- marauder n. ಲೂಟಿ ಮಾಡುವವ, ಸೂರೆಗಾರ, marine corps ನೌಕಾ ಸೈನ್ಯ , ನೌಕಾಸೇನೆ, 
ಕೊಳ್ಳೆಹೊಡೆಯುವವ 

ನೌಕಾದಳ 
march V, ನಡೆ, ಪ್ರಯಾಣಮಾಡು, ಪ್ರಯಾಣ | mariner n, ನಾವಿಕ 
ಮಾಡಿಸು 

marionette n, ಕೀಲು ಬೊಂಬೆ, ಕೀಲು ಗೊಂಬೆ 
೧. ಸೈನಿಕರ ಪ್ರಯಾಣ 

marital adj, ವೈವಾಹಿಕ, ದಾಂಪತ್ಯದ 
marching Song ಸೇನಾಪ್ರಯಾಣಗೀತ | marital- status n, ವೈವಾಹಿಕ ಸ್ಥಿತಿ, ವೈವಾಹಿಕ 
march of events ಘಟನಾಕ್ರಮ, ಪರಿಸ್ಥಿತಿ 
ಘಟನೆಗಳು ನಡೆದಕ್ರಮ 

maritime adj. Jawes, JozsoQ 
march past ಸೈನಿಕರ ಕವಾಯಿತು, maritime operations ಕಡಲ 
ಪಥಸಂಚಲನ 

ಕಾರ್ಯಕಲಾಪಗಳು 
mare's nest ಕುದುರೆಮೊಟ್ಟೆ, ಆಕಾಶ maritime reconnaissance 
ಕುಸುಮ , ಬರಿಯ ಭ್ರಾಂತಿ 

ಸಮುದ್ರದ ಗಸ್ತು ಸಮುದ್ರದ ಪಹರೆ 
- margarine n. ವನಸ್ಪತಿ ಬೆಣ್ಣೆ, ಕೃತಕವಾಗಿ | mark v. 1. ಗುರುತುಮಾಡು, ಚಿಹಾಕು, 
ತಯಾರಾದ ಬೆಣ್ಣೆ 

2. ಗುರಿಯಿಡು, ಲಕ್ಷದೊಂದು 
- margin n, ಅಂಚು, ಬದಿ, ಪಾರ್ಶ್ವ 

n, 1. ಚಿಹ್ನೆ, ಗುರುತು, ಲಾಂಛನ, 2. ಗುರಿ, 
margin of profit ಲಾಭಾಂಶ 
marginal adj. erasos 

above the mark Domininos 
marginal cost ಅಲ್ಪವ್ಯಯ, ಮಿತವಾದ 

ಉನ್ನತವಾದ 

below the mark ಸಾಮಾನ್ಯತೆಗಿಂತ 
marginal demand ಅಲ್ಪ ಬೇಡಿಕೆ, 

ಕಡಮೆಯ 
ಮಿತವಾದ ಬೇಡಿಕೆ 

mark of ಬೇರೆ ಮಾಡು, ಪ್ರತ್ಯೇಕಿಸು 
marginal differences desu geos 

mark one's mark ಹೆಸರು ಮಾಡು, 
marginal producer ಪರಿಮಿತ 

ಕೀರ್ತಿಗಳಿಸು , ಹೆಸರುವಾಸಿಯಾಗು 
ಉತ್ಪನ್ನಕಾರ 

mark out ಗುರುತಿಡು, ಗಮನಿಸು, 
ಲಕ್ಷ್ಯವಿಡು 


ವ್ಯಯ 


231 


marked 


masonry 


off the mark ಗುರಿತಪ್ಪಿದ, ಲಕ್ಷ civil marriage ಸಿವಿಲ್ ಮದುವೆ, 
ಸರಿಯಾಗದ 

ರಿಜಿಸ್ಟರ್ ಆದ ಮದುವೆ 
trade mark ವ್ಯಾಪಾರ ಚಿಹ್ನೆ 

marriageable adj . ವಿವಾಹಯೋಗ್ಯ, 
upto the mark ಗುರುತಿಸಿರುವವರೆಗೆ, ವಿವಾಹಾರ್ಹ 
ಪೂರ್ತಿಯಾಗಿ, ಭಕ್ತಿ 

marsh n, ಕೆಸರು, ಚೌಗು ಇರುವ ಭೂಮಿ 
marked adj. 1. ಸ್ಪಷ್ಟವಾದ, ವಿಶದವಾದ, | marshall V . ಅಣಿಗೊಳಿಸು, ಏರ್ಪಡಿಸು , 
2. ಹೆಸರು ಮಾಡಿದ ಕೀರ್ತಿ ಗಳಿಸಿದ 

ಸಜ್ಜುಗೊಳಿಸು, ಪರಿಷ್ಕರಿಸು 
market v. 1. ಮಾರು, ಕ್ರಯವಿಕ್ರಯ ಮಾಡು, 

n . ಉತ್ಸವ, ಸಮಾರಂಭಗಳ 
2. ವಿಕ್ರಯಿಸು, ಕೊಳ್ಳು 

ಮೇಲ್ವಿಚಾರಕ ಅಧಿಕಾರಿ 
n. 1. ಪೇಟೆ, ಮಾರುಕಟ್ಟೆ, ಮಂಡಿ, | mat n, ಅಂಗಡಿ, ಮಂಡಿ, ದುಕಾನು 
2 . ಗಿರಾಕಿ, ದರ 

martial adj, ಸೈನಿಕ, ಸಮರೋಚಿತ 
black market ಕಾಳಸಂತೆ, ಕಳ್ಳಸಂತೆ, ಕಳ್ಳ 

martial law ಲಷ್ಕರಿ ಶಾಸನ 
ಬಜಾರು, ಕಳ್ಳಪೇಟೆ 

martinent . ನಿಯಮ ಪರಿಪಾಲಕ, ಶಿಸ್ತು ಸ್ಥಾಪಕ 
easy market ಸುಲಭ ದರದ ಮಾರಾಟ 

martyr V ಬಲಿಯಾಗು, ಆತ್ಮಾಹುತಿಯಾಗು, 
firm market ಭದ್ರ ಪೇಟೆ 

ಪ್ರಾಣಸಮರ್ಪಣೆಮಾಡು 
future market ಭವಿಷ್ಯದ ಮಾರಾಟ 

n, ಹುತಾತ್ಮ 
market price besido 

martyrdom n, ಬಲಿದಾನ, ಪ್ರಾಣಸಮರ್ಪಣ 
market quotation ಪೇಟೆ ಧಾರಣೆ 

marvel v. 1. ಆಶ್ಚಯ್ಯ, ಅದ್ಭುತ, 2. ಆಶ್ಚಯ್ಯಕರ 
market report ಪೇಟೆ ಪರಿಸ್ಥಿತಿ 

ವಸ್ತು, ಆಶ್ಚಯ್ಯ ಕಾರ್ಯ 
open market ಬಹಿರಂಗ ಪೇಟೆ | masculine adj. 1. ಪುರುಷೋಚಿತ , 
steady market ಸಿಮಿತ ಮಾರುಕಟ್ಟೆ, | 2 . ಪುಲ್ಲಿಂಗದ, 3, ಪರಾಕ್ರಮದ, 
ಸಿಮಿತ ಪೇಟೆ 

mascot n. ಅದೃಷ್ಟ ಸಂಕೇತ, - ವ್ಯಕ್ತಿ, ವಸ್ತು , 
marketable adj, ಮಾರಾಟವಾಗುವ 

ಪ್ರಾಣಿ ಇತ್ಯಾದಿ 
marketing n , ಮಾರಾಟ, ಕ್ರಯ, ವಿಕ್ರಯ , | mash V . 1 . ಚೂರ್ಣಮಾಡು, ರುಬ್ಬು , 

2. ತವುಡು ಮಿಶ್ರಣಮಾಡು 
ವ್ಯಾಪಾರ ಮಾಡುವುದು 

_ n. 1. ಪುಡಿ, ಚೂರ್ಣ , ಹಿಟ್ಟು, 2. ಅಂಬಲಿ, 
markings n. ಗುರುತು, ಮುದ್ರೆ 

ತವುಡು ಬೆರೆಸಿದನೀರು, ಕಲಗಚ್ಚು 
marksman n. ಗುರಿಗಾರ 

mask . ಕಪಟವೇಷ, ಮುಸುಕು, ಮುಖವಾಡ 
marksmanship n. noond of 

mason 1. ಕಲ್ಲುಕುಟಿಗ, ವಡ್ಡ 
maroon V. ಹೆಸರು ಪಡೆ, ಕಾಣುವಂತೆ ತಿರುಗಾಡು, 

masonry 1, ಕಲ್ಲುಕೆಲಸ, ಗಾರೆಕೆಲಸ 
ಕಣ್ಣಿಗೆ ಬೀಳು, ಆಕರ್ಷಿಸು 

masonry dam ಕಲ್ಲಿನಿಂದ ಕಟ್ಟಿದ ಏರಿ, 
n, ಕೆಂಪು ಬಣ್ಣ ಮೆರೂನ್ ಬಣ್ಣ 

ಕಲ್ಲಿನಿಂದಕಟ್ಟಿದ ಅಣೆಕಟ್ಟು 
marplot n. ವ್ಯೂಹ ನಾಶಕ 
marriage , ವಿವಾಹ, ಮದುವೆ, ಪರಿಣಯ 


232 


matrix 


masquerade 


ಉತ್ಪನ್ನ 


master stroke ಮಹಾಚಾತುರ್ಯ , 
masquerade n. 1 . ಮೇಲೆಕಾಣುವ ಮೆರುಗು, 

2. ಛದ್ಮವೇಷ, ಮಾರುವೇಷ, 3. ಮುಖವಾಡ ಉತೃಷ್ಟ ಕಾರ್ಯ, ಜಾಣತನದ ಕೆಲಸ 
ಹಾಕಿದ ವಿನೋದಸಭೆ 

mastery n. 1. ಮೇಲುಗೈ , ಪ್ರಾವೀಣ್ಯ, ನೈಪುಣ್ಯ , 
mass V 1. ಸಮೂಹ, ರಾಶಿ, 2. ಮುದ್ದೆ 2. ಅಧಿಕಾರ, ಆಧಿಪತ್ಯ , ಪ್ರಭುತ್ವ 

mass meeting ಸಾಮೂಹಿಕ ಸಭೆ, | match V , 1. ಜೋಡಿಯಾಗು, ಜತೆಯಾಗು, 
ದೊಡ್ಡಸಭೆ, ಬೃಹತ್ಸಮಾವೇಶ 

ಸಮಾನವಾಗು, 2. ಸ್ಪರ್ಧೆ ಹೂಡು, ಪಂಥ 
mass movement ಜನಾಂದೋಳನ, ಕಟ್ಟು, 3. ಹೊಂದು, ಹೊಂದಿಕೆಯಾಗು 
ಪ್ರಜಾ ವಿರೋಧ, ಶ್ರೀಸಾಮಾನ್ಯರ ಚಳವಳಿ 

n. 1. ಜತೆ , ಜೋಡಿ, ಸಮಾನ, 

2. ಸಮರೂಪ, ಸಮಾನಧರ್ಮ , 3. ಸ್ಪರ್ಧೆ, 
mass production ಅಧಿಕೋತ್ಸ , ಭಾರಿ 

ಬೆಂಕಿಕಡ್ಡಿ 
mass pshychology ಜನಮನೋವೃತ್ತಿ, 

exhibition match ಪ್ರದರ್ಶನ ಸ್ಪರ್ಧೆ 
ಸೊಮ ಪ್ರಜ್ಞ 

matching of colours ಬಣ್ಣಗಳ 

ಜೋಡಣೆ 
massacre V , ಸಾಮೂಹಿಕ ಹತ್ಯೆ ಮಾಡು, 
ನರಮೇಧಮಾಡು,ಘೋರಸಂಹಾರ ಮಾಡು | matchless adj. ಸಮಾನವಿಲ್ಲದ, ಅದ್ವಿತೀಯ, 

n, ಸಾಮೂಹಿಕ ಹತ್ಯೆ , ನರಮೇಧ | ಅಪೂ ., ಜೋಡಿಇಲ್ಲದ 
masses n. ಜನಬಾಹುಳ್ಳ ಸಾಮಾನ್ಯಜನ 

mate V. 1. ಕೂಡು, ಜತೆಯಾಗು, 2 . ಮದುವೆ 

ಯಾಗು, 3. ಆಟಕಟ್ಟು ( ಚದುರಂಗದಲ್ಲಿ) 
massive adj. ಸ್ಕೂಲವಾದ, ತುಂಬಾ ಗಾತ್ರದ, 
ದೊಡ್ಡ ಪ್ರಮಾಣದ 

_ n . 1 . ಸಹಚರ , ಸಹಪಾಠಿ, ಸಮಾನ , 
mast n. ಕೂವೆಕಂಬ, ಸ್ತಂಭ 

2. ಗಂಡ ಹೆಂಡಿರು 
master V . ( ಒಂದೇ ವಿಷಯದಲ್ಲಿ) 1. ಪ್ರವೀಣ 

materia medica n, ಔಷಧ ವಸ್ತು ಶಾಸ್ತ್ರ 

ಮೂಲಿಕೆಗಳು, ಔಷಧಗಳು , ಚಿಕಿತ್ಸೆಗಳು ಇತ್ಯಾದಿ 
ನಾಗು, ಪಾರಂಗತನಾಗು, ಪ್ರೌಢನಾಗು, 
2 . ಗೆಲ್ಲು ಸೋಲಿಸು, ಜಯಿಸು 

ಗಳನ್ನು ತಿಳಿಸುವ ಪುಸ್ತಕ 
n, 1. ಸ್ವಾಮಿ , ಯಜಮಾನ, ಒಡೆಯ , 

material n. ವಸ್ತು , ಪದಾರ್ಥ, ಸಾಮಗ್ರಿ, ಸರಕು 
ದಣಿ, ಪ್ರಭು, 2. ಪ್ರವೀಣ,ಕೋವಿದ 

raw material ಕಚ್ಚಾಸಾಮಗ್ರಿ, ಕಚ್ಚಾವಸ್ತು 
adj, ದೊಡ್ಡ, ನಿಪುಣ, ಪ್ರಧಾನ materialism n. ಭೌತಿಕವಾದ, ವಾಸ್ತವತಾವಾದ 
master mind ಮಹಾ ಪ್ರಜ್ಞಾವಂತ , 

| materialise V. ಫಲಕಾರಿಯಾಗು, ಕಾರರೂಪಕ್ಕೆ 
ಮಹಾಮೇಧಾವಿ 

ಬರು, ಸಿದ್ದಿಸು 
master of ceremonies ಸಮಾರಂಭಗಳ | materialist , ಭೌತಿಕ ಸತ್ವವಾದಿ 
ಮೇಲುಸ್ತುವಾರ, ಸಂಚಾಲಕ, 

maternal adj, ಮಾತೃಸಂಬಂಧಿ 
ಸೂತ್ರಧಾರ 

maternity leave ಹೆರಿಗೆ ರಜೆ, ಪ್ರಸೂತಿ 
masterpiece ಉತೃಷ್ಟ ಕೃತಿ, ಅತಿಶ್ರೇಷ್ಠ | 

ರಜೆ 
ರಚನೆ, ಬಹುಪ್ರಧಾನ ಸೃಷ್ಟಿ 

matrimonial adj, ವೈವಾಹಿಕ, ಮದುವೆಗೆ 
master plan ಬೃಹದ್ಯೋಜನೆ, | ಸಂಬಂಧಿಸಿದ 
ಬೃಹತ್ರಣಾಳಿಕೆ 

matrix n . Just 


233 


mausoleurm 

mechanisation 
mausoleum , ಮುಸ್ಲಿಮರ ಸಮಾಧಿ 

by fair means ಉಚಿತ ಮಾರ್ಗದಲ್ಲಿ , 
maukish adj, ಅಸಹ್ಯ , ಬೇಸರತರುವ, ಸರಿಯಾದ ರೀತಿಯಲ್ಲಿ 
ಜುಗುಪ್ಪೆಯ 

by no means ಹೇಗೂ ಇಲ್ಲ, ಎಂದೂ 
maxim n ಸಿದ್ದಾಂತ, ನಿಮಯ, ಪ್ರಸಿದ್ದೂ ಇಲ್ಲ, ಇಲ್ಲವೇ ಇಲ್ಲ 
ಸೂತ್ರ, ಸಾರ್ವತ್ರಿಕ ತತ್ವ 

means and ends ಸಾಧ್ಯ ಸಾಧನಗಳು, 
maximise V, ಕೊನೆಮುಟ್ಟು, ತುದಿ ತಾಕು 

ಮಾರ್ಗ ಮತ್ತು ಲಕ್ಷ್ಯ 
maximum n. ಗರಿಷ್ಠ ಪ್ರಮಾಣ, ಪರಾಕಾಷ್ಟೆ , means of communication ಪ್ರಸಾರ 
ಎಲ್ಲಕ್ಕಿಂತ ಹೆಚ್ಚು, ಅಧಿಕತಮ 

ಸಾಧನಗಳು , ಪ್ರಚಾರ ಮಾರ್ಗಗಳು 
may v ಸಂಭವಿಸು, ಸಾಧ್ಯವಾಗು, ಮಾಡಲು | means of subsistence ಜೀವನಾಧಾರ 
ಅವಕಾಶವಿರು 

ಗಳು, ಬದುಕುವುದಕ್ಕೆ ಬೇಕಾದ ಸಂಪತ್ತು 
n, 1. ಮೇ ತಿಂಗಳು, 2. ಯೌವನ, ಪ್ರಾಯದ | meaningin . 1. ಅರ್ಥ, ಶಬ್ದಾರ್ಥ, ಅಂತರಾರ್ಥ, 

2. ಭಾವ, ಉದ್ದೇಶ, ಆಶಯ , ತಾತ್ಪಯ್ಯ 
mayor n, ಪುರಸಭಾಧ್ಯಕ್ಷ ಪುರದ ಪ್ರಥಮ ಪ್ರಜೆ ill- meaning ದುರಾಶಯ, ಕೆಟ್ಟ ಉದ್ದೇಶ 
maze , ಅವ್ಯವಸ್ಥೆ ಕಲಸುಮಲಸು, ತೊಳಸು Well- meaning ಸದಾಶಯ , ಸದ್ಯಾವ, 
ಬಳಸು 

ಸದುದ್ದೇಶ 
meadow n ಹುಲ್ಲುಗಾವಲು, ಗೋಮಾಳ, | measles n, ದಡಾರ, ಗೊಬ್ಬರ, ತಟ್ಟು, 
ಹಸಿರುನೆಲ, ಹುಲ್ಲುಮಾಳ 

ಗೋಣಿತಟ್ಟು 
meagre adj. ಸಣಕಲಾದ, ತೆಳಗಿರುವ, | measure n. 1 . ಅಳತೆ , ಮಾನ, ತೂಕ, 
ಬಡಕಲಾದ, ಸಾರವಿಲ್ಲದ, ಸತ್ವಹೀನ, ಅತ್ಯಲ್ಪ ಪರಿಮಾಣ, 2 . ಕ್ರಮ, ಉಪಾಯ , ಸಾಧನ 

ಮಾರ್ಗ 
meal n. 1. ಊಟ, ಭೋಜನ, 2. ಆಹಾರ 

measure swords ಕತಿ ಹಿಡಿದು 
mean adj. ಸಾಮಾನ್ಯ , ನೀಚ, ಕುದ್ರ , 2. ಅಲ್ಲ, 

ಹೋರಾಡು, ಬಲ ಪ್ರದರ್ಶನ ಮಾಡು 
ಮಧ್ಯಮ 

take one's measure Joega isease 
the golden mean ಸುವರ್ಣ ಮಾಧ್ಯಮ 
in the meantime ಇಷ್ಟರಲ್ಲಿ, ಈ ನಡುವೆ, 

measured adj. ಸರಿಯಾದ, ಪರಿಮಿತ, 

ಉಚಿತವಾದ 
ಈ ಮಧ್ಯೆ 
meander _ V, ಸುತ್ತಾಡು, ಗುರಿ ಇಲ್ಲದೆ 

measuring tape ಅಳತೆ ಪಟ್ಟಿ 
ಮುಂದುವರಿ, ಗೊತ್ತುಗುರಿ ಇಲ್ಲದೆ ಚಲಿಸು | meat n, ಮಾಂಸ, ಬಾಡು, ಕಂಡ 
means n. 1. ಉಪಾಯ, ವಿಧಾನ, ಸಾಧನ, | mechanic n, ಯಾಂತ್ರಿಕ, ಯಂತ್ರಕರ್ಮಿ, 
2 . ಆದಾಯ , ಗಳಿಕೆ, ಸಂಪದ 

ಯಂತ್ರ ಶಿಲ್ಪಿ, ಯಂತ್ರಶಾಸ್ತ್ರಜ್ಞ 
by all means ಎಲ್ಲ ವಿಧಗಳಲ್ಲಿ , ವಿಧ | mechanical adj, ಯಾಂತ್ರಿಕ, ಯಂತ್ರ ಸಂಬಂಧಿ 
ವಿಧವಾಗಿ 

| mechanism : n. ಯಂತ್ರರಚನೆ, ಯಂತ್ರ 
by any means ಯಾವ ವಿಧದಿಂದ | ಜೋಡಣೆ , ಯಂತ್ರ ಸಂಯೋಜನೆ 
ಲಾದರೂ , ಯಾವ ಮಾರ್ಗದಿಂದಲಾದರೂ | mechanisation n . ota 03, 47089 


234 


mechanize 


medley 


ದಳ 


5 


mechanization of agriculture medical examination ವೈದ್ಯಕೀಯ 
ವ್ಯವಸಾಯದ ಯಾಂತ್ರೀಕರಣ, ಕೃಷಿ ಪರೀಕ್ಷೆ ವೈದ್ಯ ಪರಿಶೀಲನ 
ಯಾಂತ್ರೀಕರಣ 

medical fitness certificate ಆರೋಗ್ಯ 
mechanize V , ಯಂತ್ರೀಕರಿಸು, ಯಂತ್ರ ಯೋಗ್ಯತಾ ಪ್ರಮಾಣ ಪತ್ರ 
ಸಜ್ಜಿತವನ್ನಾಗಿ ಮಾಡು 

medical jurispudence ವೈದ್ಯಕೀಯ 
mechanized army ಯಂತ್ರಸಜ್ಜಿತಸೇನೆ ನ್ಯಾಯ ಶಾಸ್ತ್ರ 
mechanized column ಯಂತ್ರ ಸಜ್ಜಿತ medical needs ವೈದ್ಯಕೀಯ ಅಗತ್ಯಗಳು 

medical practitioner ವೈದ್ಯ 
medal in , ಪದಕ, ಸ್ಮಾರಕ ಪದಕ , ಪ್ರಶಸ್ತಿ ಪದಕ ವೃತ್ತಿಯವನು 
medallion n. ದೊಡ್ಡ ಪದಕ 

medical report ವೈದ್ಯಕೀಯ ವರದಿ 
medalist n. 1. ಪದಕ ವಿಜೇತ, 2. ಪದಕ | medical treatment ವೈದ್ಯ ಚಿಕಿತ್ಸೆ 
ನಿರ್ಮಾಣ ಮಾಡುವ ವ್ಯಕ್ತಿ 

| medicate V . 1. ಔಷಧ ಕೊಡು, 2. ಚಿಕಿತ್ಸೆ 
meddle V. ತಲೆಹಾಕು, ಮಧ್ಯೆ ಪ್ರವೇಶಿಸು | ಮಾಡು, 3. ಔಷಧ ಮಿಶ್ರಣ ಮಾಡು 
meddlesome adj, ಅಡ್ಡಿತರುವ, ಮಧ್ಯೆ | medicinal adj, ಔಷಧಿಯ , ಮದ್ದಿನ 

ಪ್ರವೇಶಿಸುವ, ತಲೆಹಾಕುವ, ಮೂಗು| medicon, ವೈದ್ಯ ವಿದ್ಯಾರ್ಥಿ 
ಹಾಯಿಸುವ 

medicine n. 1. ಔಷಧ, ಮದ್ದು, 2. ವೈದ್ಯಶಾಸ್ತ್ರ 
mediaeval,medieval adj. Jos atores , ವೈದ್ಯವಿದ್ಯೆ 
ಮಧ್ಯಕಾಲಿಕ, ಪ್ರಾಚೀನ, ಹಿಂದಿನ 

mediocre n, ಮಾಮೂಲುಮನುಷ್ಯ ಮಧ್ಯಂತರ 
mediate V. ಮಧ್ಯವರ್ತಿಯಾಗು, ಮಧ್ಯಸ್ಥನಾಗು, | ವ್ಯಕ್ತಿ, ಸಾರಾಸಗಟು ವ್ಯಕ್ತಿ 
ತ್ರಯಸ್ಥನಾಗು 

adj. ಸರಾಸರಿ ಯೋಗ್ಯತೆಯ , 
adj, ಮಧ್ಯವರ್ತಿಯಾದ 

ಸಾಮಾನ್ಯ, ಮಾಮೂಲು 
mediator n ಮಧ್ಯಸ್ಥ , ತ್ರಯಸ್ವ, ಮಧ್ಯವರ್ತಿ | meditate V. ಮನನಮಾಡು, ಧ್ಯಾನಿಸು, 
mediation n, ಮಧ್ಯಸಿಕೆ, ಮಧ್ಯವರ್ತಿ | ಏಕಾಗ್ರತೆಯಿಂದ ಆಲೋಚಿಸು 
medical adj, ವೈದ್ಯಸಂಬಂಧಿ 

mediterranean sea ಧರಾಮಧ್ಯ ಸಮುದ್ರ , 
medical assistance ವೈದ್ಯಕೀಯ | 

ಭೂಮಧ್ಯ ಸಾಗರ 
ಸಹಾಯ 

medium . ಮಾಧ್ಯಮ , ಸಾಧನೋಪಾಯ 
medical certificate ವೈದರ ಶಿಫಾರಸು adj, ಮಧ್ಯವರ್ಗದ 
ಪತ್ರ , ವೈದ್ಯರ ಸರ್ಟಿಫಿಕೇಟು, ವೈದ್ಯರ ಪ್ರಮಾಣ medium of instruction ಶಿಕ್ಷಣ 

ಮಾಧ್ಯಮ ,ಬೋಧನ ಮಾಧ್ಯಮ 
medical check - up ವೈದ್ಯಕೀಯ medium-scale industries ಮಧ್ಯಮ 
ತಪಾಸಣೆ 

ವರ್ಗದ ಕೈಗಾರಿಕೆಗಳು 
medical expenses ವೈದ್ಯಕೀಯ | medium Wave ಮಧ್ಯಮ ತರಂಗ 
ಖರ್ಚು - ವೆಚ್ಚ 

medley n . 802383 

adj. ಕಲಬೆರಕೆಯ , ಕಲಸು ಮಲಸಿನ 


ಪತ್ರ 


235 


ಸಿಬ್ಬಂದಿ 


meed 

meningitis 
meed n. ಪಾರಿತೋಷಕ, ಬಹುಮಾನ, ಪ್ರತಿಫಲ | member n. 1. ಸದಸ್ಯ, ಸಭ್ಯ , 2. ಅಂಗ, ಅವಯವ 
meek adj, ವಿನೀತ, ನಮ್ರ , ಸಾಧು 

member of parliament ಸಂಸತ್ 
meet V. 1. ಭೇಟಿಯಾಗು, ಸಂಧಿಸು, 2. ಸೇರು, ಸದಸ್ಯ , ಲೋಕಸಭಾಸದಸ್ಯ 
ಸೇರಿರು, 3. ಎದುರಿಸು, ಸ್ಪರ್ಧಿಸು 

members of staff ಉದ್ಯೋಗಿವರ್ಗ , 
n, ಸಭೆ, ಸಮ್ಮೇಳನ, ಸೇರುವಿಕೆ , ಸ್ಪರ್ಧೆ 
meet half-way ನೀಡಿದಸ್ನೇಹ ಹಸ್ತವನ್ನು | 

members of the bench ನ್ಯಾಯ 
ಹಿಡಿ, ಅಂಗೀಕರಿಸು 

ಪೀಠದ ಸದಸ್ಯರು 
meet the eye ಕಣ್ಣಿಗೆ ಕಾಣು, member Secretary ಸದಸ್ಯ ಕಾಠ್ಯದರ್ಶಿ 
ಪ್ರಕಟವಾಗು 

membership n. ಸದಸ್ಯತ್ವ 
meeting n, ಸಭೆ , ಸಮಾವೇಶ 

membrane n. ಪೊರೆ, ಪದರ 
private meeting ಖಾಸಗಿ ಸಭೆ, ರಹಸ್ಯ | memento n. ನೆನಪಿನ ವಸ್ತು , ಜ್ಞಾಪಕವಸ್ತು 
ಸಭೆ 

memo n. ಜ್ಞಾಪನ ಪತ್ರ , ಮೆಮೋ 
public meeting ಸಾರ್ವಜನಿಕ ಸಭೆ 

| memoir n. 1. ಆತ್ಮಚರಿತ್ರೆ , ನೆನಪು, 2. ಬಖೈರು, 
mega (ಉಪಸರ್ಗ ) ದೊಡ್ಡ, ಬೃಹತ್ತಾದ 

ವೃತ್ತಾಂತ 
megalomania 1. ಮಹತ್ತೋನ್ಮಾದ, ಸ್ವಪ್ರತಿಷ್ಠೆ | memorable adj ಸ್ಮರಣೀಯ, ಅವಿಸ್ಮರಣೀಯ 
melancholy n. ಖಿನ್ನತೆ, ವಿಷಣ್ಣತೆ memorandum n ನೆನಪಿನ ಟಿಪ್ಪಣಿ, ನಿವೇದನ 

- adj, ವಿಷಣ್ಣ , ಖಿನ್ನನಾದ | ಪತ್ರ , ಬಿನ್ನವತ್ತಳೆ 
meleen. ಗೊಂದಲದ ಕಾದಾಟ, ತುಮುಲ, | memorial . ಸ್ಮಾರಕ 

ಪ್ರಕ್ಷುಬ್ದವಾದ ಹೊಡೆದಾಟ, ದೊಂಬಿಜಗಳ memorial meeting ಸ್ಮಾರಕ ಸಭೆ 
melliflous adj. ಮಧುರವಾದ, ಸುಮಧುರ, | memorize V . ಬಾಯಿಪಾಠಮಾಡು, ಗಟ್ಟಿ 
ಇನಿದಾದ, ಇಂಪಾದ 

ಮಾಡು, ವಾಚೋವಿಧೇಯವಾಗಿಸು 
mellow n. 1.ಕೋಮಲತೆ , ಮಾಧುರೈ , | memory n. # ರಣೆ, ಜ್ಞಾಪಕ ಶಕ್ತಿ , ಸ್ಮರಣಾಶಕ್ತಿ , 

2. ಪಕ್ವತೆ , ಮಾಗಿರುವಿಕೆ 

adj. 1.ಕೋಮಲ, ಮಧುರ, 2. ಮಾಗಿದ | menace V ಭಯಪಡಿಸು, ಬೆದರಿಸು 
ಪಕ್ವವಾದ, ಹಣ್ಣಾದ 

_ n, ಭಯ, ಬೆದರಿಕೆ , ಆಪತ್ತು 
melodious adj, ಇಂಪಾದ, ಮಧುರವಾದ, | mend V ಸರಿಪಡಿಸು, ತಿದು, ದುರಸಿಮಾಡು, 
ಸವಿಯಾದ 

ರಿಪೇರಿಮಾಡು, ಬೆನ್ನು ಮಾಡು 
melodrama n. ಭಾವಾತ್ಮಕವಾದ ನಾಟಕ, | mendacious adj, ಅಬದವಾದ, ಮಿಥೆಯ, 
ಭಾವೋದ್ರೇಕದ ಸಾಹಿತ್ಯ ರಚನೆ 

ಮೋಸಮಾಡುವ 
melody h, ಇಂಪು, ಮಾಧುರ , ಸುಸ್ವರ | | menial n. ನೌಕರ, ದಾಸ, ಸೇವಕ, ಆಳು, 
melt V , ಕರಗು, ಕರಗಿಸು 

ಕೆಳದರ್ಜೆಯ ಸೇವಕ | 
melting point ದ್ರವಾಂಕ, ದ್ರವೀಭವನ - adj. ಸೇವಕವರ್ಗದ, ಕೀಳುಕೆಲಸದ 
ಸಮಯ 

meningitis n , ಮಿದುಳಿನ ರೋಗ 


236 


mess 


mensuration 


mensuration n. ಕ್ಷೇತ್ರಗಣಿತ 

merciless adj, ದಯೆಯಿಲ್ಲದ, ಕಠೋರ, 

ನಿರ್ದಯಿಯಾದ 
mental adj, ಮನಸ್ಸಿಗೆ ಸಂಬಂಧಿಸಿದ, ಮನಸ್ಸಿನ 

mercurial adj. 1. ಚಂಚಲ , ಅಸ್ಥಿರ, 2 . ಬಹು 
mental affliction ಮನೋರೋಗ, 

ಚಟುವಟಿಕೆಯ , 3. ಪಾದರಸದಂಥ 
ಮಾನಸಿಕ ವ್ಯಥೆ 
mental hospital ಹುಚ್ಚಾಸ್ಪತ್ರೆ , ಮಾನಸಿಕ 

mercy n, ದಯೆ , ಕರುಣೆ, ಕೃಪೆ 
ರೋಗ ಚಿಕಿತ್ಸಾ ಕೇಂದ್ರ 

| mere adv, ಕೇವಲ, ಶುದ್ಧ, ಬರಿಯ 
mentallabour ಮಾನಸಿಕ ಶ್ರಮ merely adv, ಕೇವಲ, ಬರಿಯ , ಮಾತ್ರ 

mental weakness ಮನೋದೌರ್ಬಲ್ಯ | merge V, ಸೇರಿಕೊಳ್ಳು, ವಿಲೀನವಾಗು 
mentality , ಮನಃಪ್ರವೃತ್ತಿ, ಮನೋಧರ್ಮ , | merger . ಸಂಲೀನ, ವಿಲೀನ, ಐಕ್ಯ , ಸಂಯುಕ್ತ 
ಮನೋವೃತ್ತಿ 

ವಾದುದು 
_ mention V. ಹೇಳು, ಉದಹರಿಸು, ನಿರ್ದೇಶಿಸು | meridian n, ಮಧ್ಯಾಹ್ನ ರೇಖೆ, ಧ್ರುವರೇಖೆ 

n. ಉದಾಹರಣ, ನಿರ್ದೇಶನ , | merit V . ಅರ್ಹವಾಗು, ಯೋಗ್ಯವಾಗು, 
ಹೆಸರಿಸುವುದು 

ಗುಣಹೊಂದು 
mentor n. ಆದಿಗುರು, ಮಾರ್ಗದರ್ಶಿ 

_ n, ಅರ್ಹತೆ , ಯೋಗ್ಯತೆ, ಗುಣ 
menu n, ತಿನಿಸುಗಳ ಪಟ್ಟಿ , ಭೋಜನ ದ್ರವ್ಯಗಳ merits of question : ವಿಷಯದ 
ದಾಖಲಾತಿ 

ಯೋಗ್ಯತೆಯನ್ನು ಅನುಸರಿಸಿ , ಅರ್ಹತಾ 
mercenary n. ಕೂಲಿಸಿಪಾಯಿ , ಬಾಡಿಗೆಯಾಳು | ನರ್ಹತಾ ನಿಯಮಾನುಸಾರ 
mercantile adj, ವ್ಯಾಪಾರ ಸಂಬಂಧಿ 

meritorious adj. ಶ್ಲಾಷ್ಯ , ಅಧಿಕ ಗುಣಮಟ್ಟದ 
mercantile , marine n, ವಾಣಿಜ ನೌಕಾದಳ | merriment n. ಉಲ್ಲಾಸ, ನಲಿವು, ವಿನೋದ, 
merchandise n. ವ್ಯಾಪಾರದ ಸರಕು, ವಾಣಿಜ್ಯ 

ಮಜ 
ವಸ್ತು 

merry adj, ಉಲ್ಲಾಸದ, ಪ್ರಸನ್ನವಾದ, 
merchandise traffic 

ರಮಣೀಯ, ಸಂತೋಷದಾಯಕ 

ಸರಕುಗಳ 
ಸಾಗಣೆ 

| mesh V, ಬಲೆಯಂತೆ ಮಾಡು, ಬಲೆಯನ್ನು 
merchant n. ವ್ಯಾಪಾರಿ, ವರ್ತಕ 

ಹೊಂದಿಸು 
merchantman ವ್ಯಾಪಾರೀ ನೌಕೆ 

n, ಜಾಲಂದರ, ಬಲೆಯಂದದ ರಚನೆ 
merchant marine ವ್ಯಾಪಾರ ನೌಕಾದಳ | 

mesne ( ಉಪ) ಅಂತಃಕಾಲೀನ, ಮಧ್ಯೆ ಬರುವ, 
merchant ship ವ್ಯಾಪಾರ ನೌಕೆ 

mess V 1.ಊಟಮಾಡು, 2. ಅಸ್ತವ್ಯಸ್ತಗೊಳಿಸು 
merchant-shipping ವ್ಯಾಪಾರ 
ನೌಕೆಗಳು 

n, 1. ಆಹಾರ, ಭೋಜನ, 2. ದ್ರವಾಹಾರ 
merchant vessel ವ್ಯಾಪಾರ ನೌಕೆ 

3. ಭೋಜನ ಶಾಲೆ 
merciful adj, ದಯಾಳುವಾದ, ಕೃಪಾಳುವಾದ, 

make a mess of ಹೊಲಸುಮಾಡು, 

ಅಸ್ತವ್ಯಸ್ತ ಮಾಡು 
ಕರುಣಾಳುವಾದ 

mess of pottage ಸಣ್ಣ ಲಾಭ, ಅಲ್ಪ 
ಲಾಭ 


ಮಧ್ಯಸ್ಥ 


237 


message 


microphotograph 


message n, ಸಂದೇಶ, ವಾರ್ತೆ , ಸೂಚನೆ, | meteorologist n, ವಾತಾವರಣ ವಿಜ್ಞಾನಿ, 
ಸಮಾಚಾರ, ಸುದ್ದಿ 

- ಪವನ ವಿಜ್ಞಾನಿ 
S.0.s . message ಅಪಘಾತ ಸಂದೇಶ, | meteorology n. ಪವನ ವಿಜ್ಞಾನ, ಹವಾಮಾನ 
ಅಪಾಯ ಸಂದೇಶ 

ವಿಜ್ಞಾನ, ವಾಯುಲಕ್ಷಣ ವಿಜ್ಞಾನ 
messenger n, ವಾರ್ತಾವಾಹಕ, ಓಲೆಕಾರ, | meter 1, ಮಾಪಕ, ಮೀಟರು 
ಸಂದೇಶವಾಹಕ 

meter guage ಮೀಟರ್ ಗೇಜು 
messiah , ಮಹಾಪುರುಷ, ಮಹಾತ್ಯ , ಪ್ರವಾದಿ | method n, ವಿಧಾನ, ರೀತಿ, ಕ್ರಮ , ಉಪಾಯ 
metal V, ಕಲ್ಲು ಹಾಕು, ರಸ್ತೆಗೆ ಜಲ್ಲಿಹಾಕು | ಸಾಧನ, ಪದ್ಧತಿ 

n, 1. ಲೋಹ, ಧಾತು, 2. ಜಲ್ಲಿ ಕಲ್ಲು | methodical adj, ವೈಧಾನಿಕ, ಪದ್ದತಿಯ , 
ರಸ್ತೆ ಕಲ್ಲು 

ಪ್ರಕಾರದ 
metal-coated ಲೋಹಲಿಪ್ಪ ಲೋಹ| meticulous adj, ಸೂಕ್ಷ್ಮ ವಿವರಗಳಿಗೆ ಗಮನ 
ಬಳಿದ 

ಕೊಡುವ 
metalled road ಜಲ್ಲಿ ಹಾಕಿದ ರಸ್ತೆ metric System ದಶಾಂಶಪದ್ಧತಿ, 
metallic adj, ಲೋಹದ, ಲೋಹಸಂಬಂಧದ 

ದಶಮಾಂಶ ಪದ್ದತಿ 
metallurgy n. ಲೋಹಶಾಸ್ತ್ರ , ಲೋಹವಿಜ್ಞಾನ | 

metric ton ಸಾವಿರ ಕಿಲೋಗ್ರಾಂ 
metalware n. ಲೋಹವಸ್ತು, ಲೋಹಪಾತ್ರೆ 

| metrical adj, ಛಂದೋಬದ್ಧ , ಛಂದಸ್ಸನ್ನು 

ಅನುಸರಿಸಿದ 
metamorphose _ V . ಪೂರ್ಣವಾಗಿ 
ಬದಲಾಯಿಸು, ರೂಪಾಂತರಗೊಳಿಸು 

metropolis n. ರಾಜಧಾನಿ, ಮಹಾನಗರ, 
ರೂಪಪರಾವರ್ತನ ಮಾಡು 

ಬೃಹನ್ನಗರ 
metamorphosis n . ರೂಪಪರಾವರ್ತನ | metropolitan . ಮಹಾನಗರವಾಸಿ, ರಾಜಧಾನಿ 

ನಿವಾಸಿ, ನಾಗರಿಕ 
ರೂಪಾಂತರ | 

- adj. ರಾಜಧಾನಿಗೆ ಸಂಬಂಧಿಸಿದ, 
metaphor n. ರೂಪಕ, ರೂಪಕಾಲಂಕಾರ | 

ರಾಜಧಾನಿಯ , ಮಹಾನಗರದ 
metaphysical adj, ಆಧ್ಯಾತ್ಮಿಕ, ಪಾರಲೌಕಿಕ 

mettle n. ಪ್ರಕೃತಿ, ಸ್ವಭಾವ, ಸಾರ, ಸಾಹಸ 
metaphysics . ತತ್ವಜ್ಞಾನ, ಆಧ್ಯಾತ್ಮಿಕತೆ 

to put one on one'smettle gacor 
metempsychosis n, ಪರಕಾಯ ಪ್ರವೇಶ, 

ನೀಡು, ಪ್ರೋತ್ಸಾಹಿಸು, ಉತ್ತೇಜನ ನೀಡು 
ದೇಹಾಂತರ ಪ್ರವೇಶ 

mica n, ಕಾಗೆ ಬಂಗಾರ, ಅಭ್ರಕ 
meteor n. ಉಿ , ಉಲ್ಕಾಪಾತ 

micanite n. ಖನಿಜ ಅಭ್ರಕ 
meteoric adj. 1. ಉಲ್ಕಾಪಾತದ, 2 . ಅತಿ 

microbes 7. ಸೂಕ್ಷ್ಮ ಜೀವಿಗಳು, ಅಣುಜೀವಿಗಳು 
ವೇಗದ, 3. ವಾಯುಮಂಡಲದ 

microfilm n. ಸಣ್ಣಫಿಲಂ, ಚಿಕ್ಕಪ್ರಮಾಣದ ಫಿಲಂ 
meteorite n, ಸಣ್ಣ ಉಿ , ಚಿಕ್ಕ ಉಲ್ಕೆ 

micro- organism n, ಸೂಕ್ಷ್ಮಜೀವಿ, ಜೀವಾಣು 
meteorological adj. ವಾತಾವರಣ ವಿಜ್ಞಾನದ, 
ಪವನ ವಿಜ್ಞಾನದ 

microphone n. ಧ್ವನಿಗ್ರಾಹಕ, ಧ್ವನಿಪ್ರಸಾರಿಣಿ 
microphotograph n . Jos JOODF 233 


ದೇಶ 


238 


ಆರ್ಗ 


milksop 
microscope 

mileage rate ಪ್ರಯಾಣದಲ್ಲಿ ಒಂದು 
microscope 1. ಸೂಕ್ಷ್ಮ ದರ್ಶಕ 

ಮೈಲಿಗೆ ಸಲ್ಲುವ ಭತ್ಯ 
microscopic adj. ಸೂಕ್ಷ್ಮ ದರ್ಶಕದಲ್ಲಿ ಮಾತ್ರ | 
ಕಾಣುವ, ಅತಿಸೂಕ್ಷ್ಮವಾದ 

milestone n. ಮೈಲಿಗಲ್ಲು, ಪ್ರಮುಖ ಹಂತ 
middle n, ಮಧ್ಯ, ಕೇಂದ್ರ 

militant n. 1. ಯುದ್ದ ಪ್ರಿಯ, ಸಮರ ಕ್ರಿಯೆ, 

2. ಜಗಳಗಂಟಿ, ಕದನಾಸಕ್ತ 
adj, ಮಧ್ಯಮ 
middle- aged ಮಧ್ಯವಯಸಿನ, ಮಧ್ಯ | militarisation ೧. ಸೈನೀಕರಣ 
ವಯಸ್ಕ 

militarism n. ಸೈನಿಕ ವಾದ, ಯುದ್ಧಮನಸ್ಕತೆ, 

ಕ್ಷಾತ್ರಭಾವ 
middle age ಮಧ್ಯಯುಗ 
middle class ಮಧ್ಯಮವರ್ಗ 

militarist 1. ಸೈನ್ಯಶಕ್ತಿಯಲ್ಲಿ ನಂಬಿಕೆಯುಳ್ಳವ 
middle course ಮಧ್ಯಮಾರ್ಗ, ಸುವರ್ಣ | military n. ಸೈನ್ಯ, ಸಿಪಾಯಿ, ಸೈನಿಕ 
ಮಧ್ಯಮಾರ್ಗ 

adj. ಸೈನ್ಯಸಂಬಂಧಿಯಾದ 
middle man ದಳ್ಳಾಳಿ 

military attache ಸೈನಿಕ ಸಹಚಾರಿ 
middling n ಮಧ್ಯಮ ರಕಂ , ಮಧ್ಯಶ್ರೇಣಿಗೆ | military government ಸೇನಾ ಪ್ರಭುತ್ವ 
ಸೇರಿದುದು 

military high court ಸೈನಿಕ ಉಚ್ಚ 
midget n. ತುಂಬ ಚಿಕ್ಕದು, ತುಂಬ ಚಿಕ್ಕವನು ನ್ಯಾಯಾಲಯ 
midsummer n, ಮಧ್ಯ ಬೇಸಗೆ 

military law ಸೈನಿಕ ಶಾಸನ 
midwife n: ಸೂಲಗಿತ್ತಿ 

military manoeuvres ಸೇನಾ 
midwifery n: ಸೂಲಗಿತ್ತಿತನ, ಪ್ರಸವ ವೃತ್ತಿ 

ವಿನ್ಯಾಸಗಳು, ಸೇನೆಯ ವ್ಯೂಹರಚನೆಗಳು 
mien n ಮುಖಭಾವ, ಮುಖಭಂಗಿ 

military Service ಸೈನಿಕಉದ್ಯೋಗ 
might n. ಶಕ್ತಿ , ಬಲ, ಸಾಮರ್ಥ್ಯ 

military training ಸೈನಿಕ ಶಿಕ್ಷಣ , ಸೈನಿಕ 

ತರಬೇತಿ 
with might and main ಸರ್ವಶಕ್ತಿ 
ಯನ್ನೂ ಪ್ರಯೋಗಿಸಿ 

militate V . ಪ್ರತಿಭಟನೆ ಸೂಚಿಸು, ಅಂಗೀಕರಿಸ 
mighty adj. ಶಕ್ತಿಶಾಲಿಯಾದ, ಬಲಯುಕ್ತನಾದ, 

ದಿರು, ವ್ಯತಿಕರಿಸು 
ಸಾಮರ್ಥ್ಯದ, ದೈಹಿಕ ಪರಾಕ್ರಮದ militian, ಸೈನ್ಯ, ಪೌರಸೈನ್ಯದಳ 
migrant n. ವಲಸೆಗಾರ 

milk n. ಹಾಲು, ಕ್ಷೀರ, ಪಯಸ್ಸು 
migrate V. ವಲಸೆ ಹೋಗು 

Condensed milk ಸಾಂದ್ರೀಕೃತಕ್ಷೀರ 
milch V. ಹಾಲುಕರೆ, ಹಾಲು ಹಿಂಡು 

milk bar ಹಾಲಿನಂಗಡಿ 
milch-cattle . ಹೈನುದನ, ಹಯನು ದನ milk of lime ಸುಣ್ಣದನೀರು 
milch -COW . ಕರಾವು, ಕರೆಯುವ ಆವು 

milk powder ಹಾಲು ಪುಡಿ 
mild adj, ಶಾಂತ, ಮೃದುವಾದ, ಸುಕುಮಾರ 

_powdered milk ಪುಡಿರೂಪಕ್ಕೆ 
mildew 1. ಬೂಜು, ಬೂಷ್ಟು, ಶಿಲೀಂಧ್ರ 

ಪರಿವರ್ತಿಸಿದ ಹಾಲು, ಹಾಲು ಪುಡಿ 
mileage 1. ಮೈಲಿಯ ದರದ ಭತ್ಯ 

milksop n. ಬಲಹೀನ, ದುರ್ಬಲ 


239 


mill 

mineral 
mil V. ಬೀಸುಯಂತ್ರದಲ್ಲಿ ಬೀಸು, ಹಿಟ್ಟು ಮಾಡು abscence of mind ಅನ್ಯಮನಸ್ಕತೆ 
n. ಗಿರಣಿ, ಮಿಲ್ಲು, ಕಾತ್ಯಾಗಾರ 

bring to mind - ಸ್ಮರಿಸು, ನೆನಪು ಪಡೆ, 
cloth mill ಬಟ್ಟೆ ಗಿರಣಿ 

ಜ್ಞಾಪಿಸಿಕೊಳ್ಳು 
flour mill ಹಿಟ್ಟಿನ ಗಿರಣಿ 

double minded ಅನಿಶ್ಚಿತ, ಅನಿರ್ಧಾರ, 
millworkers ಗಿರಣಿ ಕಾರ್ಮಿ ಕರು 

ಸಂಶಯವುಳ್ಳ 
rice mill ಬತ್ತದ ಗಿರಣಿ, ನೆಲ್ಲು ಗಿರಣಿ, 

give (person ) piece of one's mind 
ಬತ್ತದ ಮಿಲ್ಲು 

ಖಂಡಿತವಾಗಿ ನುಡಿ, ಬೆದರಿಕೆ ಹಾಕು 
millennium n. 1. ಸಾವಿರ ವರ್ಷಗಳ ಕಾಲ, 

high minded * ಉದಾರ ಚಿತ್ರದ 
ಸಹಸ್ರಮಾನ , 2. ಸ್ವರ್ಣಯುಗ, ಧರ್ಮ 

ದೊಡ್ಡಮನಸ್ಸಿನ 
ಯುಗ, 3 . ರಾಮ ರಾಜ್ಯ , ಸುಯುಗ 

keep in mind ನೆನಪಿನಲ್ಲಿಡು, 
miller n. 1. ಗಿರಣಿ ನಡೆಸುವವನು, 2. ಗಿರಣಿ 

ಮನಸ್ಸಿನಲ್ಲಿಡು 
ಯಜಮಾನ 

know one's mind ಸ್ಪಷ್ಟವಾಗಿ ತಿಳಿದಿರು, 

ಮನದಾಳದ ವಿಚಾರ ತಿಳಿದುಕೊ 
millet n . ಸಣ್ಣಕಾಳು, ಮಿಲೆಟ್ ಸಸ್ಯ ಮತ್ತು ಕಾಳು 

know one's own mind ತನ್ನ 
milliard n , ಒಂದು ನೂರುಕೋಟಿ 

ನಿರ್ಧಾರವನ್ನು ಅರಿ, 
milling n, ಮಿಲ್ಲಿಗೆ ಹಾಕುವಿಕೆ 

make up one's mind 
million n. ಹತ್ತು ಲಕ್ಷ, ದಶಲಕ್ಷ 

ದೃಢಮನಸ್ಸಿನಿಂದಿರು, ನಿರ್ಧಾರಮಾಡು 
millionaire n. ಕೋಟ್ಯಧೀಶ್ವರ, ಭಾರಿ ಸಿರಿವಂತ, 

never mind ಪರವಾಗಿಲ್ಲ, ಚಿಂತಿಸದಿರು, 
ಬಹು ಐಶ್ವರ್ಯವಂತ 

ಯೋಚಿಸದಿರು 
mime n. ಮೂಕಾಭಿನಯ 

out of one's mind ಮರೆತುಹೋದ, 
mimeograph , ಅಸಂಖ್ಯಾತ ಪ್ರತಿಗಳನ್ನೆತ್ತುವ ಬುದ್ದಿವಿಕಲ್ಪಗೊಳ್ಳು 
ಒಂದು ಯಂತ್ರ , ವೈಮೋಗ್ರಾಫು 

presence of mind ಏಕಾಗ್ರತೆ, 
mimic V. ಅನುಕರಿಸು, ಇನ್ನೊಬ್ಬರು ಮಾಡಿದಂತೆ ಚಿತ್ತಸ್ಥೆರ್ಯ 
ಮಾಡು 

speak one's mind ಸ್ವನಿರ್ಧಾರವನ್ನು 
_ n. ಅನುಕರಣ ಮಾಡುವ ವ್ಯಕ್ತಿ, ಅನುಕರಣ ತಿಳಿಸು ( ತನ್ನ ಮನಸ್ಸಿನ ಅಭಿಪ್ರಾಯ ಹೇಳು 

mindful adj, ಎಚ್ಚರಿಕೆಯ, ಜೋಪಾನದ, ಗಮನ 
adj, ಅನುಕರಿಸುವ 

ವಿರುವ 
mimicry n . eodorora 

mindless adj, ಎಚ್ಚರಿಕೆಯಿಲ್ಲದ, ಗಮನಿಸದ 
mince V , ಮಾಂಸವನ್ನು ಚೂರುಚೂರಾಗಿ | mine V, ಗಣಿತೋಡು, ಗಣಿಯಿಂದ ವಸ್ತುವನ್ನು 
ಕತ್ತರಿಸು, ಕಬಾಬು ಮಾಡು 

ಹೊರತೆಗೆ 
n, ಸಣ್ಣ ಸಣ್ಣ ಚೂರುಗಳಾಗಿ ಕತ್ತರಿಸಿದ | n. ಗಣಿ, ಸಿಡಿಮದ್ದು, ಸ್ಫೋಟಕ, ನನ್ನದು 
ಮಾಂಸ, ಕಬಾಬು 

miner n. ಗಣಿಗಾರ, ಖನನಕಾರ, ಗಣಿ ಕೆಲಸಗಾರ 
mind V. ಮನಸ್ಸಿಡು, ಲಕ್ಷಕೊಡು, ಗಮನಿಸು mineraln, ಖನಿಜ 

n, ಚಿತ್ತ , ಮನಸು 


240 


mirage 


mineralogy 


mineral oil ಖನಿಜ ತೈಲ 

ministration n. 1. ಸೇವೆ ಒದಗಿಸುವುದು , 
mineral production ಖನಿಜೋತ್ಪನ್ನ 2. ಧರ್ಮಬೋಧೆ ಮಾಡುವುದು , 

3 . ಶುಶ್ಪೆ ಮಾಡುವುದು, 4, ಸೇವೆ, 
mineral resources ಖನಿಜ ಸಂಪತ್ತು 

5. ಪೌರೋಹಿತ್ಯ ( ಕ್ರಿಸ್ತ) 
mineral water ಖನಿಜ ಜಲ 

ministry n. 1. ಮಂತ್ರಿ ಪದವಿ, 2. ಮಂತ್ರಿ ವರ್ಗ , 
mineralogy n. ಖನಿಜ ವಿಜ್ಞಾನ 

ಮಂತ್ರಿ ಸಂಪುಟ, ಸಚಿವ ಸಂಪುಟ 
mingle V. 1. ಬೆರೆ, 2. ಮಿಶ್ರಮಾಡು, ಬೆರಸು, 

minor adj. 1 . ಅಪ್ರಾಪ್ತ ವಯಸ್ಕನ, 2. ಅಲ್ಪ 
ಒಟ್ಟು ಗೂಡಿಸು, ಸೇರು 

ಪ್ರಧಾನ್ಯದ, ಅನವಶ್ಯಕ, 3. ಕಿರಿಯ 
miniature n . Lot 2 , 8235 , 

minority n. 1. ಅಪ್ರಾಪ್ತ ವಯಸ್ಸು 2. ಅಲ್ಪ 
adj. ಸೂಕ್ಷ್ಮರೂಪದ 

ಸಂಖ್ಯಾತ ವರ್ಗ 
minikin adj. ಸಣ್ಣ , ಚೆನ್ನ, ಚಿಕ್ಕ , ಪುಟ್ಟ , ಕೃತಕ minority report ಅಲ್ಪಸಂಖ್ಯಾತರ ಬಗ್ಗೆ 
minimise V. 1. ಚಿಕ್ಕದುಮಾಡು, 2. ಕಡಿಮೆ | ವರದಿ 

ಮಾಡು, ಕನಿಷ್ಠ ಪ್ರಮಾಣಕ್ಕೆ ಇಳಿಸು mint V . 1. ನಾಣ್ಯಗಳನ್ನು ಮುದ್ರಿಸು, 
minimum n. ಕನಿಷ್ಠ 

ನಾಣ್ಯ ಟಂಕನ, 2 . ಶಬ್ದ , ಪದಪುಂಜಿ 
mining n. ಗಣಿಗೆಲಸ, ಗಣಿಗಾರಿಕೆ 

ಮುಂತಾದವುಗಳ ಸೃಷ್ಟಿ ರಚನೆ 
mining operations ಗಣಿಗಾರಿಕೆ, 

n. 1. ಟಂಕಶಾಲೆ, 2. ಪುದೀನಸೊಪ್ಪು 
ಗಣಿಕಾರ್ಯವಿಧಾನಗಳು 

minus adj, ಮೈನಸ್ಸು , ಕಳೆದರೆ ಬರುವ, ವ್ಯವಕಲನ 
minion n. 1. ಅಚ್ಚುಮೆಚ್ಚಿನ ವ್ಯಕ್ತಿ , 2. ಪ್ರೀತಿಯ 

ಮಾಡಿದ 
ಮಗು, 3 . ಗುಲಾಮ , 4. ದಾಸ 

minute n. 1. ನಿಮಿಷ, ಒಂದು ಗಂಟೆಯ 
minister V. 1. ಸೇವೆಮಾಡು, ಉಪಚರಿಸು, 

11 , ಭಾಗ, 2. ಕಾರ್ಯಕಲಾಪಗಳು , ಸಂಕ್ಷಿಪ್ತ 
2. ಸರಬರಾಜುಮಾಡು, ಒದಗಿಸು 

ವರದಿ, ಟಿಪ್ಪಣಿ 
n, ಮಂತ್ರಿ , ಸಚಿವ, ನಿರ್ವಾಹಕ , 

adj. ಸೂಕ್ಷ್ಮ, ತುಂಬ ಸಣ್ಣದಾದ, ಅಲ್ಪ , 
ಆಡಳಿತಗಾರ, ಕ್ರಿಸ್ತ ಪುರೋಹಿತ, ಪಾದ್ರಿ 

ಕುದ್ರ 
ministerial adj . 1 . ಮ೦ತ್ರಿವರ್ಗದ, 

minute of dissent ಭಿನ್ನಾಭಿ ಪ್ರಾಯದ 
2. ಗುಮಾಸ್ತ ವರ್ಗದ, 3. ಶಾಸನಾಂಗದ, 

ಟಿಪ್ಪಣಿ 
ಸರಕಾರದ, 4 . ಕಾನೂನಿನ ಆಡಳಿತದ 

minutes of the meeting ಸಭೆಯ 
ministerial benches ಪ್ರಭುತ್ವಪಕ್ಷ, 

ನಡವಳಿಕೆಯ ವರದಿ 
ಸರಕಾರ ಪರಮ 

minutely adv. wo won 
ministerial office ಸಚಿವ ಪದವಿ , ಮಂತ್ರಿ miracle n, ಅದ್ಭುತ ಕಾರ್ಯ , ಅದ್ಭುತ, ಪವಾಡ, 
ಪದವಿ, ಅಧಿಕಾರ 

ಆಶ್ಚರ್ಯ, ಅಲೌಕಿಕ ಘಟನೆ 
ministerial service 1. ಗುಮಾಸ್ತ | miraculous adj, ಆಶ್ಚರ್ಯ ಕರ, ಅದ್ಭುತವಾದ 
ಗಿರಿಯ ಸೇವೆ, 2 . ಶಾಸನ ಇಲಾಖೆಯ ಸೇವೆ, ಅಮಾನುಷ, ಅಲೌಕಿಕ 
3. ಸಚಿವಾಲಯದಸೇವೆ 

mirage 1. ಮರೀಚಿಕೆ , ಮೃಗಜಲ, ಬಿಸಿಲ್ಗುದುರೆ 


241 


mire 


misfortune 


mire v. 1. ಉಸುಬಿನಲ್ಲಿ ಹೂಳು, 2. ಕಷ್ಟದಲ್ಲಿ | mischief n, ದುಶ್ಚಪೈ, ಕಿರುಕುಳ, ಬಾಧೆ, 
ಸಿಕ್ಕಿಸು, 3. ಕೆಸರೆರೆಚು 

ಕುಚೋದ್ಯ,ಕೀಟಲೆ 
n, ಕೆಸರು, ವಂಡು, ಉಸುಬು, ಕೊಚ್ಚೆ | mischievous adj, ಕುಚೇಷ್ಟೆಯ , ಕೀಟಲೆಯ , 
mirth , ಮೋಜು, ಉಲ್ಲಾಸ, ಆನಂದ, ಆಮೋದ| ಕಿರುಕುಳಕಾರಿ , ಕೇಡುಮಾಡುವ 
misadventure n, ದುಸಾಹಸ, ದುರ್ಘಟನೆ | misconceive V. ತಪ್ಪುತಿಳಿ, ಅಪಾರ್ಥ 
ದೌರ್ಭಾಗ್ಯ, ಅನರ್ಥ 

ಮಾಡಿಕೊ , ತಪ್ಪುಗ್ರಹಿಕೆ 
misalliance n , ಅಪವಿತ್ರ ಸಂಬಂಧ, ವಿಷಮ | misconduct n. ದುರ್ವತ್ರನೆ, ದುರಾಚಾರ, 
ವಿವಾಹ, ಅಸಮ ಬಾಂಧವ್ಯ 

ದುರ್ನಡತೆ, ಅವಿವೇಕಿ ಆಡಳಿತ 
misonthrope 1. ಮಾನವದ್ವೇಷಿ, ಜನರೊಡನೆ || 

be n ಮಾನವರೇ ಜನರೊಡನೆ | misconstrue V. ಅಪಾರ್ಥಮಾಡಿಕೊಳ್ಳು, 
ಸೇರದವನು 

ತಪ್ಪಾಗಿ ಗ್ರಹಿಸು, ದುರನ್ವಯ ಮಾಡಿಕೊಳ್ಳು 
misanthropy n . Juozo 

miscreant n ಭ್ರಷ್ಟ, ನೀಚ, ಕುದ್ರ , ದುಷ್ಟ 
misapplication n, ದುರನಯ, ಅಪಪ್ರಯೋಗ| misdeed n. ದುಷ್ಕರ್ಮ, ಪಾಪ, ಕೆಟ್ಟಕೆಲಸ, 

- ಅಪರಾಧ 
misapprehension n. ತಪ್ಪು ಗ್ರಹಿಕೆ , ತಪ್ಪೆಣಿಕೆ 

| misdemeanour n , ಅಸಭ್ಯತೆ, ದುರ್ವತ್ರನೆ, 
misappropriate n, ದುರುಪಯೋಗಿಸು, 
ದುರುಪಯೋಗ ಮಾಡು 

ಅಪರಾಧ 
misappropriation n. ದುಗ್ವಿನಿಯೋಗ, 

misdirect n. ತಪ್ಪು ಮಾರ್ಗಗಳನ್ನು ತೋರಿಸು, 

ತಪ್ಪುಗುರಿ ಇಡು, ತಪ್ಪಾಗಿ ನಿರ್ದೇಶಿಸು, ತಪ್ಪಾಗಿ 
ದುರುಪಯೋಗ 

ಮಾರ್ಗದರ್ಶನಮಾಡು 
misbehave V, ಅನುಚಿತವಾಗಿ ವರ್ತಿಸು 

miser n, ಕೃಪಣ , ಜಿಪುಣ, ಲೋಭಿ 
misbehaviour n, ಅನುಚಿತವರ್ತನೆ, ಅಸಭ್ಯ | 

* | miserable adj. 1. ದುಃಖದಿಂದ ಕೂಡಿದ, 
ವರ್ತನೆ 

2. ನಿಕೃಷ್ಟ, ನೀಚ, 3. ಅತಿದರಿದ್ರನಾದ 
miscalculate V. ತಪ್ಪೆಣಿಸು, ತಪ್ಪು ಲೆಕ್ಕಾಚಾರ | 

* | misery n. 1. ವ್ಯಥೆ, ಸಂಕಟ, 2. ದುರವಸ್ಥೆ , 
ಮಾಡು 

3. ದಾರಿ 
miscarriage n. 1. ಮೈಯಿಳಿಯುವುದು , | 

( misteasance n, ಅತಿಕ್ರಮಣ, ಆಕ್ರಮಣ, 
ಗರ್ಭಸ್ರಾವ, ಗರ್ಭಪಾತ, 2. ಉದ್ದೇಶಭಂಗ, 

ಅನ್ಯಾಯದ ವ್ಯವಹಾರ , ಅಧಿಕಾರದ 
3, ವಿಳಾಸದಾರನಿಗೆ ತಲಪದೆ ಬೇರೆಯವರಿಗೆ | 

ದುರುಪಯೋಗ 
ತಲುಪುವುದು 

misfire V. 1. ಸ್ಫೋಟಕವು ಸಿಡಿಯದಿರು , 
miscarriage ofjustice ನ್ಯಾಯಹನನ, | 

ಗುರಿತಪ್ಪು, 2. ಕಾರ ಪ್ರಾರಂಭವಾಗದಿರು 
ನ್ಯಾಯಘಾತ, ನ್ಯಾಯವಿಘಾತ 

misfitn. 1. ಹೊಂದಿಕೆಯಾಗದುದು, 
miscellaneous adj. ಕಲಬೆರಕೆಯ , ವಿವಿಧ 

ಜೋಡಿಯಾಗದಿರುವಿಕೆ , ಎಡವಟ್ಟು , 
- ಸಂಕೀರ್ಣ, ಹಲವು ವಿಧದ | 

2. ಸೂಕ್ತವಲ್ಲದ, ಯೋಗ್ಯವಲ್ಲದ, 
miscellany n, ಸಂಕಲನ, ಸಂಕೀರ್ಣ ಸಂಪುಟ, 

ಅನುಪಯುಕ್ತ ವ್ಯಕ್ತಿ 
ವಿವಿಧ ವಿಷಯ ಸಂಗ್ರಹ 

misfortune 7, ದೌರ್ಭಾಗ್ಯ, ದುರದೃಷ್ಟ 
mischance n. ದುರದೃಷ್ಟ, ದುರ್ಘಟನೆ 


242 


misunderstand 
misgiving 
misgiving n. 1. ಶಂಕೆ , ಸಂದೇಹ, 2. ದಿಗಿಲು, | misrepresentation n, ತಪ್ಪು ವರದಿ, ತಪ್ಪು 

ನಿರೂಪಣೆ 
ಗಾಬರಿ 
misguided adj. ದಾರಿತಪ್ಪಿದ, ಅಪಮಾರ್ಗ | misrule n. ದುರಾಡಳಿತ, ಕೆಟ್ಟ ರಾಜ್ಯಭಾರ 
ಹಿಡಿದ, ತಪ್ಪಾಗಿ ನಿರ್ದೇಶಿತ | 

miss V. ತಪ್ಪು, ತಪ್ಪಿಸಿಕೊಳ್ಳು, ಇಲ್ಲದಿರು, 
mishandle V. ಅದಕ್ಷತೆಯಿಂದ ನಿರ್ವಹಿಸು, | ಕಾಣೆಯಾಗು 
ಕೆಡಿಸು, ಸಾಮರ್ಥ್ಯವಿಲ್ಲದೆ ವ್ಯವಹರಿಸು 

n, ಮದುವೆಯಾಗದಸ್ತ್ರೀಯನ್ನು ಕುರಿತು 

ಸಂಬೋಧಿಸುವ ಪದ 
- mishap n, ದುರ್ಘಟನೆ, ವಿಪತ್ತು, ಆಪತ್ತು 
misinterpret V. ಅಪಾರ್ಥಮಾಡು, ತಪ್ಪು ವಿವರ | missile n. ಕ್ಷಿಪಣಿ 
ನೀಡು 

| missing adj. ಕಾಣೆಯಾದ, ಕಾಣೆಯಾಗಿರುವ, 
misjudge V, ತಪ್ಪು ತೀರ್ಮಾನಮಾಡು, | ಲೋಪವಾದ 
ದುರಭಿಪ್ರಾಯಹೊಂದು 

mission n . 1. ಧರ್ಮ ಪ್ರಚಾರಕ ವರ್ಗ , 
mislay V, ಒಂದೆಡೆ ಇಟ್ಟು ಮರೆ, ಇರುವ ಸ್ಥಳ | 2 . ದೂತವರ್ಗ ( ದೂತಾವಾಸ) , 
ನೆನಪಿಗೆ ಬರದಿರು, ಕೈ ಮರೆತಿಡು 

3. ಘನೋದ್ದೇಶ, ಉದ್ದಿ ಪ್ರಕಾರ್ಯ, 

4. ನಿಯೋಗ 
mislead V. ದಾರಿತಪ್ಪಿಸು, ತಪ್ಪು ಅಭಿಪ್ರಾಯ 
ವನ್ನುಂಟುಮಾಡು 

good will mission ಸದ್ಭಾವನಯಾತ್ರೆ , 
misleading n, ದಾರಿತಪ್ಪಿಸುವಿಕೆ, ದಿಕ್ಕು 

ನಿಯೋಗ 
ತಪ್ಪಿಸುವಿಕೆ 

missionary n. 1. ಧರ್ಮ ಪ್ರಚಾರಕ , 2. ಕ್ರಿಸ್ತ 
mismanage V. ಅವ್ಯವಸ್ಥೆಗೊಳಿಸು, ವ್ಯವಸ್ಥೆ 

ಧರ್ಮ ಪ್ರಚಾರಕ, 3. ಧೈಯಸಾಧಕ , 
ಯನ್ನು ಸಡಿಲಿಸು 

4 . ಸೇವಾವ್ರತಿ 
mismanagement n. ದುರ್ನಿವರ್ಾಹ, 

missionary spirit 1. ನಿಸ್ವಾರ್ಥ ಸೇವಾ 
ಅವ್ಯವಸ್ಥೆಯಾಗಿ ನಡೆಸುವುದು 

ಬುದ್ದಿ, 2 . ಸೇವಾಭಾವ 
misnomer n, ದುರಭಿಧಾನ, ಹೆಸರಿಗೆಸಲ್ಲದ್ದು, | 

| missive n. ಲಿಖಿತ ಸಂದೇಶ 
ಅಪಪ್ರಯೋಗ 

| mist V. ಮಂಜಾಗು, ಮಂಜುಗಟ್ಟು 
misplace V, ನೆನಪುಬಾರದ ಎಡೆಯಲ್ಲಿ ಇಡು, | n. ಮಂಜು, ಇಬ್ಬನಿ 

ತಪ್ಪುಜಾಗದಲ್ಲಿಡು, ಅಪಾತ್ರದಲ್ಲಿಡು, ಇಟ್ಟ | mistake V. ತಪ್ಪು ಮಾಡು, ತಪ್ಪಾಗಿತಿಳಿ, ಅರಿವಿಲ್ಲದೆ 
ಸ್ಥಳವನ್ನು ಮರೆತುಬಿಡು 

ಮಾಡು 
misprint V. ತಪ್ಪಾಗಿ ಮುದ್ರಿಸು 

_ n. ತಪ್ಪು, ತಪ್ಪಾಗಿ ತಿಳಿದುದು, ದೋಷ, 
n, ಅಚ್ಚಿನ ತಪ್ಪು, ಮುದ್ರಣ ದೋಷ | ಪ್ರಮಾದ 
misquote V. ತಪ್ಪಾಗಿಉದ್ಧಾರಮಾಡು, ತಪ್ಪಾಗಿ | mistress n . 1. ಗೃಹಿಣಿ, ಯಜಮಾನಿ, 
ಉದಾಹರಿಸು, ತಪ್ಪಾಗಿ ಉಲ್ಲೇಖಿಸು 

2. ಉಪಾಧ್ಯಾಯಿನಿ, 3. ಉಪಪತ್ನಿ 
misread v . ತಪ್ಪಾಗಿ ಓದು, ತಪ್ಪು ಅರ್ಥಮಾಡು, | mistrust n, ಅವಿಶ್ವಾಸ, ಅಪನಂಬಿಕೆ 
ತಪ್ಪಾಗಿ ತಿಳಿದುಕೊ 

misunderstand v. 1. ತಪ್ಪಾಗಿ ತಿಳಿ , 
misrepresent V. ತಪ್ಪಾಗಿ ನಿರೂಪಿಸು, ತಪ್ಪಾಗಿ | 2. ಮನಸ್ತಾಪ ಹೊಂದು, 3. ಅಪಾರ್ಥ ಮಾಡು 

ವರದಿನೀಡು 


243 


misunderstanding 


modernize 


misunderstanding n. 1. ತಪ್ಪು ಕಲ್ಪನೆ, mobilization of man power 
2. ಮನಸ್ತಾಪ, ವೈಮನಸ್ಯ 

ಬಂಡವಾಳ ಸಂಗ್ರಹಣೆ 
misuse V. ದುರುಪಯೋಗಮಾಡು, ದುರ್ಬಳಸು mobilization of capital ಜನ 

n, ದುರುಪಯೋಗ, ದುರ್ಬಳಕೆ ಸಂಗ್ರಹಣೆ, ಜನಶಕ್ತಿ ಸಂಗ್ರಹಣೆ 
mitigate V. 1. ಕಡಮೆಮಾಡು, 2. ಉಪಶಮನ | mobilized adj. 1. ಸಜ್ಜುಗೊಳಿಸಿದ, 
ಮಾಡು, 3. ಸಹನೀಯಗೊಳಿಸು 

2. ಸಂಗ್ರಹಿಸಿದ, ಶೇಖರಿಸಿದ 
mix v. ಮಿಶ್ರಣ ಮಾಡು, ಬೆರಸು, ಸೇರಿಕೊಳು | mobocracy n . ದೊಂಬಿಯ ಪ್ರಭುತ್ವ, 
n, ಮಿಶ್ರಣ, ಬೆರಕೆ 

ಸಾಮೂಹಿಕ ಆಡಳಿತ , ಸಾಮೂಹಿಕ 

ರಾಜ್ಯಭಾರ, ಜನಜಂಗುಳಿಯ ರಾಜ್ಯಭಾರ 
mixed government ಸಮ್ಮಿಶ್ರ ಸರಕಾರ 

mock V. ಅಣಕಿಸು, ಹಾಸ್ಯಮಾಡು, ಗೇಲಿಮಾಡು 
mixed reception ಮಿಶ್ರ ಪ್ರತಿಕ್ರಿಯೆ 

- adj, ಕೃತ್ರಿಮವಾದ, ಅಣಕದ, ಹಾಸ್ಯದ, 
mix - up V . ಗೊಂದಲಗೊಳ್ಳು, ಗೊಂದಲ 

ಅಣಕು, ಖೋಟಾ 
ಕ್ರೀಡಾಗು, ಬೆರಸು, ಕಲಸು, ಮಿಶ್ರಣಮಾಡು 

mock battle ನಕಲಿ ಯುದ್ದ,ತೋರಿಕೆಯ 
n, ಅವ್ಯವಸ್ಥೆ , ಗಡಿಬಿಡಿ, ಬೆರಸುವಿಕೆ, 

ಹೋರಾಟ 
ಕಲಬೆರಕೆ 

mockery n., ಅಪಹಾಸ್ಯ , ಪರಿಹಾಸ, ನಗೆ 
mixture n, ಮಿಶ್ರಣ, ಬೆರಕೆ 

ಪಾಟಲು 
moan V, ದುಃಖಿಸು, ನರಳು , ನರಳಾಡು 

mode n, ವಿಧಾನ, ರೀತಿ, ಪದ್ಧತಿ 
mob V. ಮೇಲೆ ಬೀಳು, ಕೈಮಾಡು, ಆಕ್ರಮಿಸು, | model n, ಮಾದರಿ, ನಮೂನೆ, ಆದರ್ಶ 
ದೊಂಬಿ ಮಾಡು 

model legislation ಮಾದರಿ ಶಾಸನ, 
_ n . ಜನಜಂಗುಳಿ, ಜನಸಮೂಹ, ಜನರ | 

ಆದರ್ಶ ಶಾಸನ 
ಗುಂಪು, ಮಂದಿಯ ಮಂದೆ 

| moderate V, ಸೌಮ್ಯಗೊಳಿಸು, ಸರಳಗೊಳಿಸು, 
mob psychology ಗುಂಪು ಮನೋ | 

- ಮಿತಗೊಳಿಸು 
ವೃತ್ತಿ , ಜನಮಾನಸ, ಸಮೂಹಸ್ವಭಾವ, 

- adj. ಸೌಮ್ಯ , ಮಧ್ಯಮಾರ್ಗದ, 
ಸಮೂಹಚಿತ್ತ ವೃತ್ತಿ 

ಮಿತವಾದ, ಅನತಿರೇಕದ 
mobile adj. ಸಂಚಾರಿ, ಸಂಚರಿಸುವ, ಚಲಿಸುವ 

moderation n, ಸಂಯಮ, ಮಧ್ಯಮಾರ್ಗ, 
mobile hospital ಸಂಚಾರಿ ಆಸ್ಪತ್ರೆ 

ಸೀಮಿತಗೊಳಿಸುವಿಕೆ 
mobile post office JOUDO 49023 path of moderation ಮಧ್ಯಮಾರ್ಗ, 
ಕಚೇರಿ 

ಸೌಮ್ಯಮಾರ್ಗ 
mobilise V. 1. ಸಂಗ್ರಹಣೆ ಮಾಡು, ಶೇಖರಿಸು , | moderator n ಪರಿಶೀಲಕ ಸಂಯಮಕಾರ . 
2 . ಸಂಘಟನೆಮಾಡು, ಸನ್ನದ್ದನಾಗು, 

ಮಧ್ಯಸ್ಥಗಾರ, ನ್ಯಾಯಪರಿಶೀಲಕ 
3. ಸೇರಿಸು, ಜಮಾಯಿಸು 

modern n. ಆಧುನಿಕ, ಹೊಸ, ನವ್ಯ 
mobility n. ಚಲನೆ, ಸಂಚಾರ, ಜಂಗಮಗುಣ 

modernism n. ನವ್ಯತೆ, ಆಧುನಿಕತೆ 
mobilization n. 1. ಸಂಗ್ರಹಣೆ, ಶೇಖರಣೆ , 

modernize V. ಅದ್ಯತನಗೊಳಿಸು, ಆಧುನಿಕ 
2 . ಸಂಘಟನೆ, ಸನ್ನದ್ಧತೆ, ಜಮಾವಣೆ 

ಗೊಳಿಸು 


244 


modest 


monition 


modest adj, ನಮ್ರ , ವಿನೀತ, ಮಾನವಂತ, ತಕ್ಕ | mollify V, ಶಾಂತಗೊಳಿಸು, ಸಮಾಧಾನಮಾಡು, 

ಶಮನಮಾಡು, ಮೃದುಮಾಡು, ಸಾಂತ್ವನ 
ಪ್ರಮಾಣದ, ನಿರಾಡಂಬರ, ನಿಗರ್ವಿಯಾದ | 

ನೀಡು 
modesty n, ಮಾನ, ಮರ್ಯಾದೆ 
modicum n, ಅಲ್ಯ, ಲೇಶ, ಅತ್ಯಲ್ಪ 

moment n. 1. ಕ್ಷಣ, ಸಮಯ, 2. ಮಹತ್ವ, 

3. ಭ್ರಾಮಕವಾದುದು 
modification n, ಮಾರಾಟು, ಪರಿವರ್ತನೆ, 

momentary adj. ಕ್ಷಣಿಕ , ತಾತ್ಕಾಲಿಕ, ಅಸ್ಥಿರ 
ಪರಿಷ್ಕರಣ , ಬದಲಾವಣೆ 
modify V, ಮಾರಾ ಟುಮಾಡು, ಪರಿವರ್ತನೆ | momentous adj, ಮಹತ್ವಪೂರ್ಣ, ಅತ್ಯಂತ 
ಮಾಡು, ಪರಿಷ್ಕರಿಸು, ಬದಲಾಯಿಸು 

ಪರಿಣಾಮಕಾರಿ , ಪ್ರಮುಖವಾದ 
modish adj, ಆಧುನಿಕತೆಗೆ ಹೊಂದುವ, ನವ್ಯ, 

momentum n. ರಭಸ, ಆವೇಗ 
ಫ್ಯಾಶನ್ನಿಗೆ ತಕ್ಕ 

monarch n .. 
modulate V. ಅಳವಡಿಸು, ಹೆಚ್ಚುಕಡಿಮೆ ಮಾಡು, monarchy n. ರಾಜತಂತ್ರ , ರಾಜತ್ವ , ರಾಜಸತ್ತೆ , 

ಶ್ರುತಿಗೂಡಿಸು , ಧ್ವನಿಯ ಏರಿಳಿತವನ್ನು ರಾಜಪ್ರಭುತ್ವ 
ಹೊಂದಿಸು 

| monastery n, ಮಠ, ಸಂನ್ಯಾಸಿ ಮಠ, ಬೌದ್ಧ 
modulation n. ಧ್ವನಿಯ ಏರಿಳಿತ, ಆರೋಹಣ | ಮಠ 
ಅವರೋಹಣ 

monastic adj, ಮಠ ಸಂಬಂಧಿ, ಸಂನ್ಯಾಸ 
modus operandi ಕಾರ್ಯ ವಿಧಾನ, | ಸಂಬಂಧಿ 
ಕಾರ್ಯರೀತಿ 

monetary adj, ಆರ್ಥಿಕ, ಧನಸಂಬಂಧಿ 
modus vivendi ಸಮಸ್ಯೆಯ | 

money n, ಹಣ, ಧನ 
ಪರಿಹಾರಕ್ಕಾಗಿ ಕುದುರಿಸಿಕೊಂಡ ಒಪ್ಪಂದ 

money bill ಹಣಕಾಸು ಮಸೂದೆ 
mofussil n, ನಗರ ಪರಿಸರ, ಗ್ರಾಮೀಣಪ್ರದೇಶ, 
ನಗರ ತೀರ, ಹಳ್ಳಿಗಾಡು 

money lender ಲೇವಾದೇವಿಗಾರ, ಬಡ್ಡಿ 

ವ್ಯಾಪಾರಿ, ಬಡ್ಡಿಗೆ ಸಾಲಕೊಡುವವನು 
moiety 1 . ಅರ್ಧ, ಭಾಗ, ಅಂಶ 
moist adj, ಒದ್ದೆಯಾದ, ತೇವವಾದ, ನೆನೆದ, | 

money- lending ಲೇವಾದೇವಿ, ಬಡ್ಡಿಗೆ 

ಸಾಲಕೊಡುವುದು 
ತೇವಗೊಂಡ 
moisten V. ಒದ್ದೆ ಮಾಡು, ತೇವಗೊಳಿಸು, 

money - market ಆರ್ಥಿಕ ಮಾರುಕಟ್ಟೆ 
ನೆನೆಹಾಕು, ಆದ್ರ್ರಗೊಳಿಸು 

money Wage ಹಣದ ರೂಪದ ಕೂಲಿ, 
moisture n, ತೇವ, ತಂಪು, ಆದ್ರ್ರತೆ 

ಹಣದ ರೂಪದ ಮಜೂರಿ 
molasses h, ಹಳಕು ಗಟ್ಟದ ಸಕ್ಕರೆಪಾಕ, ಕಾಕಂಬಿ | 

mongrel n. ಅಡ್ಡತಳಿಯ ನಾಯಿ, ಚಿರತೆ ಜಾತಿಯ 
molecular adು. ಕಣಪ್ರಮಾಣದ, ಕಣ ಮಟ್ಟದ, | monism n. ಅದೆತ, ಅದೆ ತವಾದ, ಅದೆತ 

ನಾಯಿ, ಅಡನಾಡಿ 
ಆಳ್ವಿಕ 

ದರ್ಶನ 
molecule . ಕಣ, ಅತಿ ಸಣ್ಣಕಣ 

monition n : ಭಯದಸೂಚನೆ, ಎಚ್ಚರಿಕೆ, 
molest V . ತೊಂದರೆಕೊಡು, ಬಾಧೆಕೊಡು, 

ಅಪಾಯದ ಮುನ್ಸೂಚನೆ 
ಮಾನಕ್ಕೆ ಭಂಗತರು , ಅಗೌರವ ತೋರು, 
ಪೀಡಿಸು, ಕಾಡು 


245 


monitor 


moonshine 


monitor n. 1. ಎಚ್ಚರಿಕೆಕೊಡುವವನು, 2. ಪಾಠ | monotonous adj, ಬೇಸರ ತರುವ, ಒಂದೇ 

ಶಾಲೆಗಳಲ್ಲಿ ಶಿಸ್ತು ಕಾಪಾಡುವ ವಿದ್ಯಾರ್ಥಿ, | ರಾಗದ, ವೈವಿಧ್ಯವಿಲ್ಲದ 
3 . ಬಾನುಲಿ ದೂರದರ್ಶಕಗಳ ಕಾರ್ಯ | monotony n ವಿವಿರವಿಲದಿರುವಿಕೆ, ಬೇಡರ 
ಕ್ರಮಗಳನ್ನು ವೀಕ್ಷಿಸಿ ಸೂಚನೆ ನೀಡುವವನು, 

monotype n. ಒಂದೊಂದೇ ಅಕ್ಷರವನ್ನು ಎರಕ 
ವೀಕ್ಷಕ 

ಹೊಯ್ದುಶೀಘ್ರಮುದ್ರಣಕ್ಕೆ ಸಿದ್ಧಪಡಿಸುವ 
monitoring n ಪರಿಶೀಲಿಸುವಿಕೆ, ಪರಾಮರ್ಶನ 

ಯಂತ್ರ , ಮಾನೋಟೈಪು 
monk n. ಭಿಕ್ಷು, ಸಂನ್ಯಾಸಿ 

monsoon n. ಮಳೆಗಾಲ , ಮುಂಗಾರು 
monochrome adj. ಏಕವರ್ಣದ, ಒಂದೇ ವರ್ಷಾಕಾಲ 
ಬಣ್ಣದ 

monsoon session ವರ್ಷಾಕಾಲದ 
monogamy n, ಏಕಪತಿತ್ವ , ಏಕಪತ್ನಿತ್ವ 

ಸಮಾವೇಶ, ಮಳೆಗಾಲದ ಅಧಿವೇಶನ 
monograph n. ಒಂದು ವಿಷಯವನ್ನು ಕುರಿತು | monster 7, ವಿಕಾರ ರೂಪದ ಪ್ರಾಣಿ, ರಾಕ್ಷಸ, 

ರಚಿಸಿದ ಕಿರು ಪುಸ್ತಕ, ಏಕ ವಿಷಯ ಪ್ರಬಂಧ | ಅಮಾನುಷವ್ಯಕ್ತಿ, ಪೆಡಂಭೂತ 
monolith n, ಏಕಶಿಲೆ, ಒಂದೇ ಕಲ್ಲಿನ ಸ್ಥಂಭ, | monstrous adj, ಭಯಂಕರವಾದ, ಬಹು 
ಏಕಶಿಲಾ ಸ್ಮಾರಕ 

ದೊಡ್ಡ ಆಕಾರದ, ರಾಕ್ಷಸಿ 
monologue n. 1. ಸ್ವಗತ ಭಾಷಣ , ನಾಟಕ ದಲ್ಲಿ | month n, ತಿಂಗಳು , ಮಾಸ 
ಒಬ್ಬನೇ ಮಾತನಾಡುವ ದೃಶ್ಯ , 2 . ಏಕ ನಟ 

lunar month ಚಾಂದ್ರಮಾನ ಮಾಸ 

solar month ಸೌರಮಾಸ 
monomania n. ಒಂದು ವಿಷಯದ ಬಗ್ಗೆ ಇರುವ 

monument n. ಸ್ಮಾರಕ, ಸ್ಮಾರಕ ಸ್ತಂಭ, 
ಹುಚ್ಚು , ಒಂದು ವಿಷಯದ ಬಗ್ಗೆ ಇರುವ 

ಕೀರ್ತಿಸ್ತಂಭ, ಸ್ಮಾರಕ ಭವನ 
ಅತಿಗೌರವ 

monumental adj. ಸ್ಮಾರಕ ಸಂಬಂಧಿ, ಅದ್ಭುತ, 
monometallism n, ಏಕಲೋಹ ವಿಧಾನ, 

ಚಿರಸ್ಥಾಯಿ 
ಏಕಲೋಹಪ್ರಮಾಣ ನಾಣ್ಯ ಪದ್ಧತಿ 

monumental pillar ಸ್ಟಾರಕ ಸ್ತಂಭ 
monoplane n, ಏಕಪೀಠದ ವಿಮಾನ, ಏಕ 

| mood n, ಮನೋಭಾವ, ಮನೋವೃತ್ತಿ , 
ಫಲಕದ ವಿಮಾನ 

ಮನಃಸ್ಥಿತಿ 
monopolise V. ಏಕಸ್ವಾಮ್ಯವನ್ನು ಗಳಿಸು 

moody adj, ಮಂಕುಕವಿದ, ದುಃಖತುಂಬಿದ, 
monopolist n, ಏಕಾಧಿಕಾರಿ, ಏಕೈಕ ಸ್ವಾಮಿ , | 

ಭಾವಪರವಶ, ಚಂಚಲ ಚಿತ್ರದ 
ಒಡೆಯ , ಏಕಸ್ವಾಮ್ಯವಾದಿ 

| moon , ಚಂದ್ರ , ತಿಂಗಳು, ಶಶಿ 
monopoly n, ಏಕಸ್ವಾಮ್ಯ , ಏಕಾಧಿಕಾರ 

once in a blue moon ಆಗಾಗ, 
monopoly procurement ಏಕ | 

ಅಪೂರ್ಣವಾಗಿ , ಅಪರೂಪವಾಗಿ , 
ಸ್ವಾಮ್ಯದಮೂಲಕ ಸಂಗ್ರಹಣೆ 

ಪೌರ್ಣಮೆಗೊಮ್ಮೆ ಅಮಾವಾಸ್ಯೆಗೊಮ್ಮೆ 
monotheism h. ಏಕೀಶ್ವರವಾದ, ಅದ್ಭತ | moonshine n: 1, ಬೆಳದಿಂಗಳು ಕಾಮದಿ. 
ದರ್ಶನ, ಏಕದೇವ ವಾದ 

ಜ್ಯೋ , 2 . ಕಾರ್ಯಗತವಾಗದ, ಬರೀ 
montone n, ಏಕಸ್ವರ, ಒಂದೇ ರಾಗ, ಒಂದೇ | ಕಪೋಲಕಲಿತ ಊಹೆಯ 


ನಾಟಕ 


246. 


mortgagee 


moonstruck 


moonstruck adj, ಹುಚ್ಚು ಹಿಡಿದ, ಮರುಳಾದ, | morals , ನೀತಿ ನಿಯಮಗಳು , ಸದಾಚಾರ 
ಬುದ್ಧಿವಿಕಲ್ಪಗೊಂಡ, ಹುಚ್ಚನಾದ 

ತತ್ವಗಳು , ನೈತಿಕತೆ 
moor V, ಹಡಗಿಗೆ ಲಂಗರು ಹಾಕು 

moratorium n, ಸ್ಥಗಿತಗೊಳಿಸುವಿಕೆ , ಸ್ತಂಭನ, 

ಕಾನೂನಿನಂತೆ ಆದೇಶಿತ ಮುಂದೂಡುವಿಕೆ 
n, ಪಾಳುಭೂಮಿ, ಬಂಜರು, ಕುರುಚಲು 
ಬೆಳೆದ ಭೂಮಿ 

morbid adj , ಅನಾರೋಗ್ಯದ, ಜಾಡ್ಯದ, 

ಗೀಳುಹಿಡಿದ, ಅಸ್ವಸ್ಥತೆಯ 
mooring ship ಲಂಗರು ಹಾಕಿ ನಿಂತಿರುವ 
ಹಡಗು 

more adj, ಹೆಚ್ಚಾದ, ಅಧಿಕ, ಮತ್ತೆಯೂ 
moorage n. ನಾವೆಯನ್ನು ಕಟ್ಟಿ ಹಾಕಿರುವ | - more or less ಹೆಚ್ಚು ಕಡಿಮೆ 

ಪ್ರದೇಶ, ನಾವೆಯನ್ನು ಕಟ್ಟಿಹಾಕುವ | moribund adj, ಮರಣಾಸನ, ಮತಪ್ರಾಯ, 
ಸ್ಥಳದ ಬಾಡಿಗೆ 

ಸಾಯುತ್ತಿರುವ, ಮರಣಾವಸ್ಥೆಯ 
moorings n, ಆಶ್ರಯ, ಲಂಗರು, ನೆಲೆ 

morose adj, ಚಿಂತಾಕ್ರಾಂತ, ವ್ಯಾಕುಲಿತ, 
moot V . ತರ್ಕಿಸು, ವಾದ ಮಾಡು, ವಿವಾದಾತ್ಮಕ | ಉತ್ತಾಹರಹಿತ 
ವಾಗಿಸು 

morphia, morphine n. ಮಾರ್ಫಿಯ , 
n . ಚರ್ಚಾಕೂಟ, ಚರ್ಚೆಯ ಸಭೆ, ಅಫೀಮಿನ ಸಸ್ಯಾಂಶವುಳ್ಳ ನಿರೌಷಧ 
ವಾದವಿವಾದ ಸಭೆ 

morse code, morse alphabet 
adj. ವಿವಾದಯೋಗ್ಯ, ಚರ್ಚಾಯೋಗ್ಯ, ಒ೦ದು ಟೆಲಿಗ್ರಾಫ್ ಭಾಸೆ, ಮೋರ್ಸ್ 
ವಿವಾದಾಸ್ಪದ 

ಎಂಬುವನು ರೂಪಿಸಿದ ತಂತೀ ಸಂದೇಶದ 
moot case ವಿವಾದಗ್ರಸ್ತ ವಿಷಯ 

ಸಾಂಕೇತಿಕ ಭಾಷೆ 
moral n, ನೀತಿ, ನೈತಿಕತೆ, ಸದಾಚಾರ | mortal n. ಮನುಷ್ಯ, ನರ , ಮರ್ತ್ಸ, ನಶ್ವರ ಪ್ರಾಣಿ 
adj, ನೈತಿಕ , ಸದಾಚಾರದ 

adj, ಮಾನುಷ, ಅಂತ್ಯವುಳ್ಳ ನಶ್ವರ, 
moral and social hygiene 

ಸಾಯುವ, ಪ್ರಾಣನಾಶಕ 
ಸದ ವಹಾರ, ನೈತಿಕ ಮತ್ತು ಸಾಮಾಜಿಕ ಶುಚಿತ | mortality n. 1. ಮಾನವಸ್ವಭಾವ, ಮರ್ತ್ಯತೆ, 
moral certainty ನೈತಿಕ ನಿರ್ಧಾರ, ನೈತಿಕ | 

ಪ್ರಾಣನಾಶ, 2 . ಸಾವಿನ ಸಂಖ್ಯೆ 
ಅಸಂದಿಗ್ಧತೆ 

mortality rate ಸಾವಿನ ಪ್ರಮಾಣ 
moral turpitude ನೈತಿಕ ಪತನ | mortar n . 1. ಒರಳು , ಕಲ್ಲತ್ತು , 2 . ಗಾರೆ, 
ದುರಾಚಾರ, ನೀತಿಬಾಹಿರ 

3. ಫಿರಂಗಿ ( ಸಣ್ಣ ) 
morale n, ನೈತಿಕ ಧೈರ್ಯ , ಉತ್ಸಾಹ, ನೈತಿಕ | mortar (gun) ಫಿರಂಗಿ 
ಸ್ಟೈರ್ಯ 

mortgage n. ಅಡವು,ಭೋಗ್ಯ, ಒತ್ತೆ 
moralist n. ನೀತಿವಾದಿ, ನೀತಿಬೋಧಕ, ನೀತಿಜ್ಞ | mortgaged adj, ಭೋಗ್ಯಮಾಡಿದ, ಒತ್ತೆ ಇಟ್ಟ, 
ನೀತಿವಂತ 

ಆಧಾರ ಮಾಡಿದ, ಅಡವಿಟ್ಟ 
morality n, ನೀತಿಶಾಸ್ತ್ರ , ಧರ್ಮಶಾಸ್ತ್ರ , ನೀತಿ | mortgagee n. ಭೋಗ್ಯಮಾಡಿಕೊಂಡವನು, 

ವರ್ತನೆ, ನೀತಿತತ್ವ , ನೈತಿಕತೆ, ನೀತಿವಂತಿಕೆ | ಅಧಿಗ್ರಾಹಕ, ಆಧಾರಕ್ಕೆ ತೆಗೆದುಕೊಂಡವನು, 
moralize V. ನೀತಿಬೋಧನೆ ಮಾಡು, 

ಭೋಗ್ಯಗಾರ 
ಉಪದೇಶಿಸು 


247 


mortgager, motgagor 


mouth 


mortgager, motgagor n. ಒತ್ತೆಹಾಕುವವ, motion tabled ಪ್ರವೇಶಕ್ಕಿಟ್ಟತೀರ್ಮಾನ, 
ಗಿರವಿದಾರ, ಅಡವು ಇಟ್ಟವನು 

ಮಂಡಿಸಲ್ಪಟ್ಟಸೂಚನೆ 
mortify V, ಮನಸ್ಸು ನೋಯಿಸು, ಅವಮಾನ | motive n ಪ್ರೇರಣೆ, ಉದ್ದೇಶ, ಕಾರಣ 
ಮಾಡು, ತೇಜೋವಧೆ ಮಾಡು 

- adj, ಹೇತುವಾದ, ಪ್ರೇರಣೆ ನೀಡುವ, 
mortifying adj , ಅವಮಾನಕರವಾದ, * ಉದ್ದೇಶಿತ, ಚಲನಶೀಲ 
ಕಷ್ಟದಾಯಕವಾದ 

motley n. ವಿವಿಧ ವರ್ಣದ, ಪಂಚರಂಗಿ , 
mortuary 7, ಶವಾಗಾರ, ಶವಗಳನ್ನು ಇಡುವ * ಕಲಬೆರಕೆ ಬಣ್ಣದ 

motor n . 1. ಪ್ರೇರಣಯಂತ್ರ , 2. ಕಾರು, ಚಾಲಕ 
mosque n , ಮಸೀದಿ, ಮಹಮ್ಮದೀಯರ ಯಂತ್ರ , ಸ್ವಯಂಚಾಲಿತ ವಾಹನ 
ಪ್ರಾರ್ಥನಾ ಮಂದಿರ 

| motorize V, ಮೋಟಾರನ್ನು ಅಳವಡಿಸು 
mosquito n. ಸೊಳ್ಳೆ, ಮಶಕ | 

motton, ನೀತಿವಾಕ್ಯ , ಧರ ಸೂತ್ರ, ಆದರ್ಶ 
most favoured nation treatment | ಸೂತ್ರ, ಧೈಯ, ಧೈಯವಾಕ್ಯ , ಧರಮಂತ್ರ 
ಪರಮಾನುಗ್ರಹ, ಪಾತ್ರ - ರಾಷ್ಟಗೌರವ, | mould v. 1. ಎರಕಹೊಯ್ಯು, ತಯಾರು ಮಾಡು, 
ರಾಜ್ಯಾಡಳಿತದಲ್ಲಿ ಅತಿ ಆಪ್ತವೆನಿಸುವರ ಪರ ಆಕಾರನೀಡು, 2.ಬೂಷ್ಟು, ಶಿಲೀಂಧ್ರ 
ರಾಷ್ಟ್ರಕ್ಕೆ ಸಲ್ಲುವ ಸ್ಥಾನಮಾನ, ಮಯ್ಯಾದೆ 

೧. ಅಚ್ಚು, ಎರಕ , ಆಕೃತಿ 
moth - eaten adj. 12800 

mount V. ಹತ್ತು ಸವಾರಿಮಾಡು, ಏರಿಸು, ಏರು 
mother-land ೧. ಮಾತೃಭೂಮಿ, ಜನ್ಮಭೂಮಿ, 

೧. ಪಶ್ವತ, ಗಿರಿ, ಬೆಟ್ಟ , ಮಲೆ 
ತಾಯ್ತಾಡು 

mountain n. ಪಕ್ವತ, ಮಲೆ, ಗಿರಿ 
mother- tongue n. ಮಾತೃಭಾಷೆ, ತಾಯಿನುಡಿ 

mountaineer n. 1. ಪಕ್ವತಾರೋಹಿ, 2. ಪಶ್ವತ 
motion V , ಸೂಚಿಸು , ಸನ್ನೆಗಳಿಂದ ಅಭಿಪ್ರಾಯ | 
ವನ್ನು ಸೂಚಿಸು 

mountainous adj, ಪರ್ವತಮಯ, 
n, 1. ಗಮನ, ಚಲನ, ಗತಿ , ಸೂಚನೆ, 

ಪರ್ವತಗಳು ಹೆಚ್ಚಾಗಿರುವ 
ತೀರಾನ, ಪ್ರತಿಪಾದನ , 2. ಶಾಸನ ಸಭೆಯ 

mountebank n. ನಾಟಿವೈದ್ಯ, ಸಂಚಾರಿ ವೈದ್ಯ, 
ವಿಧ್ಯುಕ್ತ , 3. ಮಲವಿಸರ್ಜನೆ 

ಠಕ್ಕು ವೈದ್ಯ, ಅಳಲೆಕಾಯಿ ಪಂಡಿತ 
motion for consideration 

mourn V. ವ್ಯಸನಪಡು, ದುಃಖಿಸು, ಶೋಕಿಸು, 
ಪರ್ಯಾಲೋಚನೆಗಾಗಿ ನೀಡುವ ಸೂಚನೆ 

- ಗೋಳಾಡು,ರೋದಿಸು 
motion of adjournment ನಿಲುವಳಿ 

mournful adj, ಶೋಕಗ್ರಸ್ತ, ದುಃಖತಪ್ತ , 
ಸೂಚನೆ 

ದುಃಖಕರ 
motion of closure ಸಮಾಪ್ತಿ ಸೂಚನೆ, 

mourning n. ಶೋಕ, ದುಃಖ , ವ್ಯಸನ, 
ಮುಕ್ತಾಯ ಸೂಚನೆ 

ಶೋಕಆಚರಣೆ, ಶೋಕಪ್ರದರ್ಶನ 
motion of no- Confidence ಅವಿಶ್ವಾಸ 

mouth 7, ಬಾಯಿ, ಮುಖ , ( ನದಿ,ಕೊಳವೆ, ಗುಹೆ 
ಸೂಚನೆ 

- ಇತ್ಯಾದಿಗಳು) 
motion - picture n . 2303 233 , 

mouth of a river ನದೀಮುಖ 


248 


municipality 


mouthpiece 


mouthpiece n ಪ್ರತಿನಿಧಿ, ಮುಖವಾಣಿ multiform n. ಅನೇಕ ರೂಪಗಳು, ನಾನಾವಿಧ 
move v. 1. ಚಲಿಸು, ಸಂಚರಿಸು, ಅಲುಗಾಡು, | multilateral adj, ಬಹುವಿಧವಾದ, ಬಹು 

2 . ಪ್ರಸ್ತಾಪಿಸು, 3. ಮಂಡಿಸು , 4. ಹೊರಡು ಮುಖದ, ಬಹುಪಾರ್ಶ್ವಗಳುಳ್ಳ 

_ n. ಚಲನೆ, ಮಂಡನೆ, ಚಳವಳಿ, ಪ್ರಯತ್ನ, multilateral convertability ಅನೇಕ 
ಸಂಚಾರ 

ದೇಶಗಳ ವ್ಯಾಪಾರ ಸಾಧ್ಯತೆ 
be on the move ಪ್ರಯಾಣದಲ್ಲಿರು, multilateral trad arrangement 
ತಿರುಗುತ್ತಿರು 

ಬಹು ದೇಶಗಳ ವ್ಯಾಪಾರ ಸಂಬಂಧ, 
make a move ಕದಲು, ಹೊರಡು ಬಹುರಾಷ್ಟ್ರೀಯ ವ್ಯಾಪಾರಿ ವ್ಯವಸ್ಥೆ 
movable property 2002 

| multi - millionaire n . ಕೋಟೀಶ್ವರ, 

ಕೋಟ್ಯಧಿಕಾರಿ , ಕೋಟ್ಯಾಧಿಪತಿ, 
move a resolution ಮಸೂದೆಯನ್ನು 

ಕೋಟ್ಯಂತರಾಧಿಕಾರಿ 
ಮಂಡಿಸು, ನಿರ್ಣಯವನ್ನು ಮಂಡಿಸು 

| multiple n. ಗುಣಕ , ಅಪವರ್ತ್ಯ 
movement n. 1. ಚಲನೆ , ಅಲುಗಾಟ, | 
2. ಚಳವಳಿ, ಆಂದೋಲನ 

adj, ಬಹ್ವಂಶಗಳುಳ್ಳ ಬಹುಭಾಗಗಳುಳ್ಳ 
mover n ಪ್ರತಿಪಾದಕ, ಮಂಡಿಸುವವನು 

multiplicity n. ವೈವಿಧ್ಯ, ಬಹುತ್ವ 
mucilage n. ಗೋಂದು, ಸಸ್ಯಗಳ ಅಂಟು ದ್ರವ| multiply V. ಗುಣಿಸು, ಗುಣಾಕಾರಮಾಡು, ಏರುತ್ತ 
muck 1. ಕಷ್ಠಲ, ಹೊಲಸು, ಕೊಳಚೆ, ಗೊಬ್ಬರ 

( ಹೆಚ್ಚುತ್ತ ಹೋಗು 
mud n, ಮಣ್ಣು, ಬುರುಡೆ, ಕೆಸರು, ಒದ್ದೆಮಣ್ಣು 

multipronged attack ಬಹುಮುಖದ 
fling mud ಮಣ್ಣೆರಚು, ಕೆಸರುಬಳಿ, 

multipurpose n. ವಿವಿಧೋದ್ದೇಶ 
ಕಳಂಕಿಸು, ಹೆಸರು ಕೆಡಿಸು | 
muddle V, ಗೊಂದಲಗೊಳಿಸು, ಗಲಿಬಿಲಿ ಮಾಡು | 

multistage rocket ಅನೇಕ ಮಜಲು 
ಅವ್ಯವಸ್ಥೆಪಡಿಸು, ತೊಡಕಿಸು, ( ವಸ್ತುಗಳನ್ನು) 

ಗಳುಳ್ಳ ರಾಕೆಟ್, ಬಹು ಹಂತಗಳ ಕ್ಷಿಪಣಿ 
ತಪ್ಪು ತಪ್ಪಾಗಿ ಸೇರಿಸು 

multitude n. ಜನಸಮೂಹ , ಗುಂಪು, 
n. ಗಡಿಬಿಡಿ, ಅವ್ಯವಸ್ಥೆ , ಗಲಿಬಿಲಿ , 

ಬಹುಸಂಖ್ಯೆಜನ, ಜನಸ್ತೋಮ 
ತೊಡಕು 

multitudinous adj, ಬಹಳ, ಅಸಂಖ್ಯಾತ, 
muddy adj. ಕೆಸರು ತುಂಬಿದ, ಕೆಸರಿನಂಥ, 

ಲೆಕ್ಕವಿರದ, ಎಣಿಸಲಾಗದ 
ವಂಡುತುಂಬಿದ 

mummity V. ಸುಗಂಧ ದ್ರವ್ಯಗಳಿಂದ ಶವವನ್ನು 
muffle n. ಪ್ರಾಣಿಗಳ ಮೇಲುಸುಡಿ 

ರಕ್ಷಿಸಿಡು 
mulberry n. ಉಪ್ಪುನೇರಳೆ, ಮಲ್ಬರಿ, ( ಗಿಡ, 

mumps n. ಗದ್ದಕಟ್ಟು, ಮಂಗನಬಾವು, ಕೆಪ್ಪಟೆ 
ಹಣ್ಣು) . 

mundane adj, ಐಹಿಕ, ಲೌಕಿಕ, ಸಾಂಸಾರಿಕ 
mule n. 1. ಹೇಸರಗತ್ತೆ , 2. ದಡ್ಡ , ಪದ, ಮೊಂಡ, | municipal adj, ಪೌರ, ನಗರದ, ಪೌರಸಭೆಯ , 
ಬೆರಕೆ ಜಾತಿಯ ಸಸ್ಯ , ಪ್ರಾಣಿ 

ಸ್ಥಳೀಯ ಆಡಳಿತದ 
multifarious adj, ವಿವಿಧ, ಬಹುಮುಖದ, 

municipal Commissioner ಪೌರ 
ಅನೇಕ ಪ್ರಕಾರದ 

ಸಭೆಯ ಆಯುಕ್ತ , ಅಧಿಕಾರಿ 
municipality n. ಪೌರಸಭೆ , ಪುರಸಭೆ 


249 


munificence 


mutton 


munificence n. ಉದಾರತೆ, ಧಾರಾಳತೆ, | musk n. ಕಸ್ತೂರಿ 
ದಾನಗುಣ 

musk- melon 1 , ಕರಬೂಜ 
munificent adj, ಉದಾರ, ದಾನಶೀಲ, ಧಾರಾಳ 

musket n. ಚಿಕ್ಕ ತುಪಾಕಿ, ಸಣ್ಣ ಬಂದೂಕು 
munition n, ಯುದ್ಧ ಸಾಮಗ್ರಿ 

musketeer n. ತುಪಾಕಿ ಧರಿಸಿದ ವ್ಯಕ್ತಿ, 
mural n. ಗೋಡೆಯ ಮೇಲಿನ ಚಿತ್ರ , ಭಿತ್ತಿಯ | ಬಂದೂಕುಧಾರಿ 
ಚಿತ್ರಗಳು, ಭಿತ್ತಿ ಚಿತ್ರ 

mustard n, ಸಾಸವೆ 
- adj, ಗೋಡೆಯ ಮೇಲಿನ , ಭಿತ್ತಿಯ 

mustard- oil ಸಾಸವೆ ಎಣ್ಣೆ 
murder V. ಹತ್ಯೆಮಾಡು, ವಧೆಮಾಡು, ಖನಿ | muster V ಗುಂಪುಪೇರಿಸು, ಜನ ಸಮೂಹವನ್ನು 
ಮಾಡು, ಕೊಲೆಮಾಡು 

ಕೂಡಿಸು, ಹೊಂದು, ಗಳಿಸು ( ಶಕ್ತಿ , ಧೈರ್ಯ) 
_ n, ಹತ್ಯೆ , ವಧೆ, ನಿ , ಕೊಲೆ 

n, ಜನರ ಗುಂಪು, ಜನ ಸಮೂಹ 
murky adj, ಕತ್ತಲೆ ಕವಿದ, ಮಬ್ಬಾದ, ನಸುಕಿನ, | muster- roll _ n, ಹಾಜರಿಪಟಿ 
ಮಂಕಾದ 

musty adj. ದುರ್ವಾಸನೆಯ , ದುರ್ಗಂಧ 
murmur V. ಅಸ್ಪಷ್ಟ ಧ್ವನಿಮಾಡು, ಮೆಲ್ಲಗೆ | ತುಂಬಿದ, ಬೂಷ್ಟುಹಿಡಿದ, ಹಳಸಿದ 
ಮಾತನಾಡು, ಗೊಣಗು, ಗೊಣಗುಟ್ಟು | mutation , ಪರಿವರ್ತನೆ, ಮಾರ್ಪಾಟು. 

೧. ಅಸ್ಪಷ್ಟವಾದ ಧ್ವನಿ, ಗೊಣಗಾಟ | ರೂಪಾಂತರ, ಬದಲಾವಣೆ, ವ್ಯತ್ಯಾಸ 
muscle n, ಮಾಂಸಖಂಡ, ಸ್ನಾಯು mutatis mutandis ಉಚಿತ ವ್ಯತ್ಯಾಸಗಳ ಸಹಿತ, 
muse V . ಗಾಢವಾಗಿ ಆಲೋಚನೆಮಾಡು, | ಅಗತ್ಯ ಮಾರಾಟುಗಳೊಡನೆ ( ವಿವರಗಳಲ್ಲಿ) 

ಧ್ಯಾನದಲ್ಲಿರು, ಧೇನಿಸು, ಧ್ಯಾನಮಗ್ನನಾಗಿರು, | mute n, ಮೂಕಾಕ್ಷರ , ಮೂಕ ವ್ಯಂಜನಾಕ್ಷರ, 
ತಲ್ಲೀನನಾಗಿರು 

ಧ್ವನಿಮಂದಕಾರಿ 
n. 1. ಕಲಾಭಿಮಾನಿ ದೇವತೆ, ಸರಸ್ವತಿ, | adj, ಮೂಗ, ಮಾತುಬರದ ವ್ಯಕ್ತಿ , ಮೌನಿ 
2 . ಗಾಢವಾದ ಆಲೋಚನೆ, ಪರಧ್ಯಾನ | mutilate V, ಚಿನಭಿನಮಾಡು, ವಿಕಾರಗೊಳಿಸು, 
museumn, ಸಂಗ್ರಹಾಲಯ , ವಸ್ತು | ಅ೦ಗಹೀನಗೊಳಿಸು , ಮುಕ್ಕುವಾಡು, 
ಸಂಗ್ರಹಾಲಯ 

ಮುರಿದುಹಾಕು 
mushroom n. 1. ನಾಯಿಕೊಡೆ, ಅಣಬೆ, | mutilated adj, ವಿರೂಪಗೊಳಿಸಿದ, ಕತ್ತರಿಸಿದ, 

ನಾಯಿ ಛತ್ರಿ , 2 . ದಾರಿದ್ರದಿಂದ ತಕ್ಷಣ | ಮುರಿದು ಹಾಕಿದ, ಭಿನ್ನಗೊಳಿಸಿದ 
ಸಿರಿವಂತನಾದವನು, 3. ಕ್ಷಣಿಕ ಬೆಳವಣಿಗೆ 

mutineer n. ದಂಗೆಕೋರ, ಬಂಡಾಯಗಾರ 
- adj. ಸಾಧಾರಣ , ತಾತ್ಕಾಲಿಕ, 

mutinous adj, ವಿದ್ರೋಹಿಯಾದ, ಬಂಡಾಯ 

ಕಾರಕ 
music n, ಸಂಗೀತ, ಗಾನ, ರಾಗ, ಗಾಯನ, | 

| mutiny V. ತಿರುಗಿ ಬೀಳು, ಬಂಡಾಯ ಮಾಡು 
ಇಂಪಾದ ಮಧುರ ಧ್ವನಿ 

n, ದಂಗೆ, ಬಂಡಾಯ , ಎದುರು 
musical adj. ಸಂಗೀತಕ್ಕೆ ಸಂಬಂಧಿಸಿದ, ಸಂಗೀತ 

ಬೀಳುವುದು, ತಿರುಗಿ ಬೀಳುವುದು 
ದಿಂದಕೂಡಿದ 

mutter V ಗೊಣಗು, ಅಸ್ಪಷ್ಟವಾಗಿ ಅಪಲಪಿಸು 
musician n, ಸಂಗೀತಗಾರ, ಹಾಡುಗಾರ, 

mutton n. ಕುರಿಯ ಮಾಂಸ 
ಗಾಯನಪಟು, ಗಾನಪಟು 


, ಸದ್ಯದ, ಕ್ಷಣಿಕ 


250 


mutual 


napkin 


ಕ 


mutual adj, ಪರಸ್ಪರ, ಅನ್ನೋನ್ಯ nail V, ಮೊಳೆಹೊಡೆ, ಬಂಧಿಸು, ಚಲಿಸದಂತೆ ಇಡು 
mutual aid ಪರಸ್ಪರ ಸಹಾಯ 

n, 1. ಮೊಳೆ, ಆಣಿ, 2 . ಉಗುರು 
muzzle V. ಬಾಯಿಕುಕ್ಕೆ ಹಾಕು, ಬಾಯಿಕಟ್ಟು drive a nail into one 's coffin ( 1990) 

ಸಾವನ್ನು ಬೇಗತಂದುಕೋ , ಬೇಗ ಸಾವು ತರು 
n. 1. ( ಪ್ರಾಣಿಯ) ಮೂತಿ, ಮುಸುಡಿ, 
2 . ಬಂದೂಕಿನ ತೆರೆದ ತುದಿ 

hit the nail on the head ( 500 ) 
myopia n. ಸಮೀಪದ ದೃಷ್ಟಿ (ದೋಷ) 

ಸೂಕ್ತ ಮಾತನಾಡು, ಸೂಕ್ತಕಾರಮಾಡು, 

ಸರಿಯಾಗಿಊಹಿಸು, ಗುರಿಹೊಡೆದಂತೆ ಹೇಳು 
myriad n, ಅನೇಕ, ಅಸಂಖ್ಯಾತ, ಹತ್ತು ಸಾವಿರ 

nail colours to mast ಪಟ್ಟುಹಿಡಿ, 
myrmidon n ಸರಮವಿಧೇಯ ಸೇವಕ, ಕೀಳು 

ಸ್ವಾಭಿಪ್ರಾಯವನ್ನು ಬಿಡದಿರು 
ಸೇವಕ, ಸ್ವಾಮಿನಿಷ್ಠ ಸೇವಕ 

on thenal ( ಆಲಂ) ಈಗಲೇ ,ಕೂಡಲೇ , 
mysterious adj, ರಹಸ್ಯವಾದ, ಗುಪ್ತ, ಗೂಢ || 

ತತ್ಕ್ಷಣ 
mystery n, ಮರ, ಅದ್ಭುತ, ರಹಸ್ಯ, ಗೂಢತತ್ವ 

naive adj. ಸಹಜ, ಸ್ವಾಭಾವಿಕ, ಸರಳ, ಅಕೃತ್ರಿಮ, 
ಕೈಕಸುಬು, ಆಶ್ಚಯ್ಯ, ತರ್ಕಕ್ಕೆ ನಿಲುಕದ ಘಟನೆ, 

ಕಪಟವಲ್ಲದ, ಮಗುವಿನಂತೆ ಋಜುವಾದ 
ವೃತ್ತಿ (ಕರಾರು ಪತ್ರಗಳಲ್ಲಿ) 

naivete n. ಸರಳತೆ, ನೇರನಡತೆ, ನಿಷ್ಕಪಟತೆ 
mystic n. ಅನುಭಾವಿ, ಮುಮುಕ್ಷು, ಅತೀಂದ್ರಿಯ 
ವಾದಿ, ಯೋಗಿ 

naked adj, ಬೆತ್ತಲೆ, ನಗ್ನ , ದಿಗಂಬರ, ಸ್ವಚ್ಛ 
adj, ರಹಸ್ಯಾರ್ಥವುಳ್ಳ ಆಧ್ಯಾತ್ಮಿಕವಾದ 

ಲೇಪರಹಿತ, ಅಪ್ಪಟ 

naked eye ಸಹಜನೋಟ, ಸ್ವಾಭಾವಿಕ 
mystifly V. 1. ರಹಸ್ಯಗೊಳಿಸು ಗೂಢಗೊಳಿಸು, 

2. ಕಣ್ಣಿಗೆ ಮಣ್ಣೆರಚು, ಮೋಸಗೊಳಿಸು ದೃಷ್ಟಿ, ಬರಿಗಣ್ಣು 
myth n. ಕಲ್ಪಿತ ಕಥೆ, ಅಮಾನುಷ ವ್ಯಕ್ತಿಗಳುಳ್ಳ 

naked truth ನಗ್ನಸತ್ಯ, ತಿರುಚದ ಸತ್ಯ , 
ಕಾಲ್ಪನಿಕ ವಸ್ತು , ಕಾಲ್ಪನಿಕ ವ್ಯಕ್ತಿ ಶುದ್ದ ಕಾಲ್ಪನಿಕ 

ಅಪ್ಪಟ ಸತ್ಯ 
ಕಥೆ, ಪುರಾಣಕಥೆ 

name V. ಹೆಸರಿಡು, ಹೆಸರು ಹೇಳು, ಗುರುತಿಸು, 
mythical adj, ಪೌರಾಣಿಕ , ಪ್ರಾಚೀನ, ಕಲ್ಪಿತ 

ನಾಮಕರಣಮಾಡು , ನಮ ದಿಸು , 

ನಿರ್ದೇಶಿಸು 
mythology n, ಪುರಾಣ, ಪೌರಾಣಿಕ ಕಥೆ 

_ n. 1. ಹೆಸರು, 2 . ಕೀರ್ತಿ, ಯಶಸ್ಸು 

call _person names 
nab V, ಹಿಡಿದುಕೊಳ್ಳು, ದಸ್ತಗಿರಿಮಾಡು, 

ನಿಂದಿಸು , 

ಅವಮಾನ ಮಾಡು, ಬೈಯು 
ಅಪರಾಧಗೈಯುವಾಗ ಹಿಡಿ 

in the name of ( ಯಾರಾದರೊಬ್ಬರ) 
nadir n ಪಾತಾಳ, ಅಧೋಗತಿ, ಅದೋಬಿಂದು, ಹೆಸರಿನಲ್ಲಿ ಸಾಕ್ಷಿಯಾಗಿ 

ಅತ್ಯಂತ ಕೆಳಗಿನ ಬಿಂದು, ಅಧೋಗತಿಯ 
ಕೊನೆಯಮಟ್ಟ 

nameless adj, ಹೆಸರಿಲ್ಲದ, ಅಜ್ಞಾತ, ಅನಾಮಿಕ 
nag V, ಕಟ್ಟು , ವಾಚಾಳಿತನ, ಕಿರಿಕಿರಿ ಉಂಟು 

namely adv , ಎಂಬ , ಎನ್ನುವ, ಎಂದರೆ 
ಮಾಡು 

namesake n. ಅದೇ ಹೆಸರಿನವನು, ಸ್ವನಾಮಕ 
naiad n. ನದೀ ದೇವತೆ , ಸ್ತ್ರೀ ದೇವತೆ, ಜಲ ದೇವತೆ | 

nap n, ಕಿರುನಿದ್ದೆ ( ಹಗಲಿನಲ್ಲಿ) , ನಯಗೊಳಿಸಿದ 

ಬಟ್ಟೆಯ ಮೈ , ಒಂದು ತರದ ಇಸ್ಪೀಟು ಆಟ 
napkin n. ಕೈಚೌಕ, ಕರವಸ್ತ್ರ 


251 


narcotic 


natural 


du 


narcotic n. ನಿದ್ರಾಜನಕ ವಸ್ತು 

national consciousness ರಾಷ್ಟ್ರೀಯ 
adj, ನಿದ್ರಾಜನಕ, ಅಮಲು ಬರಿಸುವ 

ಭಾವನೆ 
narrative n, ಕಥನ ಕವನ, ಆಖ್ಯಾನ 

national debt ರಾಷ್ಟ್ರದ ಋಣ, 
narrow _ V, ಸಂಕೋಚಗೊಳಿಸು, ಕಿರಿದು ಮಾಡು 

ರಾಷ್ಟ್ರೀಯ ಸಾಲ 
adj, ಕಿರಿದಾದ, ಕರಿಯಗಲದ, ಅಗಲ 

national defence academy 
ಕಿರಿದಾದ, ಇಕ್ಕಟ್ಟಾದ, ಸಂಕುಚಿತ 

ರಾಷ್ಟ್ರೀಯ ರಕ್ಷಣ ಅಕಾಡೆಮಿ 

national extension 
have a narrow escape ಕೂದ 

service 
ಲೆಳೆಯಷ್ಟರಲ್ಲಿ ಅಪಾಯದಿಂದ ಪಾರಾಗು 

ರಾಷ್ಟ್ರೀಯ ವಿಸ್ತರಣಾ ಇಲಾಖೆ 

national gallery of at ರಾಷ್ಟ್ರೀಯ 
narrow gauge ಚಿಕ್ಕಗೇಜು, ಅಗಲ 
ಕಿರಿದಾದ ಪ್ರಮಾಣದ (ರೈಲುಮಾರ್ಗ ) 

ಕಲಾ ಭವನ, ರಾಷ್ಟ್ರೀಯ ಚಿತ್ರಕಲಾ ಭವನ | 
narrow majority ಅಲ್ಪಾಧಿಕ್ಯ ಮತ, ಅಲ್ಪ 

national highway ರಾಷ್ಟ್ರೀಯ ಹೆದ್ದಾರಿ 
ಬಹುಮತ 

national income osad,wd to 
narrow - minded adj, ಸಂಕುಚಿತ ಬುದ್ದಿಯ , 

national insurance ರಾಷ್ಟ್ರೀಯ ವಿಮೆ 
ಸಂಕುಚಿತ ಮನೋಭಾವದ 

national plan savings certificate 
narrow -mindedness n . 5079233 

ರಾಷ್ಟ್ರೀಯ ಯೋಜನೆಯ ಉಳಿತಾಯ ಪತ್ರ , 
ಮನೋಭಾವ 

ರಾಷ್ಟ್ರೀಯ ಯೋಜನಾ ಉಳಿತಾಯ ಪತ್ರ 

national salute ರಾಷ್ಟವಂದನ 
narrowness n . Jo732333 
narrow outlook ಸಂಕುಚಿತ ದೃಷ್ಟಿ 

national saving certificate 

ರಾಷ್ಟ್ರೀಯಉಳಿತಾಯ ಪತ್ರ 
nasal adj, ನಾಸಿಕಕ್ಕೆ ಸಂಬಂಧಿಸಿದ, ಅನುನಾಸಿಕ, 

national security ರಾಷ್ಟ್ರ ಭದ್ರತೆ, 
ಮೂಗಿನ 

ರಾಷ್ಟ್ರದ ಭದ್ರತೆ 
nascent adj, ಹೊಸ, ನವೀನ, ತಾಜಾ, ಇದೀಗ 

national Song ರಾಷ್ಟ್ರಗೀತೆ 
ಆರಂಭವಾದ, ಬಲಿಯದ 

national waterways 
nasty adj, ಅಸಹ್ಯ , ನೀಚ, ಅಸಭ್ಯ , ಅಶ್ಲೀಲ 

ಜಲಮಾರ್ಗಗಳು 
natal adj, ಜನ್ಮಸಂಬಂಧಿ, ಜನ್ಮಜಾತ, ಜನನ | 

nationalization n. ರಾಷ್ಟ್ರೀಕರಣ 
ಸಂಬಂಧಿ 

nationalise V . ರಾಷ್ಟ್ರೀಕರಣಗೊಳಿಸು , 
natality , ಹುಟ್ಟಿನ ( ದರ) ಪ್ರಮಾಣ, ಜನನ 

ರಾಷ್ಟ್ರೀಕರಿಸು 
( ದರ) ಪ್ರಮಾಣ, ಜನನ ಸಂಖ್ಯಾ ಪ್ರಮಾಣ 

nationalist n. ರಾಷ್ಟ್ರೀಯವಾದಿ, ರಾಷ್ಟ್ರವಾದಿ 
nation n, ಜನಾಂಗ, ರಾಷ್ಟ್ರ 

nationality n. ರಾಷ್ಟ್ರೀಯತ್ವ, ರಾಷ್ಟ್ರೀಯತೆ 
national n. ರಾಷ್ಟ್ರಸ್ವ, ದೇಶಸ್ವ , ರಾಷ್ಟ್ರೀಯ 

native adj, ದೇಶೀಯ, ಸ್ಥಳೀಯ ವಾಸ್ತವ್ಯದ 
adj, ರಾಷ್ಟ್ರೀಯ, ರಾಷ್ಟ್ರದ 

nativity n ವಾಸ್ತವ್ಯ , ಸ್ಥಳೀಯತೆ, ಹುಟ್ಟು, ಜನನ | 
national anthem ರಾಷ್ಟ್ರಗೀತೆ 

natural adj. ಸಹಜ, ಸ್ವಾಭಾವಿಕ, ನೈಸರ್ಗಿಕ 
national cadet crops o ,caso 


ಸೈನ್ಯದಳ 


252 


1 


navy 
naturalism 
natural calamities ನೈಸರ್ಗಿಕ | nauseating adj, ಅಸಹ್ಯಕರ, ವಾಕರಿಕೆ ತರುವ, 

ಜುಗುಪ್ಪೆ ಬರುವ, ವಾಂತಿಬರಿಸುವ, 
ಅಪಘಾತಗಳು, ನೈಸರ್ಗಿಕ ಆಪತ್ತುಗಳು 

ಹೇಸಿಗೆಯಾಗುವ 
natural death ಸಹಜ ಮರಣ, ನೈಸರ್ಗಿಕ | 
ಸಾವು 

nautical adj. ನೌಕೆಗೆ ಸಂಬಂಧಿಸಿದ, ನಾವಿಕರ , 

ಸಮುದ್ರಯಾನದ, ಸಮುದ್ರ ಸಂಬಂಧಿತ, 
natural history ಪ್ರಾಕೃತಿಕ ಚರಿತ್ರೆ 

ಹಡಗಿಗೆ ಸಂಬಂಧಿಸಿದ 
natural laws ಪ್ರಕೃತಿಸೂತ್ರಗಳು, ಸೃಷ್ಟಿಯ 

naval adj, ನೌಕಾದಳ ಸಂಬಂಧಿ, ನೌಕಾದಳದ 
ನಿಯಮಗಳು 

ನೌಕಾದಳದ ಕಿರಿಯ 
natural resources 

naval attache 
ಪ್ರಾಕೃತಿಕ ಸಂಪತ್ತು 

ಅಧಿಕಾರಿ 
natural science ಪ್ರಕೃತಿ ವಿಜ್ಞಾನ 

naval base ನೌಕಾಮೂಲ, ನೌಕೆಯ 
naturalism n, ಸಹಜತ್ವವಾದ, ಪ್ರಕೃತಿ 

ನೆಲೆ, ನೌಕಾ ನೆಲೆ, ನೌಕಾ ಸ್ಥಾವರ 
ಪ್ರಾಧಾನ್ಯವಾದ 

naval berth ನೌಕೆಯ ವಿಶ್ರಾಂತಿ ಸ್ಥಳ 
naturalist n. ಪ್ರಕೃತಿ ಪ್ರಿಯ ವ್ಯಕ್ತಿ, ಪ್ರಕೃತಿ 
ತತ್ವಾವಲಂಬಿ 

naval dockyard ನೌಕಾಂಗಣ 
naturalization n. ಪೌರತ್ವ ಪ್ರದಾನ 

naval headquarters ನೌಕಾ ಪ್ರಧಾನ 
naturalize V. ರಾಷ್ಟ್ರೀಯ ಪ್ರಜಾಹಕ್ಕನ್ನು ಕೊಡು, 

ಕೇಂದ್ರ , ನೌಕಾಪಡೆಯ ಕೇಂದ್ರ ಕಛೇರಿ, 
ರಾಷ್ಟ್ರೀಯ ಪೌರತ್ವವನ್ನು ಪಡೆ 

ನೌಕೆಯ ಪ್ರಧಾನ ಕಚೇರಿ 
naturalized citizen ಪೌರತ್ವ ಪಡೆದ 

naval ship ಸಾಯುಧ ನೌಕೆ, ಯುದ್ಧ 
ಪ್ರಜೆ 

ಸಜ್ಜಿತ ನೌಕೆ, ನೌಕಾಪಡೆಯ ಹಡಗು 
naturally adv, ಸ್ವಾಭಾವಿಕವಾಗಿ, ಸಹಜವಾಗಿ, | nave n, ನಾಭಿ, ಹೊಕ್ಕಳು, ಗುಂಬ , ಚಕ್ರನಾಭಿ 
ಪ್ರಕೃತಿಸಿದ್ಧವಾಗಿ 

navel n. ಹೊಕ್ಕಳು, ನಾಭಿ 
nature . ಪ್ರಕೃತಿ, ನಿಸರ್ಗ , ಸ್ವಭಾವ, ಸೃಷ್ಟಿ | navigable adj, ಯಾನಯೋಗ್ಯ, ನೌಕಾ 

in the nature of things ಪ್ರಕೃತ | ಸಂಚಾರ ಯೋಗ್ಯ 
ಸ್ಥಿತಿಯಲ್ಲಿ 

| navigate V. ಹಡಗು ನಡೆಸು, ವಿಮಾನ ನಡೆಸು, 
pay the debt of nature ನೈಸರ್ಗಿಕ - ದಿಗ್ಧರ್ಶಿಸು,ದೋಣಿಯನ್ನು ನಡೆಸು 
ಋಣವನ್ನು ಸಲ್ಲಿಸು, ಪ್ರಕೃತಿ ಋಣವನ್ನು | navigation n . ನೌಕಾಯಾನ, ವಿಮಾನದಲ್ಲಿ 
ತೀರಿಸು 

ದಿಶಾದರ್ಶನ 
Second nature ಎರಡನೆಯ ಸ್ವಭಾವ, 

navigational radar ಮಾರ್ಗದರ್ಶಕ 
ಅಸಹಜ ಸ್ವಭಾವ, ಪ್ರಕೃತಿಯ ಪ್ರತಿಸ್ವಭಾವ 
ರಾಡರ್, ಸಮುದ್ರಯಾನದ ವ್ಯಾಪ್ತಿ ಮತ್ತು 
naught/nought ೧. ಶೂನ್ಯ, ಅಭಾವ, ವ್ಯರ್ಥ, | ದಿಕ್ಕು ಸೂಚಕ ಉಪಕರಣ 
ವಿನಾಶ 

navigator n. ನೌಕಾ ನಿರ್ದೇಶಕ, ದಿಗ್ದರ್ಶಕ 
set at naught ವ್ಯರ್ಥಮಾಡು, ಶೂನ್ಯ | 
ವೆಂದು ಭಾವಿಸು 

| navvy n, ತೋಡುಗೆಲಸದಕೂಲಿಯಾಳು 
nausea n, ವಾಕರಿಕೆ , ವಾಂತಿ ಬರುವಿಕೆ, | AYY 1 

, ನೌಕಾದಳ 
ಪಿತ್ತೋದ್ರೇಕ, ಹೊಟ್ಟೆ ತೊಳಸು 


253 


neap 

negative 
neap n . ಅತ್ಯಂತಕಡಿಮೆಯಾದ, ಸಮುದ್ರದ ಭರತ | stif -neck p. ದರ್ಪದ ವ್ಯಕ್ತಿ, ದುರಭಿಮಾನದ 
( ಉಬ್ಬರ) 

ವ್ಯಕ್ತಿ, ದುರಹಂಕಾರದ ಮನುಷ್ಯ 
adj. ತುಂಬ ಕಡಿಮೆಯಾದ ಭರತದ, | necklace n ಕಂಠಹಾರ, ಕೊರಳಸರ 
ಅತಿಕಡಿಮೆಯ ಸಮುದ್ರದುಬ್ಬರದ 

necromancy n ಭೂತವಿದ್ಯೆ, ಪ್ರೇತವಿದ್ಯೆ, 
near adj, ಹತ್ತಿರವಾದ, ಸಮೀಪದ 

( ಸತ್ತವರೊಂದಿಗೆ ವ್ಯವಹರಿಸಿ ಭವಿಷ್ಯ ಹೇಳುವ 
nearly adv. ಹತ್ತಿರ ಹತ್ತಿರ, ಸೂಕ್ಷವಾಗಿ, | ವಿದ್ಯೆ) 

ಸುಮಾರು, ಖಚಿತಕ್ಕೆ ಅತಿಸಮೀಪದ, ಹೆಚ್ಚು | nectar n, ಅಮೃತ, ಜೇನು, ಮಧು, ಮಕರಂದ 

ಗಮನವಿತ್ತು , ಬಹಳ ನಿಕಟವಾಗಿ | 
neat adj, ಶುದ್ಧ, ಸ್ಪಚ್ಛ , ಸುವ್ಯವಸ್ಥಿತ, ಅಚ್ಚು 

need V. ಅಗತ್ಯಹೊಂದು, ಆವಶ್ಯಕ ಪಡು 
ಕಟ್ಟಾದ, ಕ್ರಮಬದ್ಧವಾದ 

೧. ಆವಶ್ಯಕ, ಅಗತ್ಯ , ಅತ್ಯಗತ್ಯ , ಅವಶ್ಯಕತೆ 
neatness n. ಶುಚಿ, ಶುಭ್ರತೆ,ಸ್ವಚ್ಛತೆ, ಸುವ್ಯವಸ್ಥೆ 

needful adj, ಬೇಕಾಗಿರುವ, ಅಗತ್ಯವಿರುವ 
nebulan, ನೀಹಾರಿಕೆ, ಆಕಾಶಗಂಗೆ, ಜ್ಯೋತಿ 

needless adj, ಅನಗತ್ಯವಾದ, ವ್ಯರ್ಥವಾದ, 

ನಿಷ್ಟಯೋಜಕವಾದ 
ಪಟಲ, ನಕ್ಷತ್ರ ಸಮುಚ್ಚಯ 
nebular adj, ಅಸ್ಪಷ್ಟವಾಗಿ ಕಾಣುವ, 

needle n . wisse 
ಮಸಕಾಗಿರುವ 

needle 's eye ಸೂಜಿಯ ಕಣ್ಣು , 
nebulous adj, ಅಸ್ಪಷ್ಟ, ಆಕಾರಹೀನ, ಕದಡಿದ, 

ಸೂಜಿಗಲ್ಲು, ಅತಿ ಸಣ್ಣ ರಂಧ್ರ 
ನೀಹಾರಿಕೆಯಂಥ 

needle work ಸೂಚೀಕರ್ಮ , ಕಸೂತಿ 
necessaries n. ಅಗತ್ಯವಾದವುಗಳು , 

ಕೆಲಸ, ಹೊಲಿಗೆಯ ಕೆಲಸ 
ಅವಶ್ಯಕವಾದ ವಸ್ತುಗಳು 

| needs . ಅಗತ್ಯಗಳು, ಆವಶ್ಯಕ ವಸ್ತುಗಳು 
necessary adj ಅಗತ್ಯವಾದ, ಆವಶ್ಯಕವಾದ needy adj. ಅಗತ್ಯಬಿದ್ದಿರುವ, ಕೊರತೆ 
ಅನಿವಾರವಾದ, ಅಪರಿಹಾರವಾದ 

ಯಾಗಿರುವ, ಸಹಾಯ ಬೇಕಾದ, ಬಡತನದ 
necessitate V, ಅವಶ್ಯವಾಗು, ಅಗತ್ಯ ಬೀಳು, | nefarious adj, ದುರ್ಮಾರ್ಗದ, ಕ್ರೂರ, 
ಅಗತ್ಯಗೊಳಿಸು , ಅನಿವಾರ್ಯಗೊಳಿಸು, 

ಅಧಮ , ನೀಚ, ಅತಿದುಷ್ಟ, ಮಹಾಪಾತಕ 
ಅನಿವಾದ್ಯವಾಗು 

negate V. ತಿರಸ್ಕರಿಸು , ಅಂಗೀಕರಿಸದಿರು , 
necessitous adi, ದೀನನಾದ, ದರಿದ್ರನಾದ | ಖಂಡಿಸು , ಅನುಚಿತವೆಂದು ವಾದಿಸು, 
ನಿರ್ಧನನಾದ, ನಿರ್ಗತಿಕ 

ನಿರಾಕರಿಸು, ಇಲ್ಲದಂತೆ ಮಾಡು 
necessity n ಆವಶ್ಯಕ, ಅಗತ್ಯ ಅವಶ್ಯಕತೆ | negation . ತಿರಸ್ಕಾರ, ನಿರಾಕರಣೆ, 

ವಿರೋಧೋಕ್ತಿ 
neck . ಕೊರಳು , ಕತ್ತು 
neck and crop ಒಟ್ಟಿಗೆ, ರಭಸದಿಂದ, 

| negative V. ನಿರಾಕರಿಸು, ನಿಷೇಧಿಸು 

_ n. ನಿಷೇಧಾರ್ಥಕವಾದುದು, 
ಕೂಡಲೆ, ಥಟ್ಟನೆ 

ನಿರಾಕರಣಾರ್ಥಕವಾದುದು 
neck and neck ಸಮಸಮನಾಗಿ ಓಡುತ್ತ, 

- adj. ನಿಷೇಧಾರ್ಥಕ, ನಿರಾಕರಣ 
ಸಮಸ್ಪರ್ಧಿಯಾಗಿ 

ಯೋಗ್ಯ 
neck or nothing ಆದದ್ದಾಗಲಿ ಎಂದು 

negative Vote ನಿರಾಕರಣ ಮತ, 
( ನುಗ್ಗುವ), ಇರುವುದನ್ನೆಲ್ಲ ಪಣವಾಗಿ ಒಡ್ಡಿ 
( ಆಲಂ) 

ವ್ಯತಿರೇಕವಾದ ಓಟು 


254 


nescience 


neglect 


neglect V, ಉಪೇಕ್ಷಿಸು, ಉದಾಸೀನಮಾಡು, | nemesis n, ದುಷ್ಯರಫಲ, ಪ್ರತೀಕಾರನ್ಯಾಯ, 
ಕಡೆಗಣಿಸು, ಮಾಡದೆ ಬಿಡು 

ಪಾಪಕ್ಕೆ ತಕ್ಕ ಶಾಸ್ತಿ, ನ್ಯಾಯದೇವತೆ 
n, ಉಪೇಕ್ಷೆ, ಉದಾಸೀನತೆ, ಅಸಡ್ಡೆ , | neಂ (ಉಪಸರ್ಗ ) ಹೊಸ, ಈಚಿನ, ಆಧುನಿಕ, 
ಮಾಡದೆ ಬಿಡುವುದು 

ನವೀನ, ನವ 
neglect of duty ಕರ್ತವ್ಯದ ಉಪೇಕ್ಷೆ | neolithic agen, ಹೊಸ ಶಿಲಾಯುಗ, ನವ 
ಮಾಡ ಬೇಕಾದುದರ ಕಡೆಗೆ ಅಸಡ್ಡೆ | ಶಿಲಾಯುಗ 
ತೋರಿಸುವುದು 

neolithic culture ನವಶಿಲಾಯುಗದ 
negligee , ಸಂಪ್ರದಾಯಕ್ಕೆ ಗಮನಕೊಡದ, ಸಂಸ್ಕೃತಿ 
- ಸ್ತ್ರೀಯರ ಉಡುಪು, ಸಡಿಲು ಉಡುಪು, 

neon light ನಿಯಾನ್ ಬೆಳಕು, ನಿಯಾನ್ 
ಸರಿಯಾಗಿ ತೊಡದಿರುವುದು 

ಕಾಂತಿ, ನಿಯಾನ್ ಅನಿಲದ ದೀಪ 
negligence n. ಅಸಡ್ಡೆ , ಉಪೇಕ್ಷೆ, ಉದಾಸೀನತೆ, | neophyte n, ಹೊಸದಾಗಿ ಮತಕ್ಕೆ ಸೇರಿದವನು . 
ಅಜಾಗರೂಕತೆ, ಕಡೆಗಾಣಿಸುವಿಕೆ 

ನವ ಮತಾಂತರಿತ, ಮತಕ್ಕೆ ನವ ಪರಿವರ್ತಕ 
negligent adj, ಅಜಾಗರೂಕ, ಉದಾಸೀನ, | nephew n, ಸೋದರನ ಮಗ, ಸೋದರಿಯ 
ಉಪೇಕ್ಷೆಯ , ಕರ್ತವ್ಯಲೋಪದ 

ಮಗ, ಭಾಗಿನೇಯ, ಸೋದರಳಿಯ 
negligible adj, ನಿರ್ಲಕ್ಷಿಸಬಹುದಾದ, | nephology n, ಮೇಘಶಾಸ್ತ್ರ ಮೋಡದ ವಿಜ್ಞಾನ 
ಬಿಟ್ಟುಬಿಡಬಹುದಾದ, ಉಪೇಕ್ಷೆಗೆ 

nepotism n, ಬಂಧು ಪಕ್ಷಪಾತ, ಆಶ್ರಿತ ಪಕ್ಷಪಾತ, 
ಅರ್ಹವಾದ,ಉಪೇಕ್ಷಾಯೋಗ್ಯ, ವರ್ಗಾಯಿಸ 

ಸ್ವಜನ ಪಕ್ಷಪಾತ 
ಬಹುದಾದ, ಕ್ಷಮಿಸಲರ್ಹವಾದ, ವ್ಯವಹರಿಸ 
ಬಹುದಾದ 

| nerve V. ಬಲವನ್ನು ನೀಡು, ಶಕ್ತಿಕೊಡು, ಧೈರ್ಯ 

ಕೊಡು, ಉತ್ಸಾಹಗೊಳಿಸು 
negotiable instrument act 

ವರ್ಗಾವಣೆಯ ಲಿಖಿತಗಳ ಅಧಿನಿಯಮ | ೧. 1. ಧೈರ್ಯ , ಆತ್ಮವಿಶ್ವಾಸ, 2 . ನರ 
negotiability n. ಚರ್ಚಾಯೋಗ್ಯ, ಸಂಧಾನ 

nerve centre ನರಗಳ ಕೇಂದ್ರ, ಒಂದು 
ಯೋಗ್ಯ, ವ್ಯವಹಾರಯೋಗ್ಯ, ಮಾತುಕತೆಗೆ ತಕ್ಕ 

ಸಂಸ್ಥೆಯ ಚಟುವಟಿಕೆಗಳ ಮುಖ್ಯಸ್ಥಳ 
negotiate V. ವ್ಯವಹರಿಸು, ಸಂಧಿ ಮಾಡು, 

War of nerves ಪ್ರಚ್ಛನ್ನ ಯುದ್ದ, ಪ್ರಚಾರ 
ಸಂಧಾನ ಮಾಡು, ಒಪ್ಪಂದವನ್ನು ಕುದುರಿಸು ಯುದ್ಧ 
negotiating committee ಸಂಧಾನ | neNeless a0 . ದುರ್ಬಲವಾದ, ನರಹೀನ, 
ಸಮಿತಿ 

ಶಕ್ತಿಹೀನ, ಧೈರ್ಯವಿಲ್ಲದ( ಪುಕ್ಕಲು) 
negotiation n . Zonda 

nervous adj , ನಡುಕವುಳ್ಳ , ನಡುಗುವ, 
negotiator n . ಸಂಧಾನಕರ್ತ , ಸಂಧಾನ 

ಹೆದರುವ, ಅಂಜುಬುರುಕ 
ನಿರ್ವಾಹಕ 

nervous system ನರಮಂಡಲ, 
neighbour n. ನೆರೆಯವನು, ಅಕ್ಕಪಕ್ಕದವನು, 

ನರವ್ಯೂಹ 
ಪಾರ್ಶ್ವವಾಸಿ 

nervy adj, ಧೈರ್ಯಶಾಲಿ, ಆತ್ಮವಿಶ್ವಾಸಿ, 
neighbourhood n. ನೆರೆಹೊರೆ, ಅಕ್ಕಪಕ್ಕೆ 

ಶಕ್ತಿಯುತ, ದೃಢ 
neither adv, ಅದೂ ಇಲ್ಲ , ಇದೂ ಇಲ್ಲ, | 

nescience n. 1. ಅಜ್ಞಾನ, ಅರಿಯಮೆ , 
ಎರಡರಲ್ಲಿ ಒಂದೂ ಅಲ್ಲ 

ತಿಳಿವಿಲ್ಲದಿರುವಿಕೆ, 2. ಅಜೇಯತಾವಾದ 


norvAIA 


255 


nest 


newsreel 


nest V . ಗೂಡುಕಟ್ಟು , ಗೂಡಿನಲ್ಲಿ ವಾಸಿಸು neutralize V, ನಿಷ್ಪರಿಣಾಮವಾಗಿಸು, ತಟಸ್ಥ 
n. ಗೂಡು, ಹಕ್ಕಿಯ ಹಕ್ಕೆ 

ಗೊಳಿಸು 
feather one'snest ತನ ಪ್ರಯೋಜನದ | neutron n. ನ್ಯೂಟ್ರಾನ್, ಸಮವಿದ್ಯುತ್ಕಣ 
ಕಡೆಗೆ ಗಮನಕೊಡು, ಸ್ವಂತ ಲಾಭದ ಕಡೆ | new adj, ಹೊಸ, ನವ, ನವೀನ, ತಾಜಾ 
ಗಮನವಿಡು( ಇತರರ ಆಸ್ತಿಯಿಂದ), ಸ್ವಾರ್ಥ new orientation ಹೊಸಸ್ವರೂಪ, ಹೊಸ 
ಸಾಧಿಸು 

ಹೊಂದಾಣಿಕೆ, ಹೊಸ ಲಕ್ಷಣ 
nestle V. ಬೆಚ್ಚಗೆ ಮಲಗು, ಅಪ್ಪಿಕೊ , ಪಕ್ಕದಲ್ಲಿ new tangled ಹೊಸಕಲ್ಪನೆಯ , ಹಳೆಯ 
ಹುದುಗಿರು , ಗೂಡುಕಟ್ಟು, ಸುಖವಾಗಿರು 

ಸಂಪ್ರದಾಯಭಿನ್ನ , ಹೊಸ ಮಾದರಿಯ 
ಅಚ್ಚುಕಟ್ಟಾಗಿ ಇರು 

news , ವಾರ್ತೆ, ವರ್ತಮಾನ, ಸುದ್ದಿ, ವೃತ್ತಾಂತ, 
net v. 1. ಬಲೆಬೀಸು, 2 . ಸಂಪಾದಿಸು, ಲಾಭ 

ಸಮಾಚಾರ 
ಗಳಿಸು 

news agency ವಾರ್ತಾಸಂಸ್ಥೆ 
n, 1. ಬಲೆ, ಜಾಲ, 2 . ನಗದು, ನಿವ್ವಳ 

news agent ಪತ್ರಿಕಾ ವ್ಯಾಪಾರಿ, 
net income ನಿವ್ವಳ ಆದಾಯ 

ವೃತ್ತಪತ್ರಿಕಾ ವ್ಯಾಪಾರಿ 
net profit ನಿವ್ವಳ ಲಾಭ 

news blackout ವಾರ್ತೆಗಳ ನಿಷೇಧ, 
net result - ಅಂತಿಮ ಪರಿಣಾಮ 

ವಾರ್ತೆಗಳನ್ನು ಬಚ್ಚಿಡುವುದು, ವಾರ್ತೆಗಳನ್ನು 
net tonnage ಹಡಗಿನ ನಿವ್ವಳ 

ಪ್ರಕಟಿಸದಿರುವುದು 
ಸ್ಥಳಾವಕಾಶ, ನಿವ್ವಳ ಭಾರ | 

news boy ವೃತ್ತಪತ್ರಿಕೆಗಳ ವಿತರಕ, ವೃತ್ತ 
net wealth ನಿವ್ವಳ ಸಂಪತ್ತು 

ಪತ್ರಿಕೆಗಳನ್ನು ಹಂಚುವವನು 
net work ಬಲೆಗೆಲಸ, ಜಾಲಬಂಧ, 

news correspondent ವಾರ್ತಾ 
ಶಾಖೆಗಳ ಜಾಲ ( ಒಂದು ಸಂಸ್ಥೆಯ ) 

ಪ್ರತಿನಿಧಿ, ವಾರ್ತಾಸಂಗ್ರಾಹಕ 

news feature ವಾರ್ತಚಿತ್ರ , ವಾರ್ತಾ 
netting n ಬಲೆಗೆಲಸ, ಹುರಿಯ ಬಲೆ ಮಾಡುವ 

ಲೇಖನ 
ಕೆಲಸ 

news item wolf 
neurosis n. ಚಿತ್ತವಿಕೃತಿ, ಮನೋರೋಗ, 
ನರವ್ಯಾಧಿ 

news letter ವಾರ್ತಾಪತ್ರ 
neurotic , ಮಾನಸಿಕ ರೋಗಿ, ನರರೋಗಿ | newsmonger p. ಸುದ್ದಿ ಸೃಷ್ಟಿಸುವವನು, ಸುಳ್ಳು 
neutral adj, ತಟಸ್ವ , ಉದಾಸೀನ, ನಿಷ್ಪಕ್ಷಪಾತ, 

ಸುದ್ದಿಗ, ಸುದ್ದಿ ಹರಡುವವನು, ಸುದ್ದಿಮಲ್ಲ 
ಪಕ್ಷಾತೀತ, ಅನಿರ್ದಿಷ್ಟ 

news-paper 1, ವಾರ್ತಪತ್ರಿಕೆ, ವೃತ್ತಪತ್ರಿಕೆ 
neutrality n. ತಟಸ್ಥತೆ, ಉದಾಸೀನತೆ, news print ವೃತ್ತಪತ್ರಿಕೆಗಳನ್ನು ಮುದ್ರಿಸುವ 

ನಿಷ್ಪಕ್ಷಪಾತ ನಿಲುವು, ಉಪೇಕ್ಷೆ, ಭಾಗಿಯಾಗ ಕಾಗದ, ನ್ಯೂಸ್‌ಪ್ರಿಂಟು, ಪತ್ರಿಕಾ ಕಾಗದ 
ದಿರುವಿಕೆ 

news reader ವಾರ್ತಾಪಾಠಕ, ಸುದ್ದಿ 
armed neutrality ಸಾಯುಧ ತಾಟಸ್ಥ್ಯ ವಾಚಕ, ವೃತ್ತ ಪತ್ರಿಕೆಯ ಓದುಗ 
neutralization n .. ತಟಸ್ಥಿಕರಣ, | newsreel n, ಸಮಾಚಾರದರ್ಶನ, ಆಯಾ ದಿನದ 

ಸುದ್ದಿಪಟಲ, ಚಲನಚಿತ್ರ ಸುದ್ದಿ ತಿಳಿಸುವ 
ತಟಸ್ಥಗೊಳಿಸುವಿಕೆ 


256. 


nip 


9 


news- room 

news review ವಾರ್ತಾಸಮೀಕ್ಷೆ, ವಾರ್ತಾ | nightfall n. ಸಂಧ್ಯೆ , ಸಂಜೆ, ಮುಚ್ಚಂಜೆ, ರಾತ್ರಿಯ 
ವಿಮರ್ಶೆ 

ಆಗಮನ 
news -room n, ವಾರ್ತಾ ವಿಭಾಗ, ಪತ್ರಿಕೆಯ | nightlong adj, ರಾತ್ರಿಪೂರ್ತಿ, ರಾತ್ರಿ ಎಲ್ಲ 
ಸುದ್ದಿಗಾರರು ಸೇರುವಕೋಣೆ 

ಇಡೀರಾತ್ರಿ 
newsy adj, ವಾರ್ತೆಗಳು ತುಂಬಿರುವ, ಪ್ರಮುಖ | nightmann, ಮಲ ಎತ್ತಿಹಾಕುವವನು, 
ವಾರ್ತಾಭರಿತ 

ಶೌಚಾಲಯ ಶುದ್ದಿಕಾರ 
next adj, ಮುಂದಿನ, ಮತ್ತೆ ಬರುವ, ಪಕ್ಕದ, night mare ರಾತ್ರಿ ಸ್ವಪ್ನದಲ್ಲಿ ಉಸಿರು 
ತರುವಾಯ , ಮುಂದಿನ ಸರದಿಯ 

ಕಟ್ಟಿಸುವಂತೆಮಾಡುವ, ಸ್ವಪ್ಪಪಿಶಾಚಿ, ಹೆಣ್ಣು 
nexus n, ಸಂಬಂಧ, ಸಂಪರ್ಕ , ಹೊಂದಾಣಿಕೆ ದೆವ್ವ, ಭಯಂಕರ,ಘೋರ 
nice adj. ಸುಂದರ,ಕೋಮಲ, ಮೃದು, ಸೂಕ್ಷ, night -school ರಾತ್ರಿಯ ಶಾಲೆ 

ಚೆನ್ನಾದ, ಒಳ್ಳೆಯ , ನಿಯಮ ನಿಪ್ಪ, night -soil ಮಲ, ಪಾಯ, ಅಮೇಧ್ಯ 
ಕಟ್ಟುನಿಟ್ಟಾದ, ರಮ್ಯ , ಮನೋಹರ 

nightingale n, ಆ ಹೆಸರಿನ ಪಕ್ಷಿ, ಬುಲ್ ಬುಲ್ 
nicety 1, ಸೂಕ್ಷ್ಮತೆ, ಅತಿ ಸೂಕ್ಷ್ಮತೆ, ಜಟಿಲ | ಹಕ್ಕಿ ಹಾಡುಹಕ್ಕಿ 
niche n. 1.ಗೂಡು, 2. ಬಾಳಿನಲ್ಲಿ ಉಚಿತವಾದ | nighty adj, adv, ರಾತ್ರಿವೇಳೆಯ , ಇರುಳಿನ, 

ಸ್ಥಾನ, ಮಹತ್ವದ ವಸ್ತುಗಳನ್ನಿಡಲು ರಾತ್ರಿಗೆಉಚಿತವಾದ, ರಾತ್ರಿಯ 
ಗೋಡೆಯಲ್ಲಿ ಮಾಡಿದ ಗೂಡು, ಮಹತ್ವದ | nihilism n . ಶೂನತಾವಾದ, ಶೂನವಾದ, 
ಸ್ಥಾನ, ಅವಕಾಶ, ರ್ಗಸ್ಥಾನ 

ಧಾರ್ಮಿಕ ಅಥವಾ ನೈತಿಕ ನಂಬಿಕೆಗಳನ್ನು 
nick n. 1. ಸರಿಯಾದ ಕಾಲ, 2. ಸೀಳು, ಬಿರುಕು, 

( ತಿರಸ್ಕರಿಸುವ ವಾದ) 
3. ದಾಳದ ಗರ, ಗುರುತಿನ ಕಟ್ಟು, ಗೊತ್ತಾದ, 

nil n. ಶೂನ್ಯ, ಸೊನ್ನೆ, ಪೂಜ್ಯ 
ನಿಶ್ಚಯಿಸಲಾದ 

| nimble adj, ಚತುರ, ಜಾಣತನದ, ಚುರುಕಾದ, 
nickle n. ಒಂದು ಗಟ್ಟಿ ಲೋಹ, ನಿಕ್ಕಲ್ 

ಕುಶಲನಾದ, ವೇಗದ, ಸೂಕ್ಷ್ಮಗ್ರಾಹಿ, ನಿಪುಣ 
nickname n. ಉಪನಾಮ , ಪ್ರತಿನಾಮ , ಅಡ್ಡ | 

| nimbus n. 1. ಪ್ರಭಾವಲಯ , 2. ಮಳೆತರುವ 
ಹೆಸರು, ಪರಿಹಾಸದ ಹೆಸರು 

ಮೋಡ, ವರ್ಷಾಕಾಲದ ಮೇಘ 
nicotine n. ಹೊಗೆಸೊಪ್ಪಿನಿಂದ ತೆಗೆದ 

nincompoop n, ಮೂರ್ಖ , ಮಡ್ಡಿ, ಹೆಡ್ಡ, 
ಸಸ್ಯಕ್ಷಾರ ವಿಷ 
niggard n. ಲೋಭಿ, ಜಿಪುಣ, ಕೃಪಣ 

ಗುಗ್ಗು, ಬೆಪ್ಪು, ಮುಗ್ದಾಳ 
nigger n. ನೀಗೋ , ಕಪ್ಪುಮನುಷ್ಯ , ತಿರಸ್ಕೃತ 

nine n. ಒಂಬತ್ತು 
night n. ರಾತ್ರೆ , ಇರುಳು, ರಾತ್ರಿ 

nine day 's wonder ಒಂಬತ್ತು ದಿನದ 

ಆಶ್ಚರ್ಯ, ಸ್ವಲ್ಪಕಾಲ ಆಕರ್ಷಕ ಎನಿಸಿ, 
night bird ರಾತ್ರಿಯ ಹೊತ್ತು ಕೆಲಸ 

ಬೇಗನೇ ಮರೆತು ಹೋಗುವಂಥ, ಬೇಗ 
ಮಾಡುವ ವ್ಯಕ್ತಿ , ಗೂಬೆ, ರಾತ್ರಿ ಸಂಚಾರಿ 

ಮಾಯವಾಗುವ ಇಂದ್ರಜಾಲ, ಶಾಶ್ವತ 
night blindness ರಾತ್ರಿಯ ಕುರುಡು, ವಲ್ಲದ್ದು, ನಶ್ವರವಾದದ್ದು 
ಇರುಳುಗಣ್ಣು 

ninny n, ಮೂರ್ಖ , ಬುದ್ಧಿಹೀನ, ಪೆದ್ದ 
night cap 1. ರಾತ್ರಿ ಮಲಗುವಾಗ | 
ಧರಿಸುವ ಟೋಪಿ, 2. ಮಲಗುವ ಮುಂಚೆ 

nip V. ಚಿವುಟು, ಕಡಿ, ಕತ್ತರಿಸು, ಕಚ್ಚು, ಹಿಂಡು 
ಕುಡಿಯುವ ಮದ್ಯ 


257 


nitre 


non - combatant 


nip in the bud ಮೊಗ್ಗಿನಲ್ಲಿಯೇ ಚಿವುಟಿ | nomenclature n. ಒಂದು ಪದ್ಧತಿಯನ್ನು 

ಅನುಸರಿಸಿ ಹೆಸರಿಡುವುದು, ನಾಮಕರಣ 
nitre n. ಪೆಟ್ಟುಪ್ಪು, ಕಡ್ಡಿಯುಪ್ಪು, ಪೊಟ್ಯಾಸಿಯಂ, ವ್ಯವಸ್ಥೆ , ಅಭಿಧಾನ 
ನೈಟ್ರೇಟ್ ಲವಣ 

nominal adj. ಹೆಸರಿಗೆ ಮಾತ್ರ , ಅವಾಸ್ತವಿಕ, 
noble adj, ಘನವಾದ, ಪ್ರಭಾವಶಾಲಿಯಾದ, ನಾಮಮಾತ್ರದ, ಅತ್ಯಲ್ಪ, ನಾಮ್ಮೆವಾಸ್ತೆ 
ಕುಲೀನನಾದ, ಉತ್ತಮನಾದ 

nominal cost ಹೆಸರಿಗೆ ಮಾತ್ರ ಕೊಡುವ 
noble Woman ಕುಲೀನ ಸ್ತ್ರೀ , ಉತ್ತಮ 

ಬೆಲೆ, ನಿಜವಲ್ಲದ ಬೆಲೆ, ತುಂಬ ಕಡಿಮೆ ಬೆಲೆ | 
ಸ್ತ್ರೀ , ಗುಣವತಿ, ಸಜ್ಜನೆ 

nominal price ಅತ್ಯಲ್ಪ ಬೆಲೆ, ನಾಮ 
nobility n, ಸೌಜನ್ಯ , ಘನತೆ , ಕುಲೀನತೆ , ಮಾತ್ರ ಬೆಲೆ 

ಘನವಂತಿಕೆ,ಉದಾತ್ತ ನೀತಿಯ ,ಶ್ರೀಮಂತತೆ , nominal rent ಅತ್ಯಲ್ಪ ಬಾಡಿಗೆ 
ಉದಾತ್ತ ಧೈಯಗಳುಳ್ಳ 

nominal value ಅತ್ಯಲ್ಪ ಮೌಲ್ಯ 
nocturnal adj . ರಾತ್ರಿ ಸಂಬಂಧಿ , ರಾತ್ರಿಯ 

nominal wage ಅತ್ಯಲ್ಪ ಕೂಲಿ 
ಚಟುವಟಿಕೆಗಳಿಗೆ ಸಂಬಂಧಿಸಿದ 

nominate V. 1. ನಾಮಕರಣ ಮಾಡು , 
nod V. ತಲೆದೂಗು, ಒಪ್ಪಿಗೆ ನೀಡು 

2 . ನಿಯಮಿಸು 
nodule 1 . ಗ್ರಂಥಿ, ದೇಹದ ಸಣ್ಣ ಗಂಧಿ, ಗಡ್ಡ | nominated adj , ನಾಮಕರಣ ಮಾಡಿದ, 
nose n, ಪ್ರತಿಪಕ್ಷದ ಕೂಗು, yea ಎಂಬುದಕ್ಕೆ ನಿಯಮಿತ 
ವಿರುದ್ಧವಾದ ಕೂಗು 

nomination n: ನಾಮಕರಣ 
noise V, ಸದ್ದು ಮಾಡು, ಪ್ರಸಿದ್ಧನಾಗು, ಗಲಾಟೆ 

nomination paper ನಾಮಕರಣಪತ್ರ 
ಮಾಡು, ಆಕ್ಷೇಪಿಸು, ಖ್ಯಾತಿ ಪಡೆ, ಅಪಖ್ಯಾತಿ 

nominee n. ನೇಮಕಗೊಂಡ ವ್ಯಕ್ತಿ, ನಾಮಕರಣ 
ಪಡೆ 

ಗೋಂಡವ 
೧. ಸದ್ದು , ಕೋಲಾಹಲ, ಧ್ವನಿ, ಶಬ್ದ , 

| nanage n. ಬಾಲ್ಯ , ಬಾಲ್ಯಾವಸ್ಥೆ , ಅಪಕ್ವತೆ 
ಗಲಾಟೆಖೋರ 

non - aggression n, ಅನಾಕ್ರಮಣ, ದಾಳಿ 
noiseless adj, ನಿಶ್ಯಬ್ದವಾದ, ಮೌನವಾದ 

ಮಾಡದಿರುವುದು 
no-Confidence . ಅವಿಶ್ವಾಸ, ವಿಶ್ವಾಸ ರಾಹಿತ್ಯ 

non -bailable adj. 220cdointesta , 
nom de plume ಕಿತನಾಮ , 

ಜಾಮೀನುರಹಿತ 
ಉಪನಾಮ , ಸಂಕೇತನಾಮ , ಅಡ್ಡಹೆಸರು, 

nonchalance n, ಅವಿಚಲ ಧೈರ್ಯ , ಹೆದರ 
ಕಾವ್ಯನಾಮ , ಗುಪ್ತನಾಮ, ಸ್ವೀಕೃತನಾಮ 

ದಿರುವುದು, ಉದ್ರೇಕಗೊಳ್ಳದಿರುವಿಕೆ, ಶಾಂತತೆ, 
nomad n, ಸಂಚಾರಿಜನ, ಪಠ್ಯಟನಶೀಲವ್ಯಕ್ತಿ, 
ಅಲೆಮಾರಿ 

non - cognizable offence 
no man's land ವಿವಾದಗ್ರಸ್ತ ಪ್ರದೇಶ, ಗಮನಿಸದಿರಬಹುದಾದ ಅಪರಾಧ, 
ಪಾಳುಭೂಮಿ, ಅಧಿಕಾರ ರಹಿತ ಪ್ರದೇಶ, 

ನ್ಯಾಯಾಲಯದ ಅಧಿಕಾರಕ್ಕೆ ಒಳಪಡದ 
ಎರಡು ದೇಶಗಳ ಗಡಿಗಳ ನಡುವೆ ಬಿಟ್ಟಿರುವ ಅಪರಾಧ 

non - combatant n. aldia edis cnotes 

ದವನು 


ಸ್ಥಿರತೆ 


ಪ್ರದೇಶ- ಭೂಮಿ 


258 


north 


non - committal 


non -commissioned ಕಮೀಷನ್ | nonpareil adj. ಅನುಪಮ , ಅದ್ವಿತೀಯ, 
ದರ್ಜೆಗೆ ಸೇರದ, ಸನ್ನದು ಪಡೆಯದ ( ಸರ್ಕಾರಿ | ಎಣೆಯಿಲ್ಲದ, ಸಮಾನರಿಲ್ಲದ, ವಿಶಿಷ್ಟ 
ಅಧಿಕಾರಿ) 

nonplus V. ನಿರುತ್ತರಗೊಳಿಸು, ಬಾಯಿ ಮುಚ್ಚಿಸು 
non -committal adj. osa ajas ದಿಕ್ಕುತೋರದಂತೆ ಮಾಡು, ದಿಗೃಮೆತರು, 
ಬದ್ದನಾಗದ 

ತಬ್ಬಿಬ್ಬು ಮಾಡು 
nonconformist n. ಇಂಗ್ಲೆಂಡ್ ಚರ್ಚಿನ non -productive expenditure esas 

ತತ್ವವನ್ನು ಅಂಗೀಕರಿಸದವನು, ಯಾವುದೇ ದಾಯಕವಲ್ಲದ ಖರ್ಚು, ಅನುತ್ಪಾದಕ ವ್ಯಯ 
ಸಿದ್ಧಾಂತಕ್ಕೆ ಬದ್ಧನಾಗದವನು 

non -recurring expenditure 
nondescript adj, ನಿರ್ಧರಿಸಲಾಗದ, ಸುಲಭ ಅನಾವರ್ತಕ ಖರ್ಚು, ಪುನರಾವರ್ತನೆ ಇಲ್ಲದ 

ವಾಗಿ ವರ್ಗೀಕರಿಸಲಾಗದ, ಇಬ್ಬಂದಿ, ವೆಚ್ಚ ಒಮ್ಮೆ ಮಾಡಬೇಕಾದ ವೆಚ್ಚ 
ಅಡ್ಡಜಾತಿಯ 

non- resistance , ಪ್ರತಿರೋಧವಿಲ್ಲದಿರುವಿಕೆ, 
nonentity _ n . ಲೆಕ್ಕಕ್ಕೆ ಬರದವನು, ಅಪ್ರತಿರೋಧ 

ಅನಾಮಧೇಯ, ಗಣನೆಗೆ ಬರದ ವ್ಯಕ್ತಿ, ತುಚ್ಚ, non -Scheduled flight ಪ್ರತ್ಯೇಕವಿಮಾನ 
ಅಧಮ 

ಪ್ರಯಾಣ, ನಿಗದಿತವಲ್ಲದವಿಮಾನ ಪ್ರಯಾಣ 
non - essential staff ಸಾಧಾರಣ non -self governing territories 
ಸಿಬ್ಬಂದಿ, ಸಾಮಾನ್ಯ ಸಿಬ್ಬಂದಿ, ಪ್ರಾಧಾನ್ಯ | ಸ್ವ ಆಡಳಿತ ವಿಲ್ಲದ ಪ್ರಾಂತಗಳು, 
ವಿಲ್ಲದ ನೌಕರ, ಗೌಣ ಸಿಬ್ಬಂದಿ 

ಸ್ವಯಂಮಾಡಳಿತಕ್ಕೊಳಗಾಗದ ಪ್ರದೇಶಗಳು 
non -gazetted adj. ಗೆಜೆಟೆಡ್ ದರ್ಜೆಗೆಸೇರದ, | nonsence n, ಅರ್ಥರಾಹಿತ್ಯ , ಮೂರ್ಖ ತೆ , 
ರಾಜಪತ್ರಾಂಕಿತವಲ್ಲದ 

non sequitur ಅತಾರ್ಕಿಕ, ತರ್ಕಕ್ಕೆ ವಿರುದ್ದ 
non- gazetted staff ಗೆಜೆಟೆಡ್ ದರ್ಜೆಗೆ 
ಸೇರದ ಸಿಬ್ಬಂದಿ, ರಾಜಪತ್ರಾಂಕಿತವಲ್ಲದ | 

nonsuit n. ದಾವಾ ರದ್ದು, ವ್ಯವಹಾರ ರದ್ದು 
ಸಿಬ್ಬಂದಿ 

nook ೧. ಮೂಲೆ, ಗೊಂದಿ, ನಿರ್ಜನ ಸ್ಥಾನ 
non - hindi speaking areas | | 

| noon , noonday , noontide n. ಮಧ್ಯಾಹ್ನ, 
ಹಿಂದೀತರ ಭಾಷಾ ಪ್ರದೇಶ | 

ಮಟಮಟ ಮಧ್ಯಾಹ್ನ 
non - interference ಅಂತರಾಯ | noose V. ಬಲೆಗೆ ಬೀಳಿಸು, ಉರುಳುಹಾಕು 
ರಹಿತವಾದುದು, ಮಧ್ಯೆ ಪ್ರವೇಶವಿಲ್ಲದುದು, | noose n. ಕುಣಿಕೆ , ಸರಗುಣಿಕೆ, ಉರುಲು 
ಅಡ್ಡಬಾರದಿರುವಿಕೆ, ತಾಟಸ್ಥ್ಯ 

normn. ಗುಣಮಟ್ಟ, ರೂಢಿಯ ಗುಣಮಟ್ಟ 
non -intervention ಅಡ್ಡ ಪ್ರವೇಶ | ಮಾದರಿ 
ವಿಲ್ಲದುದು ತಾಟಸ್ಥ ನೀತಿ 

normal adj. ಮಾಮೂಲು, ಸಾಮಾನ್ಯ , 
non -negotiable security - ಸಾ ಧಾರಣ , ಕ್ರಮಬದ್ಧವಾದ, ಎಂದಿ 
ಅನ್ಯಾಕ್ರಮಣ ಭದ್ರತೆ, ವಿನಿಮಯಿಸಲಾಗದ ನಂತಿರುವ, ಸರಾಸರಿ , ಯಥಾಸ್ಥಿತಿ 
ಭದ್ರತಾ ಪತ್ರ 

normally adv, ಎಂದಿನಂತೆ, ಪ್ರತಿದಿನದ ಹಾಗೆ, 
non- Occupancy right ವಂಶ | ಸಾಮಾನ್ಯವಾಗಿ, ಮಾಮೂಲಾಗಿ 
ಪಾರಂಪಯ್ಯವಲ್ಲದ, ಅಧಿಕಾರ, ಹಕ್ಕು , | north n . ಉತರ, ಬಡಗುದಿತ್ತು 
ಸ್ವಾಧೀನತೆ ರಹಿತ ಹಕ್ಕು 


259 


ವಸ್ತು 


north -east 

notification 
north atlantic treaty organisation notable adj, ಲಕ್ಷಿಸಬೇಕಾದ, ಪ್ರಸಿದ್ದ ಪ್ರಮುಖ , 
(nato ) ನಾಟೋಕೂಟ, ಉತ್ತರ | ಪ್ರಖ್ಯಾತ, ಮಹತ್ವದ 
ಆಟ್ಟಾಂಟಿಕ್ ಒಪ್ಪಂದದ ದೇಶಗಳ ಕೂಟ 

| notability n ಪ್ರಸಿದ್ದಿ , ಪ್ರಖ್ಯಾತಿ, ಮಹತ್ವ , 
north east frontier agency (nefa ) ಪ್ರಖ್ಯಾತ ವ್ಯಕ್ತಿ ಪ್ರಸಿದ್ಧ ಪುರುಷ, ಗಮನಾರ್ಹ 

ಈಶಾನ್ಯ ಪ್ರಾಂತಾಧಿಕಾರ 
north- east 1. ಈಶಾನ್ಯ 

notary, notary public ದಾಖಲೆಯ ಪ್ರಮಾಣ 
northern adj, ಉತ್ತರದ, ಬಡಗುದಿಕ್ಕಿನ 

ಕರ್ತ , ದಾಖಲೆಗಳ ಪ್ರಮಾಣೀ ಕರಣ 
northwester 7, ವಾಯವ್ಯದ ಗಾಳಿ, ವಾಯವ್ಯ | 

ಅಧಿಕಾರಿ , ನೋಟರಿ, ವಕೀಲ 
ಮಾರುತ 

| notation ಸ್ವರಸಂಯೋಜನೆ, ಅಂಕನ, 
nose v. 1. ವಾಸನೆ ನೋಡು, 2 . ಅಡ್ಡಗಾಲು 

ಮೊತ್ತವನ್ನು ಸಂಕೇತಗಳಿಂದತೋರಿಸುವುದು 
ಹಾಕು, ವಾಸನೆ ತಿಳಿ ವಾಸನೆ ಕಂಡುಹಿಡಿ, ಪತೆ | notch V, ಆಕಾರದಲ್ಲಿ ಕಚ್ಚುಮಾಡು, ಕೊಯು 
ಹಚ್ಚು 

ಇಕ್ಕಟ್ಟಿನ ದಾರಿ, ಕಣಿವೆ 
n, ಮೂಗು, ನಾಸಿಕ 

n, ಈ ಆಕಾರದ ಕಚ್ಚು , ಕೊಯ್ಯ, 
lead by the nose ಮೂಗು ಹಿಡಿದು 

' ವಿ' ಆಕಾರದ ಕಚ್ಚು 
ನಡೆಸು , ಬಲಾತ್ಕಾರದಿಂದ ಕೆಲಸ ಮಾಡಿಸು | note V. 1. ಗಮನಿಸು, 2. ಗುರುತು ಹಾಕಿಕೊಳ್ಳು 
pay through the nose ಶ್ರಮಪಟ್ಟು | 

ಬರೆದಿಟ್ಟುಕೊಳ್ಳು, ಟಿಪ್ಪಣಿ ಮಾಡು 
ಸಾಲ ತೀರಿಸು 

n. 1. ಸಂಗೀತ ಸ್ವರ ಚಿಹ್ನೆ, 2 . ಗುರುತು, 
put one's nose out of joint ಜಂಬ 

ಚಿಹ್ನೆ, 3, ಟಿಪ್ಪಣಿ, ಮಾಹಿತಿ ಪತ್ರ , ಚೀಟಿ 
ತರಿಸು, ಗರ್ವಭಂಗಮಾಡು ಸೋಕು ಮುರಿ | noteworthy adj, ಗಮನಾರ್ಹ, ಪರಿಶೀಲಿಸ : 
ಕಾರ್ಯ ಭಂಗ ಮಾಡು, ಉದ್ದೇಶ ಫಲಿಸದಂತೆ 

ಬೇಕಾದ, ಗುರುತಿಡಬೇಕಾದ 
ಮಾಡು 

nothingness n. ಅ ಭಾವ , ಶೂನ್ಯತೆ, 
thrust one's nose into ತಲೆಹಾಕು, 

ನಿಷ್ಟ್ರಯೋಜಕತೆ 
ಮೂಗುತೂರಿಸು 

notice V. ಗಮನಿಸು, ಗುರುತಿಸು, ಲೆಕ್ಕಿಸು, ಲಕ್ಷಿಸು 
turn up one's nose at _ n. ಗಮನಿಸುವಿಕೆ, ಪ್ರಕಟನೆ, ಸೂಚನೆ, 
ಅವಹೇಳನ ಮಾಡು, ಮೂಗು ಮುರಿ, ಸೂಚನೆಯ ಪತ್ರ 
ತಿರಸ್ಕರಿಸು, ಹೀಯಾಳಿಸು, ಅವಗಣಿಸು 

notice board ನೋಟೀಸುಬೋರ್ಡು, 
nose about ಹೊಂಚುಹಾಕು, ಬೆದಕು, ಸೂಚನಾ ಫಲಕ 

ತಪಾಸಿಸು , ಹುಡುಕು, ಅನ್ವೇಷಣೆ ಮಾಡು short notice ಅಲ್ಪಾವಧಿ ನೋಟಿಸು, 
nostalgian, ಮನೆಕಡೆಯ ಚಿಂತೆ, ಆಲೋಚನೆ, ಅಲ್ಪಾವಧಿಯ ಸೂಚನೆ 
ಸ್ವದೇಶದ ಚಿಂತೆ, ಮನೆಯ ಹಂಬಲಿನರೋಗ, 

noticeably adv, ಸ್ಪಷ್ಟವಾಗಿ, ಗಮನಾರ್ಹವಾಗಿ 
ಹಳೆಯ ನೆನಪು 

notifiable adj . ಸೂಚನೀಯ, ಪ್ರಟಿಸಲೇ 
nostril . ಮೂಗಿನ ಹೊಳ್ಳೆ 

- ಬೇಕಾದ, ತಿಳಿಸಲೇಬೇಕಾದ 
nostrum . ತಯಾರಿಸುವವನು ಅತಿಯಾಗಿ | notification n. ಪ್ರಕಟನೆ, ವಿಜಾ ಪನೆ , 

ಹೊಗಳುವ ಔಷಧ, ತನ್ನದೇ ಸರ್ವೋತ್ತಮ | ಅಧಿಸೂಚನೆ 
ವೆಂದು ಹೇಳುವ ಉಪಾಯ, ಯುಕ್ತಿ 


260 


numeral 
notify 

nuclear irradiation ಪರಮಾಣು ದೀಪಿ, 
notify V, ಸೂಚಿಸು, ಪ್ರಕಟಿಸು, ತಿಳಿವಳಿಕೆಕೊಡು, 

ವಿಕಿರಣ ಪೂರಣ 
ಆಸ್ತಿಪಾರು ಕೊಡು 
notion n. ಭಾವ, ಉದ್ದೇಶ, ಸಂಕಲ್ಪ, ಭಾವನೆ , nuclear propulsion ಪರಮಾಣು ಶಕ್ತಿ 

ಚಾಲನೆ 
ಅಭಿಪ್ರಾಯ , ಕಲ್ಪನೆ 
notorious adj, ಅಪಖ್ಯಾತಿ ಪಡೆದ, ಕುಖ್ಯಾತ, 

nuclear reaction ಪರಮಾಣು ಪ್ರತಿಚರೆ 
ಕೆಟ್ಟ ಹೆಸರು ಪಡೆದ 

ಪರಮಾಣು ಪ್ರತಿಕ್ರಿಯೆ 
notwithstanding adv. ಆದರೂ , ಆದಾಗ್ಯೂ , 

nuclear rocket ಪರಮಾಣು ರಾಕೆಟ್ಟು, 
ಹಾಗಿದ್ದರೂ , ಪರಂತು 

ಪರಮಾಣು ಕ್ಷಿಪಣಿ 
nourish V, ಪೋಷಿಸು, ಮನಸ್ಸಿನಲ್ಲಿಟ್ಟಿರು, nuclear submarine JOBS 830 
- ಗಮನಿಸುತ್ತಿರು 

ಜಲಾಂತರ್ಗಾಮಿ 
nourishment n, 1. ಪೋಷಣೆ, ಪಾಲನೆ, | nucleus n. ಬೀಜಾಣು, ಜೀವಕಣ ಕೇಂದ್ರ , 
2.ಪೋಷಕಾಹಾರ 

ತಿರುಳು 
novel n. ಕಾದಂಬರಿ, ದೊಡ್ಡಕಥೆ 

nude adj, ನಗ್ನ , ದಿಗಂಬರ, ಬೆತ್ತಲೆ 
adj, ಹೊಸದಾದ, ನವ, ನೂತನ, ನವೀನ | nudge V, ಮೊಣಕೈಯಿಂದ ಮೆಲ್ಲಗೆ ನೂಕು, 
novelist n. ಕಾದಂಬರಿಕಾರ 

ಮೊಣಕೈಯಿಂದ ತಿವಿ 
novelty n. ಹೊಸತನ, ನೂತನತೆ, ನವೀನತೆ 

nugatory adj, ವ್ಯರ್ಥ, ನಿಪ್ಪಲ, ವಿಫಲ, ಕೆಲಸಕ್ಕೆ 

ಬಾರದ, ನಿಷ್ಟ್ರಯೋಜಕ 
novice n. ಅನುಭವವಿಲ್ಲದ ವ್ಯಕ್ತಿ , ಹೊಸಬ , 

ನಿರನು ಭವಿ , ಹೊಸತಾಗಿ ಮತಾಂತರ nugget n. ಚಿನ್ನದ ಗಟ್ಟಿ , ಬಂಗಾರದ ಗಟ್ಟಿ 
ಗೋಂಡವನು 

nuisance n, ಪೀಡೆ, ತೊಂದರೆ , ಬಾಧೆ, ಹೇಸಿಕೆ 
now adv. ಈಗ, ಇಂದು, ಸಾಂಪ್ರತ 

null adj. ದುರ್ಬಲ, ವ್ಯರ್ಥ, ವಿಫಲ, ಬಂಧಕ 
now and then , now and again ವಲ್ಲದ,ಊರ್ಜಿತವಾಗದ, ನಿರುಪಯೋಗಿ 
ಆಗಾಗ, ಆಗಿಂದಾಗ 

null and void ಸರ್ವಶೂನ್ಯ, ನಿರರ್ಥಕ, 
now or never ಈಗಲೇ , ಇಂದೇ , ಈಗಲ್ಲ | ಪೂರ್ಣ ವಿಫಲ 
ದಿದ್ದರೆ ಇನ್ನೆಂದಿಗೂ ಇಲ್ಲ 

| nullify V, ವ್ಯರ್ಥಗೊಳಿಸು, ನಿರರ್ಥಕಮಾಡು, 
noxious adj, ಹಾನಿಕಾರಕ, ನಷ್ಟಕಾರಕ, ಕೆಡುಕು | ರದ್ದುಗೊಳಿಸು 

ಮಾಡುವ, ದೂಷಿತ, ಆರೋಗ್ಯಕೆಡಿಸುವ | numb adj, ಜೋಮುಹಿಡಿದ, ಜಡವಾದ, ಚಲನ 
nozzle n. ಮೂತಿ, ಮುಸುಡಿ, ಮುಖದ ತುದಿ 

ಶಕ್ತಿ ತಪ್ಪಿದ 
nuance n. ಸೂಕ್ಷಭೇದ, ಸೂಕ್ಷ್ಮ ವ್ಯತ್ಯಾಸ 

number V. ಅಂಕಿಹಾಕು, ಎಣಿಸು, ಲೆಕ್ಕಹಾಕು 
nuclear adj, ಪರಮಾಣು ಸಂಬಂಧಿ 

_ n . 1. ಸಂಖ್ಯೆ , ಅಂಕಿ, 2. ನಿಯತಕಾಲಿಕದ 
nuclear device 

ಸಂಚಿಕೆ 
ಪರಮಾಣು ಪರಿಕರ, 
ಪರಮಾಣು ಸಾಧನ, ಪರಮಾಣು ಸಲಕರಣೆ 

೧ು ಸಲಕರಣೆ | numberless adj, ಅಸಂಖ್ಯಾತ, ಲೆಕ್ಕವಿಲ್ಲದ 
nuclear fission ಪರಮಾಣು ವಿಚ್ಛೇದನ, numeral adj, ಸಂಖ್ಯಾ ಸಂಬಂಧಿ, ಸಂಖ್ಯಾತ್ಮಕ 
ಪರಮಾಣು ವಿದಳನ , 

numeral n ಸಂಖ್ಯೆ , ಅಂಕಿ, ಅಂಕೆ, ಸಂಖ್ಯಾವಾಚಕ 


261 


numeration 

oath 
numeration n. ಲೆಕ್ಕಹಾಕುವುದು, ಎಣಿಸುವುದು | nurture V, ಪೋಷಿಸು, ಪಾಲಿಸು, ಆರೈಸು 

ಸಂಖ್ಯಾನ, ಗಣನೆ, ಸಂಖ್ಯೆ ಕೊಡುವುದು 
numerical adj. ಸಂಖ್ಯೆಯ, ಸಂಖ್ಯಾಸೂಚಕ, | 

n, ಪೋಷಣೆ , ಪಾಲನೆ, ಆರೈಕೆ, 

ಸಾಕುವುದು, ಪೌಷ್ಠಿಕ ಆಹಾರ 
ಸಂಖ್ಯಾತ್ಮಕ 

nut n. 1. ಕಠಿನಫಲ, ಕರಟಕಾಯಿ , ಗಟ್ಟಿಸಿಪ್ಪೆ 
numerical strength ಸಂಖ್ಯಾಬಲ ಯೊಳಗಿನ ಕಾಳು, 2. ಹುಚ್ಚ 
numerically adv, ಲೆಕ್ಕದಲ್ಲಿ ಸಂಖ್ಯೆಗಳಲ್ಲಿ , a hard nut to crack ಕಠಿನ ಸಮಸ್ಯೆ, 
ಸಂಖ್ಯಾತ್ಮಕವಾಗಿ 

ಸುಲಭವಾಗಿ ಒಪ್ಪದ ಮನುಷ್ಯ 
numerous adj, ತುಂಬ, ಅನೇಕ, ಬಹು in a nut shell ಸಂಗ್ರಹವಾಗಿ , 
ಸಂಖ್ಯೆಯ 

ಸಂಕ್ಷಿಪ್ತವಾಗಿ, ಸಂಕ್ಷಿಪ್ತ ನಿರೂಪಣೆ 
numismatics n ನಾಣ್ಯ ಮುದ್ರಾ ವಿಜ್ಞಾನ, | nutmeg n. ಜಾಯಿಕಾಯಿ 
ಟಂಕನ ವಿದ್ಯೆ , ನಾಣ್ಯವಿದ್ಯೆ 

| nutrient adj, ಪುಷ್ಟಿಕಾರಕ, ಪೋಷಕಾಂಶ, 
numskull n, ಮೂರ್ಖ , ದಡ್ಡ, ಪೆದ್ದ, ಮುಗ್ದಾಳ * ಪೌಷ್ಠಿಕ 
nun n. (ಕೆಸ) ಸಂನ್ಯಾಸಿನಿ, ಮಠವಾಸಿನಿ, ಮಾದ್ರಿ | nutriment n, ಪೌಷ್ಟಿಕಾಹಾರ,ಪೋಷಕಾಹಾರ 
( ಪಾದ್ರಿಯ ಸ್ತ್ರೀ ಲಿಂಗ) 

nutrition n ಪುಷ್ಟಿ , ಪೌಷ್ಟಿಕಾಹಾರ 
nuncio n. ಪೋಪನ ರಾಯಭಾರಿ 

nutritious adj, ಪೌಷ್ಟಿಕ 
nuptial adj, ವೈವಾಹಿಕ, ವಿವಾಹ ಸಂಬಂಧಿ, 

nutritive adj, ಪೋಷಕ ಗುಣವುಳ್ಳ 
ಶೋಭನ ಪ್ರಸ್ತದ, ಮದುವೆಗೆ ಸಂಬಂಧಿಸಿದ 

nymph n, ಅಪ್ಪರೆ, ಸೌಂದರ್ಯವತಿ 
nuptials n, ಶೋಭನ, ಪ್ರಸ್ತ, ನಿಷೇಕ 
nurse V . 1. ಉಪಚರಿಸು, ಆರೈಕೆಮಾಡು, 
2. ಸ್ತನ್ಯಕೊಡು, ಮೊಲೆಉಣಿಸು 

oak n, ಓಕ್ ಮರ, ದೇವದಾರು ಜಾತಿಯ ಮರ 
n, ಉಪಚಾರಿಕೆ, ನರ್ಸು , ದಾದಿ 

೦ar n, ದೋಣಿನಡೆಸುವ ಹುಟ್ಟು, ಹುಟ್ಟುಗೋಲು 
dry nurse ಆರೈಕೆ ಮಾಡುವ ದಾದಿ, ಮಕ್ಕಳ 

_putin one's cars ನಡುವೆ ತಲೆಹಾಕು, 

ಮೂಗು ಹಾಯಿಸು 
ಆರೈಕೆ ಮಾತ್ರ ಮಾಡುವ ದಾದಿ | 

rest on one's ೦ars ಶ್ರಮಿಸಿದ ಮೇಲೆ 
male- nurse n . ಉಪಚಾರಕ, ಗಂಡು | 

ವಿಶ್ರಾಂತಿಯೊಂದು 
ನರ್ಸು 
Wet- nurse ಹಾಲು ಉಣಿಸುವ ದಾದಿ | ೦asis n . ಮರಳುಗಾಡಿನ ಕೆರೆ - ಕೊಳ, 

ಮರಳುಗಾಡಿನ ಮಧ್ಯದಲ್ಲಿ ಫಲವತ್ತಾದ 
nursery n, ಸಸ್ಯ ಸಂವರ್ಧಿನಿ ನಿಲಯ , 

ಪ್ರದೇಶ 
ವೃಕ್ಷ ಸಂರಕ್ಷಣ ಸ್ಥಾನ 

oat n. ಓಟ್ ಎಂಬ ಧಾನ್ಯ ,ತೋಕೆಗೋಧಿ 
nursery -school n. ಶಿಶುವಿಹಾರ, ಬಾಲವನ, 

oath n. ಶಪಥ, ಪ್ರತಿಜ್ಞೆ , ಆಣೆ 
ಬಾಲವಿಹಾರ 

oath of allegiance ಪ್ರಮಾಣವಚನ, 
nursing n ಪರಿಚರೆ , ಉಪಚಾರ, ಆರೈಕೆ, | 

ಶ್ರದ್ದಾಳುವಿನ ಶಪಥ 
ಶುಕ್ರೂಷೆ 

oath of office ಪ್ರಮಾಣ ಸ್ವೀಕಾರ 
nursing -home n. ಆಸ್ಪತ್ರೆ , ಚಿಕಿತ್ಸಾಲಯ 

( ಅಧಿಕಾರ ಸ್ಥಾನದಲ್ಲಿ 


- 0 


262 


obsequies 


obdurate 


oath of secrecy ರಹಸ್ಯ ಪಾಲನಾ | objuration n ನಿಂದೆ, ಬಯ್ದಳು 
ಪ್ರಮಾಣ 

objurgate V. ತಪ್ಪುಹಿಡಿ, ನಿಂದಿಸು, ಬಯ್ಯು 
obdurate adj. ದೃಢ, ಮೊಂಡುಬಿದ್ದ , ಹಠಮಾರಿ, objurgation n. ಶಾಪ, ಧಿಕ್ಕಾರ, ಛೀಮಾರಿ 
ಪಶ್ಚಾತ್ತಾಪ ಪಡದ 

oblation , ನೈವೇದ್ಯ, ಕಾಣಿಕೆ, ಸಮರ್ಪಣ 
obedience n, ವಿಧೇಯತೆ, ಆಜ್ಞಾಪಾಲನೆ 

obligation , ಹೊಣೆ, ಬಾಧ್ಯತೆ, ಕರ್ತವ್ಯ 
obedient adj. ವಿಧೇಯ, ಆಜ್ಞಾನುವರ್ತಿ - ಆಭಾರ, ಒಪ್ಪಂದ, ಉಪಕಾರಭಾರ ( ಋಣ) 
obeisance n . ನಮಸ್ಕಾರ, ಪ್ರಣಾಮ , | obligatory adj, ಆವಶಕ, ಆನಿವಾರ , ಋಣಿ 
ಸಲಾಮು, ಗೌರವಾರ್ಪಣೆ 

ಯಾಗಿಸುವ, ಮಾಡಲೇಬೇಕಾದ 
obese adj. ಸ್ಕೂಲ, ಬೊಜ್ಜು ಬೆಳೆದ oblige V, ಉಪಕರಿಸು, ಅನುಗ್ರಹಿಸು, ಸಹಾಯ 
obey V. ವಿಧೇಯನಾಗಿರು, ಅಪ್ಪಣೆಯಂತೆ ನಡೆ, | ಮಾಡು, ಕಟ್ಟಿಹಾಕು 
ಆಜ್ಞೆಯನ್ನು ಪಾಲಿಸು 

obliging adj, ಅನುಗ್ರಹಿಸುವ, ಉಪಕರಿಸುವ, 
obiter dictum ಪ್ರಾಸಂಗಿಕ ಕಥನ, | ಸಹಾಯಮಾಡುವ, ಉಪಕಾರಕ 
ಪ್ರಾಸಂಗಿಕೊಕ್ಕಿ 

oblique adj. ವಕ್ರ , ಕುಟಿಲ , ಓರೆಯಾದ, ಸೊಟ್ಟ, 
obituary n. 1. ಮರಣ ವಾರ್ತೆ , 2 . ಮೃತನ | ಪರೋಕ್ಷ ವಿಷಮನ | 
ಸಂಕ್ಷಿಪ್ತ ಜೀವನ ವಾರ್ತೆ 

obliterate V. ತೊಡೆದುಹಾಕು, ಅಳಿಸಿಹಾಕು, 
object V. ತಪ್ಪನ್ನು ಎತ್ತಿತೋರಿಸು, ವಿರೋಧಿಸು, ಹುಟ್ಟಡಗಿಸು 
ಆಕ್ಷೇಪಿಸು 

oblivion n, ಮರವೆ, ವಿಸ್ಕೃತಿ, ಉಪೇಕ್ಷೆ 
n. ಲಕ್ಷ್ಮ , ಉದ್ದೇಶ, ಅಭಿಪ್ರಾಯ, ಗುರಿ, | oblivious adj. ಮರೆತುಬಿಡುವ, ವಿಸ್ಕೃತಿ 
ವಸ್ತು ಪದಾರ್ಥ 

ಹೊಂದುವ, ನಗಣ್ಯ 
object-lesson ನಿದರ್ಶನಪರ ಪಾಠ, | oblong adj, ದೀರ್ಘಾಕಾರದ, ಆಯತ, 
ದೃಷ್ಟಾಂತ ಪಾಠ ( ವಸ್ತುವನ್ನು ಪ್ರತ್ಯಕ್ಷ ತೋರಿಸಿ 

ವಾಲಿರುವ, ದೀರ್ಘಚತುರಸ್ರ 
ಹೇಳುವ ಪಾಠ) 

obloquyn, ನಿಂದೆ, ಅಪಕೀರ್ತಿ, ಅಪಖ್ಯಾತಿ, 
objection n ಆಕ್ಷೇಪಣೆ , ತಕರಾರು 

ಬೈಗಳು 
objectionable adj, ಆಕ್ಷೇಪಣಾರ್ಹ, | obnoxious adj, ಅಸಹಕರ , ಅನಿಪ ದ . 
ಆಕ್ಷೇಪಣೀಯ, ಅನುಚಿತ , ವಿರೋಧವುಳ್ಳ | 

( ಆಕ್ಷೇಪಾರ್ಹ 
objective n. ಲಕ್ಷ್ಮ , ಗುರಿ, ಉದ್ದೇಶ obscene adj, ಅಶ್ಲೀಲ, ಅಸಭ್ಯ 
objectively adv, ನಿಷ್ಪಕ್ಷಪಾತವಾಗಿ 

obscurantist n, ಅಭಿವೃದ್ಧಿ ವಿರೋಧಿ, ಜ್ಞಾನ 
objectivity . ವಿಷಯನಿಷ್ಕೃಷ್ಟತೆ, ವಸ್ತುನಿಷ್ಠತೆ, | ವಿರೋಧಿ, ಸುಧಾರಣಾ ವಿರೋಧಿ, ಪ್ರಗತಿ 
ಯಥಾರ್ಥತೆ 

ವಿರೋಧಿ, ಅಂಧಶ್ರದ್ಧಾಳು 
objector n ಆಕ್ಷೇಪಕ, ವಿರೋಧಿ 

obscure adj, ಅಸ್ಪಷ್ಟ ಸಂದಿಗ್ಧ, ಅರ್ಥವಾಗದ 
Conscientious objector ಸೈದ್ದಾಂತಿಕ | obscurity n. 1. ಅಸ್ಪಷ್ಟತೆ, 2. ಅಪ್ರಸಿದ್ದಿ 
ವಿರೋಧಿ, ಅಂತಃಕರಣ ಪೂರೈಕ ವಿರೋಧಿಸುವ | 

obsequies n. ಅಂತ್ಯಕ್ರಿಯೆ , ಅಪರಕರ, ಉತ್ತರ 
ವ್ಯಕ್ತಿ 

ಕ್ರಿಯೆ 


263 


observance 


occupancy 
observance n. 1. ಆಚರಣೆ , ಅನುಷ್ಠಾನ, | obtrude V . ಅಡ್ಡಹಾಕು, ನಿಯಮವನ್ನು 
2. ಪಾಲನ, ಪರೀಕ್ಷಣ 

ಉಲ್ಲಂಘಿಸು, ಎದ್ದು ಕಾಣು, ವ್ಯತ್ಯಾಸತರು, ಒತ್ತಿ 
observation n. 1. ಪರಿಶೀಲನ, ನಿರೀಕ್ಷಣ , | ನುಗ್ಗು . 
2. ಅಭಿಪ್ರಾಯ 

obtuse adj. 1. ಹರಿತವಲ್ಲದ, ಮೊಂಡಾದ, 
observatory _ n, ವೇಧಶಾಲೆ, ಖಗೋಳ, | 2 . ಮೊದ್ದು, ಪೆದ್ದು, ಮಂದಬುದ್ಧಿಯ 

ಸಮೀಕ್ಷಾ ಮಂದಿರ , ನಕ್ಷತ್ರಾಲೋಕನ ಶಾಲೆ obverse n. ( ನಾಣ್ಯದ) ತಲೆಯಿರುವ ಪಕ್ಕಾ, 
observe V. 1. ನೋಡು, ಗಮನಿಸು, ಪರೀಕ್ಷಿಸು, ನಾಣ್ಯದಲ್ಲಿ ಮೂರ್ತಿಇರುವಪಕ್ಕ , ಮುಂಭಾಗ, 
2 . ಆಚರಿಸು, ಅಭಿಪ್ರಾಯಕೊಡು 

ಮತ್ತೊಂದು ಪಾರ್ಶ್ವ 
observer n, ಪರಿಶೀಲಕ, ಪರವೇಕಕ , ಪ್ರೇಕ್ಷಕ | obviate V. ತೊಲಗಿಸಿ ಬಿಡು, ನಿವೃತ್ತಿಮಾಡು 
obsess V. ಕಷ್ಟಪಡು, ಬೆನ್ನು ಹತ್ತು , ಗೀಳು | obvious adj, ವ್ಯಕ್ತಿ , ಸ್ಪಷ್ಟ, ಸ್ವತಸ್ಸಿದ್ದ , 

ಹೊಂದಿರು , ಕಾಡು, ಪೀಡಿಸು , ಎಡೆಬಿಡದೆ ನಿಸ್ಸಂಶಯವಾದ | 
ಕಾಡು 

occasion V, ಸಂದರ್ಭಬರು , ಅವಕಾಶ 
obsession n, ಪೀಡೆ, ಗೀಳು, ಚಟ, ಕಾಟ, ಉಂಟಾಗು ಸಮಯಬರು 
ಭ್ರಾಂತಿ 

n, ಸಂದರ್ಭ, ಅವಕಾಶ, ತಕ್ಕಸಮಯ 
obsolete adj, ಬಳಕೆತಪ್ಪಿದ, ಅಪ್ರಚಲಿತ, ಕಾರಣ , ಆಧಾರ 
ಗತಕಾಲದ, ರೂಢಿತಪ್ಪಿದ, ತ್ಯಜಿಸಿದ 

rise to the occasion ಸಮಯಕ್ಕೆ 
obstacle 1. ಅಡ್ಡಿ, ತಡೆ, ಎಡರು 

ಸರಿಯಾಗಿ ವ್ಯವಹರಿಸು, ಸಂದರ್ಭಕ್ಕನು 
obstinacy n, ಹಟ, ದುರಾಗ್ರಹ, ಮೊಂಡತನ, ಗುಣವಾಗಿ ಯೋಗ್ಯತೆಯನ್ನು ಪ್ರದರ್ಶಿಸು 
ಹಟಮಾರಿತನ 

Occasional adj ಸಾಂದರ್ಭಿಕ, ಒಮ್ಮೊಮ್ಮೆ 
obstinate adj, ಹಟಮಾರಿಯಾದ, ಮೊಂಡ, 

ಬರುವ, ಕ್ವಚಿತ್ತಾದ 
ದುರಾಗ್ರಹದ 

Occasionally adv . ಆಗಾಗ, ಕೆಲವು ವೇಳೆ 
obstreperous adj, ಗಲಾಟೆಯ , ದೊಂಬಿ || Occident n, ಪಶ್ಚಿಮ , ನಡುವಣ , ಪಾಶ್ಚಾತ್ಯ 

ಮಾಡುವ, ಅಧಿಕಾರ ವಿರೋಧಿಯಾದ, Occidental adj, ಪಶ್ಚಿಮ , ಪಾಶ್ಚಾತ್ಯ 
ಗೊಂದಲ ತರುವ, ಮೇಲಧಿಕಾರಿಗಳನ್ನು 

Occular demonstration ಪ್ರತ್ಯಕ್ಷ 
ಪ್ರತಿಭಟಿಸುವ 

ಪ್ರದರ್ಶನ 
obstruct V , ಅಡ್ಡಿಮಾಡು, ವಿರೋಧಿಸು, ಆತಂಕ 

Occult adj. 1.ಗೋಪ್ಯ, ರಹಸ್ಯವಾದ, ಗೂಢ, 
ಪಡಿಸು 

2. ದಿವ್ಯಜ್ಞಾನಕ್ಕೆ ಸಂಬಂಧಿಸಿದ 
obstruction n, ಆತಂಕ, ವಿಘ್ನ , ವಿರೋಧ, 

Occupancy n, ಸ್ವಾಧೀನತೆ, ಅನುಭೋಗ, 
ಪ್ರತಿಬಂಧ, ಆಡಚಣೆ, ಅಡ್ಡಿ, ತಡೆ 

ಶಾಶ್ವತ ಜಿರಾಯಿತಿ, ಅಧಿಭೋಗ 
obstructionist , ಆತಂಕಕಾರ, ವಿಘ್ನಕಾರ 

Occupancy right ಶಾಶ್ವತ ಜಿರಾಯಿತಿ 
obstructive adj, ವಿಘ್ನಕಾರಿ, ವಿರೋಧಕ, 

ಹಕ್ಕು , ವಾಸ್ತವಿಕ ಅಧಿಭೋಗದ ಹಕ್ಕು 
ಅಡ್ಡಿಪಡಿಸುವ, ತಡೆಯೊಡ್ಡುವ, ಆತಂಕಕಾರಿ 

Occupancy tenant ಅನುಭೋಗದ 
obtain V . 1. ಪಡೆ, ಹೊ೦ದು, ಗಳಿಸು , 

ಗೇಣಿದಾರ 
ಸಂಪಾದಿಸು, 2 . ಪ್ರಚಲಿತವಾಗಿದ್ದು, 
ಬಳಕೆಯಲ್ಲಿರು, ರೂಢಿಯಲ್ಲಿರು 


264 


off 


occupant 


Occupant n, ಅನುಭೋಗಿ, ಅನುಭವದಾರ, | octogenerian n. ಎಂಬತ್ತು ವರ್ಷ ವಯಸ್ಸಿನವ, 
ಸ್ವಾಧೀನ ಹೊಂದಿರುವವನು 

ಅತಿವೃದ್ಧ 
Occupation n. 1. ವೃತ್ತಿ, ಉದ್ಯೋಗ, ಕಸುಬು, | octopus n, ಎಂಟುತೋಳುಳ್ಳ ಸಮುದ್ರ ಜಂತು, 
2. ಸ್ವಾಧೀನಾನುಭವ, ಅನುಭೋಗ 

ಅಷ್ಟಪಾದಿ, ಆಕ್ಟೋಪಸ್ಸು 
Occupational disease ವೃತ್ತಿಯಿಂದ | octroi n: 1. ಉಕ್ಕಡದ ಸುಂಕ , ಆಕ್ಷಾಯಿ, ನಗರ 
ಬರುವರೋಗ, ಉದ್ಯೋಗಜನ್ಯ ರೋಗ | ಸುಂಕ , ಜಕಾತಿ, 2. ಸುಂಕದ ಕಟ್ಟೆ , ಉಕ್ಕಡ 
Occupational immobility ಸ್ಥಿರವೃತ್ತಿ | Octroi duty ಉಕ್ಕಡದ ಸುಂಕ 
ಜೀವಿಕೆ 

odd adj. 1. ವಿಷಮ , ಸಮವಲ್ಲದ, ವಿಷಮ, 
Occupational mobility ವೃತ್ತಿಗತ ಚಲನೆ, | 2. ವಿಲಕ್ಷಣದ 
ಉದ್ಯೋಗನಿಮಿತ್ತ ತಿರುಗಾಟ ( ಸಂಚಾರ) | 

- at odds ಪ್ರತಿಕೂಲವಾಗಿ, ಅಸಮಾನವಾಗಿ 
Occupational representation ವೃತ್ತಿ | odds n. ಪ್ರತಿಕೂಲ, ವಿರೋಧ , ವಿಪಮ , 
ಪ್ರಾತಿನಿಧ್ಯ , ಔದ್ಯೋಗಿಕ ಪ್ರಾತಿನಿಧ್ಯ , 

ಅಸಮಾನತೆ, ಹೆಚ್ಚುಕಡಿಮೆ 
ವ್ಯವಸಾಯ ಪ್ರಾತಿನಿಧ್ಯ 

odds and ends ಅಸಮಾನ ವಸ್ತುಗಳು, 
Occupational statistics ವೃತ್ತಿಯ | 

ವಿವಿಧ ವಸ್ತು ಸಮುದಾಯ 
ಅಂಕಿ - ಅಂಶಗಳು , 

oddity n. ವಿಲಕ್ಷಣತೆ, ವಿಷಮತೆ, ವೈಚಿತ್ರ್ಯ 
ಅಂಕಿ- ಅಂಶಗಳು 

ode n, ಒಂದು ಛಂದಸ್ಸು , ಓಡು, ಹಾಡು, ಗೀತೆ, 
Occupational Stratification ವೃತ್ತಿ 

ದೀರ್ಘಗೀತ, ಪ್ರಗಾಥ 
ಸ್ಟರೀಕರಣ 
Occupation therapy ವೃತಿ ಚಿಕಿತ್ಸೆ | 

choral ode ವೃಂದಗೀತ, ಸಾಮೂಹಿಕ 
Occupy V. ಸ್ವಾಧೀನ ಪಡಿಸಿಕೊಳ್ಳು, ಆಕ್ರಮಿಸು, 
ವಶಪಡಿಸಿಕೊಳ್ಳು 

odious adj, ಅಪ್ರಿಯ, ಹೀನ, ಕುದ್ರ 
Occur V. ಉಂಟಾಗು, ಸಂಭವಿಸು, ಘಟಿಸು, ಆಗು, | 

odium n ನಿಂದೆ, ದ್ವೇಷ, ವೈರ, ಅಸಹ್ಯತೆ, ತಿರಸ್ಕಾರ 
ಜರುಗು, ಕಾಣಿಸಿಕೊಳ್ಳು, ಅನಿಸು, ಮನಸ್ಸಿಗೆ | odour n, ವಾಸನೆ, ಗಂಧ, ನಾತ, ದುರ್ಗಂಧ 
ಬರು 

in bad odour ದುರ್ವಾಸನೆಯಾದ, 
Occurrence n. ಘಟನೆ ಸಂಭವಿಸಿದುದು ದುರ್ಗಂಧದ 
Ocean n. ಸಮುದ್ರ , ಕಡಲು, ಸಾಗರ off adv. 1. ದೂರದೂರಕ್ಕೆ , ದೂರದಲ್ಲಿ , 
Oceanography n. ಸಾಗರ ವಿಜ್ಞಾನ, ಸಮುದ್ರ 

2 . ಆಚೆಗೆ, ಹೊರಕ್ಕೆ 
ವಿಜ್ಞಾನ 

go of ಹೊರಟು ಹೋಗು, ಓಡಿಹೋಗು, 
ochre n. ಕಂದು ಹಳದಿ, ಕಾವಿಮಣ್ಣು 

ಹೊರಗೆ ಹೋಗು 
octagon n . eo me as 

off -colour ಅನುಮಾನಾಸ್ಪದ, ರಂಗು 
Octagonal adj, ಅಷ್ಟಕೋಣದ, ಅಷ್ಟಕೋಣಾ 

ಕಳೆದ, ಸತ್ಯಗುಂದಿದ 
ಕೃತಿಯ, ಅಷ್ಟ ಭುಜದ 

of-hand ಯಾವ ಸಿದ್ಧತೆಯೂ ಇಲ್ಲದೆ, 
Octave n. ಎಂಟು, ಎಂಟನೆಯ ಸ್ವರ, ಎಂಟನೇ 

ಕೂಡಲೆ , ಆಶುವಾಗಿ, ಆಲೋಚನೆ 
ದಿನ , ಎಂಟು ಸಾಲಿನ ಪದ್ಯ , ಆರೋಹಣ 

ಮಾಡದೆಯೇ 
ಅವರೋಹಣಗಳು 


ಗೀತ 


265 


offset 


officious 


off-print ಹೆಚ್ಚು ಮುದ್ರಣ, ಪ್ರತ್ಯೇಕ | officer , ಅಧಿಕಾರಿ , ಹುದ್ದೆದಾರ 
ಮುದ್ರಣ 

oficer-in - charge ಪ್ರಭಾರಿ ಅಧಿಕಾರಿ, 
ofset V. ಒಂದಕ್ಕೆ ಪ್ರತಿಯಾಗಿ ಮತ್ತೊಂದನ್ನು | ಆಡಳಿತದಲ್ಲಿರುವ ಅಧಿಕಾರಿ | 
ಸರಿದೂಗಿಸು 

officer on special duty ವಿಶೇಷ 
n. 1. ಪ್ರತ್ಯೇಕವಾದುದು, ಕೊಂಬೆ , ಕರ್ತವ್ಯದ ಅಧಿಕಾರಿ 
ಸಣ್ಣ ಕುಡಿ, ಚಿಗುರು, ಶಾಖೆ, 2 . ಮುದ್ರಣದಲ್ಲಿ | official n, ಸರಕಾರೀ ಅಧಿಕಾರಿ, ಉದ್ಯೋಗಸ್ಥ 
ಒಂದು ಹೊಸ ತಂತ್ರ 

adj, ಅಧಿಕಾರ ಸಂಬಂಧಿ, ಅಧಿಕೃತ 
offshoot 1. ಅಡ್ಡಕೊಂಬೆ, ಉಪಶಾಖೆ, ನಿಷ್ಪನ್ನ 

officialbenches, treasury benches 
of- take ( of goods) 1. ವಿನಿಯೋಗ, 

ಅಧಿಕಾರಪಕ್ಷ ಅಧಿಕಾರಿಗಳ ( ಸ್ಥಾನಗಳು) 
ವಿತರಣೆ , 2. ತೆಗೆದುಕೊಳ್ಳುವುದು,ಸ್ವೀಕಾರ ಆಸನಗಳು , ಮಂತ್ರಿಗಳ ( ಸ್ಥಾನಗಳು ) 
of the hinges ಅಸ್ತವ್ಯಸ್ತವಾಗಿ , ಆಸನಗಳು 
ಸಿಕ್ಕಾಪಟ್ಟೆ , ಹೊಂದಾಣಿಕೆಯಿಲ್ಲದೆ, ಕೀಲು ತಪ್ಪಿ , official business ಅಧಿಕಾರ ವ್ಯವಹಾರ, 
ಕೆಟ್ಟುಹೋಗಿ, ಸ್ವಸ್ಥತೆ ಇಲ್ಲದೆ 

ಸರಕಾರೀ ವ್ಯವಹಾರ 
show of ಪ್ರದರ್ಶನ, ಆಡಂಬರ, ಡಂಬ , 

official duty ಅಧಿಕಾರದ ಕರ್ತವ್ಯ, 
ಮೆರೆಸು, ಪ್ರಮುಖವಾಗಿತೋರಿಸು 

ಸರ್ಕಾರಿ ಕರ್ತವ್ಯ, ಪದನಿಮಿತ್ತ ಕರ್ತವ್ಯ 
ofence , ಅಪರಾಧ, ದುಷ್ಕಾರ , ಪಾಪ, ಅಡ್ಡಿ, 

official language ರಾಜಭಾಷೆ , 
ವಿಘ್ನ , ಆಕ್ರಮಣ, ಅವಮಾನ, ಅಗೌರವ 

ರಾಜ್ಯಭಾಷೆ, ಸರ್ಕಾರಿ ಭಾಷೆ, ಆಡಳಿತ ಭಾಷೆ, 
offend V. ಅಪರಾಧ ಮಾಡು, ಭಂಗಪಡಿಸು, ಪ್ರಾಂತ ಭಾಷೆ 

ರೇಗಿಸು, ಅವಮಾನಮಾಡು, ಅಗೌರವವನ್ನು official organ ಅಧಿಕಾರ ಪತ್ರಿಕೆ, ಅಧಿಕೃತ 
ಸೂಚಿಸು 

ಪತ್ರಿಕೆ, ಸರಕಾರಿ ಪ್ರಕಟನೆ 
offensive adj, ಹಾನಿಕರ , ಭ೦ಗಕಾರಕ , 

official sources ಅಧಿಕಾರ ವರ್ಗ, 
ಅಸಹ್ಯವಾದ, ಪ್ರಮಾದಕರ, ಆಕ್ರಮಣಕಾರಕ, 

ಅಧಿಕಾರ ಮೂಲ 
ರೇಗಿಸುವ, ಅಪಮಾನಕರ 

official statistics ಅಧಿಕೃತ ಅಂಕಿ 
offensive war ಆಕ್ರಮಣಕಾರಿ ಯುದ್ದ ಅಂಶಗಳು 
offer V. 1. ಪ್ರಸ್ತಾವಿಸು, ಸೂಚಿಸು, ಮಂಡಿಸು, 

oficial translation ಅಧಿಕೃತ ಅನುವಾದ 
ನಿವೇದಿಸು , 2 , ಕೊಡು, ಅರ್ಪಿಸು , 

official version ಅಧಿಕೃತ ನಿರೂಪಣೆ, 
ಮಾರಾಟಕ್ಕಿಡು, ಬೆಲೆ ಹೇಳು, ನೀಡು 

ಅಧಿಕೃತ ಕಥನ 
n, ಪ್ರಸ್ತಾವ, ಸೂಚನೆ, ಮಂಡನೆ, ನಿವೇದನೆ, 

oficial visit ಅಧಿಕೃತ ಭೇಟಿ 
ಅರ್ಪಣೆ, ಆಹುತಿ, ಬೆಲೆ ಸೂಚನೆ 

officiate V. ಬದಲಿಯಾಗಿ ಕಾರ್ಯವನ್ನು 
offering ಅರ್ಪಿಸುವುದು, ನಿವೇದನೆ, ಬಲಿ 

ನಿರ್ವಹಿಸು 
ಕೊಡುವುದು, ಆಹುತಿ, ಬಹುಮಾನ, ಕಾಣಿಕೆ 

officiating adj, ಕಾರ್ಯ ವಾಹಿ ಅಧಿಕಾರ, 
office n, ಕಚೇರಿ, ಕಾರ್ಯಾಲಯ , ಕರ್ತವ್ಯ, 

ನಿರ್ವಾಹಕ 
2 . ಅಧಿಕಾರ, ಹುದ್ದೆ, ಪದವಿ 

| officious adj, ಅಧಿಕ ಪ್ರಸಂಗಿಯಾದ, 
ofice of profit ಲಾಭತರುವ ಹುದ್ದೆ, 

ಬೇಡವಾದ, ವಿಧಿಯನ್ನು ಅನುಸರಿಸದ 
ಲಾಭಪದ 


266 


often 


omen 


often adj, ಪದೇಪದೇ , ಆಗಾಗ, ಅನೇಕ ವೇಳೆ, ointment n. ಲೇಪನ ದ್ರವ್ಯ, ಮುಲಾಮು 
ಹಲವು ಸಂದರ್ಭಗಳಲ್ಲಿ 

oily adj, ಜಿಡ್ಡಾದ, ಜಾರುವ, ನುಣುಪಾದ, 

ಎಣ್ಣೆಯ, ಎಣ್ಣೆ ಬಳಿದ, ಅತಿ ದೈನ್ಯ , 
ogre n. ರಾಕ್ಷಸ, ದೈತ್ಯ , ಭೂತ 

ಪ್ರದರ್ಶಿಸುವ, ಮುಖಸ್ತುತಿ ಮಾಡುವ 
oil n, ಎಣ್ಣೆ, ತೈಲ 

burn the midnight oil ನಿದ್ದೆ ಮಾಡದೆ ] old adj, ಹಳೆಯ, ಪ್ರಾಚೀನ, ಮುದಿ 
ಶ್ರಮಿಸು, ರಾತ್ರಿಯಿಡಿಕೆಲಸಮಾಡು, ಪರೀಕ್ಷೆಗೆ | old- age pension ಮುಪ್ಪಿನ ಪಿಂಚಣಿ, 
ರಾತ್ರಿ ಎಲ್ಲ ಅಭ್ಯಾಸಮಾಡು 

ವಿಶ್ರಾಂತಿ ವೇತನ, ವಾರ್ಧಕ್ಯದ ವೇತನ 
essential oils ಅತ್ಯಾವಶ್ಯಕ ತೈಲ, ಸಸ್ಯಜನ್ನ | old boy n, ಹಳೆಯ ವಿದ್ಯಾರ್ಥಿ, ಹಿರಿಯ 
ತೈಲಗಳು 

ವಿದ್ಯಾರ್ಥಿ 
mineral oils ಖನಿಜ ತೈಲಗಳು 

old times ಹಿಂದಿನ ಕಾಲ, ಗತಕಾಲ 
oil and vinegar ಪರಸ್ಪರ ವಿರೋಧಿ | the old year ಗತ ಸಂವತ್ಸರ, ಹಿಂದಿನ 
ವಸ್ತುಗಳು, ಎಣ್ಣೆ ಸೀಗೆಕಾಯಿ ( ಸಂಬಂಧ, | ವರ್ಷ 
ಹೋಲಿಕೆ ) 

oleograph n. ತೈಲ ಮುದ್ರಣ, ತೈಲವರ್ಣ, 
oil-cake n . med 80023 

ಮುದ್ರಣದ ಚಿತ್ರ 
oil concessions ತೈಲ ರಿಯಾಯಿತಿ | oligarchy n. ಅಲ್ಪಸಂಖ್ಯಾ ಪ್ರಭುತ್ವ , ಕೆಲವರ 
oil exploration ತೈಲಾನ್ವೇಷಣೆ - ರಾಜ್ಯಭಾರ 
oil field ತೈಲ ಕ್ಷೇತ್ರ 

olive branch ಮೈತ್ರಿ ಸಂದೇಶ, ಸಂಧಾನಕ್ಕೆ 
oil-paint n. 1. ತೈಲವರ್ಣ, 2 . ತೈಲವರ್ಣ ಚಿತ್ರ 

ಒಲವು, ಸ್ನೇಹ ಸಂದೇಶ 
oil-press n ಎಣ್ಣೆತೆಗೆಯುವ ಯಂತ್ರ , ತೈಲ 

olympiad n, ಒಲಿಂಪಿಕ್ ಕ್ರೀಡೆಗಳು, ನಾಲ್ಕು 

ವರ್ಷಗಳ ಅಂತರ, ಒಲಿಂಪಿಕ್ ಶಕ , ( ಆರಂಭ 
ಯಂತ್ರ 

ಕ್ರಿ . ಪೂ . 776) . 
oil-prospecting work ತೈಲ ಪರಿಶೋಧನಾ 

olympic meet 
ಕಾರ 

ಒಲಿಂಪಿಕ್ ಕ್ರೀಡಾ 

ಸಮಾರೋಹ( ಗ್ರೀಕರು ಪುರಾತನ ಕಾಲದಲ್ಲಿ 
oil-seed n . We 200 % 

ಒಲಿಂಪಿಯಾ ಪಟ್ಟಣದಲ್ಲಿ ನಾಲ್ಕು 
oil- tanker n, ತೈಲನೌಕೆ, ಪೆಟ್ರೋಲ್ ತುಂಬಿ ವರ್ಷಗಳಿಗೊಮ್ಮೆ ನಡೆಸುತ್ತಿದ್ದ ಸ್ಪರ್ಧಾಕೂಟ 
ತರುವ ಹಡಗು 

olympics , Olympic games 
oil-well n. ತೈಲಕೂಪ, ಎಣ್ಣೆ ಬಾವಿ 

ಒಲಿಂಪಿಕ್ ಕ್ರೀಡೆಗಳು 
pour oil on the flame ಬೆಂಕಿಗೆ ಎಣ್ಣೆ | omega n. 1.ಗ್ರೀಕ್ ವರ್ಣಮಾಲೆಯ ಕೊನೆಯ 
ಸುರಿ, ಉದ್ರೇಕಿಸು 

ಅಕ್ಷರ, 2.ಶ್ರೇಣಿಯಲ್ಲಿಕೊನೆಯದು, ಕೊನೆಯ 
pour oil on the troubled water ಬೆಳವಣಿಗೆ, ಪರಿಣಾಮ 
ಗೊಂದಲವನ್ನು ಪರಿಹರಿಸು, ಶಾಂತಿ ಸ್ಥಾಪನೆ alpha and omega ಆದಿ ಅಂತ್ಯಗಳು, 
ಮಾಡು 

ಮೊದಲು ತುದಿಗಳು ( ಆದಿ ಮತ್ತು ಅಂತ್ಯ) 
strike oil ಹೊಸ ತೈಲಕ್ಷೇತ್ರವನ್ನು ಕಂಡು | omen n. ಶುಭಶಕುನ, ಶಕುನ ( ಒಳ್ಳೆಯ ಅಥವಾ 
డిండి 

ಕೆಟ್ಟದರ ಸೂಚನೆ ಕೊಡುವ ಘಟನೆ, ವಸ್ತು , 
ಕ್ರಿಯೆ) . 


267 


ominous 

opalescent 
ill- omen n, ಅಪಶಕುನ 

on the contrary ವಿರುದ್ಧವಾಗಿ, ಪ್ರತಿ 
ominous adj. ಅಪಶಕುನದ, ಅಶುಭದ, ಕೂಲವಾಗಿ, ಪ್ರತಿಯಾಗಿ, ಹಾಗಿಲ್ಲದೆ 
ಅಶುಭಸೂಚಕ 

on the face of it ಪ್ರತ್ಯಕ್ಷವಾಗಿ, 
omission n. ಲೋಪ, ಬಿಟ್ಟಿರುವುದು, ಸೇರಿಸದೆ | ನೋಡುತ್ತಿದ್ದಂತೆಯೇ 
ಇರುವುದು 

once adv. ಒಮ್ಮೆ , ಒಂದು ಸಲ 
omit V. ಬಿಡು, ತ್ಯಜಿಸು, ವರ್ಜಿಸು, ತೆಗೆದು ಹಾಕು once and again ಮತ್ತೆ ಮತ್ತೆ ತಿರುಗಿ 
omnibus n, ದೊಡ್ಡ ಬಸು , ದೊಡ್ಡ ವಾಹನ, ತಿರುಗಿ 

ಗೊತ್ತಾದ ದಾರಿಯಲ್ಲಿ ಎಲ್ಲರನ್ನೂ ಹತ್ತಿಸುವ, once for all ಶಾಶ್ವತವಾಗಿ , 
ಬೇಕಾದಲ್ಲಿ ಇಳಿಸುವ ದೊಡ್ಡವಾಹನ, ನಿರ್ಣಾಯಕವಾಗಿ, ಕೊನೆಯದಾಗಿ 
ಸರ್ವಸಮಾವೇಶಿ 

once upon a time ಒಂದಾನೊಂದು 
- adj. ದೊಡ್ಡ ಪ್ರಮಾಣದ, ದೊಡ್ಡ ಕಾಲದಲ್ಲಿ ಬಹುಹಿಂದೆ 
ಗಾತ್ರದ, ಬೃಹತ್ರಮಾಣದ 

one n , ಒಂದು 
omnipotent adj. ಸರ್ವಶಕ್ತನಾದ, | 

at one ಒಬ್ಬರೊಡನೊಬ್ಬರು, ಒಂದಾಗಿ, 
ಸರ್ವಸಮರ್ಥನಾದ ( ದೇವರ ವರ್ಣನೆ) 

ಏಕೀಭವಿಸಿ, ಹೊಂದಿಕೊಂಡು 
omnipresent adj. ಸರ್ವವ್ಯಾಪಿಯಾದ, | 

one and all ಎಲ್ಲರೂ ಸರ್ವರೂ 
ಸರ್ವಾಂತಯ್ಯಾಮಿಯಾದ ( ದೇವರ ವರ್ಣನೆ) 

one- eyed 1. ಒಕ್ಕಣ್ಣ, ಏಕಾಕ್ಷಿ 
omniscient adj. ಸರ್ವಜ್ಞನಾದ, ಎಲ್ಲವನ್ನು 

adj, ಒಕ್ಕಣ್ಣನಾಗಿರುವ 
ತಿಳಿದ 

oneness n. ಐಕಮತ್ಯ, ಸಮಾನತೆ , ಒಮ್ಮನಸ್ಸು 
ominivorous adj. ಸತ್ವಭಕ್ಷಕನಾದ, ಸರ್ವಗ್ರಾಹಿ 

one way street ಒಂದೇ ದಿಕ್ಕಿನಲ್ಲಿ ಮಾತ್ರ 
on adv, ಮೇಲೆ 

ವಾಹನಗಳು ಸಂಚರಿಸುವ ಮಾರ್ಗ , ಏಕಮಖಿ 
on all fours ಎರಡು ಕೈಗಳನ್ನು ಎರಡು ಮಾರ್ಗ 
ಮಂಡಿಗಳನ್ನು ನೆಲದ ಮೇಲಿಟ್ಟು, ಸಂಪೂರ್ಣ | 

| onerous adj, ಕಠಿನವಾದ, ಸುಲಭ ಸಾಧ್ಯವಲ್ಲದ 
ಸಾದೃಶ್ಯದ ( ಭದ್ರವಾದ) | 

ಹೊರೆಯಾದ, ದುರ್ಭರ , ಕ್ಲಿಷ್ಟವಾದ, 
on - Coming ಮುಂಬರುವ, ಆಗಾಮಿ , | ಸಾಮರ್ಥ್ಯವನ್ನು ನಿರೀಕಿಸುವ 
ಹತ್ತಿರಕ್ಕೆ ಬರುತ್ತಿರುವ, ಸಮೀಪಿಸುತ್ತಿರುವ | onus n ಬಾಧತೆ, ಕರ್ತವ, ಉತರದಾಯಿತ್ರ, 
on - flow ಪ್ರವಹಿಸುತ್ತಿರುವ, | ಹೊಣೆ ಹೊರೆ 
ಪ್ರವಾಹದಲ್ಲಿರುವ, ಮುಂದು ಹರಿವು 

onus probandi ಹೇಳಿಕೆ ಕೊಡುವವನೇ 
on merits ಯೋಗ್ಯತೆಯ ಆಧಾರದ 

- ರುಜುವಾತು ಮಾಡಬೇಕಾದ ಹೊಣೆ 
ಮೇಲೆ, ಅರ್ಹತಾನುಸಾರ 

00ze V, ದ್ರವಿಸು, ಒಸರು, ಜಿನುಗು 
on one's legs ಸ್ವಂತ ಸಾಮರ್ಥ್ಯದಿಂದ 

opacity n, ಅಪಾರದರ್ಶಕತೆ, ಮಬ್ಬು 
on rush ಆಕ್ರಮಣ, ಮುನ್ನುಗ್ಗುವಿಕೆ 

opal _ n, ಸ್ಪಟಿಕ, ಶುಭ್ರವಾದ ಹರಳು, ಸಿಲಿಕ , 
onset ಆಕ್ರಮಣ, ಆರಂಭ, ಬಿರುಸಾದ | 

ಕ್ಷೀರಸ್ಪಟಿಕ 
ದಾಳಿ , ಮುನ್ನುಗ್ಗುವಿಕೆ | 

opalescent ಸ್ಪಟಿಕದಂತಿರುವ, ಸಿಲಿಕದಂತಿರುವ 
onslaught , ಆಕ್ರಮಣ, ಮೇಲೆಬೀಳುವುದು 


268 


ತೆಗೆ. 


opinion 
opaque 
Opaque adj. 1. ಅಪಾರದರ್ಶಕ, ಕಾಂತಿ | opening n. 1. ಪ್ರಾರಂಭ, 2. ರಂಧ್ರ , ತೂತು, 

ನಿರೋಧಕ, 2. ಬುದ್ಧಿಮಾಂದ್ಯ , ಮಂದ, ದಡ್ಡ | ದ್ವಾರ, ಬಿಲ, ಸಂದು, ಅವಕಾಶ | 
open v 1. ತೆರೆ, ತೆಗೆ, 2. ಪ್ರಾರಂಭಿಸು 

opening ceremony ಪ್ರಾರಂಭೋತ್ಸವ, 
adj, ತೆರೆದ, ತೆಗೆದ, ಬಹಿರಂಗದ, ನಿಷ್ಕಷ್ಟ | 

ಉದ್ಘಾಟನೆ 
open an account ಒಂದು ಖಾತೆಯನು | openly adv, ಬಹಿರಂಗವಾಗಿ, ಮುಚ್ಚುಮರೆ 

ಇಲ್ಲದೆ, ಎಲ್ಲರೆದುರಿಗೆ 
open book 1. ತೆರೆದ ಪುಸಕ, 2. ಪ್ರಕಟ | opera n. ಗೀತನಾಟಕ, ಗೀತರೂಪಕ 
ವಾದ, ಸ್ಪಷ್ಟವಾದ, ಗುಟ್ಟಿಲ್ಲದ, ಮುಚ್ಚುಮರೆ | operate v . 1 . ಶಸ್ತ್ರ ಚಿಕಿತ್ಸೆ ಮಾಡು, 
ಇಲ್ಲದ 

2 . ನಿರ್ವಹಿಸು, 3. ವ್ಯವಹರಿಸು 
open general licence ಖುಲ್ಲಾ | operation n. 1. ಕಾರ್ಯಾಚರಣೆ, ನಿರ್ವಹಣೆ , 
ಸಾಮಾನ್ಯ ಲೈಸನ್ನು - ಅನುಮತಿ, ನಿರೋಧ 2 . ಶಸ್ತ್ರಚಿಕಿತ್ಸೆ, ಶಸ್ತ್ರಕ್ರಿಯೆ ,ಊರ್ಜಿತತ್ವ , ಜಾರಿ 
ವಿಲ್ಲದ ಪರವಾನಗಿ 

operational cost 1 . ಕಾರ್ಯಾ 
open handed ಉದಾರ, ದಾನಪರ ಚರಣೆಯ ವೆಚ್ಚ 2. ಶಸ್ತ್ರ ಚಿಕಿತ್ಸೆಯ ವೆಚ್ಚ 
open-hearted ಸಹೃದಯ , ನಿಷ್ಕಪಟಿ, operational headquarters ಕಾರ 
ಬಿಚ್ಚು ಮನಸ್ಸಿನ 

ವ್ಯವಸ್ಥೆಯ ಕೇಂದ್ರ , ವ್ಯಾವಹಾರಿಕ ಕೇಂದ್ರ 
open letter ಬಹಿರಂಗ ಪತ್ರ 

operative n. ಕಾರಿಕ , ಕೂಲಿ, ಕೆಲಸಗಾರ, 
open market ಬಹಿರಂಗ ಮಾರುಕಟ್ಟೆ ಯಂತ್ರಶಿಲ್ಪಿ 
open - minded ತೆರೆದ ಮನಸ್ಸಿನ, - adj. ಕಾವ್ಯ ಪ್ರವರ್ತಕ , ಕೆಲಸ 
ನಿಷ್ಪಕ್ಷಪಾತದ 

ಮಾಡುವ, ವ್ಯವಹಾರದ, ಆಚರಣಾತ್ಮಕ 
open- mouthed ಸಪ್ರನುಡಿಯ , ಬಿಚ್ಚು | operetta . ಸಣ್ಣ ಸಂಗೀತರೂಪಕ, ಏಕಾಂತ 
ಮಾತಿನ 

ಸಂಗೀತ ನಾಟಕ 
open pot ಅನಿರ್ಬಾಧಿತ ಬಂದರು, ಮುಕ | Opthalmic adj , ನೇತ್ರ ಸಂಬಂಧಿ, ಕಣ್ಣಿನ, ಕಣ್ಣಿನ 
ಬಂದರು, ಮುಕ್ತ ರೇವು 

ಉರಿಯೂತವಿರುವ, ಕಣ್ಣಿನ ರೋಗಕ್ಕೆ ತಕ್ಕ 
open question ವಿವಾದ ವಿಷಯ , 

( ಔಷಧ) 
ನಿರ್ಣಯವಾಗದ ವಿಷಯ , ನ್ಯಾಯವಾಗಿ | Opthalmology 1. ನೇತ್ರ ವಿಜ್ಞಾನ, ನೇತ್ರಶಾಸ್ತ್ರ 
ಭಿನ್ನಾಭಿಪ್ರಾಯ ಇರಬಹುದಾದ ವಿಷಯ | opiate n ನಿದ್ರಾಜನಕ ಔಷಧಿ, ಅಫೀಮು ಬೆರೆಸಿದ 
open to conviction ಶಿಕ್ಷೆಯ 
ಸಾಧ್ಯವಾಗಿರುವ, ದಂಡನೆ ಸಾಧ್ಯವಾಗಿರುವ, 

adj. 1 . ರೋಗಕಾರಿಯಾದ, 2 . ನಿದ್ರಾ 
ಮನಸ್ಸಿಗೆ ಒಪ್ಪಿಗೆಯಾದರೆ ಅಂಗೀಕರಿಸಲು ಸಿದ್ದ ಜನಕ, ನಿದ್ದೆ ಬರಿಸುವ, ನೋವುತಿಳಿಯದಂತೆ 
open the debate ವಾದವನ್ನು ಮಾಡುವ 
ಪ್ರಾರಂಭಿಸು, ವಿಷಯವನ್ನು ಮಂಡಿಸು | opine V, ಅಭಿಪ್ರಾಯವನ್ನು ಹೇಳು, ಅಭಿಪ್ರಾಯ 
with open eyes ತೆರೆದ ಕಣ್ಣುಗಳಿಂದ, 

ಪಡು 
ಎಚ್ಚರಿಕೆಯಿಂದ, ಜಾಗ್ರತೆಯಾಗಿ , | opinion n, ಅಭಿಪ್ರಾಯ, ಅಭಿಮತ, ಎಣಿಕೆ 
ಜೋಪಾನವಾಗಿ 


ಔಷಧ 


269 


opinionated 


orang-outang 


opinionated adj, ತನ್ನ ಅಭಿಪ್ರಾಯವೇ ಸರಿ | optical adj. ದೃಷ್ಟಿ ಸಂಬಂಧಿ, ನೋಟದ, ಕಣ್ಣಿನ, 

ಎಂಬ ಹಟ ಹಿಡಿಯುವ, ಸ್ವಂತ ನಿರ್ಧಾರದಂತೆ ದೃಗ್ವಿಜ್ಞಾನ ಸಂಬಂಧಿ, ಬೆಳಕಿನ ವಿಜ್ಞಾನಕ್ಕೆ 
ನಡೆಯುವ 

ಸಂಬಂಧಿಸಿದ 
opium n, ಅಫೀಮು 

optical illusion ದೃಷ್ಟಿಭ್ರಮೆ, ದೃಷ್ಟಿ 
opponent n. ಪ್ರತಿಕಕ್ಷಿ, ಎದುರಾಳು, ವಿರೋಧಿ, ಭ್ರಾಂತಿ, ಆಲೋಕನ ಭ್ರಮೆ 
ಪ್ರತಿಸ್ಪರ್ಧಿ 

optician n ನೇತ್ರಚಿಕಿತ್ಸಕ, ನೇತ್ರವೈದ್ಯ, ಕನ್ನಡಕ 
opportune adj. ಸದವಕಾಶದ, ಸರಿಸಮಯದ, ಮಾರುವವ, ದೃಗ್ಯಂತ್ರಕಾರ, ಕನ್ನಡಕ 
ಸುಸಂಧಿಯ, ಸಂದರ್ಭೋಚಿತ 

ತಯಾರಿಸುವವ 
opportunism n, ಸಮಯಸಾಧಕತೆ, | optics n. ದೃಗ್ವಿಜ್ಞಾನ, ನೇತ್ರವಿಜ್ಞಾನ, ಬೆಳಕಿನ 
ಸಮಯಾನುವರ್ತನೆ, ಅನುಕೂಲಸಿಂಧು 

| ವಿಜ್ಞಾನ 
opportunist 7, ಸಮಯಸಾಧಕ 

optimism n. ಆಶಾವಾದ, ಶುಭ ಪ್ರತೀಕ್ಷೆ 
opportunity n, ಅವಕಾಶ, ಸುಸಂಧಿ, ಅನುವು, | OPTIMISI ೧ . ಆಶಾವಾದ, ಶುಭನಿರೀಕ್ಷಕ 
ಸದವಕಾಶ 

optimistic adj, ಆಶಾವಾದದ, ಆಶಾವಾದಿಯ , 
opposite n. ಎದುರು, ಅಭಿಮುಖ , ವಿರುದ್ಧ ಆಶಾಪೂರ್ಣ, ಆಶಾಪೂರೈಕ 
ವಾದುದು, ವಿರೋಧ 

optimum adj, ಅತಿ ಅನುಕೂಲದ, ಅತ್ಯಂತ, 
opposite party ವಿರೋಧ ಪಕ್ಷ 

ಹಿತಕರ, ಅತಿ ಪ್ರಶಸ್ತ , ಅತಿ ಅನುಕೂಲಕರ 
opposition n. 1. ವಿರೋದ. .. ವಿರೋದ ಪಕ | option n. ಆಯ್ಕೆ , ಇಚ್ಛೆ, ಅಭಿರುಚಿ, ಆಯ್ಕೆಯ 

ಎದುರುಬದರಾಗಿ, ಅಭಿಮುಖವಾಗಿ, ಸ್ವಾತಂತ್ರ್ಯ , ಆಯ್ಕೆಯ ಅವಕಾಶ 
ಇಡುವುದು 

optional adj. 2023,7 
opposition benches ವಿರೋಧಪಕ್ಷ | opulent adj. ಸಂಪನ್ನ , ಧನಿಕ, ತುಂಬಿತುಳುಕುವ, 
oppress V ಪೀಡಿಸು, ಹಿಂಸಿಸು, ಶೋಷಣೆ | ಸಿರಿವಂತ, ವೈಭವಯುತ, ಸಮೃದ್ಧ 

ಮಾಡು, ತುಳಿ, ಅದುಮಿಬಿಡು, ದಬ್ಬಾಳಿಕೆ | opus n. ಕೃತಿ, ರಚನೆ, ಗ್ರಂಥ 

ಯಿಂದ ಅಧಿಕಾರ ನಡೆಸು, ಗೋಳುಗುಟ್ಟಿಸು - magnum opus ಬೃಹತ್ತಿ, ಒಬ್ಬನು 
oppression n . ಬಲಪ್ರಯೋಗ, ಹಿಂಸೆ , | ಸಾಧಿಸಿದ ಮಹಾಕಾರ್ಯ 
ದಬ್ಬಾಳಿಕೆ, ಪೀಡೆ, ಶೋಷಣೆ , ತುಳಿತ 

oracle 1. ಭವ್ಯವಾಣಿ, ದೇವವಾಣಿ, ದಿವ್ಯವಾಣಿ 
Oppressive adj. ಸಹಿಸಲಸಾಧ್ಯವಾದ, ಕ್ರೂರ, | oral adj, ಮೌಖಿಕ, ಬಾಯಿಮಾತಿನ, ವಾಚಕ 
ದಬ್ಬಾಳಿಕೆಯ 

oral evidence ವಾಚಾಸಾಕ್ಷ , ಮೌಖಿಕ 
opprobrious adj. ನಿಂದಾತ್ತಕ , ಅಪಮಾನಕರ, | 
ತೆಗಳಿಕೆಯ, ಅವಮಾನದಾಯಕ 

oral examination ವಾಚಾಪರೀಕ್ಷೆ, 
opprobrium n, ಅಪಕೀರ್ತಿ, ನಿಂದೆ ಅಪಖ್ಯಾತಿ, ಮೌಖಿಕ ಪರೀಕ್ಷೆ 
ನಾಚಿಕೆಗೇಡಿತನ 

orange n. 1. ಕಿತ್ತಳೆ ಗಿಡ ಮತ್ತು ಹಣ್ಣು, 2.ಕಿತ್ತಳೆ 
opt V. ಆಯ್ಕೆಮಾಡು, ಆಯ್ದುಕೊಳ್ಳು ಸಮ್ಮತಿಸು | ಬಣ್ಣ 
Optic adj. ನೇತ್ರಕ್ಕೆ ಸಂಬಂಧಿಸಿದ, ದೃಷ್ಟಿ ಸಂಬಂಧಿ | orang- outang n, ಒಂದು ಬಗೆಯ ಕೋತಿ, 
ಕಣ್ಣಿನ ದೃಷ್ಟಿಯ , ಬೆಳಕಿನ 

ಕಾಡುಮನುಷ್ಯ, ದೊಡ್ಡ ನರವಾನರ 


ಸಾಕ್ಷಿ 


270 


organic 


oration 


oration n.. 1. ಗಂಭೀರ ಭಾಷಣ, 2. ವಕತ್ವ, order in Council ಮಂತ್ರಿಮಂಡಲದ 
ಭಾಷಣದ ವೈಖರಿ 

ಆದೇಶ, ಮಂತ್ರಿ ಮಂಡಲದ ಸಲಹೆಯಂತೆ 

ಹೊರಟ ( ಸರ್ಕಾರಿ) ರಾಜಾಜ್ಞೆ 
orator n . ವಾಗ್ನಿ , ವಾಕ್ಷಟು, ವಾಚಾಳ, 
ಸಾರ್ವಜನಿಕ ಭಾಷಣಕಾರ, ವಾಕ್ ಚತುರ order of priority ಪೂರಾಪರಕ್ರಮ , 

ಪ್ರಾಶಸ್ಯಕ್ಕನುಗುಣವಾಗಿ 
oratorically adv, ಆಲಂಕಾರಿಕವಾಗಿ, ಗಂಭೀರ 
ವಾಣಿಯಿಂದ, ವಾಚಾಳತೆಯಿಂದ 

order of the day ಇಂದಿನ ಪರಿಸ್ಥಿತಿ, 
oratory n. ವಾಸ್ಪಟುತ್ವ, ವಕ್ರತ್ವ, ವಾಚಾಳತೆ , 

ದೈನಂದಿನ ಪರಿಸ್ಥಿತಿ, ನಿಗದಿಯಾದ ದಿನದ 
ಭಾಷಣ ಕಲೆ 

ಕಾರ್ಯಕ್ರಮ 
orb n. ಗೋಳ, ಮಂಡಲ, ವೃತ್ತ, ವೃತ್ತರೇಖೆ 

standing order ಸ್ಥಾಯಿ ಆದೇಶ 
orbit n 1. ಕಕ್ಕೆ ಗ್ರಹಗತಿ, ಕಾರಕೇತ್ರ, ಪ್ರಭಾವ | orderly 1, ಪರಿಚಾರಕ, ತೈನಾತಿ, ಸೇವಕ 

ಕ್ಷೇತ್ರ, 2. ನೇತ್ರಕೋಟರ, ಕಣ್ಣು ಕುಳಿ, ಕಣ್ಣು - adv , ಶಿಸ್ತಿನಿಂದ,ಕ್ರಮವಾಗಿರುವ,ಕ್ರಮಕ್ಕೆ 
ಗೂಡು 

ಒಳಪಟ್ಟಂತೆ, ಸುವ್ಯವಸ್ಥಿತ, ಕ್ರಮಬದ್ಧ 
orchard n. ಹಣ್ಣಿನತೋಟ, ಫಲೋದ್ಯಾನ | ordinal number ಕ್ರಮಸೂಚಕ ಸಂಖ್ಯೆ, 
orchestra n. ವಾದ್ಯವೃಂದ, ಮೇಳ, ಮೇಳರಂಗ, ಸ್ಥಾನಸೂಚಕ ಸಂಖ್ಯೆ 
ಗಾನಮೇಳ 

| ordinance n. ತುರ್ತುಆದೇಶ, ಅತ್ಯವಸರಾದೇಶ 
ordain v. 1. ವಿಧಿಸು, ಆಜ್ಞಾಪಿಸು, ನಿಯಮಿಸು, | ಅಧ್ಯಾದೇಶ, ಆರ್ಡಿನೆನ್ಸ್ , ಸುಗ್ರೀವಾಜ್ಞೆ 
2 . ದೀಕ್ಷೆಕೊಡು 

ordinarily adv , ಸಾಮಾನ್ಯವಾಗಿ, ವಾಡಿಕೆಯಾಗಿ 
ordeal n. ಕಠಿನ ಪರೀಕ್ಷೆ ದಿವ್ಯ ಪರೀಕ್ಷೆ, ಅಗ್ನಿ ಪರೀಕ್ಷೆ | ordinary adj , ರೂಢಿಯ , ವಾಡಿಕೆಯ , 
order v. 1. ಆದೇಶನೀಡು, ಆಜ್ಞೆಮಾಡು, | - ಸಾಮಾನ್ಯವಾದ, ಸಾಧಾರಣ 
2 . ಕ್ರಮಪಡಿಸು 

ordnance n, ಯುದ್ಧಸಾಮಗ್ರಿ, ಫಿರಂಗಿಗಳು, 
n, 1, ಆದೇಶ, ಆಶ್ಲೇ , 2 . ಕ್ರಮ , ರೀತಿ, ಆಯುಧೋಪಕರಣಗಳು, ಸೈನಿಕ ಸಾಮಗ್ರಿಯ, 
ಪದ್ಧತಿ, ಪಂಗಡ, ಪಾಳಿ, 3. ದರ್ಜೆ , ಅಂತಸ್ತು , ಯುದ್ಧೋಪಕರಣಗಳ ಖಾತೆ 
ವರ್ಗ ,ಶ್ರೇಣಿ 

ordnance depot ಆಯುಧಾಗಾರ, 
by order ಆದೇಶಪೂರೈಕ, ಆಜ್ಞಾದ್ವಾರಾ, ಆಯುಧಗಳಕೋಠಿ 
ಆಜ್ಞೆಯ ಮೇರೆಗೆ . 

ordanance factory ಆಯುಧಗಳ 
close order ಸಕ್ರಮವಾಗಿ, ಹತ್ತಿರ ಹತ್ತಿರ | ಕಾರ್ಖಾನೆ, ಯುದ್ಧೋಪಕರಣಗಳ ಕಾರ್ಖಾನೆ 
law and order ಶಾಂತಿ ಭದ್ರತೆಗಳು , | ore n . ಅದುರು 
ಕಾನೂನು ಮತ್ತು ವ್ಯವಸ್ಥೆ 

organn, 1. ಅವಯವ, ಅಂಗ, 2. ಪ್ರಚಾರ 
open order ಅಕ್ರಮವಾದ, ವ್ಯವಸ್ಥೆ ಸಾಧನ, ಪ್ರಚಾರ ಪತ್ರಿಕೆ, ಪ್ರಕಟನೆ, 3. ಒಂದು 
ಇಲ್ಲದ, ನಡುವೆ ಹೆಚ್ಚು ಅಂತರಬಿಟ್ಟಿರುವ | ಸಂಗೀತ ವಾದ್ಯ 
ಸೈನಿಕ ಅಥವಾ ನೌಕಾವ್ಯೂಹದ ವಿನ್ಯಾಸ | organic adj, ಅವಯವಗಳ , ದೈಹಿಕ, 
order cheque ಸೂಚನೆಯುಳ್ಳ 

ಸಾವಯವ, ಜೈವಿಕ 
ಧನಾದೇಶ, ಆರ್ಡರ್ ಚೆಕ್ಕು 

organic manure ಜೈವಿಕ ಗೊಬ್ಬರ 


271 


organisation 

other 
organic unity ಅವಯವ ಸಂಬಂಧ, ornamental adj, ಅಲಂಕಾರದ, ಭೂಷಣದ 
ಜೈವಿಕ ಏಕತೆ , ಅಂಗಾಂಗಗಳ ಹೊಂದಾಣಿಕೆ 

| ornamentally adv , ಅಲಂಕಾರ ಪ್ರಾಯವಾಗಿ, 
organisation n. 1. ಸಂಘಟನೆ, ವ್ಯವಸ್ಥೆ , - ಅಲಂಕಾರಿಕವಾಗಿ 
2. ಸಂಸ್ಥೆ ಸಂಘ 

ornate adj, ಅಲಂಕೃತ, ಭೂಷಿತ, ಅಲಂಕಾರಿಕ 
organism n. ಶರೀರಿ, ಜೀವಿ, ವ್ಯವಸ್ಥಿತ ದೇಹ 

orphan n. ತಬ್ಬಲಿ, ಅನಾಥ, ತರುವಲಿ, 
orgnize V , ಏರ್ಪಡಿಸು , ವ್ಯವಸ್ಥೆ ಮಾಡು, ಅನಾಥಾಲಯ , ಅನಾಥಾಶ್ರಮ 
ಸಂಘಟಿಸು 

orthodox adj. ಸಾಂಪ್ರದಾಯಕ, ಸರಿಯಾದ, 
orgy n, ಮದ್ಯಪಾನೋತ್ಸವ, ಕುಡಿತದ ಅಮಲು, ರೂಢಿಸಮ್ಮತ, ಶಾಸ್ತ್ರಸಮ್ಮತ 
ಕಾಮಕೇಳಿ, ಮದ್ಯಾವೇಶ, ಶ್ವೇಚ್ಛಾಚಾರದ 

orthodox economics ಸಾಂಪ್ರದಾಯಿಕ 
ಕೋಲಾಹಲ 

ಅರ್ಥಶಾಸ್ತ್ರ, ರೂಢಿಗತ ಅರ್ಥಶಾಸ್ತ್ರ 
orient 1. ಪೂರ್ವದೇಶ, ಪೌರಸ್ಯ ಪ್ರದೇಶ, orthodoxy n, ಪೂರೈಾಚಾರ ಪರಾಯಣತೆ, ಶಾಸ್ತ್ರ 
ಪೂರ್ವ ದಿಕ್ಕು 

ಸಮ್ಮತಿ, ಸಂಪ್ರದಾಯಬದ್ಧತೆ 
oriental adj, ಪ್ರಾಚ್ಯ ಪೂರ್ವದೇಶೀಯ, | 

ಅಲ್ಯ ಪೂರ್ವದೇಶೀಯ) | oscillate V, ಡೋಲಾಯಮಾನವಾಗಿರು , 
ಪೌರಸ್ಯ ಸಂಸ್ಕೃತಿಯ 

ಅಲ್ಲಾಡು, ತೂಗಾಡು, ಅನಿಶ್ಚಿತನಾಗಿರು 
orientate V, ಸ್ಥಿತಿ ನಿರ್ಧಾರಮಾಡು, ದಿಗ್ದರ್ಶನ | 

| oscillation n. ಡೋಲಾಯಮಾನತೆ, ಅನಿಶ್ಚಿತತೆ, 
ಮಾಡು, ನೆಲೆ ನಿರ್ಧರಿಸು 

ಹೊಯ್ದಾಟ, ತೂಗಾಟ : 
orientation n. 1. ಅಭಿಶಿಕ್ಷಣ, ಹೊಸದೃಷ್ಟಿ,Tecification , ಮೂಳೆಯಂತೆ ಗಟ್ಟಿಯಾಗು. 
2. ಹೊಸ ಹೊಂದಿಕೆ, 3. ವಿಶ್ವಾಸದ ಬದಲಿಕೆ, | 

ದೃಢಗೊಳ್ಳುವಿಕೆ, ಗಡಸುತನ, ನಡವಳಿಕೆಯಲ್ಲಿ 
ಅನುಗೊಳಿಸುವಿಕೆ 

ಸ್ಥಿರಪಡು, ಪದ್ಧತಿಗಳಲ್ಲಿ ಗಟ್ಟಿನಿಲ್ಲು 
orifice n. ರಂಧ್ರ, ಕನ್ನ, ಬಿಲ, ವೆಜ್ಜ ತೂತು, ಕಂಡಿ, | 

ossify V , ಮೂಳೆಯನ್ನಾಗಿಸು, ಮೂಳೆ 
ಸಂದು 

ಯಂತಾಗು, ಗಡುಸಾಗು, ಗಡುಸಾಗಿಸು 
origin n, ಮೂಲ, ಉತ್ಪತಿ, ಆರಂಭ, ಹುಟ್ಟು, 

( ostensible adj. ಎದ್ದು ಕಾಣುವಂತಿರುವ, 
ವಂಶ 

ಪ್ರದರ್ಶನದ, ತೋರಿಕೆಯ , ಬಡಾಯಿಯ, 
original adj, ಮೂಲದ, ಅಸಲು, ಆರಂಭದ, 

ನಿಜವನ್ನು ಮರೆಮಾಡಲು ಮಂಡಿಸಿದ 
ಮೊತ್ತಮೊದಲಿನ , ಹೊಸ, ಆದ್ಯ , 

ಆಿ ' | ostentation , ಆಡಂಬರ, ಡಂಬ, ಬಡಾಯಿ, 
ಮೂಲಭೂತ, ಆಧಾರಭೂತ 

ಗಮನ ಸೆಳೆಯುವ ಪ್ರಯತ್ನ , ಡಾಂಭಿಕ 
original sin ಮೂಲಪಾಪ, ಆದಿಪಾಪ, 

ಪ್ರದರ್ಶನ | 
ಸ್ವಭಾವ ಸಿದ್ದ ಪಾಪಕರ 

ostentatious adj, ಆಡಂಬರಪೂರ್ಣ , 
originality , ನೂತನ ಸತ್ವ ಸ್ಕೋಪಜ್ಞತೆ, 

ಪ್ರದರ್ಶನಾತ್ಮಕ, ಬಡಾಯಿಯ, ಡಾಂಭಿಕ 
ನೂತನತೆ, ಮೌಲಿಕತೆ 

Ostracism n. ಬಹಿಷ್ಕಾರ, ಗಡೀಪಾರು 
originate V. ಏರಡಿಸು, ಸೃಷ್ಟಿಸು, ಆರಂಭಿಸು, 

Ostracize V, ದೇಶಭ್ರಷ್ಟನನ್ನಾಗಿ ಮಾಡು, 
ಜನ್ಮಕೊಡು, ನಡೆಸು, ಉಂಟುಮಾಡು 

ಗಡೀಪಾರುಮಾಡು, ಬಹಿಷ್ಕರಿಸು 
ornament V, ಸಿಂಗರಿಸು, ಅಲಂಕರಿಸು 

ostrich policy ಕುರುಡು ನೀತಿ 
_ n, ಭೂಷಣ, ಅಲಂಕಾರ, ಒಡವೆ, | 

other adj, ಬೇರೆ, ಇತರ, ಭಿನ್ನ, ಅನ್ಯ 
ಶೃಂಗಾರ 


272 


outlast 


otherwise 


on the other hand ಅದಲ್ಲದಿದ್ದರೆ, | outcast n, ಕುಲಭ್ರಷ್ಟ, ಜಾತಿಭ್ರಷ್ಟ, 
ಇನ್ನೊಂದು ರೀತಿಯಲ್ಲಿ, ಹಾಗಾಗದಿದ್ದರೆ, | ಬಹಿಷ್ಕೃತ 
ಬದಲಿಗೆ 

outclass V. ಪ್ರತಿಸ್ಪರ್ಧಿಯನ್ನು ಸಂಪೂರ್ಣವಾಗಿ 
other Worldly ಪರಲೋಕಪರಾಯಣ, ಸೋಲಿಸು, ಮೇಲಿನ ತರಗತಿಗೆ, ಸ್ತರಕ್ಕೇರು 
ಪಾರಲೌಕಿಕ ವ್ಯಕ್ತಿ 

outcome n, ಫಲ, ಪರಿಣಾಮ, ಫಲಿತ 
the other day ಆ ದಿನ, ಕೆಲವು ದಿನ, | outdo V, ಮುಂದುವರಿ, ಮಿಂಚಿ ಸಾಗು, ಮೀರು, 
ಬೇರೆ ದಿನ 

ಮೀರಿಸು 
the other World ಪರಲೋಕ, ಬೇರೆ | outdoor n. ಬಹಿರಂಗ, ಹೊರ ಅಂಗಣ 
ಪ್ರಪಂಚ, ಸ್ವರ್ಗ, ನಾಕ 

outdoor patient ಹೊರರೋಗಿ 
otherwise adv , ಅನ್ಯಥಾ, ಅಲ್ಲದಿದ್ದರೆ, 

Outer space ಆಂತರಿಕ್ಷ ಬಾಹ್ಯಾಕಾಶ 
ಇಲ್ಲದಿದ್ದರೆ 

out-field n. 1. ಹೊರವಲಯ, ಹೊರನೆಲ , 
otiose adj. ಬಿಡುವಾದ, ಕೆಲಸವಿಲ್ಲದ, 

ಹೊರ ಹೊಲ, ಕ್ರಿಕೆಟ್ಬಾಟದಲ್ಲಿ ಬಯಲಿನಲ್ಲಿ 
ಸೋಮಾರಿಯಾದ 

ನಿಲ್ಲುವ ಒಂದು ಸ್ಥಳ, ದೂರದ ಸ್ಥಳ 
oust V. ತೊಲಗಿಸು, ಸ್ಥಾನಭ್ರಷ್ಟಮಾಡು, | 

Outfit n. ಪ್ರಯಾಣದ ಸಾಮಾನು, ಸಾಮಗ್ರಿ , 
ಹೊರದಬ್ಬು, ಪದಚ್ಯುತಗೊಳಿಸು 

ಪೂರ್ಣಸಾಮಗ್ರಿ , ಸಜ್ಜು 
out adv , ಪೂರ್ತಿಯಾಗಿ, ದೂರ, ಹೊರಗೆ, 

outflank V. ಶತ್ರುಸೈನ್ಯವನ್ನು ಒಂದು ಬದಿಯಿಂದ 
ಈಚೆಗೆ, ಆಚೆಗೆ, ತೀರ, ಮೀರಿ 

ಸುತ್ತುಗಟ್ಟು , ಆಕ್ರಮಿಸು, ಆವರಿಸಿಸೋಲಿಸು 
not out ಸೋತಿಲ್ಲ, ತಪ್ಪು ಮಾಡಿಲ್ಲ, ಆಟ | 

outflanking movements seo, nes 
ಹೋಗಲಿಲ್ಲ 

ಪಕ್ಕದಿಂದ ಮುನ್ನುಗ್ಗಿ ಅವರನ್ನು ಸುತ್ತುಗಟ್ಟುವ, 
out and about ಓಡಾಡುತ್ತ, ಆರೋಗ್ಯ| 

ಚಲನವನಲಗಳು ( ಚಟುವಟಿಕೆಗಳು) 
ಲಾಭಹೊಂದಿ, ಸಹಜಸ್ಥಿತಿ ಗಳಿಸಿ 

outflow V. ಪ್ರವಿಸು, ಹೊರಸೂಸು, ಹೊರಚೆಲ್ಲು 
out- and- out ಪೂರ್ತಿಯಾಗಿ, 

outgoing adj. ನಿರ್ಗಮಿಸುವ, ಹೊರಕ್ಕೆ 
ಸಂಪೂರ್ಣವಾಗಿ , ತೀರಾ 
out building ಉಪಗೃಹ, ಹಿಮನೆ, ಹೊರ 

ಹೋಗುವ, ನಿವೃತ್ತನಾಗಲಿರುವ 

outgrowth n. ಬೆಳೆದದ್ದು , ಶಾಖೆ, ಕೊಂಬೆ, ಫಲ, 
ಕಟ್ಟಡ ಹೊರಮನೆ 

ಸ್ವಾಭಾವಿಕ ಪರಿಣಾಮ 
outbid V, ಛಡಸವಾಲು ಮಾಡು, ಹರಾಜೇರಿಸು, 
ಹರಾಜಿನಲ್ಲಿ ಮತ್ತೊಬ್ಬನಿಗಿಂತ ಹೆಚ್ಚು ಸವಾಲು 

out-herod V. ಅತಿ ಕೂರನಿಗೂ ಹೆಚ್ಚು 
ಕೂಗು, ಮೀರಿಸು 

ಕ್ರೂರನಾಗು 
outbreak V, ವ್ಯಾಪಿಸು, ಹರಡು, ಚದರು, 

out-house 1. ಹೊರಮನೆ, ಹಿಂದಿನಮನೆ, ಮನೆ 
ತಲೆದೋರು 

ಪಕ್ಕದಲ್ಲಿ ಕಟ್ಟಿದ ಸಣ್ಣ ಮನೆ 
೧. ಹಠಾತ್ತಾಗಿ ಆಗುವುದು 

Outlandish adj, ವಿದೇಶಿ, ಅಪರಿಚಿತ, ವಿಚಿತ್ರ , 
outburst n, ವಿಸ್ಫೋಟ, ಭಾರಿಶಬ್ದ, ಉದ್ರೇಕ, 

ವಿಜಾತೀಯ 
ಕೋಪ, ಕೆರಳುವಿಕೆ ,ಕೋಪದ ಮಾತು , 

Outlast V. ಹೆಚ್ಚಾಗಿ ಬಾಳಿಕೆ ಬರು, ಬಹುಕಾಲ 
ಜ್ವಾಲಾಮುಖಿಯ ವಿಸ್ಸುರಣ 


273 


outlaw 

outwardness 
Outlaw V. ಬಹಿಷ್ಕರಿಸು, ಗಡೀಪಾರು ಮಾಡು output n. ಉತ್ಪಾದನೆ, ಹುಟ್ಟುವಳಿ, ಇಳಿವರಿ 

n , ನ್ಯಾಯಬಾಹಿರ ವ್ಯಕ್ತಿ, | outrage V, ಮಾನಭಂಗಮಾಡು, ಅವಮಾನ 
ಗಡೀಪಾರಾದವನು, ದೇಶಭ್ರಷ್ಟ 

ಪಡಿಸು, ಅತ್ಯಾಚಾರವೆಸಗು 
Outlay n. ಖರ್ಚು, ವೆಚ್ಚ , ವ್ಯಯ , ಒಂದು ಕೆಲಸದ 

_ n. 1. ಹೊಡೆತ, ಆಘಾತ, 
ಅಂದಾಜು ಮೂಲ ವೆಚ್ಚ 

2. ಮಾನಭಂಗ, ಅಪಮಾನ | 
outlet n, ಹೊರಮಾರ್ಗ, ಹೊರದಾರಿ, ಹೊರ | outrageous adj, ಅತ್ಯಾಚಾರದ, ಅಪಮಾನದ 
ಗುಂಡಿ ( ಹೊರಕ್ಕೆ ಹೋಗುವ ಮಾರ್ಗ) 

| outright adj. 1. ಪೂರ್ತಿಯಾಗಿ, ಒಟ್ಟಿಗೆ, 
Outlook n, ದೃಷ್ಟಿಕೋನ, ಮನೋಭಾವ 

ಸಗಟಾಗಿ, ಒಮ್ಮೆಲೆ, 2. ನೇರವಾಗಿ 
Outlying adj. ದೂರದಲ್ಲಿರುವ, ಹೊರ | outset n. ಪ್ರಾರಂಭ, ಮೊದಲು, ಆದಿ, ಉಪಕ್ರಮ 
ಪ್ರಾಂತದಲ್ಲಿನ 

outside chance ಅಪನಂಬಿಕೆ, ನಂಬಿಕೆ 
outmoded adj. ಕೆಲಸಕ್ಕೆ ಬಾರದ, ಅತಿ | ಯಿಲ್ಲದ, ವಿಶ್ವಾಸವಿಲ್ಲದ 

ಹಳೆಯದಾದ, ಉಪಯೋಗಕ್ಕೆ ಬಾರದ, | outsider n, ಹೊರಗಿನವ, ಹೊಸಬ, ಸಂಬಂಧ 
ಕಾಲಬಾಹ್ಯ , ಹಳೇ ಕಾಲದ 

ಇಲ್ಲದವ 
out- of - date ಕ್ರಮತಪ್ಪಿದ, ಹಳತಾದ, | 

outskirt n ಹೊರವಲಯ , ಬಹಿಮೆ, ಹೊರ 
ಚಾಲನೆಯಿಲ್ಲದ, ಹಿಂದಿನ ಕಾಲದ, ಅಪ್ರಚಲಿತ 

ಅಂಚು 
out- of -joint ಕೆಡುವ ಸ್ಥಿತಿಯಲ್ಲಿರುವ, | outspoken adi,ನಿಷಪಟವಾಗಿ ಮಾತನಾಡುವ, 
ಅವ್ಯವಸ್ಥಿತವಾಗಿರುವ, ಕೆಲಸಕ್ಕೆ ಬಾರದ, 

ನೇರಮಾತಿನ, ಬಿಚ್ಚುಮಾತಿನ 
ಕೀಲುತಪ್ಪಿ , ಅಸ್ತವ್ಯಸ್ತವಾಗಿ 

outstanding adj . 1. ಬಾಕಿ ಉಳಿದ, 
out of order ಅವ್ಯವಸ್ಥೆಯ , ಚಲ್ಲಾಪಿಲ್ಲಿ 

2. ಅಸಾಧಾರಣ 
ಯಾದ 

outstation n, ಹೊರಊರು, ಹೊರದಾಣ, 
out of range ಹಿಡಿತಕ್ಕೆ ಸಿಕ್ಕದ, ಮಿತಿಗೆ 

ಹೊರಠಾಣೆ 
ಮೀರಿದ 

Outstep V. ಮುಂದಕ್ಕೆ ನಡೆ, ಅತಿಕ್ರಮಿಸು, 
out- of- stock ದಾಸ್ತಾನಿಲ್ಲದ, | 

ಮಿತಿಮೀರು, ಗಡಿಮೀರಿಹೋಗು, ದಾರಿತಪ್ಪು 
ಸರಕುಮುಗಿದ 

outstretched adj. ಪೂರ್ತಿಚಾಚಿದ ಕೈಗಳ, 
Out of thepicture ಅಸಂಗತ, ಅಸಂಬದ್ಧ 

ಚಾಚಿದ ತೋಳುಗಳ 
ಅಪ್ರಸ್ತುತ, ಅಪ್ರಾಸಂಗಿಕ 

Outstrip V , ಅತಿಕ್ರಮಿಸು, ಹಾರಿಹೋಗು, 
Out oftheway ದೂರವಾಗಿ, ದಾರಿಬಿಟ್ಟು, ಮುಂದುವರಿ, ಮೀರು, ಸೋಲಿಸು, ಬೇಗ 
ಉದಾರತೆಯಿಂದ 

ಪಲಾಯನಮಾಡು 
out-patient n . so isen 

Outurn n. ಉತ್ಪಾದಿಸುವುದು, ಉತ್ಪತ್ತಿ 
Outpost n . ದೂರದ ಠಾಣೆ, ನಗರಠಾಣೆ , | outward adi, ಹೊರಗಿನ ಹೊರ ನಿರ್ಗಮನದ. 
ಪೋಲಿಸು ಕಚೇರಿ 

ಬಾಹ್ಯ , ತೋರಿಕೆಯ 
Outpouring h. 1. ಭಾವಪ್ರವಾಹ, ರಸಾವೇಶ, | outwardness n ಬಹಿರಂಗವಾಗಿರುವಿಕೆ , 
ಹೊರ ಪ್ರವಾಹ, ಮಾತಿನ ( ಸಾಹಿತ್ಯದ), | 

ವಸ್ತುನಿಷ್ಠತೆ, ಹೊರಚ್ಚು, ಹೊರತಾಗಿರುವಿಕೆ , 
2. ಮಾತಿನ ಹೊನಲು, ಭಾಷಾಪ್ರವಾಹ 

ವಾಸ್ತವಿಕ ಮನೋಭಾವ 


274 


overdue 
outweigh 

ಅಹಂಕಾರ, 
outweigh V. ಹೆಚ್ಚು ತೂಕವಾಗಿರು , ಅಧಿಕ | overbearingness _ n, 

ಪ್ರಾಧಾನ್ಯವನ್ನು ಪಡೆ, ಮೀರಿಸು, ಮೀರು ಗರ್ವ, ಜಂಬ, ಹೆಮ್ಮೆ , ಉದ್ದಟತನ, ದರ್ಪ, 
( ಇನ್ನೊಂದನ್ನು) 

ದಂಭ 
outwit V. ಬುದ್ದಿವಂತಿಕೆಯಲ್ಲಿ ಮೀರು, ಮೋಸ| overboard adv. ಹಡಗಿನಿಂದ ನೀರಿಗೆ ( ತಳು , 
ಮಾಡು, ಬುದ್ಧಿಯಿಂದಲೇ ಸೋಲಿಸು 

ನೂಕು) 
outworn adj. ಕೆಲಸಕ್ಕೆ ಬಾರದ, ಚಲಾವಣೆ throw overboard ಹಡಗಿನಿಂದ ನೀರಿಗೆ 

ಯಲ್ಲಿರದ , ನಶಿಸಿಹೋದ, ರೂಢಬಾಹ್ಯ, ಎಸೆದು ಬಿಡು 
ಹೆಚ್ಚು ಬಳಸಿಹೋದ, ಜೀರ್ಣವಾದ, ಚಿಂದಿ| overbridge n: ರಸೆಯ ಮೇಲಿನ ಸೇತುವೆ, 
ಚಿಂದಿಯಾದ 

ಮೇಲುಸೇತುವೆ 
Oval n ಅಂಡಾಕಾರ, ಮೊಟ್ಟೆಯಾಕಾರದ overburden V, ಮಿತಿಮೀರಿದ ಹೊರೆ 
Ovation n ಶ್ಲಾಘನೆ, ಮೆಚ್ಚಿಕೆ, ಜಯಘೋಷ, | ಹೋರಿಸು 

ಅಮಿತೋತ್ಸಾಹದ, ಜಯಘೋಪ, | Overcarry V. ಶಕ್ತಿಮೀರಿ ಭಾರ ಹೊರು 
ಸ್ಫೂರ್ತಿಯುತ ಸ್ವಾಗತ 

Overcast V. ಕತ್ತಲೆ ಕವಿ, ಮಬ್ಬು ಕವಿ, ಮೋಡ 
Oven n. ಒಲೆ, ಗೂಡೊಲೆ 

ಮುಸುಕು 
Over 1. ಕ್ರಿಕೆಟ್ಬಾಟದಲ್ಲಿ ಆರು ಚಂಡುಗಳ ಎಸೆತ | Overcharge . V . 1 . ಹೆಚ್ಚು ವಿದ್ಯುಚ್ಛಕ್ತಿ 

adj, adv . ಅಧಿಕ, ಮಿಗಿಲು, ಮೇಲಕ್ಕೆ , ತುಂಬು, 2. ಸರಿಯಾದ ಬೆಲೆಗಿಂತ ಹೆಚ್ಚು ಬೆಲೆ 
ಮೇಲೆ, ಅತಿಯಾಗಿ, ಮಿತಿಮೀರಿ 

ಹಾಕು 
over active ಅತಿ ಚುರುಕಾದ, ಹೆಚ್ಚು 

n, ಹೆಚ್ಚು ದರ, ಅಧಿಕಭಾರ, 
ಚಟುವಟಿಕೆಯ, ಮಿತಿಮೀರಿದ ಚಟುವಟಿಕೆಯ | ಹೆಚ್ಚು ಬೆಲೆ 
over- all adj. ಸಮಗ್ರ , ಒಟ್ಟು, ಸಮಸ್ತ, ಒಟ್ಟಿನಲ್ಲಿ | Overcome V , ಗೆಲ್ಲು, ದಾಟು, ಪರಿಹರಿಸು, 
ಆದ್ಯಂತವಾಗಿ 

ಅಧೀನಪಡಿಸಿಕೊ , ಮೇಲುಗೈ ಹೊಂದು 
Over- all balance of trade ಸಮಗ್ರ | overconfidence n . ಅತಿವಿಶ್ವಾಸ, ಅಮಿತ 

ವ್ಯಾಪಾರ ಶೇಷ, ಒಟ್ಟಿನಲ್ಲಿ ವ್ಯಾಪಾರದ ಸ್ಥಿತಿಗತಿ ಆತ್ಮವಿಶ್ವಾಸ 
Overawe V, ಆಶ್ಚಯ್ಯಪಡಿಸು , ಭಯಪಡಿಸು , | overcrowd V, ದಟ್ಟವಾಗು, ಕಿಕ್ಕಿರಿ 
ಅಧೀನಪಡಿಸಿಕೊ , ಭೀತಿ ಹುಟ್ಟಿಸು, ಬೆದರಿಕೆ | 

Overcrowding n. ಜನಸಂದಣಿ, ಗೇರಾವಣೆ 
ಯುಂಟುಮಾಡು 

Overdose V. ಪ್ರಮಾಣ ಮೀರಿ ಔಷಧಕೊಡು, 
OVeraction n , ಅತಿನಟನೆ, ಅತಿಯಾದ ವರ್ತನೆ, 

ಅಗತ್ಯಕ್ಕಿಂತ ಹೆಚ್ಚಿನ ಮದ್ದು ಹಾಕು 
ಮಿತಿಮೀರಿದಕ್ರಮ 

_ n, ಮಿತಿಮೀರಿದ ಔಷಧ ಪ್ರಮಾಣ, 
Overbear V. ದಬಾಯಿಸು, ಬೆದರಿಸು, ಕೆಳಗೆ 

ಅಗತ್ಯಕ್ಕಿಂತ ಹೆಚ್ಚು 
ಬೀಳಿಸು, ವಶಗೊಳಿಸಿಕೊಳ್ಳು, ಬಲಪ್ರಯೋಗ| 
ದಿಂದ ಉರುಳಿಸು (ಸೋಲಿಸು) 

Overdraft n , ಮಿತಿಮೀರಿ ಹಣ ತೆಗೆತ, ಬ್ಯಾಂಕಿನಲ್ಲಿ 
overbearing adj, ಜಂಬದ, ಗರ್ವದ, 

ಠೇವಣಿಗೆ ಮೀರಿ ಹಣ ಪಡೆಯುವುದು 
ದರ್ಪದಿಂದ ವರ್ತಿಸುವ, ಉದ್ಧಟ, 

overdue adj. ಅವ ಧಿಮೀರಿದ ( ಕಂತು , 
ಅಹಂಕಾರದ, ಹೆಮ್ಮೆಯ 

ಹಳೆಬಾಕಿ) 


275 


overflow 


overt 


overflow V. 1.ಕೋಡಿಹರಿ, ತುಂಬಿ ತುಳುಕು , Overpower V ಸೋಲಿಸು, ಜಯಿಸು, ವಶಪಡಿಸಿ 
2. ಸಭೆಗೆ ಅತ್ಯಧಿಕ ಸಂಖ್ಯೆಯ ಜನ ಸೇರು | ಕೊಳ್ಳು ತಲೆ ಎತ್ತದಂತೆ ಮಾಡು 

n. 1. ಕೋಡಿ ಹರಿಯುವುದು, ಉಕ್ಕಿ | overproduction , ಅಧಿಕ ಉತ್ಪಾದನೆ, ಮಿತಿ 
ಹರಿ , ಹೆಚ್ಚಾದುದು, ಮಿತಿ ಮೀರಿದುದು, | ಮೀರಿದ ಉತ್ಪಾದನೆ, ಅಧಿಕೋತ್ಪತ್ತಿ 

2. ಕಿಕ್ಕಿರಿದು ತುಂಬಿದ ಸಭೆಯ ಸದಸ್ಯರು overrate V. ಅಧಿಕ ದರ ಹಾಕು, ಹೆಚ್ಚು ಬೆಲೆ 
over - ground adv , ನೆಲದ ಮೇಲೆ, ನೆಲದ ಹೇಳು, ಮಿತಿಮೀರಿದ ಬೆಲೆಕಟ್ಟು 
ಮಟ್ಟದಿಂದ, ಮೇಲೆದ್ದು 

overreach V, ಗುರಿಮೀರು, ಅತಿಕ್ರಮಿಸು, 
overhang V, ಮುಂದಕ್ಕೆ ಬಾಗು, ಮುಂದೆ ಚಾಚಿ ಉಪಾಯದಿಂದಸೋಲಿಸು 
ಕೊಂಡಿರು, ಮೇಲೆಕವಿದಿರು 

override v. 1. ಕಾಲೆಳಗೆ ತುಳಿ , 2. ಅತಿಕ್ರಮಿಸು 
overhaul V, ಯಂತ್ರಗಳನ್ನು ದುರಸ್ಸು ಮಾಡಲು ದಾಳಿಯಿಡು, ತಳ್ಳಿಹಾಕು, 3. ಅತಿ ಆಯಾಸ 

ಬಿಡಿಭಾಗಗಳನ್ನು ಕಳಚಿ, ಪುನಃಜೋಡಿಸು, ಪಡು, ಇನ್ನೊಬ್ಬ ಅಧಿಕಾರಿಯ ತೀರ್ಪನ್ನು 
ಪೂರ್ತಿ ರಿಪೇರಿಮಾಡು, ಕೂಲಂಕುಷವಾಗಿ ರದ್ದುಪಡಿಸು , ಇನ್ನೊಬ್ಬ ಅಧಿಕಾರಿಯ 
ಪರೀಕ್ಷಿಸು 

ತೀರ್ಮಾನವನ್ನು ರದ್ದುಪಡಿಸು 
Overhead charges ಮೇಲು ವೆಚ್ಚ | overripe adj, ಅತಿಪಕ್ಕೆ ತುಂಬ ಕಳಿತ 
ಮೇಲಾಡಳಿತದ ವೆಚ್ಚ 

overrule V. ತಿರಸ್ಕರಿಸು, ತಳ್ಳಿಹಾಕು, ರದ್ದು ಮಾಡು 
Overhear V. ಹೊಂಚು ಕೇಳು, ಕದ್ದುಕೇಳು| 

Overrun V. ಅತಿಕ್ರಿಮಿಸು, ಆಕ್ರಮಿಸು, ದಂಡೆತ್ತಿ 
Overissue V, ಮಿತಿಮೀರಿ ಚಲಾವಣೆಗೆ ತರು ಹೋಗು, ಉಲ್ಲಂಘಿಸು 
overland adv, ಭೂಮಾರ್ಗವಾಗಿ, | overseas adj. ಸಮುದ್ರದಾಚೆಯ, 
ಭೂಮಾರ್ಗದ 

ಸಾಗರೋತ್ತರ | 
overlap V, ಪದರಪದರವಾಗು, ಒಂದರ ಮೇಲೆ Overseas territory ಸಾಗರೋತ್ತರ 
ಪಸರಿಸು, ವ್ಯಾಪಿಸು 

ಪ್ರದೇಶ 
overlay V, ಲೇಪಿಸು, ಹಚ್ಚು ಹತ್ತಿಸು overshadow V, ಮುಂದೆ ಸಾಗು, ಹಿಂದೆ 
overlook v. 1. ಕಡೆಗಣಿಸು, ನಿರ್ಲಕ್ಷಿಸು, 

ಬೀಳಿಸು, ಮರೆಮಾಡು, ಆಕ್ರಮಣ ಮಾಡದಂತೆ 
2. ಎತ್ತರದಲ್ಲಿರು, ಮೇಲಿದ್ದು ನೋಡಿಕೊಳ್ಳು, 

ರಕ್ಷಣೆಕೊಡು, ಮಬ್ಬುಗವಿಸು, ಇತರರಿಗಿಂತ 

ಮೇಲಾಗು 
ಉಪೇಕ್ಷಿಸು, ಮನ್ನಿಸು , ಮಾಫಿನಾಡು , 
ನಿರ್ಲಕ್ಷಿಸು 

oversight n, ಕಪ್ಪು, ಉಪೇಕ್ಷೆ, ಅಜಾಗರೂಕತೆ 

ಪ್ರಮಾದ 
overlord n ಅಧಿಪತಿ, ರಾಜಾಧಿರಾಜ, ಅಧೀಶ್ವರ 
Overnight adv. ಹಿಂದಿನ ರಾತ್ರಿ , ಕಳೆದ ದಿನ, | overstate V. ಅತ್ಯುಕ್ತಿಯಿಂದ ಹೇಳು, ಒತ್ತಿಹೇಳು, 

ಉತ್ತೇಕ್ಷಿಸು 
ರಾತ್ರೋರಾತ್ರಿ 
over our heads ನಮ ಸಲಹೆ ಇಲದೆ, | overstatement n. ಅತ್ಯುಕ್ಕಿ , ಉಪ್ಪೇಕ್ಷೆ 
ನಮ್ಮ ಮಾತನ್ನು ಮೀರಿ, ನಮ್ಮನ್ನುಕೇಳದೆಯೆ overstay V. ಹೆಚ್ಚುಕಾಲ ತಂಗು, ಕಾಲ ಮೀರಿ 

ವಾಸಮಾಡು 
Overpopulation , ಹೆಚ್ಚುತ್ತಿರುವ ಜನಸಂಖ್ಯೆ 

ಮಿತಿಮೀರಿದ ಜನಸಂಖ್ಯೆ, ಸಂಖ್ಯಾಧಿಕ ಜನತೆ, | overt adj. ಬಹಿರಂಗ, ಪ್ರತ್ಯಕ್ಷ, ಪ್ರಚುರ , 
ಜನಾಧಿಕ್ಯ 

ಮುಚ್ಚುಮರೆ ಇಲ್ಲದ 


276 


overstrain 


pacifist 


overstrain V. ಅಧಿಕ ಶ್ರಮಪಡು, ಹೆಚ್ಚು ದುಡಿ, Overwork n, ಅತಿಶ್ರಮ, ಮಿತಿಮೀರಿದ ಕೆಲಸ 
ಮಿತಿಮೀರಿಶ್ರಮಿಸು 

overwrite V. ತಿದ್ದಿ ಬರೆ, ತಿದ್ದು, ಮೀರಿ ಬರೆ 
೧. ಅಧಿಕ ಶ್ರಮ , ಹೆಚ್ಚು ದುಡಿತ, | overwrought adj. 1. ಅತಿ ಬಳಲಿದ, ಅತಿ 
ಮಿತಿ ಮೀರಿದ ಶ್ರಮ 

ಶ್ರಾಂತ, ಮಿತಿಮೀರಿ ವಿಸ್ತರಿಸಿದ, 2. ಉದ್ರೇಕ 
overstudy V. ಶಕ್ತಿಗಿಂತ ಹೆಚ್ಚು ಅಭ್ಯಾಸ ಮಾಡು| ಗೊಂಡ, ತುಂಬ ಕೆರಳಿದ 

೧. ಶಕ್ತಿಮೀರಿ ಅಭ್ಯಾಸ Overview , ಸ್ಫೂಲದೃಷ್ಟಿ, ಮೇಲ್ನೋಟ 
overtake V, ಮುಂದಕ್ಕೆ ದಾಟಿಹೋಗು, ಹಿಂದೆ | ovum n, ಸ್ತ್ರೀ ಅಂಡಾಣು, ಅಂಡಾಣು, ಮೂಲ 
ಬೀಳಿಸು 

ಬೀಜ, ಗರ್ಭಾಣು 
overthrow V, ಉಚ್ಚಾಟಿಸು, ಪತನಗೊಳಿಸು | OWe V. 1. ಸಾಲಹೊರು, ರುಣಪಡು, ಋಣಿ 

_ n. ಉಚ್ಚಾಟನೆ, ಪತನಗೊಳಿಸುವಿಕೆ, ಯಾಗಿರು, ಉಪಕೃತನಾಗಿರು , ಬಾಕಿ 
ಕಿತ್ತುಹಾಕು 

ಹೊಂದಿರು, 2. ಕಾರಣನಾಗು 
overtime ೧. ಅಧಿಕ ಸಮಯ | 

Owing adj, ಬಾಕಿ ಇರುವ, ಸಾಲಿಗನಾದ 
adj. ಹೆಚ್ಚಿನ ಕಾಲದ, ಅಧಿಕ ಸಮಯದ| owl n. ಗೂಬೆ, ಗೂಗೆ, ದಿವಾಂಧ 
ನಿಗದಿತ ಸಮಯ ಮೀರಿದ 

fly with the owl ನಿಶಾಚರ ಪ್ರವೃತ್ತಿ , ರಾತ್ರಿ 
Overtimepay ಅಧಿಕ ಸಮಯ ಕಾರ್ಯ ದ | ಕೆಲಸ ಮಾಡುವವನಾಗಿರು 
ವೇತನ 

Own V. ಹೊಂದು, ಪಡೆ, ಸ್ವಾಮಿತ್ವ ಪಡೆ 
overture n. ಪ್ರಸ್ತಾವನೆ, ಪ್ರಾರಂಭ, ಆಲಾಪನೆ, 

adj. ಸ್ವಂತ, ತನಗೆ ಸೇರಿದ, ತನ್ನದೇ ಆದ, 
ಅಭಿಲಾಷೆಯ ಸೂಚನೆ, ಸ್ನೇಹ ಭಾಷಣ , 

ಅದರದೇ ಆದ 
ಪ್ರೀತಿಯ ಸಂದೇಶ 

Owner n, ಒಡೆಯ , ಧಣಿ, ಸ್ವಾಮಿ, ಮಾಲೀಕ 
overturn V , ಉರುಳಿಸು, ಕೆಳಗೆಬೀಳಿಸು , ಕ್ರಾಂತಿ 
ಮಾಡು, ತಲೆಕೆಳಗುಮಾಡು, ಧ್ವಂಸಮಾಡು, 

| ownership n, ಯಾಜಮಾನ್ಯ , ಮಾಲೀಕತ್ವ , 

ಒಡೆತನ, ಸ್ವಾಮಿತ್ವ, ಸ್ವಾಮ್ಯ 
ಹಾಳುಮಾಡು 
n , ಧ್ವಂಸ, ತಲೆಕೆಳಗು ಆಗುವುದು, 

oxygen n. ಆಮ್ಲಜನಕ, ಪ್ರಾಣವಾಯು 
ತಲೆಕೆಳಗೆ ಮಾಡುವುದು, ಉರುಳಿ ಕೊಳ್ಳುವುದು, 
ಕ್ರಾಂತಿ 

_ pace V, ಮೆಲ್ಲಗೆ ನಡೆ, ಹೆಜ್ಜೆ ಹಾಕಿ ಅಳೆ 
Overweight n. 1. ಹೆಚ್ಚುತೂಕ, ಹೆಚ್ಚು ಭಾರ, 

n. ಗತಿ, ವೇಗದ ಹೆಜ್ಜೆ ನಡೆಯುವ 
ಭಾರಾಧಿಕ್ಯ, 2. ಪ್ರಾಬಲ್ಯ 

ಪ್ರಮಾಣ , ಒಂದು ಹೆಜ್ಜೆಯ ದೂರ, ಓಡುವ, 
Overwhelm V, ಜಜ್ಜಿಹಾಕು, ತಕ್ಷಣ ನಾಶಮಾಡು, ನಡೆಯುವ ಗತಿ, ನಡೆಯುವರೀತಿ 
ಭಾವ ಪರವಶನಾಗು, ಭಾವ ಪರವಶಗೊಳಿಸು, 

pacific adj, ಶಾಂತ, ಪ್ರಶಾಂತ, ಶಾಂತಿಪ್ರಿಯ 
ರಾಶಿಯ ಕೆಳಗೆ ಹೂತುಬಿಡು 

pacification n. ಶಾಂತಿ ಸ್ಥಾಪನೆ, ಸಮಾಧಾನ, 
be overwhelmed ಮುಳುಗಿಹೋಗು, 
ಕೂಡಲೆ ನಾಶ ಹೊಂದು, ಹಾಳಾಗಿ ಹೋಗು, 

ಸಂತೈಕೆ, ಸಮಾಧಾನ ಮಾಡುವುದು, 
ಭಾವಪರವಶಗೊಳ್ಳು 

ಉಪಶಮನ 
overwhelming adj. 1. ಪ್ರಬಲ, ವಿಶಾಲ , | 

pacifism n, ಶಾಂತಿ ನೀತಿ, ಶಾಂತಿ ವಾದ 
2. ಅಧಿಕ ಸಂಖ್ಯೆಯ , ತಡೆಯಲಸಾಧ್ಯವಾದ 

pacifist n. ಶಾಂತಿವಾದಿ, ಯುದ್ದ ದ್ವೇಷಿ 


P 


277 


ಕಟ್ಟು 


pacify 

palaver 
pacify V. ಶಾಂತಗೊಳಿಸು, ಸಮಾಧಾನಮಾಡು, | paediatrics n ಶಿಶುರೋಗ ವಿಜ್ಞಾನ, ಶಿಶು 
ಉಪಶಮನಮಾಡು 

ಆರೈಕೆ, ಶಿಶು ಪಾಲನೆ, ಶಿಶು ಚಿಕಿತ್ಸೆ 
pack V, ಮೂಟೆಕಟ್ಟು, ಗಂಟುಕಟ್ಟು 

paediatrics Centre ಶಿಶು ಚಿಕಿತ್ಸಾ ಕೇಂದ್ರ 
n , ಮೂಟೆ, ಗಂಟು 

pagann, 1. ಧರ್ಮವನ್ನು ಮೀರುವ ವ್ಯಕ್ತಿ, 
pack animal ಭಾರ ಹೊರುವ ಪ್ರಾಣಿ | 

* ವಿಧರ್ಮಿ , 2. ಅನಾಗರಿಕ, ಅಸಂಸ್ಕೃತ 
pack horse ಭಾರ ಹೊರುವ ಕುದುರೆ | page 1 . ಪುಟ , ಹಾಳೆಯ ಒಂದು ಪಕ್ಕ , 
package , ಪೊಟ್ಟಣ, ಭಾಂಗಿ,ಮೂಟೆ, ಗಂಟು, 

ಪೋಷಾಕುಧಾರಿ, ದ್ವಾರಪಾಲಕ 

pageant n. ಉಜ್ವಲ ದೃಶ್ಯ ,ಕಣ್ಣಿಗೆ ಹಬ್ಬ , ವೈಭವದ 
package deal ಸಮಗ್ರ ಪ್ರಸ್ತಾವ, ಒಟ್ಟು 

ಮೆರವಣಿಗೆ, ಆಡಂಬರದ ಪ್ರದರ್ಶನ, 
ಪ್ರಸ್ತಾವ, ಸಗಟು ( ರಖಂ) ವ್ಯಾಪಾರ 

ಸಾಂಕೇತಿಕ ದೃಶ್ಯ , ಸ್ತಬ್ದ ದೃಶ್ಯ 
packer n. 1. ಸಣ್ಣಕಟ್ಟು , ಪೊಟ್ಟಣ, ಭಾಂಗಿ, | 

| paid adj, ಸಂದಾಯವಾದ, ಪಾವತಿಮಾಡಿದ 
ಪಾಕು, 2, ತು೦ಬುವವನು , ಮೂಟೆ| pain V . 1. ಬಾಧೆಪಡು , ನೋವಾಗು, 
ಕಟ್ಟುವವನು, 3. ಪ್ಯಾಕು ತುಂಬುವ, ಕಟ್ಟುವ 2. ಕಷ್ಟವಾಗು 
ಯಂತ್ರ 

_ n. 1.ನೋವು, ಶೂಲೆ, 2 . ಬಾಧೆ, ಯಾತನೆ, 
packet n. ಪೊಟ್ಟಣ , ಪ್ಯಾಕೆಟ್ಟು 

3. ದುಃಖ , ವ್ಯಸನ, ಶಿಕ್ಷೆ, ದಂಡನೆ 
packing n, ಮೂಟೆಕಟ್ಟುವುದು, ಗಂಟು | paint V. 1. ಬಣ್ಣಹಾಕು, 2. ಚಿತ್ರಿಸು 
ಕಟ್ಟುವುದು, ಪ್ಯಾಕ್ ಮಾಡುವುದು 

n. ರಂಗು, ಬಣ್ಣ , ಲೇಪನ 
packing paper ವಸ್ತುಗಳಿಗೆ ಸುತ್ತುವ | painter n. 1. ಬಣ್ಣಗಾರ, 2. ಚಿತ್ರಕಲೆಗಾರ 

ಕಾಗದ, ವಸ್ತುಗಳನ್ನು ಭಾಂಗಿಮಾಡುವ ಕಾಗದ [ painting n. 1. ಬಣ್ಣಹಾಕುವುದು, 2. ವರ್ಣ 
packman n. ಭಾರಹೊರುವ ವ್ಯಕ್ತಿ 

ಚಿತ್ರ , 3. ಚಿತ್ರಕಲೆ 
packup V, ಗಂಟುಮೂಟೆಕಟ್ಟು 

pair V. ಜತೆಗೂಡು,ಜೋಡಿಯಾಗು 
pack of ಗಂಟುಮೂಟೆಕಟ್ಟಿ ಹೊರಡಿಸು, | n. ಜತೆ, ಜೋಡಿ, ಜೊತೆ, ದಂಪತಿಗಳು 
ಹೊರಡು 

pal n. 1. ಅನುವರನಾದ ವ್ಯಕ್ತಿ , ಪರಮ ಸ್ನೇಹಿತ, 
pact n. ಒಪ್ಪಂದ, ಕರಾರು, ಒಡಂಬಡಿಕೆ | 2. ಜತೆಗಾರ, ಸಂಗಾತಿ 
pad V. 1. ಕಾಲ್ನಡಿಗೆಯಲ್ಲಿ ಮೆಲ್ಲಗೆ ಪ್ರಯಾಣ | palace n, ಅರಮನೆ, ಸೌಧ, ರಾಜಭವನ 
ಮಾಡು, ಕಾಲ್ನಡಿಗೆಯಲ್ಲಿ ಪ್ರಯಾಣ ಮಾಡು, 

palaeography n. ಲಿಪಿ ಶಾಸ್ತ್ರ, ಶಾಸನ ಲಿಪಿ 
2 . ಮೆತ್ತೆ ತುಂಬು, ಭರ್ತಿ ಮಾಡು 

ಶಾಸ್ತ್ರ , ಪುರಾತನ ಲಿಪಿ ಶಾಸ್ತ್ರ , ಲಿಪಿ ವಿಜ್ಞಾನ 
೧. ಬರಹದ ಫಲಕ, ಒತ್ತುಗೆ, ಪ್ಯಾಡು palaeolithic age ಪೂವ್ವ ಶಿಲಾಯುಗ, 
paddle V. ಹುಟ್ಟು ಹಾಕಿ ದೋಣಿನಡೆಸು ಪ್ರಾಚೀನ ಶಿಲಾಯುಗ 
paddy 1, ಬತ್ತ , ಹಿ, ನೆಲ್ಲು 

palatial adj. 1. ರಾಜಗೃಹ ಸಂಬಂಧಿ, ಅರಮನೆ 

ಯಂಥ ಭವ್ಯ , ಅರಮನೆಗೆ ಸಂಬಂಧಿಸಿದ, 
padlock n. ಚಿಲುಕ, ಅಗಳಿ, ತಾಳ 

2. ವೈಭವವಾದ, ಅತಿ ವಿಸ್ತಾರವುಳ್ಳ 
paean n. 1. ವಿಜಯ ಗೀತ, 2. ದೇವತಾ ಸ್ತುತಿ, 

palaver n. 1. ಪುಸಲಾವಣೆ, ಹೊಗಳಿಕೆ , 
ಪ್ರಶಂಸಾ ಗೀತೆ 

2. ಬರಿ ಗೊಡ್ಡು ಹರಟೆ, ವೃಥಾಲಾಪ 


278 


panorama 


pale 


pale V, ಮಂಕಾಗು, ಕಾಂತಿಹೀನನಾಗು, | palpitation , ಎದೆ ಬಡಿದುಕೊಳ್ಳುವುದು , 
ಕಳೆಗುಂದು, ಬಿಳಚಿಕೊ 

ಹೃದಯಾತಿಸ್ಪಂದನ, ಹೃದಯದ ಬಡಿತದ 

ವೇಗ, ಏರಿಕೆ 
n. 1. ಮಂಕು , ಕಳಾಹೀನ, 2. ಎಲೈ ಮೇರೆ, 
ಹದ್ದು 

| paltry adj. ಸ್ವಲ್ಪ , ನಿಕೃಷ್ಟ ಗಣ್ಯವಲ್ಲದ, ನಗಣ್ಯ , 
adj, ಮಂಕಾದ, ಕಳೆಗುಂದಿದ, ಬಿಳಿಚಿಕೊಂಡ | ತುಚ್ಛ ಅಯೋಗ್ಯವಾದ 
palette n, ಚಿತ್ರಕಲೆಗಾರರು, ಉಪಯೋಗಿಸುವ| pamper V . ಅಧಿಕವಾಗಿ ಪ್ರೀತಿಸು , ಅತಿ 

ಪ್ರೇಮವನ್ನು ತೋರಿಸು, ಅತಿಲಾಲನೆ ಮಾಡು, 
ಬಣ್ಣ ಕಲೆಸುವ ತಟ್ಟೆ 

ಅತಿ ಮುದ್ದು ಮಾಡು 
palisade n, ರಕ್ಷಿತ ಪ್ರದೇಶ, ಬೇಲಿ, ದಸಿಬೇಲಿ, 

pamphlet n. ಕಿರುಹೊತ್ತಿಗೆ, ಕರಪತ್ರ 
ಕಬ್ಬಿಣದ ಕಟಕಟೆಯ ಬೇಲಿ | 

| pamphleteer n: 1. ಸಣ್ಣ ಪುಸ್ತಕಗಳ ಲೇಖಕ, 
pall n. ಹೆಣದ ಪೆಟ್ಟಿಗೆಗೆ ಹೊದಿಸುವ, ಮಕಮಲ್ಲಿನ| 
ಬಟ್ಟೆ, ಗೌಸು 

ಸಣ್ಣ ಪ್ರಕಟಣೆಗಳ ಮೂಲಕ ಪ್ರಚಾರ 

ಮಾಡುವವನು, 2. ಕರಪತ್ರ ರಚನಕಾರ 
pull V, ಸಪ್ಪೆಯಾಗು, ನೀರಸವಾಗು, ನಿಸ್ಸಾರವಾಗು, | 

pamphleteering n. ಕರಪತ್ರ ರಚನೆ 
ಒಣಗು 
palliate V , ಉಪಶಮನಮಾಡು, ಔಪಧ | pan , ಎಲ್ಲ ಸರ್ವ , ಸಕಲ, ಅಖಿಲ, ಆಳವಿಲ್ಲದ, 
ಸೇವನೆಯನ್ನು ಕಡಿಮೆಮಾಡು, ( ಅಪರಾಧ, | 

- ಅಗಲವಾದ ಪಾತ್ರೆ , ಹರಿವಾಣ, ತಟ್ಟೆ , ತವೆ, 

ಬಾಣಲೆ 
ತಪ್ಪುಗಳನ್ನು) ಮುಚ್ಚಿಹಾಕು, ತೇಲಿಸು 
palliative adj, ವಿಶ್ರಾಂತಿ ನೀಡುವ ವಸು , pan-Islam . ಅಖಿಲ ಮುಸಲ್ಮಾನ ಪ್ರಪಂಚ 

ಉಪಶಾಮಕ, ತೀವ್ರತೆಯನ್ನುಕಡಿಮೆಮಾಡುವ| panacean, ಸತ್ವರೋಗನಿವಾರಕ, ಚಿಂತಾಮಣಿ 
palm n. 1. ತಾಳೆಮರ, 2. ಅಂಗೈ, ಕೈಯಳತೆ | pandemonium _ n, ಕೋಲಾಹಲ, ಗಲಭೆ, 

palm off ಕಟಾಯಿಸು, ಮೋಸದಿಂದ | ಗೊಂದಲ, ಗಲಾಟೆ 
ವ್ಯವಹರಿಸು, ಲಂಚಕೊಡು, ಕೈಬೆಚ್ಚಗೆಮಾಡು | pander V . ತಲೆಹಿಡಿ, ಕುಂಟಣಿಯಾಗಿರು, 
palm of victory 1. ಜಯಮಾಲೆ, * ತಲೆಹಿಡುಕನಾಗಿರು 
2 . ವಿಜಯದ ಸಂಕೇತವಾದ ಎಲೆ 

n, ತಲೆ ಹಿಡುಕ, ದುರ್ಮ೦ತ್ರಿ , ಕುಂಟಣಿ 
palmy days ಅಭಿವೃದ್ದಿಯಾಗುತ್ತಿರುವ | panegyric n, ಸ್ತುತಿ, ಸ್ತೋತ್ರ, ಕೀರ್ತಿಗಾನ, 
ಸಮಯ , ಅಭಿವೃದ್ದಿಯಾಗುತ್ತಿರುವ ಕಾಲ, | ಹೊಗಳಿಕೆಯ ಲೇಖನ, ಹೊಗಳಿಕೆ , ಗುಣಗಾನ 

ವಿಜಯದ ದಿನಗಳು, ಕಾಲ, ಉತ್ಕಷ್ಟದ ದಿನಗಳು | panel n, ಹೆಸರುಗಳಪಟಿ, ತಜ್ಞರ ಸಮಿತಿ 
_ palmyra n. ತಾಳೆಮರ 

pang n, ಯಾತನೆ, ನೋವು, ಶೂಲೆ 
palpable adj, ಸ್ಪಷ್ಟ, ಪ್ರತ್ಯಕ್ಷ ವ್ಯಕ್ತ, ಮುಟ್ಟ | panic n. ಗಾಬರಿ, ಬೆದರಿಕೆ , ತೀವ ಭಯ , ಆತಂಕ 

ಬಹುದಾದ, ಸ್ಪರ್ಶವೇದ್ಯ, ಇಂದ್ರಿಯ ಗ್ರಾಹ್ಯ , 
ಸುಲಭವಾಗಿ ಗ್ರಹಿಸಬಲ್ಲ, ಸ್ಪಷ್ಟ, ಪ್ರತ್ಯಕ್ಷ 

panic monger ಭಯೋತ್ಪಾದಕ, ಆತಂಕ 
palpitate V. ಹೃದಯವುಅದುರು, ಹೃದಯದ 

ಕಾರಿ 
ಬಡಿತ ತೀವ್ರಗೊಳ್ಳು, ಎದೆ ಬಡಿದು ಕೊಳ್ಳು, 

| panoply n. ಪೂರ್ತಿಸಜ್ಜಾಗಿರುವ ಮೈಜೋಡು, 
ಕಂಪಿಸು 

ಪೂರ್ತಿ ಸಜ್ಜಾಗಿರುವ ಕವಚ, ರಕ್ಷಾಕವಚ 
_ panorama n, ವಿಶಾಲದೃಶ್ಯ , ಹಕ್ಕಿನೋಟ, 

ಸಾಂಗದೃಶ್ಯ , ಸುತ್ತುನೋಟ, ದೃಶ್ಯ ಪರಂಪರೆ 


279 


pantheism 

paralytic 
pantheism n. 1. ಸತ್ಯೇಶ್ವರವಾದ, ವಿಶ್ವದೇವೈಕ್ಯ | parabolical adj, ಲಾಕ್ಷಣಿಕ, ಉದಾಹರಣದ, 
ವಾದ, 2. ಅನೇಕ ದೇವತೆಗಳ ಪೂಜೆ 

ದೃಷ್ಟಾಂತದ 
pantheon n . 1 . ಸರ್ವದೇವ ಮಂದಿರ , | parachute n. ಗಾಳಿ ಕೊಡೆ, ಪ್ಯಾರಕ್ಕೂಟು, 

2 . ಸಾರ್ವಜನಿಕ ವಿನೋದೊತ್ಸವ ಭವನ ಧುಮುಕುಕೊಡೆ( ವಿಮಾನದಿಂದ ಸುರಕ್ಷಿತವಾಗಿ 
pantomime n. ಮೂಕಾಭಿನಯ | 

ಇಳಿಯಲುಉಪಯೋಗಿಸುವ ಕೊಡೆ) 
pantry n, ಮನೆಯ ಸಾಮಾನುಗಳನ್ನು ಇಡುವ | 

parachute training school 
ಜಾಗ, ಉಗ್ರಾಣ, ವಸ್ತು ಭಂಡಾರ, ಸಾಮಗ್ರಿ ಪ್ಯಾರಕ್ಕೂಟು ತರಬೇತಿ ಶಾಲೆ , ವಿಮಾನ 
ಕೋಷ್ಠ 

ಯಾನದಲ್ಲಿ ಅಂತರಿಕ್ಷದಿಂದ ಇಳಿಯಲು 
papal adj, ಪೋಪ್‌ಗೆ ಸಂಬಂಧಿಸಿದ 

ಕಲಿಸುವ ತರಬೇತಿ ಶಾಲೆ 
paper n . ಕಾಗದ 

parachute troops ಗಾಳಿಕೊಡೆಗಳ ಪಡೆ 

ಗಾಳಿಕೊಡೆಗಳ ದಳ 
on paper ಪತ್ರದಲ್ಲಿ ಬರೆದು, ಬರಿಯ 
ಅಂದಾಜಿನ ಮೇಲೆ, ಬರಿಯ ಕಾಗದದ ಮೇಲೆ, | 

| parade V, ಕವಾಯಿತು ಮಾಡು, ಪ್ರದರ್ಶನ 
ಕಲ್ಪನೆಯ ಆಧಾರದಿಂದ 

ಮಾಡು, ಮೆರವಣಿಗೆಯಲ್ಲಿ ಪ್ರದರ್ಶನ ಮಾಡು 
paper currency ಕಾಗದ ಹಣ 

n, ಕವಾಯಿತು, ಪ್ರದರ್ಶನ 
paper profits ನಿರೀಕ್ಷಿತಲಾಭ, ಕಲ್ಪಿತ 

paradise n. ಸ್ವರ್ಗ , ನಾಕ 
ಲಾಭ 

paradox n, ವಿರೋಧಾಭಾಸ, ಅಸಂಗತೋಕಿ, 

ಸಂಪ್ರದಾಯ ವಿರೋಧೋಕ್ತಿ, ಸ್ವಯಂ 
Send in one's papers ರಾಜೀನಾಮೆ 

ವಿರುದ್ಯೋಕ್ತಿ 
ಕಳುಹಿಸು, ರಾಜಿನಾಮೆ ಕೊಡು 

parafin n, ಮೇಣಬತ್ತಿ , ಮೋಂಬತ್ತಿ, ಒಂದು 
papier mache ರುಬ್ಬಿದ ಕಾಗದದ | 

ವಿದದ ಮೇಣ, ಮೇಣದ ಬತ್ತಿಗೆ 
ತಿರುಳು , ರುಬ್ಬಿದ ಕಾಗದ 

ಉಪಯೋಗಿಸುವ ಮೇದಸ್ಸು 
papyrus n, ಪ್ರಾಚೀನ ಪತ್ರ , ಪುರಾತನ ಲೇಖನ 

paragon n. 1. ಆದರ್ಶ ವ್ಯಕ್ತಿ 2. ಅತ್ಯುತ್ತಮ 
ಸಾಧನ, ಜಂಬುಕಾಗದ 

ವಸ್ತು ಮಾದರಿ 
par n, ಸಮಾನತೆ, ಸಮತೆ 

paragraph n. ವಾಕ್ಯವೃಂದ, ಕಂಡಿಕೆ, ಪರಿಚ್ಛೇದ 
above par ಸಾಮಾನ್ಯರಿಗಿಂತ ಅಧಿಕವಾದ, 

parallel adj. ಸಮಾನಾಂತರದ, ಸಮಾನವಾದ, 
ಸಾಮಾನ್ಯರಿಗಿಂತ ಉನ್ನತವಾದ 

ಸದೃಶ 
at par ಸಮಾನತೆಯಾಗಿ, ನಮೂದಿಸಿದ 

parallel government ಸಮಾನಾಂತರ 
ಬೆಲೆಗೆ 

ಸರಕಾರ 
below par ಸಮಾನತೆಗಿಂತ ಕಡಿಮೆಯಾಗಿ, 

parallelism n. ಸಾದೃಶ್ಯ, ಅನುರೂಪತೆ 
ನಮೂದಿಸಿದ ಬೆಲೆಗಿಂತ ಕಡಿಮೆ ಬೆಲೆಗೆ 

paralyse V, ಸ್ಥಂಭಿಸು, ಅಶಕ್ತವಾಗು, ನಿಷ್ಕ್ರಿಯ 
on par (with ) ಸಮಾನವಾಗಿ 

ಗೊಳಿಸು, ಪಾರ್ಶ್ವವಾಯು ತಗಲು 
par excellence ಶ್ರೇಷ್ಠ, ಅತ್ಯುತ್ತಮ 

paralysis n, ಪಾರ್ಶ್ವವಾಯು, ಲಕ್ವ 
parable n. ದೃಷ್ಟಾಂತ ಕಥೆ, ನೀತಿಬೋಧಕಥೆ, 

paralytic adj, ಲಕ್ವ ಹೊಡೆದಿರುವ, 
ರೂಪಕ ಕಥೆ, ಒಗಟು, ಗಾದೆ, ನಾಣ್ಣುಡಿ 

* ಪಾರ್ಶ್ವವಾಯು ಪೀಡಿತ 


280 


parliamentary 


paramountcy 


D 


paramount power ಸಾರ್ವ | pardonable adj. ಕ್ಷಮಾಯೋಗ್ಯ, ಕ್ಷಮಾರ್ಹ 
ಭೌಮಾಧಿಕಾರ 

parent n. 1. ತಂದೆ, 2. ತಾಯಿ, ಹೆತ್ತ ವ್ಯಕ್ತಿ, ತಂದೆ 
paramountry n. ಸಾರಭೌಮಾಧಿಕಾರ, ತಾಯಿಗಳು , ಹೆತ್ತವರು ( ಬಹು ಮಾಪನ) 
ಸಾರ್ವಭೌಮತ್ವ, ಪಾರಮ್ಯ 

parentage n. ಜನ್ನ, ಕುಲ, ವಂಶ , ಹುಟ್ಟು 
paramour n. 1. ಜಾರ , ವಿಟ, ಉಪಪತಿ, 

parenthesis n. ಪ್ರತ್ಯೇಕಿಸಿದ ಪದ, ವಾಕ್ಯಾಂಶ 
2. ಉಪ ಪತ್ನಿ , 3. ಪ್ರಿಯ, 4.ಪ್ರೇಯಸಿ 

ಇತ್ಯಾದಿ 
parapet . ಸಣ್ಣ ಅಡ್ಡಗೋಡೆ 

pari passu ಸಮಗತಿಯಲ್ಲಿ ಸಮಾನ 
paraphernalian, ಸಾಮಾನು ಸರಂಜಾಮು ವಾಗಿ 
paraphrase V, ಸಾರ ಸಂಗ್ರಹಮಾಡು, | pariahn, ದಲಿತ,ಶೋಷಿತ, ಅಸ್ಪಶ್ಯ ಜಾತಿ ಹೀನ 
ತಾತ್ಪರ್ಯ ಹೇಳು 

parity n. ಸಾಮ್ಯ , ಸಮಾನತೆ , ಸಮತೆ, ಸಾದೃಶ್ಯ 
n, ತಾತ್ಪರ್ಯ, ಭಾವಾನುವಾದ parity of price (S) ಸಾಮ್ಯಧಾರಣೆ, 
parasite n, ಪರಾವಲಂಬಿ , ಪರೋಪಜೀವಿ, | ಸಮಾನ ದರ 
ಬದನಿಕೆ 

park V. ವಾಹನವನ್ನು ನಿಲ್ಲಿಸು, ಆವರಣಹಾಕು, 
parasiticide n, ಕೀಟನಾಶಕ ಔಷಧಿ 

ವಾಹನವನ್ನು ನಿಲ್ದಾಣದಲ್ಲಿ ಇರಿಸು 
parasol n. ಸ್ತ್ರೀಯರ ಛತ್ರಿ , ಹಗುರವಾದಕೊಡೆ| _ n . ಉಪವನ, ಉದ್ಯಾನ, ಪಾರ್ಕು , 
paratroops n. ವಾಯುಸೇನೆ, ಪ್ಯಾರಕ್ಕೂಟುಗಳ 

ಆಡುಂಬೋಲ 
ಸಹಾಯದಿಂದ ಭೂಮಿಗಿಳಿದು ಆಕ್ರಮಿಸುವ parking place ವಾಹನ ನಿಲ್ದಾಣ 
ವಾಯುಸೇನೆ 

parlance n, ಮಾತಿನ ರೀತಿ, ವಾಡಿಕೆಯ ಭಾಷೆ, 
parboiled adj, ಅರೆಬೇಯಿಸಿದ, ಅರ್ಧಬೆಂದ ರೂಢಿಮಾತು 

parboiled rice ಕುದುಪಲು ಅಕ್ಕಿ | parley V, ಮಾತನಾಡು, ವಾದಿಸು, ಚರ್ಚಿಸು, 
ಅರೆಬೆಂದ ಅಕ್ಕಿ 

ಒಪ್ಪಂದದ ಶರತ್ತುಗಳನ್ನು ಚರ್ಚಿಸು 
parcel V, ಭಾಂಗಿ ಕಟ್ಟು 

n, ಸಂಭಾಷಣೆ , ಚರ್ಚೆ, ವಿವಾದಕ್ಕೆ 
n, ಪೊಟ್ಟಣ ಕಟ್ಟಿದ್ದು, ಭಾಂಗಿ 

ಸಂಬಂಧಿತ ಮಾತುಕತೆ, ಸಂಧಾನ ಸಭೆ, 
parcel post ಭಾಂಗಿ ಅಂಚೆ 

ಒಡಂಬಡಿಕೆ 
parcener, Coparcener p. ಸಮಾನಾಧಿಕಾರಿ, | 

parliament n. ಸಂಸತ್ತು , ಪಾರ್ಲಿಮೆಂಟು 
ಪಾಲುದಾರ, ಜೊತೆಪಾಲುದಾರ, ಕೂಡು 

dissolve parliament ವಿಸರ್ಜಿತ ಸಂಸತ್ತು , 
ಹಕ್ಕುದಾರ, ಪಾಲುದಾರ , ಸಮಹಕ್ಕುದಾರ, | ರದ್ದಾದ ಸಂಸತ್ತು , ಸಂಸತ್ತನ್ನು ವಿಸರ್ಜಿಸು 
ಸಮದಾಯಾದಿ 

_ prorogueparliament ಸಮಾವೇಶವು ಮುಗಿದ 
parch V. 1. ಒಣಗುವಂತೆ ಮಾಡು, ಒಣಗಿಸು, | ಸಂಸತ್ತು , ಸಂಸತ್ತಿನ ಅಧಿವೇಶನವನ್ನು 

ಹುರಿ, 2. ಒಣಗು, ಬತ್ತು, ಬತ್ತಿಹೋಗು ಮುಂದೂಡು, ಮುಕ್ತಾಯಗೊಳಿಸು 
parchment n, ಚರ್ಮ, ಚರ್ಮದ ಕಾಗದ | parliamentarian _ n . ಸಂಸತ್ ಸದಸ್ಯ 
pardon V. ಕ್ಷಮಿಸು, ಕ್ಷಮಾಪಣೆ ಸ್ವೀಕರಿಸು 

ಸಂಸದ್ಘಾಗ್ನಟು, ಸಂಸದೀಯ 
n, ಕ್ಷಮೆ , ಕ್ಷಮಾಪಣೆ 

parliamentary adj. Zozacaso 


281 


parlour 

partly 
parliamentary government _ part and parcel ಅವಿಭಾಜ್ಯ ಅಂಗ 
ಸಂಸದೀಯ ಸರಕಾರ 

part- time adj, ಒಪ್ಪೋತಿನ, ಅಂಶಕಾಲಿಕ, 
paraliamentary Secretary ಸಂಸತ್ತಿನ 

ಅರೆಕಾಲಿಕ 
ಕಾರ್ಯದರ್ಶಿ 

part -time labour 
parlour n, ಕಚೇರಿ, ದಿವಾನಖಾನೆ | 

wenig 33 tom , 

ಅರೆಕಾಲಿಕ ಕೆಲಸ 
parochial adj. ಸಂಕುಚಿತ ಭಾವನೆಯ , ಸ್ಥಳೀಯ | partake V, ಭಾಗವಹಿಸು, ಪಾಲುಗೊಳ್ಳು 
ಭಾವನೆಯ , ಪ್ರಾಂತೀಯ 

partial adj. 1. ಆಂಶಿಕ, ಭಾಗಶಃ, 
parody V. ಅಣಗಿಸು, ಹಾಸ್ಯಕ್ಕೆ ಅಳವಡಿಸು, 

2. ಪಕ್ಷಪಾತವುಳ್ಳ ಭೇದಭಾವದ 
ಅಣಕಿಸು , ವಿಡಂಬಿಸು , ವಿಡಂಬನ ಮಾತು 

partial agreement ಭಾಗಶಃ ಒಪ್ಪಿಗೆ, 
n, ಅಣಕುವಾಡು, ಅಣಕಬರಹ 

ಭಾಗಶಃ ಒಪ್ಪಂದ 
parole n. 1 . ( ಸೈನಿಕನಿಂದ , ಕೈದಿಯಿಂದ) 

partial treaty ಪಾಕ್ಷಿಕ ಸಂಧಿ ಆಂಶಿಕ 
ನಂಬಿಕೆಯ ವಾಗ್ದಾನ, ವಚನ ಗೌರವ, 

ಒಪ್ಪಂದ, ಪಾಕ್ಷಿಕ ಒಡಂಬಡಿಕೆ 
ಪರೋಲು, 2 . ವಾಗ್ದಾನದ ಮೇಲೆ ಬಿಡುಗಡೆ 

partiality n ಪಕ್ಷಪಾತ, ಭೇದಭಾವ 
on parole ವಾಗ್ದಾನದ ಮೇಲೆ ಬಿಡುಗಡೆ 

participate V. ಭಾಗವಹಿಸು, ಪಾಲುಗೊಳ್ಳು 
ಹೊಂದಿರುವ 
paroxysm n.ಕ್ರೋಧಾವೇಶ,ಕೋಪೋದ್ರೇಕ, 

particle n, ಸಣ್ಣ ಭಾಗ, ಕಣ, ರೇಣು 
ರೋಗದ ಕೆರಳುವಿಕೆ 

particular adj, ಪ್ರತ್ಯೇಕ, ಅಸಾಮಾನ್ಯ, ವಿಶೇಷ, 
particide n. 1. ಮಾತೃಹತ್ಯೆ , ಪಿತೃಹತ್ಯೆ , 

ವಿಶಿಷ್ಟ , ನಿರ್ದಿಷ್ಟ 
2 . ಮಾತೃಪಿತೃ ಹತ್ಯೆಮಾಡಿದ ವ್ಯಕ್ತಿ ಪೂಜ್ಯ 

go into particulars ವಿವರವಾಗಿ ತಿಳಿದು 
ವ್ಯಕ್ತಿಯ ಕೊಲೆಗೆಡುಕ 

ಕೊಳ್ಳು, ವಿವರಗಳನ್ನು ಗ್ರಹಿಸು 
parry V. ತಪ್ಪಿಸಿಕೊಳ್ಳು, ದೂರಮಾಡು, | 

in particular ಪ್ರತ್ಯೇಕವಾಗಿ, ವಿಶೇಷ 
ನಿವಾರಿಸಿಕೊ , ನಿಲ್ಲಿಸಿ ಬಿಡು, ದಾಟಿ ಹೋಗು 

ವಾಗಿ, ಮುಖ್ಯವಾಗಿ 
parsimonious adj, ಲುಬ, ಕಪಣ, ಜಿಪುಣ . | particularise V. ಪ್ರತ್ಯೇಕಿಸಿ ಹೇಳು, ವಿಶೇಷಿಸು, 

ವಿವರವಾಗಿ ತಿಳಿಸು, ತಪಶೀಲುವಾರಾಗಿ ಹೇಳು 
ಪೀನಾಸಿ 
parsimony 1, ಲಬ್ಧತೆ, ಜಿಪುಣತನ, ಕಾರ್ಪಣ್ಯ, | particular(S) . ವಿವರಗಳು 
ಕೃಪಣತೆ 

parting n 1. ವಿಯೋಗ, ಅಗಲಿಕೆ , ಬೀಳ್ಕೊಳ್ಳು 
part V. 1. ತ್ಯಜಿಸು, ಬಿಟ್ಟುಕೊಡು, ದೂರವಾಗು, * ವುದು, 2. ಬಯ್ತಲೆಯ ಗೆರೆ 
2. ಬೀಳ್ಕೊಡು, ಬೇರ್ಪಡು 

partisan _ n . 1. ಪಕ್ಷಪಾತಿ, ಪಕ್ಷವಾದಿ , 
n, 1. ಅಂಗ, ಅವಯವ, 2. ಪಾಲು, ಹಿನ್ನೆ, ಪಕ್ಷಾಭಿಮಾನಿ , 2. ವಿರುದ್ಧ ಪಕ್ಷದ ಸದಸ್ಯ 
ಭಾಗ. 

partisanship , ಪಕ್ಷಪಾತ 
for my pat ನನಗೆ ಸಂಬಂಧಿಸಿದಂತೆ, ನನ್ನ | partition n. 1. ವಿಭಜನೆ, 2. ಮಧ್ಯದಗೋಡೆ, 
ಮಟ್ಟಿಗೆ, ನಾನಂತೂ 

3. ವಿಭಾಗ , ಭಾಗ, ಪಾಲು, ಎರಡು 
for the most part ಸಾಧಾರಣವಾಗಿ, | ಭಾಗಗಳನ್ನು ಪ್ರತ್ಯೇಕಿಸುವ ಕಟ್ಟಡ 
ಮುಖ್ಯವಾಗಿ , ಸಾಮಾನ್ಯವಾಗಿ, ಬಹುಶಃ, | partly adv, ಸ್ವಲ್ಪ ಮಟ್ಟಿಗೆ , ಭಾಗಶಃ, 
ಪ್ರಾಯಶಃ 

ಪರಿಮಿತವಾಗಿ 


282 


passive 


partner 


partner 7, ಪಾಲುದಾರ, ಭಾಗಣ್ಣ 

pass by ಪಕ್ಕದಲ್ಲಿ ಸಂಚರಿಸು , ದಾಟಿ 

ಹೋಗು, ಎಡೆಯಿ೦ದೆಡೆಗೆ ಸಾಗು, 
sleeping partner ಕೆಲಸಕ್ಕೆ ಗಮನಕೊಡದೆ, 

ಬಿಟ್ಟುಬಿಡು, ಉಪೇಕ್ಷಿಸು 
ನಿಪ್ರಿಯ ಪಾಲುದಾರ , ಹಣಹಾಕಿರುವ 
ಭಾಗಸ್ಯ , ವ್ಯವಹಾರದಲ್ಲಿ ಪಾಲ್ಗೊಳ್ಳದ pass for ಅಂಗೀಕೃತವಾಗು, ಒಪ್ಪಿಗೆಯಾಗು 
ಪಾಲುದಾರ 

pass muster ಕುಂದಿಲ್ಲವೆಂದು ಅಂಗೀಕೃತ 
partnership n, ಪಾಲುದಾರಿಕೆ 

ವಾಗು, ಯೋಗ್ಯನೆಂದು ಅಂಗೀಕೃತನಾಗು 
party n, ಪಕ್ಷ ದಳ, ಪಂಗಡ, ಕಕ್ಷಿ, ಮಂಡಲಿ , pass of ಗತಿಸು, ಅಂತ್ಯವಾಗು, ಇಳಿದು 
ಕೂಟ ( ಚಹ, ಔತಣ) ಸಹಭಾಗಿಗಳು 

(ನೋವು) ಹೋಗು, ನಡೆದುಹೋಗು, 

ಆಗಿಹೋಗು, ಕುದಿಹೋಗು 
party in power ಅಧಿಕಾರಿ ಪಕ್ಷ 

pass over ಉಪೇಕ್ಷಿಸು, ಲೆಕ್ಕಿಸದಿರು, ದಾಟಿ 
party politics ಪಕ್ಷ ರಾಜಕೀಯ 

ಹೋಗು, ಟೀಕೆಮಾಡದೆ ಬಿಡು, ಬಿಟ್ಟು ಬಿಡು, 
party spirit ಪಕ್ಷ ತತ್ವ , ಪಕ್ಷಾಭಿಮಾನ 

ಗಮನಿಸದಿರು 
ಪಕ್ಷೀಯ ಭಾವನೆ 

passable adj. ಒಪ್ಪಬಹುದಾದ, ತಕ್ಕಮಟ್ಟಿನ, 
party system of government ಪಕ್ಷ | 

ಪರೀಕ್ಷೆಯನ್ನು ಗೆಲ್ಲಬಲ್ಲ 
ವ್ಯವಸ್ಥೆಯ ಸರಕಾರ , ಪಕ್ಷೀಯ ಪದ್ಧತಿಯ 

passage n. 1. ದಾರಿ, ಮಾರ್ಗ , ಸಾಗಾಣಿಕೆ , 
ಸರ್ಕಾರ 

ಹೋಗುವುದು , 2 . ಉದ್ಧತ ಭಾಗ, 
parenu n. 1. ಇದ್ದಕ್ಕಿದ್ದಂತೆ ಸಿರಿವಂತನಾದವನು, 

ಮಸೂದೆಯ , ನಿರ್ಣಯದ ಅಂಗೀಕಾರ 
ನೂತನ ಸಿರಿವಂತ, ನವ ಕುಬೇರ, 2 . ಪದ | 

passenger n. ಪ್ರಯಾಣಿಕ 
ಪ್ರತಿಷ್ಠಿತ ಅಯೋಗ್ಯ, ಅನರ್ಹ 

passenger coach ಪ್ರಯಾಣಿಕರ ರೈಲು 
pass V. 1. ಉತ್ತೀರ್ಣನಾಗು, ತೇರ್ಗಡೆಯಾಗು, 

ಗಾಡಿ, ಪ್ರಯಾಣಿಕರ ರೈಲು ಡಬ್ಬಿ 
2. ದಾಟು, ಮುಂದೆ ಹೋಗು, ಹಾಯು, 
3. ಅಂಗೀಕೃತವಾಗು , ಮಂಜೂರಾಗು, 

_ passenger train ಪ್ರಯಾಣಿಕರ ರೈಲು 
ಒಪ್ಪಿತವಾಗು 

passer-by ದಾರಿಹೋಕ, ದಾರಿಯಲ್ಲಿ 
n, 1. ಅಪ್ಪಣೆ ಚೀಟಿ, 2. ಕಣಿವೆಯ ಮಾರ್ಗ 

ಹೋಗುವ ವ್ಯಕ್ತಿ ಹಾದುಹೋಗುವವನು , 

ದಾರಿಗ. 
bring to pass ಪೂರ್ಣಗೊಳಿಸು, ಪೂರ್ತಿ 
ಮಾಡು, ನೆರವೇರಿಸು, ಸಾಧಿಸು, ಆಗುಮಾಡು 

passing adj. ಕ್ಷಣಿಕ, ಕ್ಷಣಭಂಗುರ, ಸ್ವಲ್ಪ 
Come to pass ಆಗು, ಉಂಟಾಗು, ನಡೆ, 

ಕಾಲಮಾತ್ರ ಇರುವ, ಬೇಗ ಮಾಯವಾಗುವ 
ಸಂಭವಿಸು, ಇಕ್ಕಟ್ಟು, ಬಿಕ್ಕಟ್ಟು, ವಿಷಮಸ್ಥಿತಿ 

passion n . 1 . ಆವೇಗ, ಆವೇಶ, 

ಕೋಪೋದ್ರೇಕ, 2,ಕ್ರೋಧ, ಉದ್ರೇಕ, 
pass an order ಆದೇಶಿಸು, ಅಪ್ಪಣೆ 

3. ಮೋಹ, ಕಾಮ , ತೀವ್ರಮನೋವಿಕಾರ, 
ನೀಡು 

ಕಾರ್ಯೋತ್ಸಾಹ 
pass away ಸಾಯು, ತೀರಿಕೊಳ್ಳು, | passionate adj. 1.ಕೋಧದಿಂದಿರುವ. 
ಮರಣ ಹೊಂದು 

ಆವೇಶಪೂರಿ, 2 . ಮೋಹಯುಕ್ತ , 
pass book ಪಾಸ್ ಬುಕ್ಕು , ಬ್ಯಾಂಕಿನ ಲೆಕ್ಕ 

ಕಾಮಿಯಾದ 
ಪುಸ್ತಕ 

passive adj. 1. ನಿಷ್ಕ್ರಿಯನಾದ, ಸಾತ್ವಿಕನಾದ, 

ಅಕರ್ಮಕ , 2. ಉದಾಸೀನ, ಉಪೇಕ್ಷಿಸುವ, 
3. ಅನಾಸಕ್ತ ಸಹನಶೀಲ 


283 


passively 

pathetic 
passive resistance ಸತ್ಯಾಗ್ರಹ, ಸಾತ್ವಿಕ | pat adj, adv. 1. ತಕ್ಕ , ಯೋಗ್ಯ, ಅರ್ಹ, 

( ಅನಾಸಕ್ತ ) ಪ್ರತಿಭಟನೆ, ಸಾತ್ವಿಕ ನಿರೋಧ ಸಮಯೋಚಿತ, 2. ಐರ್ಲಂಡಿನವ, 3. ಉಚಿತ 
passively adv, ಉದಾಸೀನನಾಗಿ, ಉಪೇಕ್ಷೆ 

ವಾಗಿ , ಸರಿಯಾದ ಸಮಯದಲ್ಲಿ 
ಯಿಂದ, ಅನಾಸಕ್ತಿ ( ಶಾಂತವಾಗಿ) ಯಿಂದ V. ಬೆನ್ನುತಟ್ಟು, ಮೆಲ್ಲಗೆ ತಟ್ಟು, ಮೆಚ್ಚುಗೆ 
passpot n. ರಹದಾರಿ ಪತ್ರ 

ವ್ಯಕ್ತಪಡಿಸು 
password n, ಸಂಕೇತ ಶಬ , ಗುರುತುನುಡಿ | patch V. 1.ತೇಪೆಹಾಕು, 2. ಸರಿಪಡಿಸು, ರಿಪೇರಿ 
past n ಭೂತಕಾಲ , ಕಳೆದ ಕಾಲ, ಹೋದ 

ಮಾಡು 
ಸಮಯ 

n, 1. ತೇಪೆ, 2. ಮುಲಾಮು ಪಟ್ಟಿ , 
adj, ಭೂತ, ಹಿಂದಿನ, ಕಳೆದುಹೋದ, 

ಪ್ಲಾಸ್ಟರು, ಪ್ಲಾಸ್ಕಿ ಗಾಯಕ್ಕೆ ಹಚ್ಚುವ ರಕ್ಷಾ ಪಟ್ಟಿ 
ಆಗಿಹೋದ 

patch up ಒಡಂಬಡಿಕೆ ಮಾಡು, 
past- master . ಅತಿಕುಶಲಿ, ಪ್ರೌಢ, ಪ್ರವೀಣ, 

ಹೊಂದಾಣಿಕೆ ಮಾಡಿಸು , ತೇಪೆಹಾಕು , 

ಸರಿಪಡಿಸು , ಒಂದುಗೂಡಿಸು , ಜಗಳವನ್ನು 
ಪಾರಂಗತ 

ಕೊನೆಗಾಣಿಸು 
paste V. ಅಂಟಿಸು, ಹಚ್ಚು 

strike a bad patch ದುರದೃಷ್ಟದ 
n, ನಾದಿದ ಹಿಟ್ಟು, ಲೇಪನ ದ್ರವ್ಯ, ಕಣಕ, ದಿನಗಳು ಉಂಟಾಗು 
ಅಂಟು ಹಿಟ್ಟು 

patchwork . ತೇಪೆ ಕೆಲಸ 
pastel n. 1. ಲೇಪನ, ವರ್ಣದ್ರವ್ಯಗಳ ಒಣಕಣಕ, 

patent V. ಎಲ್ಲ ಹಕ್ಕುಗಳನ್ನು ಪ್ರತ್ಯೇಕವಾಗಿ ಪಡೆ, 
2 . ವರ್ಣರೇಖಾ ಚಿತ್ರ 

ಸ್ವಾಮ್ಯದ ಸನ್ನದು ಪಡೆ, ಸ್ವಾಮ್ಯದ ಸನ್ನದು 
pasteurization n, ಪಾಶ್ಚರೀಕರಣ , ಚುಚ್ಚು ಕೊಡು 
ಮದ್ದಿನ ಚಿಕಿತ್ಸೆ , ಕ್ರಿಮಿದೂರೀಕರಣ 

೧. ಅಧಿಕಾರ ಪತ್ರ , ಪ್ರತ್ಯೇಕ ಹಕ್ಕು , 
pasteurize V. ಪಾಶ್ಚರೀಕರಿಸು, ಕ್ರಿಮಿ ಕೀಟ 

ಸ್ವಾಮ್ಯದ ಸನ್ನದು 
ನಾಶಿಸು 

adj, ಸ್ಪಷ್ಟ, ಪ್ರತ್ಯಕ್ಷ, ಪ್ರಸಿದ್ಧ 
pasteurized milk ಪಾಶ್ಚರೀಕರಿಸಿದ 

patently Wrong ಸ್ಪಷ್ಟವಾಗಿ ತಪ್ಪು, 
ಹಾಲು, ಕ್ರಿಮಿಕೀಟನಾಶದ ಸಂಸ್ಕಾರಿತ ಹಾಲು, 

ಪೂರ್ಣವಾಗಿ ಅನುಚಿತ 
ಪಾಶ್ಚರೀಕರಣದ ಕ್ಷೀರ 

patentee n, ವಿಶಿಷ್ಟ ಹಕ್ಕುದಾರ, ಸನ್ನದು ದಾರ, 
pastime n, ಮನೋರಂಜನೆ, ವಿನೋದ, ಕಾಲ 

ಸನ್ನದು ಪಡೆದಿರುವವನು 
ಕ್ಷೇಪ, ಮನೋವಿಕಾಸ, ಕ್ರೀಡೆ 

paternal adj . ಪರಂಪರಾಗತ, ವಂಶ 
pastoral adj, ಪಶುಪಾಲಕ ಸಂಬಂಧಿ, ಗ್ರಾಮೀಣ 

ಪಾರಂಪರವಾದ, ತಂದೆಯ , ತಂದೆಯಂಥ, 
ಜೀವನ ಸಂಬಂಧಿ, ( ಹಳ್ಳಿಗಾಡಿನ ಜೀವನವನ್ನು 

ತಂದೆಯ ಕಡೆಯ ಸಂಬಂಧದ 
ಚಿತ್ರಿಸುವ) ಗ್ರಾಮಕ 

| paternity 1, ಪಿತೃತ್ವ, ಪಿತೃಸಂಬಂಧ, ಪಿತೃವಂಶ , 
pasturage n. 1. ಹುಲ್ಲುಗಾವಲು,ಗೋಮಾಳ, 

| ಕರ್ತೃತ್ವ , ಜನಕತ್ವ , ಮೂಲ 
2. ಗೋಮಾಳದ ಸು೦ಕ , ಹುಲ್ಲು ಬನ್ನಿ , 

[ path n . 1. ಪಥ, ದಾರಿ, ಮಾರ್ಗ, 2. ವಿಧಾನ, 
ಮೇಯುವ ದನಗಳ ಸಮೂಹದ ಸಾಕಣೆ 

ರೀತಿ, ಕಾಲುದಾರಿ 
pasture n. ಹುಲ್ಲುಗಾವಲು, ಪಶುಗ್ರಾಸ, ಮೇವು 

pathetic adj. ಕರುಣೆ ಹುಟ್ಟಿಸುವ, ದಯನೀಯ, 

ಹೃದಯದ್ರಾವಕ, ಕೃಪೆ ಬೆಳೆಯುವ, ದುಃಖಕರ 


284 


pawnee 


pathology 
pathology n. ರೋಗನಿದಾನ ವಿಜ್ಞಾನ, | paucity n ಕೊರತೆ, ಅಭಾವ 
ಶಾರೀರಿಕ ರೋಗ ಶಾಸ್ತ್ರ , ಶಾರೀರಿಕ ರೋಗ| 

_ pauper n, ದಿವಾಳಿ, ಪಾಪರು , ನಿರ್ಗತಿಕ, 
ನಿದಾನ 

ಜೀವನಕ್ಕೆ ಇಲ್ಲದವ, ದರಿದ್ರ , ಭಿಕ್ಷುಕ, ಭಿಕಾರಿ, 
pathos n, ಕರುಣರಸ, ದಯೆ , ಅನುಕಂಪ, ತಿರುಕ 

ಕಾರುಣ್ಯ , ಮರುಕ , ದಯೆ ಹುಟ್ಟಿಸುವ ಗುಣ | pause V, ನಿಲ್ಕು, ತಡೆ, ನಿಲ್ಲಿಸು, ವಿರಾಮಕೊಡು 
patience , ತಾಳ್ಮೆ, ಸಹನೆ, ಸೈರಣೆ 

( ಮಾತನಾಡುವಾಗ) 
be out of patience with ಸೈರಣೆ 

n, ಅಂತರ, ಅವಕಾಶ, ವಿರಾಮ 
ಯಿಲ್ಲದಿರು, ಸಹನೆಯಿಲ್ಲದಿರು 

(ಕಾರ್ಯದ ನಡುವಣ) . 
have no patience with ತಾಳೆಗೆಡು, | give pause to ಮುಂದುವರಿಯದಂತೆ 
ರೇಗು, ಸಹಿಸದಿರು 

ಮಾಡು, ಸಂದೇಹದಿಂದ ತಡೆದುನಿಲ್ಲಿಸು, 
patient n. ರೋಗ,ಕಾಯಿಲೆಯ ವ್ಯಕ್ತಿ ವೈದ್ಯರಿಂದ 

ಭಾಷಣದಲ್ಲಿ ಮಾತನಾಡುವಾಗ, ಪಾಠ 
ಚಿಕಿತ್ಸೆ ಪಡೆದವನು 

ಹೇಳುವಾಗ ಕೊಂಚನಿಲ್ಲಿಸು 
- adj, ತಾಳ್ಮೆಯುಳ್ಳ , ಸಹನೆಯುಳ್ಳ | pave n. ದಾರಿಗೆ ಕಲ್ಲು , ಗಾರೆ, ಮುಂತಾದುವನ್ನು 
ಸೈರಣೆಯುಳ್ಳ 

ಹದಿಸು , ಹಾಸು ( ದಾರಿಯನ್ನು 
patriarch _ n . ವೃದ್ದ, ಹಿರಿಯ, ಕುಲಪತಿ, | 

ರತ್ನಗಂಬಳಿಯಿಂದ, ಹೂವಿನಿಂದ ಹಾಸು 
ಕುಟುಂಬದ ಹಿರಿಯ, ವಂಶದ ಹಿರಿಯ 

- ಸ್ವಾಗತಕ್ಕೆ ) 
patricide n. ಪಿತೃ ಹತ್ಯೆ , ಪಿತೃ ಘಾತುಕ pavement n. ಹದಿಸಿದ ದಾರಿ, ಗಾರೆ, ಕಲ್ಲು, 
patrimony 1. ಪಿತ್ರಾರ್ಜಿತ, ವಂಶದ ಸಿರಿ, ( ಸ . 

ಮುಂತಾದವುಗಳಿಂದ ಏರ್ಪಡಿಸಿದ ದಾರಿ, 

ನೆಲಗಟ್ಟು 
ಮಠಗಳ ) ದತ್ತಿ ಕೊಡುಗೆ 
patriot n, ದೇಶಭಕ್ತ , ದೇಶಾಭಿಮಾನಿ, ಸ್ವಾತಂತ್ರ್ಯ 

pavement artist ರಸ್ತೆಯಲ್ಲಿ 
ಯೋಧ 

ಚಿತ್ರ ಬರೆಯುವಕಲೆಗಾರ, ನೆಲಗಟ್ಟು ಚಿತ್ರಕಾರ 
patriotism n, ದೇಶಭಕ್ತಿ , ಜನ ಭೂಮಿಯ | pavilion 1. ಮಳಿಗೆ, ಡೇರೆ, ಮಂಟಪ, ಕ್ರೀಡಾ 
ಪ್ರೇಮ 

ಮಂಟಪ 
patrol V. ಗಸ್ತು ತಿರುಗು, ಪಹರೆ ಇರು, ಕಾವಲು 
ಕಾಯು 

n, 1 . ಒತ್ತೆ , ಗಿರವಿ , ಅಡವು, 2 . ಪ್ಯಾದೆ, 
_ n. ಗಸ್ಸು , ಪಹರೆ , ಕಾವಲು, ಶತ್ರುಗಳ ಬಲಿಷ್ಠನು ತನ್ನ ಕೆಲಸಕ್ಕೆ ಬಳಸುವ ಬಡಪಾಯಿ , 
ಸಮಾಚಾರ ತಿಳಿಯುವ ಗುಪ್ತಚರ , ಕಾವಲು | 

3. ಚದುರಂಗದಾಟದ ಪೇದೆ 
ದಳ , ಗಸ್ತು ಪೋಲೀಸು 

pawn broker ಒತ್ತೆದಾರ, ಗಿರವಿದಾರ, 
patrolling n. ಗಸ್ತು ತಿರುಗುವುದು 

ವಸ್ತು , ಚಿನ್ನ ಅಡವಿಟ್ಟುಕೊಂಡು ಸಾಲ 
patron n. ಪೋಷಕ, ಆಶ್ರಯದಾತ 

ಕೊಡುವವ 
patronage n, ಪೋಷಣ, ಪಾಲನೆ, ಪೋಷಣೆ | pawnee n . ಗಿರವಿ ಇಡುವವನು , ಒತೆ 
ಸಹಾಯ , ಸಂರಕ್ಷಣ 

ಇಡುವವನು, ಒತ್ತೆ ಇಟ್ಟುಕೊಂಡವನು , 
pattern 7, ಮಾದರಿ, ನಮೂನೆ, ಆದರ್ಶ , 

ನ್ಯಾಸಧಾರಿ 
ಅತ್ಯುತ್ತಮ ಉದಾಹರಣೆ 


285 


pay 


peculiar 


pay V. 1. ಸಲ್ಲಿಸು, ಸಂದಾಯಮಾಡು, 2. ಲಾಭ | peacock v. ಮೆರೆ, ಆಟೋಪತೋರಿಸು, 

ತರು , ಕೋಡು, ತೆರು , ಪ್ರತಿ ಫಲಕೊಡು, ಆಡಂಬರ ಹೊಂದು, ಅಟ್ಟಹಾಸದಿಂದ 
ಲಾಭದಾಯಕವಾಗಿರು 

ನಡೆದಾಡು 
n, ವೇತನ, ಸಂಬಳ, ಕೂಲಿ ( ಹಣ), ಜೀತ 

n , ನವಿಲು, ಮಯೂರ 
in the pay of ಒಬ್ಬರ ಸಂಬಳದ | peak n, ಪರತ ಶಿಖರ, ಅತ್ಯುನ್ನತಿ, ಚೂಪುಕೊನೆ, 
ವ್ಯಕ್ತಿಯಾಗಿ, ಅವರ ಕೆಳಗೆ ವೇತನದಾರನಾಗಿ, | ತುದಿ, ಅಗ್ರ , ಶೃಂಗ , ಮೊನೆ 
ಒಬ್ಬನ ನೌಕರಿಯಲ್ಲಿ ಒಬ್ಬನ ಚಾಕರಿಯಲ್ಲಿ | pealv, ಗಂಟೆ ಬಡಿ, ಮೊಳಗು, ಬಾರಿಸು 
pay Commission ವೇತನ ಆಯೋಗ 

_ n. ಗರ್ಜನ, ಘಂಟಾನಾದ, ಮೊಳಗು, 
pay for ಶಿಕ್ಷೆ ಅನುಭವಿಸು, ಮಾಡಿದ ತಪ್ಪಿಗೆ | ಆರ್ಭಟ, ( ಗುಡುಗಿನ, ನಗುವಿನ ) ತರಂಗ 
ಪ್ರತೀಕಾರ ಹೊಂದು, ಬೆಲೆತೆರು 

pea- nut n , ನೆಲಗಡಲೆ, ಶೇಂಗಾ 
payee n. ಹಣ ಪಡೆಯುವ ವ್ಯಕ್ತಿ ಸ್ವೀಕರ್ತ 

pearl n. ಮುತ್ತು ಮೌಕ್ತಿಕ 
pay- grade n. ವೇತನಶ್ರೇಣಿ 

cast pearls before swine toegato 
payment n. ಸಂದಾಯ ಬಟವಾಡೆ 

ಕೈಗೆ ಮಾಣಿಕ್ಯಕೊಡು, ಮೆಚ್ಚಿ ಅನುಭವಿಸಲು 
payload ಹೇರುಮೂಟೆ, ರಾಕೆಟ್ ಯೋಗ್ಯತೆ ಇಲ್ಲದವನಿಗೆ ಉತ್ತಮ ಉಡುಗೊರೆ 
ಮೇಲಿಟ್ಟ ಸಾಮಗ್ರಿ 

ಕೊಡು 
pay of ಕೊಟ್ಟು ಬಿಡು, ತೀರಿಸು pearl- diver n, ಮುತ್ತಿಗೋಸ್ಕರ, ಸಮುದ್ರದಲ್ಲಿ 
pay order ವೇತನಾದೇಶ 

ಮುಳುಗಾಡುವವನು 
pay revision ವೇತನ ಪರಿಷ್ಕರಣ peasant n. ರೈತ, ಬೇಸಾಯಗಾರ, ಆರಂಬಗಾರ 
pay roll ವೇತನ ಪಟ್ಟಿ 

peasantry n. ಕೃಷಿಕರು, ರೈತಾದಿಗಳು, ರೈತರು 
pay Scale ವೇತನ ಶ್ರೇಣಿ 

pebble n. ( ನದಿಯ ನೀರಿನಿಂದ) ಗುಂಡಗಾದ 
pay slip ವೇತನ ಪತ್ರ 

ಕಲ್ಲು , ಸಣ್ಣ ಉರುಟುಕಲ್ಲು , ಸ್ಪಟಿಕ 
pay structure ವೇತನ ಪರಿಸ್ಥಿತಿ, ವೇತನ | peccant n. ದೋಷಿ, ಅಪರಾಧಿ, ದೂಷಿತ, ಪಾಪಿ 
ವಿಧಾನ 

pecksnif _ n, ಔದಾರ, ಪ್ರದರ್ಶಕ , ಧರ್ಮ, 
pay up ಸಲ್ಲಿಸು, ತೀರಿಸು 

ದೇವರು ಇತ್ಯಾದಿ ಹರಟುವ ವ್ಯಕ್ತಿ, 

ಬೆಣ್ಣೆಯಂತಹ ಮಾತಿನ ವಂಚಕ , 
peace n. ಶಾಂತಿ, ಸಮಾಧಾನ 

ಆಷಾಢಭೂತಿ 
hold one's peace ಏನೂ ಹೇಳದಿರು, 

| paculation n. ಗುಳುಂ ಮಾಡುವುದು, ತಿಂದು 
ಸುಮ್ಮನೆ ಇರು , ಮೌನ ತಾಳು, ಬಾಯಿ 

ಹಾಕುವುದು, ದಸ್ತುಮಾಡುವುದು, ಸರ್ಕಾರ, 
ಮುಚ್ಚಿಕೊಂಡಿರು 

ಸಂಸ್ಥೆಯ ಹಣವನ್ನು ಅಕ್ರಮವಾಗಿ ಬಳಸಿ 
peace offering ದೇವರಿಗೆ ಸಮರ್ಪಿಸುವ, 

ಕೊಳ್ಳುವುದು 
ಶಾಂತಿ ಬಲಿ, ಶಾಂತಿ ನೈವೇದ್ಯ 

[ peculate V. ನುಂಗಿಹಾಕು, ಗುಳುಂ ಮಾಡು, 
peaceful adj, ಶಾಂತಿಯ, ಶಾಂತಿಯುತ 

ತಿಂದು ಹಾಕು, ( ಹಣವನ್ನು) 
peacemaker _ n . ಶಾಂತಿಸಾಧಕ , ರಾಜಿ 

| peculiar adj. 1. ವಿಶಿಷ್ಟ 2. ವಿಚಿತ್ರ , ವಿಲಕ್ಷಣ , 
ಮಾಡುವವನು, ಒಪ್ಪಂದವನ್ನು ಕುದುರಿಸುವ | 

3. ವೈಯಕ್ತಿಕ, ವ್ಯಕ್ತಿಗೆಸೇರಿದ 


286 | 


pecuniary 


penal 


pecuniary adj, ಆರ್ಥಿಕ , ಹಣದ, ದಂಡ | peerage n, ಇಂಗ್ಲೆಂಡಿನ ಪ್ರಭುಗಳ ಸಾಮಂತ 

ತೆರಬೇಕಾದ ( ಅಪರಾಧಕ್ಕೆ ಸಂಬಂಧಿಸಿ) , ಧನ ವರ್ಗ , ಕುಲೀನ ವ೦ಶ, ಇಂಗ್ಲೆಂಡಿನಲ್ಲಿ 
ಸಂಬಂಧವಾದ, ದ್ರವ್ಯರೂಪದ 

ಶ್ರೀಮಂತ ವರ್ಗ 
pedagogue . ಅಧ್ಯಾಪಕ, ಶಿಕ್ಷಕ, ಬೋಧಕ , | peerless adj, ಅಸಮಾನ, ಅದ್ವಿತೀಯ 
ಉಪಾಧ್ಯಾಯ 

peevish adj, ತೃಪ್ತಿ ಇಲ್ಲದ, ಸಿಡುಕಿನ , 
pedagogy n. ಶಿಕ್ಷಣ ,ಬೋಧನೆ,ಬೋಧನಕಲೆ, | ರೇಗಾಡುವ, ಮುಂಗೋಪದ 
ಶಿಕ್ಷಣಶಾಸ್ತ್ರ, ಶಿಕ್ಷಣ ವಿಜ್ಞಾನ 

| peg n. ಗೂಟ, ಬೆಣೆ , ದಸಿ 
pedant n, ಪಾಂಡಿತ್ಯ , ವಿದ್ಯಾಡಂಬರ ಪ್ರದರ್ಶಕ, a peg to hang (discussion ) Jasa 
ಶುಷ್ಕಪಂಡಿತ , ಶುಷ್ಕತಾತ್ವಿಕ 

ವಿಷಯ, ಚರ್ಚೆಗೆ ಒಂದು ಸಂದರ್ಭ, ನೆಪ, 
pedantry n, ಪಾಂಡಿತ್ಯ ಪ್ರದರ್ಶನ, ಶುಷ್ಕ | ವಿಷಯ 
ಪಾಂಡಿತ್ಯ 

peg away ನಿರಂತರ ಪ್ರಯತ್ನ ಮಾಡು, 
pedantic adj, ಪಾಂಡಿತ್ಯ ಸಂಬಂಧೀ , ಶುಷ್ಕ | ಪಟ್ಟು ಹಿಡಿದು ( ಒಂದು ಕೆಲಸವನ್ನು ) ಮಾಡು 
ಪಾಂಡಿತ್ಯದ 

pegging n ನಿಲ್ಲಿಸುವುದು, ಗೂಟಹಾಕುವುದು, 
pedestal n. 1. ವೇದಿಕೆ , 2. ಪಾದ ಪೀಠ, | ಬಿಗಿಯಾಗಿ ಕಟ್ಟುವುದು 
ಅಸ್ತಿಭಾರ, ತಳಪಾಯ, ಆಧಾರ ಪೀಠ 

pegging of exchange ವಿನಿಮಯ 
pedestrain n. ಪಾದಚಾರಿ , ಪಥಿಕ , | ದರವನ್ನು ಸ್ಥಿರೀಕರಿಸುವುದು 
ಕಾಲ್ನಡಿಗೆಯವ | 

[ pell - mell adv. ಕ್ರಮರಹಿತವಾಗಿ, 
pedestrain crossing ಪಾದಚಾರಿಗಳು | ಅಸ್ತವ್ಯಸ್ತವಾಗಿ, ದಿಕ್ಕಾಪಾಲಾಗಿ, ಯದ್ವಾತದ್ವಾ, 
ರಸ್ತೆಯನ್ನು ದಾಟುವ ಸ್ಥಳ 

ಅಡ್ಡಾದಿಡ್ಡಿಯಾಗಿ 
pediatrics n. ಶಿಶು ಚಿಕಿತ್ಸಾ, ಔಷಧ ಶಾಸ್ತ್ರ | pellet , ಗೋಲಿ, ಸಣ್ಣ ಉಂಡೆ, ಗುಳಿಗೆ, ಮಾತ್ರೆ 

ಮಕ್ಕಳು ಮತ್ತು ಮಕ್ಕಳ ರೋಗ ಚಿಕಿತ್ಸೆ | pellucid adj, ನಿರಲ, ವಿಮಲ, ಪಾರದರ್ಶಕ, 
pedigreen, ವಂಶವೃಕ್ಷ, ವಂಶಾವಳಿ , ಉತ್ತಮ | ತಿಳಿಯಾದ, ಶುದ್ಧ, ಸ್ವಚ್ಛ 
ತಳಿ 

[ pelt v 1. ಗುಂಡು ಹಾರಿಸು, 2. ಬಡಿ, ಹೊಡೆ, 
pediar n. 1. ಬೀದಿವ್ಯಾಪಾರಿ, ತಿರುಗು ವ್ಯಾಪಾರಿ , ಸಂತತವಾಗಿ ಎಸೆಯುತ್ತಿರು, ನಿರಂತರವಾಗಿ 
2. ಗಾಳಿ ಸುದ್ದಿ ಹರಡುವವನು, ಸುದ್ದಿಕೋರ 

ಹೊಡೆ 
peep V. ಬಗ್ಗಿನೋಡು, ಇಣುಕಿ ನೋಡು, ಕದ್ದು | n, ಹದಮಾಡದ ಚರ್ಮ, ಹಸಿ ಚರ್ಮ, ಚಕ್ಕಳ 
ನೋಡು, ಹೊಂಚು ಹಾಕು 

( pen n. 1. ಲೇಖನಿ, 2 . ಪಶುಗಳನ್ನು ಕೂಡಿ 
_ n. ಬಗ್ಗಿ ನೋಡುವುದು, ಹೊಂಚುವುದು, | 

ಹಾಕುವ ದೊಡ್ಡಿ, ಹೆಣ್ಣು ಹಂಸ ( ಹಂಸಿ) 
ಇಣಿಕು ನೋಟ, ಇಣುಕಿ ನೋಡು, 

pen downstrike ಕೆಲಸ ಮಾಡದ ಧರಣಿ, 
ಕದ್ದುನೋಡುವುದು 

ಲೇಖನಿ ಮುಷ್ಕರ 
peer V. 1. ಇಣುಕಿನೋಡು, 2. ತಲೆದೋರು, | 
ಗೋಚರವಾಗು 

ಹಿ , | pen- name n. ಕಾವ್ಯನಾಮ , ಉಪನಾಮ , 

ಲೇಖಕರು ಇಟ್ಟುಕೊಳ್ಳುವ ಬೇರೆ ಹೆಸರು 
n, 1. ಧನವಂತ, ಸಿರಿವಂತ, 2 . ಸಮಾನ 

penal adj. ದಂಡರೂಪದ, ದಂಡನೀಯ, 
ವ್ಯಕ್ತಿ, 3. ಪ್ರಭುಪಟ್ಟದ ವ್ಯಕ್ತಿ 

ಶಿಕ್ಷಾರ್ಹ 


287 


penalise 

penultimate 
indian penal code ಭಾರತೀಯ ದಂಡ | peninsular adj, ಪರ್ಯಾಯ ದ್ವೀಪದ, 
ಸಂಹಿತೆ 

ಅಲ್ಲಿಯ ಜನರ ಸ್ವಭಾವದ 
penal clauses ( of a bill) ಶಿಕ್ಷೆಗೆ | penitence n. ಪಶ್ಚಾತ್ತಾಪ, ಪ್ರಾಯಶ್ಚಿತ,ಶೋಕ, 
ಸಂಬಂಧಿಸಿದ ವಿಭಾಗಗಳು ( ಮಸೂದೆಯಲ್ಲಿ) | ದುಃಖ , ಪರಿತಾಪ 
penal colony ಖೈದಿಗಳು ವಾಸಿಸುವ ಸ್ಥಳ | penitent n. ಪಶ್ಚಾತ್ತಾಪ ಪಟ್ಟ ವ್ಯಕ್ತಿ, ಅನುತಾಪ 
penal law ದಂಡವಿಧಿ, ದಂಡ ನೀತಿ, | ಹೊಂದಿದವನು 
ದಂಡನಾ ಕಾನೂನು, ದಂಡನೆಯ ಕಾನೂನು | peniteniary n. ಪ್ರಾಯಶ್ಚಿತ್ತದ ಕಚೇರಿ, ನೀತಿ 
penal servitude ಕಠಿನ ಶಿಕ್ಷೆ 

ಬೋಧನ ಶರಣಾಲಯ 
penalise _ V , ದಂಡಹೊರಿಸು , ದಂಡಹಾಕು, | penmanship n. ಲೇಖನ ರಚನಾ ಶಕ್ತಿ , ಬರೆಹದ 
ದಂಡಿಸು, ಶಿಕ್ಷಿಸು, ಜುಲ್ಮಾನೆ ಹಾಕು 

- ಶೈಲಿ, ಲೇಖನ ಕೌಶಲ್ಯ , ಸಾಹಿತ್ಯದ ರಚನೆ 
penalty n, ದಂಡ, ಶಿಕ್ಷೆ , ಜುಲ್ಮಾನೆ | pennat n. ಸಣ್ಣ ಬಾವುಟ , ಚಿಕ್ಕ ಪತಾಕೆ 
under penalty of ಶಿಕ್ಷೆಯ ಹೆದರಿಕೆ 

pennant n, ಯುದ್ದದ ಹಡಗಿನಮೇಲೆ ಹಾರಿಸುವ 
ಹುಟ್ಟಿಸಿ 

ಅಗಲ ಕಿರಿದಾದ ಉದ್ದದ ಧ್ವಜ 
penance n. ತಪಸ್ಸು 

penniless n, ನಿರ್ಧನ, ದರಿದ್ರ , ಬಡವ 
penchant n, ಪ್ರವೃತ್ತಿ , ಅಭಿರುಚಿ, ಒಲವು pennon n. ಸಣ್ಣ ಪತಾಕೆ, ಚಿಕ್ಕ ಬಾವುಟ 
pencillin n, ಪೆನ್ಸಿಲಿನ್ 

penny n ಪೆನ್ನಿ, ಇಂಗ್ಲೆಂಡಿನ ಒಂದು ತಾಮ್ರದ 
pend V. ನಿರ್ಣಯವಿಲ್ಲದಿರು, ಮಧ್ಯಸ್ಥನಾಗಿರು, 

ನಾಣ್ಯ , ( ಪಿಲಿಂಗಿನ / ಭಾಗದ ಬೆಲೆ) 
ಕಾದಿಡು, ತಾಳು 

a pretty penny ಹೆಚ್ಚು ಹಣ, ಸಾಕಷ್ಟು 
pendant, pendent adj. een too goods , 

ಧನ, ತಕ್ಕಮಟ್ಟಿನ ಹಣ, ಸುಮಾರು ಹಣ 
ಓಲಾಡುತ್ತಿರುವ 

penny- a- liner n. ಕೂಲಿ ಬರಹಗಾರ 
n, ಕಂಠಹಾರ, ಕೊರಳಿನ | pension 1. ಪಿಂಚಣಿ, ನಿವೃತ್ತಿ ವೇತನ, ವಿಶ್ರಾಂತಿ 
ಮಾಲೆ 

ವೇತನ 
pending adj, ಬಾಕಿ ಇರುವ, ಇತ್ಯರ್ಥವಾಗದೆ | 

ಒವ ಅರ್ಡವಾಗದೆ | pensionable adj, ನಿವೃತ್ತಿ ವೇತನೀಯ, 
ಇರುವ 

ವಿಶ್ರಾಂತಿ ವೇತನಕ್ಕೆ ಹಕ್ಕುಳ್ಳ 
pendulum n . escos 

pensioner n. ಪಿಂಚಣಿದಾರ, ನಿವೃತ್ತಿ 

ವೇತನದಾರ 
Swing of thependulum ತೂಗುತ್ತಿರುವ 
ಲೋಲಕ, ರಾಜಕೀಯದಲ್ಲಿ ಅಧಿಕಾರವನು | pensive adj, ಆಲೋಚನಾಧೀನ, ಯೋಚನೆ 
ಒಂದು ಪಕ್ಷದಿಂದ ಇನ್ನೊಂದಕ್ಕೆ | 

ಯಲ್ಲಿ ಮುಳುಗಿರುವ, ಚಿಂತಾಕ್ರಾಂತ , 
ವರ್ಗಾಯಿಸುವುದು 

ಉದಾಸೀನ 
penetrate V, ಪ್ರವೇಶಿಸು, ಒಳನುಗ್ಗು, ತೂರು, | 

( pentangular n, ಐದು ಪಂಗಡಗಳ ಸ್ಪರ್ಧೆ 
ನಾಟು, ದಾರಿಮಾಡಿಕೊಂಡು ಹೋಗು | penthouse n. ಎತ್ತರವಾದ ಕಟ್ಟಡದ , 
pendown strike ಲೇಖನಿ ಮುಷ್ಕರ 

ಮೇಲ್ಕಟ್ಟು, ಮೇಲ್ಬಾವಣಿಯಲ್ಲಿರುವ ಮನೆ 
peninsula , ಪರ್ಯಾಯ ದ್ವೀಪ, ದ್ವೀಪಕಲ್ಪ | penultimate adj, ಉಪಾಂತ್ಯದ 


288 


perform 
peon 
peon , ಆಳು, ಸೇವಕ, ಜವಾನ 

perception n . ತಿಳಿವು, ಜ್ಞಾನ, ಅರಿವು, 

ಅನುಭವ, ಗ್ರಹಿಕೆ, ಗ್ರಹಣಶಕ್ತಿ 
penumbra n. ಉಪಚ್ಚಾಯೆ, ಅರೆನೆರಳು 
penurious adj, ಬಡತನದ, ದಾರಿದ್ರದ, | perchance adv, ಅಕಸ್ಮಾತ್ತಾಗಿ, ಒಂದು ವೇಳೆ, 
ನಿರ್ಗತಿಯ , ಜಿಪುಣತನದ, ಕಾರ್ಪಣ್ಯದ 

ಪ್ರಾಯಶಃ 
penury 1, ಬಡತನ, ದಾರಿದ್ರ , ನಿರ್ದನತೆ | percolate V. ಇಳಿ, ದ್ರವಿಸು , ಸೋಸಿಬರು, 

ಊರು, ಜಿನುಗು, ವ್ಯಾಪಿಸು 
people n. ಪ್ರಜೆ, ಜನ, ನಿವಾಸಿಗಳು, ಜನಾಂಗ 

perconsa ವಿರೋಧವಾಗಿ, ಎದುರು 
people's democracy ಜನತಾ ಪ್ರಭುತ್ವ 

ಗಡೆಯಲ್ಲಿ 
ಪ್ರಜಾಪ್ರಭುತ್ವ 
_ people 's republic ಲೋಕಗಣರಾಜ್ಯ 

percussion n . ಗಾಯ , ಆಘಾತ, ಪ್ರಮಾದ, 

ತಟ್ಟುವುದು, ಪದಾರ್ಥಗಳ ಪರಸ್ಪರ ಸಂಘಟನ 
peoples n. ಜನಾಂಗಗಳು 

percussion instrument ತಾಳವಾದ್ಯ, 
pep n. ಉತ್ಸಾಹ, ಉತ್ತೇಜನ, ಹುಮ್ಮಸ್ಸು, ಖಾರ 

ತಟ್ಟಿ ಬಾರಿಸುವ ವಾದ್ಯ 
peppery adj. 1. ತೀಕ್ಷ 2 .ಕೋಪಿಷ್ಠನಾದ, 

perdition n. ಅಧೋಗತಿ, ವಿನಾಶ , ಆತ್ಮನಾಶ 
3. ಮೆಣಸಿನಂತೆ ಖಾರವಾದ 
per ( prep) ಮೂಲಕ, ದ್ವಾರಾ, ಇಂದ 

peremptory adj , ಅನುಲ್ಲಂಘನೀಯ, 

ನಿರ್ಣಾಯಕ, ನಿರ್ಧಾರಕ , ಅಂತಿಮ , 
per adventure ಒಂದು ವೇಳೆ, ಬಹುಶಃ, 

ನಿರ್ಬ೦ಧಕಾರಿ, ಬದಲಾಯಿಸಲಾಗದ 
ಪ್ರಾಯಶಃ 

(ತೀರ್ಮಾನ) , ನಿರಾಕರಿಸಲಾಗದ 
per capita ಒಂದು ತಲೆಗೆ, ತಲಾ, ಒಬ್ಬನಿಗೆ 

perennial adj, ನಿತ್ಯವಾದ, ಎಲ್ಲ ಕಾಲದಲ್ಲಿ 
per cent , ನೂರಕ್ಕೆ , ಪ್ರತಿಶತ 

ಇರುವ, ಸಾರ್ವಕಾಲಿಕ , ಬತ್ತಿಹೋಗದ 
persaltum ಒಂದು ಸಾರಿ, ಒಟ್ಟಿಗೇ , ( ಜಲಸ್ತೋತ) 
ಒಮ್ಮೆಲೇ , ಒಂದೇ ಸಲಕ್ಕೆ 

perfect adj. ಸಂಪೂರ್ಣವಾದ, ಪೂರ್ತಿ, 
per se ಸ್ವತಃ, ಸ್ವಯಂ, ವಸ್ತುತಃ, 

ನಿರ್ದುಷ್ಟ, ಪರಿಪೂರ್ಣ, ಸಮಗ್ರ , ದೋಷ 
ವಾಸ್ತವಿಕವಾಗಿ 

ರಹಿತ, ಪಾರಂಗತ, ಉತ್ತಮ , ಅಖಂಡ 
perambulate V. ವಿಹರಿಸು , ತಿರುಗಾಡು, | perfection n, ಪರಿಪೂರ್ಣ ತೆ, ನಿಪುಣತೆ . 
ಸಂಚರಿಸು, ಪರ್ಯಟನಮಾಡು 

ಸಮಗ್ರತೆ 
perambulator . ಮಕ್ಕಳಗಾಡಿ, ಮಕ್ಕಳನ್ನು perfectionist n , ಪರಿಪೂರ್ಣ ತಾವಾದಿ , 
ಕೂರಿಸಿ ನೂಕಿಕೊಂಡು ಹೋಗುವ ಗಾಡಿ, 

ಪರಿಪೂರ್ಣವಾಗಿ 
ಸುತ್ತಾಡುವವನು 

ಸಾಧಿಸಬಲ್ಲ , 

ಪರಿಪೂರ್ಣತಾ ಸಿದ್ದಿವಾದಿ 
perceive V. ನೋಡು, ಅರ್ಥಮಾಡಿಕೊಳ್ಳು, ತಿಳಿ, | 

ಇ ತಿಳ | perifidious adj, ಮೋಸಮಾಡುವ, ಕಪಟಿ 
ಗ್ರಹಿಸು, ಕಾಣು, ಅರಿ 

ಯಾದ, ವಿಶ್ವಾಸ ಘಾತುಕ, ನಂಬಿಕೆ ದ್ರೋಹಿ 
per cent ಶೇಕಡ, ನೂರಕ್ಕೆ 

perforation n. ಚುಚ್ಚಿ ರಂಧ್ರ ಮಾಡಿರುವುದು, 
perceptible adj, ಇಂದ್ರಿಯಗೋಚರವಾದ, 
ತಿಳಿಯಬಹುದಾದ, ಕಾಣುವ, ಗ್ರಹಿಸಲು 

ಸಾಲು ರಂಧ್ರ ಮಾಡುವುದು 
ಸಾಧ್ಯವಾದ 

| perform V , ಮಾಡು, ಕಾರ್ಯಗೊಳಿಸು , 
perceptibly adv, ಸ್ಪಷ್ಟವಾಗಿ, ಪ್ರತ್ಯಕ್ಷವಾಗಿ 

ನೆರವೇರಿಸು, ನಿರ್ವಹಿಸು, ಕೆಲಸ ಮಾಡು, 
ಪೂರೈಸು 


289 


performance 

perpetrate 
performance n ಪ್ರದರ್ಶನ, ಅಭಿನಯ , [ perishable adj, ನಾಶವಾಗುವ, ನಶ್ವರ, 

ನಿರ್ವಹಣೆ, ಸಾಧನೆ, ನರ್ತನ, ಹಾಡುಗಾರಿಕೆ ಕೊಳೆಯುವ, ಕೆಟ್ಟುಹೋಗುವ, ಕ್ಷಯಿಸುವ 
ಇತ್ಯಾದಿ 

perjure V. ಅಸತ್ಯ ಪ್ರಮಾಣ ಮಾಡು, ಸುಳ್ಳು 
perfume V, ಸುವಾಸನೆಗೊಳಿಸು, ಪರಿಮಳಿಸು | ಪ್ರಮಾಣ ಮಾಡು 

೧. ಪರಿಮಳ, ಸುವಾಸನೆ , | perjury n. ಕೂಟಸಾಕ್ಷಿ ಸುಳ್ಳು ಪ್ರಮಾಣ, ಭಾಷೆಗೆ 
ಪರಿಮಳದ್ರವ್ಯ 

ತಪ್ಪುವುದು, ಪ್ರಮಾಣ ಭಂಗ 
perumer n, ಪರಿಮಳಗಳ ವ್ಯಾಪಾರಿ, ಸುಗಂಧ | permanent adj, ಶಾಶ್ವತ, ಸ್ಥಿರ, ಕಾಯಂ 
ದ್ರವ್ಯಗಳ ತಯಾರಕ 

permanent court of international 
perfumery n 1. ಸುಗಂಧ ದ್ರವ್ಯಗಳನ್ನು ತಯಾರು ಅಂತರರಾಷ್ಟ್ರೀಯ ಕಾಯಂ ನ್ಯಾಯಾಲಯ , 

ಮಾಡುವ ಸ್ಥಳ, 2. ಪರಿಮಳ ದ್ರವ್ಯಗಳು ಅಂತರರಾಷ್ಟ್ರೀಯ ಶಾಶ್ವತ ನ್ಯಾಯಾಲಯ 
perfunctory adj, ಯಾಂತ್ರಿಕ, ಅಜಾಗರೂಕ, justice ನ್ಯಾಯಮೂರ್ತಿ, ನ್ಯಾಯ 
ಮೇಲುಮೇಲಿನ 

permeable adj, ಪ್ರವೇಶಯೋಗ್ಯ, ವ್ಯಾಪ್ಯ , 
perhaps adv, ಬಹುಶಃ, ಪ್ರಾಯಶಃ 

ಜಿನುಗಬಲ್ಲ 
peril n, ಅಪಾಯ, ಗಂಡಾಂತರ, ಆಪತ್ತು permeability n ಪ್ರವೇಶ್ಯತೆ, ವ್ಯಾಪ್ಯತೆ 

at one's peril ಅಪಾಯವನ್ನು ಗಮನಿಸಿ, | permeate V. ವ್ಯಾಪಿಸು, ಹರಡು 
ಅಪಾಯವನ್ನು ತಿಳಿದು 

permissible adj. ಅನುಮತಿಕೊಡಬಹುದಾದ 
perilious adj, ಅಪಾಯಕರ, ಭಯಾನಕ 

permission n. ಅನುಮತಿ, ಅಪ್ಪಣೆ, ಪರವಾನಗಿ 
perimetern. 1. ಪರಿಧಿ, ಸುತ್ತಳತೆ , 

ರಿಧಿ, ಸುತ್ತಳತೆ , | permissive adj, ಅನುಮತಿಸುವ, ಅವಕಾಶ 
2. ದೃಷ್ಟಿಕ್ಷೇತ್ರಮಾಪಕ 

ನೀಡುವ 
period n, ಅವಧಿ, ಕಾಲಾವಧಿ, ಗಡು 

_ permissive legislation ಅನುಜ್ಞೆಯ 
put a period to ಸಮಾಪ್ತಿಮಾಡು, | ಯುವ ಶಾಸನ, ಅವಕಾಶನೀಡುವ ಶಾಸನ 
ಮುಕ್ತಾಯ ಮಾಡು, ಮುಗಿಸು 

permit V, ಅನುಮತಿಕೊಡು, ಅಪ್ಪಣೆ ಕೊಡು, 
periodical n ನಿಯತಕಾಲಿಕ 

ಅವಕಾಶ ಕೊಡು. 
periodical n: ನಿಯತಕಾಲಿಕ ಪತ್ರಿಕೆ 

_ n. 1, ಅನುಜ್ಞಾಪತ್ರ , ಪರ್ಮಿಟ್ಟು, 
periodically adv, ನಿಯತಕಾಲಿಕವಾಗಿ 

ಅನುಮತಿ ಪತ್ರ , ಅಪ್ಪಣೆ ಚೀಟಿ, ಪರವಾನಗಿ 
peripatetic adi , ಪರ ಟನಶೀಲನಾದ, | permutation . ಕ್ರಮವಿಶೇಷ, ಕ್ರಮಭೇದ, 
ಸಂಚರಿಸುವ, ಯಾತ್ರಾರ್ಥಿಯಾದ 

ಪರಿವರ್ತನೆ, ಕ್ರಮಬದಲಾವಣೆ 
periphery n. ಪರಿಧಿ, ಹದ್ದು , ಸುತು ಗೆರೆ, | pernicious adj, ವಿನಾಶಕಾರಕ, ಹಾನಿಕಾರಕ, 

ಮಾರಕ, ಕೆಡುಕಿನ 
ಹೊರಎಲ್ಲೆ 
periscope n, ಎದುರಿಗೆ ಕಾಣದ ಚಿತ್ರಗಳನ್ನು | peroration , ಉಪನ್ಯಾಸದ ಉಪಸಂಹಾರ 

ಕಾಣುವಂತೆ ಮಾಡುವ ಒಂದು ಯಂತ್ರ , perpendicular adj. e028023 
ವರ್ಣಚಿತ್ರ ದರ್ಶಿನಿ, ಪರಿದರ್ಶಕ 

perpetrate V. 1. ಅಪರಾಧ ಮಾಡು, ದುಷ್ಕಾರ 
perish V. 1. ಕ್ಷಯಿಸು, ನಾಶವಾಗು, ಹಾಳಾಗು, | ಮಾಡು, 2. ದುಷ್ಕಾರವನ್ನು ಮುಂದುವರಿಸು 

2. ಸಾಯಿ , ಸತ್ತುಹೋಗು, ನಿರ್ನಾಮವಾಗು 


290 


perspire 


perpetual 


perpetual adj, ನಿತ್ಯವಾದ, ಶಾಶ್ವತ, ಸತತ, | persona non- grata n. ಬೇಡದ ವ್ಯಕ್ತಿ , 
ನಿರಂತರ , ಸಾರ್ವಕಾಲಿಕ 

ಅಮಾನ್ಯ ವ್ಯಕ್ತಿ, ಅನಿಷ್ಟ ವ್ಯಕ್ತಿ 
perpetuate V ಶಾಶ್ವತವಾಗಿರುವಂತೆ ಮಾಡು, | personage n, ಪ್ರಸಿದ್ದ ವ್ಯಕ್ತಿ ದೊಡ್ಡಮನುಷ್ಯ 
ಚಿರಸ್ಮರಣೀಯಗೊಳಿಸು 

ಮಹಾನುಭಾವ 
perpetuity n. ಶಾಶ್ವತತೆ, ನಿರಂತರತೆ personal adj, ವೈಯಕ್ತಿಕ, ವ್ಯಕ್ತಿಗತ , ಖಾಸಗಿ 
in perpetuity ಶಾಶ್ವತವಾಗಿ, ಎಂದೆಂದಿಗೂ | personal effects ವ್ಯಕ್ತಿಗೆ ಸೇರಿದ 

ಸಂಪತ್ತು , ಸಿರಿ 
perplex V , ಗಾಬರಿಯುಂಟುಮಾಡು, ದಿಕ್ಕು 

ತೋರದಂತೆ ಮಾಡು, ಕಂಗೆಡಿಸು, ವಿಶ್ರಾಂತಿ | personality n, ವ್ಯಕ್ತಿತ್ವ ಶರೀರದಾರ್ಢ, ವ್ಯಕಿಗತ 
ತರು 

ಗುಣಗಣ 
perplexity n. ಗಾಬರಿ, ದಿಗ್ವಾಂತಿ, ಹೈರಾಣ, | personally adv. ವೈಯಕ್ತಿಕವಾಗಿ, ತಾನೇ , ಸ್ವತಃ, 
ತಬ್ಬಿಬ್ಬು, ದಿಗ್ರಮೆ, ಜಟಿಲಸ್ಥಿತಿ 

ಖುದ್ದಾಗಿ 
perquisite n. ಪರಿಲಬ್ಬಿ, ಬಾಟಾ, ಅನುಷಂಗಿಕ | personate V. ಪಾತ್ರಧರಿಸು, ಅಭಿನಯಿಸು, 

ಲಾಭ, ಪದಪ್ರಾಪ್ತ ಸೌಲಭ್ಯಗಳು, ಮೇಲು ವೇಶಹಾಕು, ನಟಿಸು, ಅನುಕರಿಸು 
ಆನುಕೂಲ್ಯ 

personation n. ಅನುಕರಣ , ಅಭಿನಯ , 
persecute V . ಕಿರುಕುಳಕೊಡು, ಪೀಡಿಸು , | ವ್ಯವಹರಿಸು , ಪರರೂಪಧಾರಣೆ, ಮಾರುವೇಷ 
ಉಪದ್ರವಕೊಡು, ಹಿಂಸಿಸು 

ಧಾರಣೆ 
persecution n. ಕಿರುಕುಳ, ಪೀಡೆ, ಉಪದ್ರವ, | personifiction n . ಚೈತನ್ಯಾರೋಪಣೆ, 
ಹಿಂಸೆ 

ವ್ಯಕೀಕರಣ, ಮೂರ್ತಿಭವಿಸುವುದು , ಮಾನವ 
perseverance n . ಧೈರ್ಯ , ನಿರಂತರ | 

ರೂಪಾರೋಪಣ 
ಪರಿಶ್ರಮ , ಸಾತತ್ಯ, ಹಿಡಿದದ್ದನ್ನು ಬಿಡದಿರುವಿಕೆ | personify V, ಮಾನವ ರೂಪಗುಣಗಳನ್ನು ನೀಡು, 
persiflage n, ಪರಿಹಾಸ, ಕುಚೋದ್ಯ, ಗೇಲಿ | ಚೈತನ್ಯವನ್ನು ಆರೋಪಿಸು 
persist V. ಪ್ರಯತ್ನಮಾಡುತಿರು, ಪಟ್ಟು ಹಿಡಿ, personnel n. ಸಿಬ್ಬಂದಿ, ಉದ್ಯೋಗಿಗಳು 

ಹಿಡಿದ ಪಟ್ಟುಬಿಡದಿರು, ಬೆನ್ನು ಹತ್ತು ನಿರಂತರ | perspective n, ದೃಷ್ಟಿಕೋಣ,ಕಲೆ, 
ಪ್ರಯತ್ನಿಸು 

ಮುನ್ನೋಟ 
persistence n. ನಿರಂತರ ಪ್ರಯತ್ನ, ದೃಢ | perspicacious adj. ಸೂಕ್ಷದರ್ಶಿಯಾದ, 
ಪ್ರಯತ್ನ, ಬಿಡದಿರುವಿಕೆ 

ಸೂಕ್ಷ್ಮ ಬುದ್ದಿಯುಳ್ಳ ಸ್ಪಷ್ಟ ದೃಷ್ಟಿಯ , ಚುರುಕು 
perisistent adj, ನಿರಂತರವಾದ, ವಿರಾಮ ಬುದ್ಧಿಯ , ತೀಕ್ಷ್ಮ ವಿವೇಚನೆಯ 
ವಿರದ, ಎಂದೂ ಬಿಡದ 

| perspicuous adj, ಸ್ಪಷ್ಟ, ಸರಳವಾದ, 
person n. 1 . ವ್ಯಕ್ತಿ , ಪುರುಷ, ದೇಹ, ಮೈ , 

ಸುಲಭವಾಗಿ ತಿಳಿಯಬಲ್ಲ , ಸುಲಭವಾದ, 
2. ಸ್ತ್ರೀ , 3. ನಾಟಕದ ಪಾತ್ರ , 4. ರೂಪ, ಆಕಾರ ಸುಬೋಧಕ 
in person ಖುದ್ದು ಮುದ್ದಾಂ 

perspiration , ಬೆವರುವಿಕೆ , ಸ್ವದ 
personagrata n. ಬೇಕಾದ ವ್ಯಕ್ತಿ, ಕೃಪಾಪಾತ್ರ , | perspire V. ಬೆವರು 

ಇಷ್ಟವ್ಯಕ್ತಿ ಮೆಚ್ಚುಗೆಗೆ ಯೋಗ್ಯನಾದವನು 


291 


persuade 

pettifogging 
persuade V. ಅಂಗೀಕರಿಸುವಂತೆ ಮಾಡು, | pessimist n. ನಿರಾಶಾವಾದಿ 

ಒಡಂಬಡಿಸು, ಒಲಿಸು, ಪ್ರೇರಿಸು, ಅನುನಯ 
ಮಾಡು. 

pessimistic adj, ನಿರಾಶಾವಾದದ 
persuasion . ಪ್ರೇರಣೆ, ಅನುನಯ , 

pest n . ರೋಗಕೀಟ, ಸಸ್ಯಕೀಟ, ಪೀಡೆ, 
ಮನಗಾಣಿಕೆ , ಅಭಿಪ್ರಾಯ , ಒಪ್ಪಿಸುವ 

ಹಾನಿಕಾರಕ ಕೀಟ, ಉಪದ್ರವಕಾರಿ 
ಪ್ರಯತ್ನ, ಒಲವು, ಮತೀಯ ನಂಬಿಕೆ 

pester V ಪೀಡಿಸು, ತೊಂದರೆಕೊಡು,ಉಪದ್ರವ 

ಕೊಡು, ಕಾಡು, ಪೀಡಿಸು 
persuasive n ಪ್ರೇರಕ , ಪ್ರೋತ್ಸಾಹಕ 

pestiferous adj, ವಿನಾಶಕಾರಿ, ಹಾನಿಕಾರಕ, 
- adj, ವಿಶ್ವಾಸಜನಕ , ಪ್ರೇರಕ, 

ಮಾರಕ, ದುಃಖದಾಯಕ 
ಒಲಿಸುವ, ನಂಬಿಕೆ ತರುವ 

pestilence n. ವಿಪತ್ತು, ಕಷ್ಟ, ಮಹಾಮಾರಿ, 
pet adj, ಚುರುಕಾದ, ಧೀರನಾದ, ಉದ್ದಟ, | 

ಸಾವು ತರುವ ಅಂಟುರೋಗ 
ಸಾಹಸಿಯಾದ, ದಿಟ್ಟ 

pet n. ಪ್ರಿಯಜಂತು, ಸಾಕು ಪ್ರಾಣಿ, ಮುದ್ದಿನ 
pertain V, ಸಂಬಂಧ ಹೊಂದಿರು, ಅನ್ವಯಿಸು, | 

ಪ್ರಾಣಿ 
ಸೇರಿರು 

petal n ಪುಷ್ಟದಳ ರೇಕು, ಹೂವಿನ ಎಸಳು, ದಳ 
pertinacious adj, ಮೊಂಡುತನದ, ಹಟದ, | 

_ peter out ಮುಗಿ,ಕ್ರಮವಾಗಿ ತಗ್ಗು , ಅಳಿಸಿ 
ಪಟ್ಟು ಹಿಡಿಯುವ, ಬಿಡದೆ ಸಾಧಿಸುವ 

ಹೋಗು, ಹರಿದು ಬತ್ತಿಹೋಗು 
pertinent adj. ಸಂಗತಿ, ಸಮಂಜಸ, ಉಚಿತ, 

[ petition V. ಅರ್ಜಿಹಾಕು, ವಿನಂತಿಸು, ಮನವಿ 
ಯುಕ್ತಿ , ತಕ್ಕ 

ಸಲ್ಲಿಸು, ದರಖಾಸ್ತು ಹಾಕು 
perturb V, ಕದಡು, ಕಲಕು, ಕೋಭೆಗೊಳಿಸು, 

_ n, ವಿಜ್ಞಾಪನಪತ್ರ , ಅರ್ಜಿ, ಮನವಿ , 
ಗೊಂದಲವುಂಟುಮಾಡು, ಕೆರಳಿಸು 

ದರಖಾಸ್ತು ವಿನಂತಿ ಪತ್ರ 
perusal . ಅವಲೋಕನ, ಅವಗಾಹನ, 

( petitioner n. ದರಖಾಸ್ತುದಾರ, ಪ್ರಾರ್ಥಿ, 
ಪರಿಶೀಲನಾತ್ಮಕ ಓದು 

ಅರ್ಜಿದಾರ, ವಾದಿ 
peruse V, ಸೂಕ್ಷ್ಮವಾಗಿ ಪರೀಕ್ಷಿಸು , ಗಮನವಿಟ್ಟು 

| petrify V. ಕಲ್ಲಾಗು, ಗಟ್ಟಿಯಾಗು, ಸ್ತಬ್ದಗೊಳಿಸು, 
ಓದು 

ನಿಶ್ಚಪ್ಪಮಾಡು, ಘನವಾಗು, ಸಂಭೀ 
perverse adj, ವ್ಯತಿರಿಕ್ತವಾದ, ವಕ್ರ , ಅಡ್ಡ | 

ಭೂತಗೊಳಿಸು 
ಮಾರ್ಗದ, ಮೂರ್ಖ, ದುಷ್ಟ 

petroleum n ಪೆಟ್ರೋಲಿಯಂ, ಖನಿಜತೈಲ, 
pervert V, ಋಜುಮಾರ್ಗತಪ್ಪಿಸು, ಅಡ್ಡಮಾರ್ಗ | 
ಹಿಡಿಸು, ಅಪಾರ್ಥಮಾಡು, ತಪ್ಪುದಾರಿಗೆ ಸೆಳೆ, 

petroleum products ಪೆಟ್ರೋಲಿಯಂ 
ತಪ್ಪಾಗಿ ಬಳಸು 

ಉತ್ಪನ್ನಗಳು, ಖನಿಜ ತೈಲೋತ್ಪನ್ನಗಳು 
n, 1. ಋಜುಮಾರ್ಗ ತಪ್ಪಿಸುವವನು, 

| pettifogger n, ಮೋಸಗಾರ, ತರಲೆ ಲಾಯರು, 
ವಕ್ರಬುದ್ಧಿಯವನು, 2. ಮತಭ್ರಷ್ಟ 

ತರಲೆ ವಕೀಲ, ಕಾನೂನುಗಳಲ್ಲಿ ಕುಯುಕ್ತಿ 
adj, ತಪ್ಪು ದಾರಿ ಹಿಡಿಸುವ, ವಕ್ರನಾದ, 

ಮಾಡುವ ವಾದಿ, ಅಲ್ಪ ವಿವಾದ 
ಅಪಾರ್ಥಮಾಡುವ 

pettifogging n . ಧೂರ್ತತೆ , ಮೋಸ, 
pessimism n. ನಿರಾಶಾವಾದ, ನೈರಾಶ್ಯ , ಎಲ್ಲವೂ 

ತರಲೆವಾದಮಾಡುವುದು, ಚಿಲ್ಲರೆ ಕೆಲಸ, 
ಕೊನೆಗೆ ಕೆಟ್ಟದಾಗುವುದೆಂಬ ಸಿದ್ದಾಂತ , 

ಕೀಳುಕಾರ್ಯ 
ವಿಷಯಗಳ ಅಶುಭ ಪ್ರತೀಕ್ಷೆ 


ಕಲ್ಲೆಣ್ಣೆ 


292 


phrase 
petty 
petty adj, ಚಿಲ್ಲರೆ, ಕುದ್ರ , ಅಲ್ವ , ಹೀನ, ತುಚ್ಚ | philanthropy n, ದಾನಗುಣ, ಮಾನವಪ್ರೇಮ, 
ಸಣ್ಣತನದ 

ದಾನಶೀಲತೆ, ಪರೋಪಕಾರ ಬುದ್ದಿ 
petulant adj, ಮುಂಗೋಪದ, ಸಿಡುಕಿನ, | philatelic -bureau . ಅಂಚೆ ಚೀಟಿಸಂಗ್ರಹಣ 
ರೇಗುವ ಗುಣದ 

ಕಚೇರಿ 
phalanxn, ಸೇನಾವ್ಯೂಹ, ಜನಸಮೂಹ, philately n ಅಂಚೆ ಚೀಟಿ ಸಂಗ್ರಹಣ 

ಯಾವುದಾದರೂ ಉದ್ದೇಶಕ್ಕಾಗಿ ಸೇರಿದ | philology n. ಭಾಷಾಶಾಸ್ತ್ರ, ಭಾಷಾ ವಿಜಾನ, 
ಜನತಂಡ, ಸಮಾನೋದ್ದೇಶೀ ಸಮೂಹ 

- ವಿದ್ಯಾಪ್ರೇಮ, ಸಾಹಿತ್ಯ ಪ್ರೇಮ | 
phantasm h. ಆಭಾಸ, ಮೋಸ, ಕಲ್ಪಿತ ರೂಪ, | philosopher n, ತತ್ವಜ, ವೇದಾಂತಿ, ತತ್ವಜ್ಞಾನಿ, 
ಭ್ರಾಂತಿ, ದೆವ್ವ 

ಜಿಜ್ಞಾಸು, ದಾರ್ಶನಿಕ 
phantom . ಪ್ರೇತ, ಭೂತ, ದೆವ್ವ, ಅವಾಸ್ತವಿಕ | philospher's stone ಸ್ಪರ್ಶವೇದಿ, ಸ್ಪರ್ಶ 
ರೂಪ, ಚಿತ್ತಭ್ರಾಂತಿ, ಮನೋಕಲ್ಪನೆ 

ಮಣಿ, ಪರುಸಮಣಿ 
pharmaceutical adj, ಔಷಧೀಯ, ಔಷಧ | philosphical) adi, ದಾರ್ಶನಿಕ, ತತಶಾಸದ, 
ವಸ್ತುಗಳ 

ಜ್ಞಾನಿಯಾದ, ಸಮಚಿತವಾದ, 
pharmacology n. ಔಷಧ ವಿಜ್ಞಾನ 

ಸಿದ್ಧಾಂತೀಕರಿಸು, ದಾರ್ಶನಿಕನಂತೆ ವರ್ತಿಸು , 
pharmacopoeian, ವೈದ್ಯಸಂಹಿತೆ, ಔಷಧ 

ತತ್ವಬೋಧೆ ಮಾಡು, ತಾತ್ವಿಕ ದೃಷ್ಟಿಯಿಂದ 
- ಪ್ರಯೋಗಪದ್ದತಿ, ವಸ್ತುಗುಣ ಪ್ರಕಾಶಕ ಗ್ರಂಥ ನೋಡು 
pharmacy _ n, ಔಷಧಾಲಯ, ಔಷಧಗಳ [ philosophy n. ತತ್ವಶಾಸ್ತ್ರ , ವೇದಾಂತ, 
ಅಂಗಡಿ, ಔಷಧ ವಸ್ತುಗಳ ತಯಾರಿಕೆ ಮತ್ತು | 

ದರ್ಶನಶಾಸ್ತ್ರ 
ವಿನಿಯೋಗ. 

phlegm n, ಕಫ,ಶ್ರೇಷ್ಠ 
phase n ಹಂತ, ಮಜಲು, ಅವಸ್ಥೆ , ಸ್ಥಿತಿ, ಚಂದ್ರ | phlegmatic adj, ಕಫ ತುಂಬಿರುವ, ಕಫಕ್ಕೆ 
ಅಥವಾ ಗ್ರಹದ ದೃಶ್ಯಭಾಗ 

ಸಂಬಂಧಿಸಿದ 
phased adj. ಕ್ರಮಬದ್ಧವಾದ, ಹಂತಗಳಿಂದ | phobian. ಅತಿ ಭಯ , ಬಹು ಹೆದರಿಕೆ , 
ಕೂಡಿದ, ಸಿದ್ಧಪಡಿಸಿದಂತಿರುವ 

ಮಹಾಭಯ 
phased programme ಕ್ರಮಬದ್ಧ | phoneme n. ಧ್ವನಿಮಾ 
ಕಾರ್ಯಕ್ರಮ , ಹಂತಗಳಿಂದೊಡಗೂಡಿದ 

phonetic adj, ಧ್ವನಿ ಸಂಬಂಧಿ, ಭಾಷಾಧ್ವನಿಶಾಸ್ತ್ರ 
ಕಾರ್ಯಕ್ರಮ 

phonetics n. ಧ್ವನಿಶಾಸ್ತ್ರ, ಧ್ವನಿಮಾಶಾಸ್ತ್ರ 
phenomenal adj. 1. ಇಂದ್ರಿಯ ಗೋಚರದ, 
ಲೋಕೋತ್ತರವಾದ, ಪ್ರಕೃತಿ ಗೊಚರವಾದ, 

phosphorescent ರಂಜಕದಿಂದೊಡಗೂಡಿದ 
2. ಅತಿಶಯ, ಅದ್ಭುತ 

ಗಟ್ಟಿ, ಮಿಶ್ರಲೋಹದ 
phenomenon n. ಅಸಾಮಾನ್ಯ ಘಟನೆ, ವಸ್ತು, 

photo n . 1. ಬೆಳಕು, ಪ್ರಕಾಶ, ಹೊಳೆ, ಮಿನುಗು, 
ಲೋಕೋತ್ತರ ಘಟನೆ, ದೃಶ್ಯಗಳ ಅದ್ಭುತ 

2 . ಭಾವಚಿತ್ರ 
philanthropic adj. ದಾನಶೀಲ, ಉದಾರ, 

phrase n, ವಾಕ್ಕಾಂಶ, ಪದಪುಂಜ, ಹೇಳುವ 
ದಯಾಪರ 

ರೀತಿ, ವಾಕ್ಸರಣಿ 
philonthropist n. ಲೋಕೋಪಕಾರಿ, 

phrase- monger ಶಬ್ದಾಡಂಬರಪ್ರಿಯ, ರಂಜನ 
ಪರೋಪಕಾರಿ , ಮಹಾದಾನಿ, ಲೋಕಹಿತೈಷಿ 

ಪದ ಪ್ರಯೋಗಿ 


293 


phraseology 

picturesque 
phraseology n. ಶಬ್ದವಿನ್ಯಾಸ, ವಾಕ್ಸರಣಿ, | pick off V. ಕಿತ್ತು ಹಾಕು, ಒಬ್ಬರ ಹಿಂದೆ ಒಬ್ಬರಾಗಿ 
ಪದವಿನ್ಯಾಸ, ಶೈಲಿ ನಿರಾಣ 

ಗುಂಡಿಕ್ಕಿ ಕೊಲ್ಲು 
phrenology n, ಕಪಾಲ ವಿಜ್ಞಾನ, ಕಪಾಲ pick out ಆಯು, ಆರಿಸು , ವ್ಯತ್ಯಾಸ ಗ್ರಹಿಸು 
ಸಾಮುದ್ರಿಕ ಶಾಸ್ತ್ರ ( ತಲೆ ಬುರುಡೆಯ 

pick -pocket 1. ಜೇಬಿನಿಂದಕದಿ, ಕಿಸೆಗಳ 
ಹೊರರೂಪ ವಿನ್ಯಾಸವನ್ನು ಪರೀಕ್ಷಿಸುವ ವಿದ್ಯೆ ) 

2. ಜೇಬುಗಳ್ಳ 
phithisis n. ಕ್ಷಯರೋಗ, ರಾಜಯಕ್ಷ 

pick -up ಎತ್ತು , ಗಳಿಸು, ಲಾಭಪಡೆ, 
physic 1. ಮದ್ದು, ವೈದ್ಯ, ಚಿಕಿತ್ಸೆ, ರೋಗ ವಾಸಿ | ಸುಧಾರಿಸು ( ಬಿದ್ದವನು) , ಮೇಲಕ್ಕೇಳು, 
ಮಾಡುವ ಕಲೆ 

ಚೇತರಿಸಿಕೊ 
physical adj, ಶಾರೀರಕ , ದೈಹಿಕ, ಭೌತಿಕ , ಭೌತ | pickaxe n. ಪಿಕಾಸಿ, ಪಿಕ್ಕಾಸು 
ವಿಜ್ಞಾನದ 

picker n. ಆಯ್ಕೆಗಾರ, ಸಂಗ್ರಾಹಕ, ( ಬಿಡಿಸುವ, 
physical culture ದೈಹಿಕ ವ್ಯಾಯಾಮ - ಚುಚ್ಚುವ, ಎತ್ತಿಕೊಳ್ಳುವ ಸಾಧನ) . 
physical education ದೈಹಿಕ ವ್ಯಾಯಾಮ | picket V, ಅಡ್ಡಿಪಡಿಸು, ತಡೆಹಾಕು, ಕಾವಲು 
ಶಿಕ್ಷಣ 

ಹಾಕು , ತಡೆಕಾವಲಾಗಿರು , ವಿರೋಧಿಸು, 
physical fitness 1. ದೇಹಾರೋಗ್ಯ | ಪಿಕೆಟ್‌ ಮಾಡು 
2. ದೈಹಿಕ ಅರ್ಹತೆ 

_ n. 1. ಗೂಟ, ದಸಿ, ಮೇಕು, ಸೈನಿಕ, 
physical map ಭೌತಿಕ ಚಿತ್ರ , ಭೂಗೋಳ 2. ಸಣ್ಣ ಸೈನ್ಯದಳ, ಕಾವಲುದಳ 
ಚಿತ್ರ , ನಕ್ಷೆ 

picketing n ತಡೆಯುವುದು, ಪ್ರವೇಶ ನಿರೋಧ 
physical science ಭೌತಿಕ ವಿಜ್ಞಾನ ದಾರಿಗಟ್ಟುವುದು 
physician n. ವೈದ್ಯ , ಡಾಕ್ಟರು 

picnic n. ವನಭೋಜನ, ವನವಿಹಾರ 
physicist V. ಭೌತ ವಿಜ್ಞಾನಿ 

pictorial adj, ಚಿತ್ರಸಹಿತವಾದ, ಸಚಿತ್ರ , 

- ಚಿತ್ರಪಟಗಳಿಂದಕೂಡಿದ 
physics n. ಭೌತವಿಜ್ಞಾನ 
physiography n. ಭೌತಿಕ ಭೂಗೋಳಶಾಸ್ತ್ರ , 

| picture V, ಚಿತ್ರಮಾಡು, ಬಣ್ಣಹಾಕು, ವರ್ಣಿಸು, 

ಕಲ್ಪಿಸು, ಬೊಂಬೆ ಮಾಡು 
ಪ್ರಕೃತಿ ಭೂಗೋಳ 

_ n, ಚಿತ್ರ , ಬೊಂಬೆ, ರೂಪ, ಆಕಾರ, 
physiognomy n. ಸಾಮುದ್ರಿಕ, ಮುಖಲಕ್ಷಣ , 

ಭಾವಚಿತ್ರ , ರೇಖಾಕೃತಿ ಇತ್ಯಾದಿ 
ವಿಜ್ಞಾನ, ಮುಖ ಸಾಮುದ್ರಿಕ 

come into the picture ಭಾಗವಹಿಸು, 
physiology , ಶರೀರ ಧರ ವಿಜ್ಞಾನ, ಶರೀರ 

ದೃಷ್ಟಿಗೆ ಬರು, ಸಂಬಂಧಪಡು, ಪಾಲುಗೊಳ್ಳು, 
ವಿಜ್ಞಾನ 

ಸಂದರ್ಶಿಸು 
physique n. ದೇಹರಚನೆ, ಮೈಕಟ್ಟು, ದೇಹಪುಷ್ಟಿ 

picture gallery ಚಿತ್ರಶಾಲ, ಚಿತ್ರ 
pick V . 1. ಪಿಕಾಸಿಯಿಂದ ನೆಲವನ್ನು ಅಗೆ , 

ಪ್ರದರ್ಶನ ಮಂದಿರ 
2 . ಆಯು, ಆರಿಸಿ ತಿನ್ನು , ಚುಚ್ಚು, ಎತ್ತು 

picturesque adj, ಸುಂದರ, ಆಕರ್ಷಕ, 
n , ಪಿಕಾಸಿ, ಗಡಪಾರೆ 

ಮನೋಹರ, ಚಿತ್ರಯೋಗ್ಯ, ಕಣ್ಣಿಗೆ ಕಟ್ಟಿದಂತೆ 
pick a hole in one's coat ತಪ್ಪು | 
ಹುಡುಕು, ಹುಳುಕು, ಕಾಣು, ರಂಧ್ರಾನ್ವೇಷಣೆ 
ಮಾಡು 


ಸುಸ್ಪಷ್ಟವಾದ 


294 


pidgin 


pilot 


pidgin adj, ಮಿಶ್ರಿತ, ಮಿಶ್ರಣಗೊಂಡ pig -iron n . 290T 729,89 
pidgin english ಸಮ್ಮಿಶ್ರಿತ ಆಂಗ್ಲಭಾಷೆ, | pigment n. ರಂಗು, ವರ್ಣ , ಬಣ್ಣ, ಅಂಗಾಂಗಗಳ 
ವಿಕೃತಭಾಷೆ 

ವರ್ಣದ್ರವ್ಯ 
pie , ತುಂಬು ಕಡುಬು, ಕಾಸು, ಅವ್ಯವಸ್ಥೆ , | pigmy n, ಕುಳ್ಳ, ಗುಜ್ಜಾರಿ, ಗಿಡ್ಡ , ವಾಮನ 

ಅವ್ಯವಸ್ಥೆಯಾಗಿ ಬೆರೆತ ಅಚ್ಚಿನ ಮೊಳೆಗಳು pigtail n . ತಲೆಯ ಹಿಂದಿನ ಜುಟು, ತೆಳು 
eat an humble pie ಅವಮಾನ ಸುರಳಿಯಾಗಿ ಸುತ್ತಿದ ಹೊಗೆಸೊಪ್ಪು 
ಹೊಂದು, ಅವಹೇಳನ ಹೊಂದು 

pile V, ರಾಶಿಹಾಕು, ಗುಡ್ಡೆಮಾಡು, ಕುಪ್ಪೆಹಾಕು, 
have a finger in the pie ತನಗೆ | ಗುಪ್ಪೆಮಾಡು, ಪೇರಿಸು, ಒಡ್ಡು 
ಸಂಬಂಧವಿಲ್ಲದರಲ್ಲಿ ಕೈಹಾಕು, ತಲೆತೂರಿಸು 

n. ರಾಶಿ , ಕುಪ್ಪೆ, ಗುಡ್ಡೆ, ಗುಪ್ಪೆ , ಆಸರೆ ದಿಮ್ಮಿ 
piebald adj, ರಂಗುರಂಗಾದ, ಬಣ್ಣಬಣ್ಣದ, [ pilfer V, ಕಳ್ಳತನಮಾಡು, ಎಗರಿಸು 
ಬೆರೆಕೆ ಬಣ್ಣದ, ಬೆರಕೆಯ 

pilferage n. ಚಿಕ್ಕಪುಟ್ಟ ಕಳವು, ಎಗರಿಸುವುದು 
piece n. ಚೂರು, ತುಂಡು, ಮುರುಕು, ತುಣುಕು, 

pilgrimn, ಯಾತ್ರಾರ್ಥಿ, ಯಾತ್ರಿಕ, 
ಅಂಶ 

ತೀರ್ಥಯಾತ್ರೆ 
of a piece ಹೊಂದಿಕೆಯಾಗಿ, ಸಮನಾಗಿ, | 

pilgrim -ship n, ಯಾತ್ರೆಯ ನೌಕೆ 
ಜೋಡಣೆಯಾಗಿ 

pilgrim -town n, ಯಾತ್ರಾಸ್ಥಳ, ಪುಣ್ಯಸ್ಥಳ 
piece de resistance ಊಟದಲ್ಲಿ 
ತುಂಬ ರುಚಿಕರವಾದ ಭಕ್ಷ್ಯ 

pill n. ಗುಳಿಗೆ, ಮಾತ್ರೆ , ಗುಟಿಕೆ 
piece - goods Esotto Ergonood 

- a biller pill ಕಹಿ ಗುಳಿಗೆ 
ವಸ್ತ್ರಗಳು, ಬಟ್ಟೆಗಳು 

pillage V, ದೋಚು, ಕೊಳ್ಳೆ ಹೊಡೆ, ಸುಲಿಗೆ, 
pieceneal adj . ಬೇರೆಬೇರೆಯಾಗಿ, | 

ಮಾಡು 
ಪ್ರತ್ಯೇಕವಾಗಿ, ಸ್ವಲ್ಪ ಸ್ವಲ್ಪವಾಗಿ 

n, ಕೊಳ್ಳೆ, ಸುಲಿಗೆ, ಸೂರೆ, ಲೂಟಿ 
piecework n ಭಾಗಶಃ ಮಾಡುವ ಕಾರ , ಒಟ್ಟು | Pilar . ಕಂಬ, ಸ್ತಂಭ 

ಕೆಲಸದ ಒಂದು ಭಾಗ, ಆಂಶಿಕ ಕೆಲಸ, | pillion n. ವಾಹನಗಳ ಹಿಂದಿನ ಪೀಠ, ಕುದುರೆ 
ಅರೆಕಾಲಿಕ ಕೆಲಸ 

ಸವಾರಿಯಲ್ಲಿ ಸವಾರನ ಹಿಂದೆ ಕುಳಿತು ಕೊಳ್ಳಲು 
pied adj, ರಂಗುರಂಗಾದ, ಬಣ್ಣಬಣ್ಣದ 

ಇಟ್ಟಿರುವ ಜೀನು, ಹಿಂದೆ ಕುಳಿತು ಕೊಳ್ಳಲು 
pier n. ಹಡಗಿನ ಇಳಿದಾಣ, ಸಮುದ್ರದ ಒಳಕ್ಕೆ | 

ಇರುವ ಸ್ಥಳ 
ಚಾಚಿಕೊಂಡಿರುವ ಮರದ ಅಥವಾ ಕಬಿಣದ | pillory h . ಅಪರಾಧಿಗಳನ್ನು ಸಾರ್ವಜನಿಕರಿಗೆ 
ಕಟ್ಟಡ 

ಪ್ರದರ್ಶಿಸುವಂತೆ ಮಾಡುವ ಮರದ ಸಾಧನ, 
pierce V, ಚುಚ್ಚು, ತಿವಿ, ಇರಿ, ಭೇದಿಸು 

ಮರದ ಚೌಕಟ್ಟು 
piety 7, ದೈವಭಕ್ತಿ , ಧನಿಷ್ಠೆ, ಧಾತ್ಮಿಕ ಚಿಂತನೆ 

put in the pillory ಶಿಕ್ಷಿಸು, ದಂಡಿಸು, 
pigeon n, ಪಾರಿವಾಳ, ಕಪೋತ 

ಅಪಮಾನಕ್ಕೀಡು ಮಾಡು 
pigeon hole n . totoo 

pillow n, ದಿಂಬು, ತಲೆದಿಂಬು 
piggery n. ಹಂದಿ ಸಾಕುವ ಸ್ಥಳ, ಹಂದಿಕೊಪ್ಪ 

pilot v . ಮುನ್ನಡೆಸು, ಮಂಡಿಸು, (ಸೂಚನೆ , 

ನಿರ್ಣಯ ) 
n, ವಿಮಾನ ಚಾಲಕ, ಮಾರ್ಗದರ್ಶಕ 


295 


pilot plant 

pitched 
pilot plant ಮಾರ್ಗದರ್ಶಕ ಸ್ಥಾವರ pipe V. ಕೊಳಲು ನುಡಿಸು, ವಾದ್ಯವನ್ನು ಊದು 
pin V, ಗುಂಡು ಸೂಜಿಯನ್ನು ಚುಚ್ಚು, ಕಾಗದ 

_ n. 1. ನಾಳ, 2. ಮುರಳಿ , ಕೊಳಲು, 
ಪತ್ರಗಳನ್ನು ಒಟ್ಟಿಗೆ ಸೇರಿಸಿಡು ( ಗುಂಡು 

- ಪಿಳ್ಳಂಗೋವಿ, ನಾದನಾಳಿ, ಕೊಳಲು , 
ಸೂಜಿಯಿಂದ ತಗಲಿಸು) 

3. ಕೊಳವೆ, ಪೈಪು, ನಳಿಕೆ 
. ಗುಂಡುಸೂಜಿ, ಟಾಚಣಿ, ಪಿನ್ನು piquant adj. ಚುರುಕಾದ, ಉತ್ಸಾಹ ತರುವ, 

in merry pin ಬಹು ಸಂತೋಷದಿಂದ ಉತ್ತೇಜಕ, ವಿನೋದಕರ, ಹಸಿವನ್ನುಂಟು 
pin cushion n . Jonas 

ಮಾಡುವ 
pin down ಬಂಧಿಸು, ಬಿಗಿದುಕಟ್ಟು, | 

pique V, ಕ್ರೋಧಗೊಳ್ಳು, ಕೋಪಗೊಳ್ಳು, 
ವ್ಯಸ್ತಗೊಳಿಸಿಡು 

ರೇಗಿಸು, ಕೆರಳಿಸು, ಕುತೂಹಲ ಹುಟ್ಟಿಸು 
pinprick n ಕಿರುಕುಳ, ಹಿಂಸೆ, ಪೀಡೆ, ಮುಳ್ಳು 

n, ಕ್ರೋಧ,ಕೋಪ, ಮನಸ್ತಾಪ 
pincer movement ಇಕ್ಕಳದ ಆಕಾರದ | 

pirate V. 1. ಕದಿ, 2 . ಕೃತಿಚೌರ ಮಾಡು 
ಸೇನಾಚಲನೆ 

_ n. ಸಮುದ್ರಗಳ , ಕಡಲುಗಳ್ಳ , 
pincers n. ಚಿಕ್ಕ ಇಕ್ಕಳ, ಚಿಮಟೆ( ಚಿಮುಟ) 

ದರೋಡೆಖೋರ, ಗ್ರಂಥಚೋರ, ಅನುಮತಿ 

ಇಲ್ಲದೆ ಹೆಚ್ಚು ಹಣ ವಸೂಲಿಮಾಡುವ ವಾಹನ 
pinch V, ಚಿವುಟು, ಜಿಗುಟು 

pisces n. 1. ಮೀನುಗಳು, 2 . ಮೀನು ರಾಶಿ 
n. ಚಿವುಟು, ನುಲಿತ, ಚಿವುಟಿಕೆ ( ಅದರ 

pisciculture n, ಮೀನುಗಾರಿಕೆ , ಮೀನುಕೃಷಿ, 
ನೋವು) 

- ಮಕೃಷಿ, ಮೀನುಉತ್ಪಾದಕ ವಿಜ್ಞಾನ 
at a pinch ಸಮಯ ಒದಗಿದಾಗ 
ಇಕ್ಕಟ್ಟಿನಲ್ಲಿ ಬಿಕ್ಕಟ್ಟಿನಲ್ಲಿ 

" | pistachio n, ಪಿಸ್ತಾ , ಪಿಸ್ತಾಬೀಜ 
pine V, ಕೃಶವಾಗು, ತೆಳ್ಳಗಾಗು, ದುರ್ಬಲವಾಗು, 

| pistol n, ಪಿಸ್ತೂಲು, ಸಣ್ಣ ಬಂದೂಕು, ಕೈಕೋವಿ 
ಸವೆಯು, ನಶಿಸು, ಕೊರಗು 

pit V. ಗುಂಡಿಯಲ್ಲಿಡು, ಕುಳಿಯಲ್ಲಿ ಹೂಳು, 
n, ದೇವದಾರು ಮರ, ಪೀತದಾರು ಮರ | ಪ್ರತಿಸ್ಪರ್ಧಿಯಾಗಿ ನಿಲ್ಲಿಸು 
pinion n ಪಕ್ಷಿಗಳ ರೆಕ್ಕೆಗಳ ಅಂಚು, ಪಕ್ಷಿಗಳ ರೆಕ್ಕೆಗಳ 

| n. ಹಳ್ಳ ಹೊಂಡ, ಕುಳಿ, ಗುಂಡಿ 
ಕೊನೆಯ ಭಾಗ, ಪಕ್ಷಿಗಳ ರೆಕ್ಕೆಗಳ ಗರಿ , ಸಣ್ಣ 

pitch V, 1. ಡೇರೆಹಾಕು, 2. ಎಸೆ, ಒಗೆ, ಬೀಡು 
ಹಲ್ಲುಚಕ್ರ , ಹಲ್ಲುಸ್ತಂಭ 

- ಬಿಡು, ನೆಡು, ಮಾರಾಟಕ್ಕಿಡು, ಶ್ರುತಿಗೆ 

ಅಳವಡಿಸು 
pinnacle n. ಶಿಖರ, ಗೋಪುರ, ತುದಿ, ತುತ್ತತುದಿ, 

n, ಸ್ಥಾಯಿ , ಉಚ್ಚಸ್ವರ, ಕಪ್ಪುರಾಳ 
ಪರಾಕಾಷ್ಠೆ . 
pioneer n , ಅಗ್ರಗಾಮಿ , ಮಾರ್ಗದರ್ಶಿ , ಆದಿ 

( ಸಂದುಗಳನ್ನು ಮುಚ್ಚುವ) 
ಪರಿಶೋಧಕ , ಮೊದಲ ಅನೈಪಕ , 

queer the pitch for some one 
ಮೂಲಕರ್ತ , ಮೊದಲಿಗ | 

1 . ಒಬ್ಬರಿಗಾಗಿ ಸ್ಥಳವನ್ನು ಸಿದ್ಧಪಡಿಸು , 

2. ನಾಶ ಮಾಡು, ಒಳಸಂಚಿನಿಂದ ಮೊದಲೇ 
pioneer effort ಪ್ರಥಮ ಪ್ರಯತ್ನ 

ಒಬ್ಬನ ಹಂಚಿಕೆ ಯನ್ನು ಅವಕಾಶವನ್ನು 
pious adj, ಧರಪರಾಯಣ, ಭಕ್ತಿನಾದ, | 

ಹಾಳುಮಾಡು 
ನಿಪ್ಪಾಪನಾದ, ಧರ್ಮಶ್ರದ್ಧೆಯುಳ್ಳ , 

| pitched adj, ಡೇರೆ ಹಾಕಿದ, ಬೀಡು ಬಿಟ್ಟ , 
ಕರ್ತವ್ಯನಿಷ್ಠ 

ಛಲದ, ಪಟ್ಟು ಹಿಡಿದ 


- 


ಡಿ 


ವ 


296 


pitchfork 


plain -speaking 


- ಸೌಮ್ಯ 


pitchfork n. ಕವೆಗೋಲು, ಉದ್ದ ಹಿಡಿಯ give place to ಸ್ಥಳಮಾಡಿಕೊಡು, 
ಕವಲುಗೋಲು 

ಜಾಗಬಿಡು 
piteous adj, ದೀನ, ಕರುಣಾಜನಕ , in place ತಕ್ಕಸ್ಥಾನದಲ್ಲಿ ಉಚಿತವಾದ 

ಮನಕರಗಿಸುವ, ಮರುಗಬೇಕಾದ, ಎಡೆಯಲ್ಲಿ 
ಶೋಚನೀಯ 

take place ಜರುಗು, ಸಂಭವಿಸು, 
pitfall n. 1. ಮುಚ್ಚಿದ ಗುಂಡಿ, ಅಪಾಯ ಸ್ಥಳ, ಉಂಟಾಗು 
ಮೋಸ, 2. ಪ್ರಾಣಿಗಳನ್ನು ಕೆಳಕ್ಕೆ ಬೀಳಿಸುವ 

take the place of ಬದಲಿಯಾಗಿರು 
ಗುಳಿ , ಖೆಡ್ಡಾ 

Out of place ಅನುಚಿತ , ಸಂಬಂಧವಿಲ್ಲದ, 
pithy adj, ಶಕ್ತಿಯುಳ್ಳ ಸಮರ್ಥ, ಸೂತ್ರಪಾಯ 

ಅಸಂಬದ್ಧ 
ವಾದ, ಬಿಗುಪಾದ, ಸಾರಂಗರ್ಭಿತ, ತಿರುಳುಳ್ಳ 

| placement _ n . ಸ್ಥಳನಿಯೋಜನೆ, 
pitiable adj, ಶೋಚನೀಯ, ದಯಾಪಾತ್ರ , | 

ಉದ್ಯೋಗಾವಕಾಶ ಕಲ್ಪಿಸು 
ಕರುಣಾಜನಕ 

placid adj, ಶಾಂತ, ಗಂಭೀರ, ಸ್ತಿಮಿತ, ಪ್ರಸನ್ನ, 
pitiful adj, ದಯೆಯುಳ್ಳ , ಕರುಣೆ ತೋರುವ, 
* ಕನಿಕರವುಳ್ಳ, ತುಚ್ಚ , ತಿರಸ್ಕಾರಾರ್ಹ 

| placidity n. ಗಾಂಭೀಯ್ಯ, ಸೌಮ್ಯತೆ, ಶಾಂತಿ 
pitilessly adv, ಕ್ರೂರನಾಗಿ, ಕನಿಕರವಿಲ್ಲದೆ, 

plagiarise V. ಕದ್ದು ಬಳಸು, ಕೃತಿಚೌರಮಾಡು 
ನಿರ್ದಯವಾಗಿ 
pittance n, ಹಿಡಿಗಳು, ಪಡಿ, ಅತ್ಯಲ್ಪ ವೇತನ, 

plagiarism n. ಕೃತಿಚೌರ, ಕದ್ದು ಬಳಸುವುದು 
ಕ್ಷಾಮಭತ್ಯ 

plagaisrist n. ಕೃತಿಚೋರ, ಗ್ರಂಥಚೋರ 
pity V. ಕನಿಕರಪಡು, ಅನುಕಂಪ ಹೊಂದು, | plague V. ಪೀಡಿಸು, ದುಃಖ ಉಂಟುಮಾಡು 
ದಯೆತೋರು 

n, ಪ್ಲೇಗುರೋಗ, ಕಿರುಕುಳ, ಕೇಡು, 
n, ಕರುಣೆ, ಅನುಕಂಪ, ದಯೆ, ಮರುಕ ಪೀಡೆ, ಮಾರಕ ವ್ಯಾಧಿ 
pivot V, ಸುತ್ತು ತಿರುಗು, ಕೇಂದ್ರೀಕರಿಸು , | plague spot ರೋಗಗ್ರಸ್ತ ಸ್ಥಳ, ಪ್ಲೇಗ್ 
ಅಚ್ಚುಗೂಟಹಾಕು 

ರೋಗದ ಲಕ್ಷಣವಾದ, ಮೈಮೇಲಿನ ಚರ್ಮದ 
_ n. 1. ತಿರುಗು ಗೂಟ, ತಿರುಗಣೆ , ಪ್ರಧಾನ, 

ಗುರುತು 
ತಿರುಗಾಣಿ, 2. ಕೇಂದ್ರ, ಮುಖ್ಯ ವಿಷಯ 

ಮುಖ ವಿಷಯ | plain n. ಮೈದಾನ, ಸಮತಲ ಪ್ರದೇಶ, ಬಯಲು 
pivotal adj. ಪ್ರಮುಖವಾದ, ಪ್ರಧಾನವಾದ | adj, ಸ್ಪಷ್ಟ, ವಿಶದ, ಸರಳವಾದ 
placard n. ಪ್ರಕಟನ ಪತ್ರಿಕೆ, ಜಾಹೀರಾತು _ plain dealing ನೇರವ್ಯವಹಾರ, 
( ಅಂಟಿಸುವ, ತೂಗುಹಾಕುವ) 

ಪ್ರಾಮಾಣಿಕ ನಡವಳಿಕೆ 
placate V, ಶಾಂತಗೊಳಿಸು, ಸಂತೆಸು, ಒಪಿಸು, I plain-sailing n. ತಿಳಿದ ದಾರಿ, ಗೊತ್ತಿರುವ 
ಸಮಾಧಾನಮಾಡು, ತೃಪ್ತಿಪಡಿಸು 

ವಿಷಯ , ಸರಳ ಕಡಲ ಪ್ರಯಾಣ 
place v. 1. ಇರು, ಇಡು, 2 . ಸಾ ಪಿಸು . | plain -speaking ನೇರವಾದ ಮಾತು, 
ಸ್ಥಳಮಾಡಿ ಕೂರಿಸು 

ಸ್ಪಷ್ಟನುಡಿ, ಪ್ರಾಮಾಣಿಕವಾದ, ನಿಷ್ಕಪಟ 
n, 1. ಸ್ಥಾನ, ಜಾಗ, ಗೃಹ , 2 . ಪದವಿ, 

ವ್ಯವಹಾರ 
plain words ನೇರಮಾತು, ಸ್ಪಷ್ಟವಾದ 
ಮಾತು 


ಹುದ್ದೆ 


297 


plaint 


platoon 


ವ್ಯವಸ್ಥೆ 


plaint n ಪಿರ್ಯಾದು, ವಾದಪತ್ರ , ದಾವಾ | planter n ತೋಟಗಾರ,ತೋಟದ ಮಾಲೀಕ, 
ಅರ್ಜಿ, ಆಪಾದನೆ, ದೋಷಾರೋಪ 

ನೆಡುತೋಟಗಾರ, ಪ್ಲಾಂಟರು , ಬಿತ್ತುವ 
plaintiff n. Ja 

ಯಂತ್ರ | 
plaintive adj, ಶೋಕಪೂರ್ಣ, ಕರುಣಾಪೂರಿತ, | plaque n, ಫಲಕ, ಅಲಂಕಾರ ಫಲಕ, ಬಿರುದು 
ದುಃಖಸೂಚಕ, ಗೋಳಾಟದ 

ಬಿಲ್ಲೆ 
plan V, ಯೋಜಿಸು, ನಕಾಶೆ ಮಾಡು, ವ್ಯವಸೆ | plasma n. ರಕ್ತದೊಳಗಿನ ಜೀವದ್ರವ್ಯ , 
ಮಾಡು, ಏರ್ಪಾಟುಮಾಡು 

ಬಣ್ಣವಿಲ್ಲದ ಹೆಪ್ಪುಗಟ್ಟುವ ಭಾಗ ( ರಕ್ತದ) 
n , 1. ನಕ್ಕೆ, ನಕಾಸೆ, 2 ಯೋಜನೆ, ರಚನಾ | plaster V. 1. ಗಿಲಾವುಮಾಡು, 2. ಲೇಪ ಹಚ್ಚು, 
ಕ್ರಮ , ಕಾರ್ಯಕ್ರಮದ ವಿವರಗಳ ಪಟ್ಟಿ | ಗಾರೆಮಾಡು, ಬಳಿಯು 
ನಿರೂಪಣೆ 

n, ಮುಲಾಮು, ಪ್ಲಾಸಿ ಲೇಪದ್ರವ್ಯ, 
planned economy ಯೋಜಿತ ಆರ್ಥಿಕ | ಔಷಧ ಲೇಪ, ಪಟ್ಟು , ಮೆದುಗಾರೆ 

plastic n. ಪ್ಲಾಸ್ಟಿಕ್ಕು , ನಮ್ಮ ಪದರದ ಹಾಳೆ, 
planned parenthood 73830020 ಜೀವಂತ ಅಂಗಾಂಶ ರಚಿಸಬಲ್ಲ ವಸ್ತು 
ನಿಯಂತ್ರಣ, ಕುಟುಂಬಯೋಜನೆ, ಸಂತತಿ | plasticity , ಮೆದುಸ್ಥಿತಿ, ಮುದ್ದೆಯಾಗುವ 
ನಿಯಂತ್ರಣ, ಯೋಜಿತ ಸಂತಾನ 

ಸ್ವಭಾವ, ನಮ್ಯತೆ 
plane n 1. ಸಮತಲ , ಸಮಕ್ಷೇತ್ರ, 2. ಮಟ್ಟ, | plastics n ಪ್ಲಾಸ್ಟಿಕ್ಕಿನ ಪದಾರ್ಥಗಳು 
ಅಂತಸ್ತು , 3, ವಿಮಾನ, ತಾಳೆಗರಿಗಳಂತೆ 

plate V, ಲೇಪಹಚ್ಚು, ಲೋಹದ ಮುಲಾಮು 
ಅಗಲವಾದ ಎಲೆಗಳುಳ್ಳ ಒಂದು ಮರದ ಜಾತಿ, 

ಹಾಕು,ಲೋಪದ ತಗಡನ್ನು ಹದ್ದಿಸು, ಲೇಪನ 
ಕಿಸೂಳಿ, ತೋಪಾಡಾ 

ಮಾಡು, ಮುದ್ರಣ ಫಲಕವನ್ನು ತಯಾರಿಸು 
planet n. ಗ್ರಹ 

_ n. 1. ತಗಡು, ಫಲಕ, 2.ಊಟದ ತಟ್ಟೆ, 
planetarium n ನಕ್ಷತ್ರಲೋಕ ದರ್ಶನಾಲಯ , ತಾಬಾಣ, ಹಲಗೆ, ಕೆತ್ತನೆಯ ಫಲಕ 
ಗ್ರಹ ( ಸೌರ) ವ್ಯೂಹದ ಮಾದರಿ , ಗ್ರಹಗತಿ 

name- plate ಹೆಸರಿನ ಫಲಕ , 
ನಿರೀಕ್ಷಣಾಲಯ | 

ನಾಮ ಫಲಕ, ಗಂಗಾಳ, ತಾಂಚಾಣ 
planetary adj, ಗ್ರಹಸಂಬಂಧಿ, ಗ್ರಹಗಳ | plateau n, ಪ್ರಸಭೂಮಿ, ಎತ್ತರದ ಬಯಲು, 
plank _ n . 1. ಫಲಕ , ಮರದ ಹಲಗೆ , | ಚಪ್ಪಟೆಯ ಮೇಲ್ಯಾಗ ಇರುವ ಟೋಪಿ, 

2. ರಾಜಕೀಯ ಪಕ್ಷದ ಕಾಠ್ಯಕ್ರಮ ಭೂಮಿಕೆ | ಅಲಂಕೃತ ಹರಿವಾಣ, ತಟ್ಟೆ, ಅಲಂಕಾರ ಫಲಕ 
planning n, ಯೋಜನೆ, ಯೋಜಿಸುವುದು ( platform n. ವೇದಿಕೆ, ರಂಗಮಂಚ, ಉಚ್ಚಾಸನ, 
plant V. 1. ಸಸಿನೆಡು, ಗಿಡಹಾಕು, ನಾಟಿಹಾಕು 

- ಜಗಲಿ , ರೈಲುನಿಲ್ದಾಣದ ನಿಲುದಾಣ 

platitude n ಹಳಸಲು ಮಾತು, ಕಂತೆ ಪುರಾಣ, 
n, 1. ಸಸ್ಯ , ಗಿಡ, 2. ಸ್ಥಾವರ, ಸ್ಥಿರಯಂತ್ರ 

ಸಾಮಾನ್ಯರ ಮಾತು, ಮಾಮೂಲು ಮಾತು 
plant pathology ಸಸ್ಯರೋಗಲಕ್ಷಣ ಶೋಧ 

platonic adj, ದಾರ್ಶನಿಕ, ತಾತ್ವಿಕ, ವಾದ 
ವಿಜ್ಞಾನ 

ಮಾತ್ರದ, ಕಾರಬಾಧೆ ಇಲ್ಲದ, ಕಾರ್ಯ 
plantation n. 1. ನೆಡುತೋಪು, ತೋಟ, 

ಪರಿಣಾಮವಿಲ್ಲದ 
2 . ಕಾನು 

platoon n. ಚಿಕ್ಕ ಸೈನಿಕದಳ 


298 


plaudit(s ) 


plebiscite 


plaudit(s) n ಪ್ರಶಂಸೆ, ಸ್ತೋತ್ರ, ಹೊಗಳಿಕೆ, | playback n ನೇಪಥ್ಯದ ಹಾಡುಗಾರಿಕೆ, 
ಜಯಘೋಷ 

ಹಿನ್ನೆಲೆಯ ( ನಟ, ಹಾಡುಗಾರ) 
plausible adj, ನ್ಯಾಯವೆನಿಸುವ, ನಿಜವೆನಿಸುವ, | playback singer ನೇಪಥ್ಯ ಗಾಯಕ, 

ಸಂಭಾವನೀಯವೆನಿಸುವ, ಮೇಲುನೋಟಕ್ಕೆ ( ಹಾಡು ಬಾರದ ನಟನಟಿಯರಿಗಾಗಿ ಹಾಡುವ 
ನ್ಯಾಯಸಮ್ಮತವೆನಿಸುವ 

ಗಾಯಕ, ಗಾಯಕಿಯರು) 
play V .1. ಆಡು, 2. ಪ್ರದರ್ಶಿಸು, 3. ಅಭಿನಯಿಸು | playground 7, ಆಟದ ಮೈದಾನ, ಆಟದ 

4. ವಾದ್ಯವಾದನಮಾಡು, ಹಾಸ್ಯಮಾಡು, ಬಯಲು 
ತಂತ್ರಮಾಡು 

playhouse 1. ನಾಟಕ ಶಾಲೆ 
n, 1. ಆಟ, 2. ನಾಟಕ , 3, ಪ್ರದರ್ಶನ, 

playlet n. ಚಿನ್ನನಾಟಕ 
4. ಚಲನ, ಅಲ್ಲಾಟಕಾರ್ಯ, ಕಾರ್ಯಾಚರಣೆ 

playwright n, ನಾಟಕಕಾರ 
bring into play ಕಾರರೂಪಕ್ಕೆ ಇಳಿಸು, 

plea n. 1. ವಾದ, ಪ್ರಾರ್ಥನೆ, 2. ನೆಪ, ಕಾರಣ 
ಪ್ರದರ್ಶಿಸು 

plead V, ವಾದಿಸು, ವಕಾಲತ್ತು ವಹಿಸು 
child's play ಮಕ್ಕಳಾಟ, ಬಾಲಕ್ರೀಡೆ 

pleader , ವಕೀಲ, ಲಾಯರು 
foul play ಕಪಟ, ಕೃತ್ರಿಮ , ವಂಚನೆ 

plead guilty ತಪ್ಪು ಒಪ್ಪಿಕೊಳ್ಳು, 
played- out ಪೂರ್ತಿ ಆಟವಾಡಿ ಸುಸ್ತಾಗು, 

ಅಪರಾಧವನ್ನು ಒಪ್ಪಿಕೊಳ್ಳು 
ಆಟಮುಗಿದ, ಶಕ್ತಿಗುಂದಿದ, ಈಗ 
ನಿರುಪಯೋಗಿಯಾದ 

pleasant adj, ಪ್ರಿಯವಾದ, ರಮ್ಯ , ಹಿತವಾದ, 
play fast and loose ಅಸಂಬದ್ಧವಾಗಿ 

ಆಪ್ಯಾಯಮಾನವಾದ, ಮನೋಹರವಾದ, 
ಮಾತನಾಡು, ಆಡು ( ಆಟಗಾರನಿಗೆ | : . 

ಉಲ್ಲಾಸಕರ, ಒಳ್ಳೆಯ , ಆಹ್ಲಾದಕರವಾದ 
ಚೆಂಡೆಸುವಾತನ ಸಲಹೆ, ಎಚ್ಚರಿಕೆ) | 

pleasantry D , ನಲಿವು, ಉಲ್ಲಾಸ, ತಮಾಷೆ , 
ತಮಾಷೆಗಾಗಿ ನಟಿಸು, ಸೋಗುಹಾಕು | 

ವಿನೋದ, ಪರಿಹಾಸ, ಆನಂದ, ಹಾಸ್ಯ 
play first fiddle ಪ್ರಥಮ ಸ್ಥಾನವನು | please V. ಪ್ರಸನ್ನತೆಯುಂಟುಮಾಡು, ಮೆಚ್ಚಿಸು, 
ಪಡೆ, ಪ್ರಧಾನ ಪಾತ್ರವಹಿಸು, ಮುಖ್ಯ 

ದಯೆತೋರು, ಸಂತೋಷಕೊಡು, ಸಂತುಷ್ಟ 
ಪಾತ್ರವಹಿಸು 

ಗೊಳಿಸು 
play of words ವಾಕ್ಚಾತುರ 

pleasure n, ಸಂತೋಷ, ಪ್ರೀತಿ, ಸುಖ , 
playing a double game isez 

ಇಪ್ಪ , ಆನಂದ, ವಿಲಾಸ, ವಿನೋದ, 
ಮಾಡು, ಇಬ್ಬಂದಿಯಾಟ, ( ಹೊರಗೊಂದು 

ಸುಖಾನುಭವ 
ಒಳಗೊಂದು ವ್ಯವಹಾರ) 

at pleasure ಇಷ್ಟಾನುಸಾರ, ಇಷ್ಟ 
play the game ಪಾತ್ರವಹಿಸು , 

ಬಂದಂತೆ 
ಮಾತಿನಂತೆ ನಡೆ 

pleasure resort ವಿಹಾರಸ್ಥಲ 
play up ಹೊಗಳು, ಬೆನು ತಟು , ಆಟದಲಿ | plebeian n. ಸಾಮಾನ್ಯ ಮನುಷ್ಯ, ಮಾಮೂಲು 
ಶಕಿಯನೆಲ ಉಪಯೋಗಿಸು, ಉತ್ತೇಜಿಸು , | ಜನ, ಪಾಮರ ಬಡವ,ಕೀಳುದರ್ಜೆಯ , ನಿಕೃಷ್ಟ 
ಉತ್ತೇಕ್ಷಿಸು, ಮುಖಸ್ತುತಿಮಾಡು 

plebiscite n ಪ್ರಜಾಭಿಪ್ರಾಯ, ಜನವಾಕ್ಯ 
play upon Words ಹದಿರು | ಜನಮತ ಗಣನೆ, ಪ್ರಜಾನಿರ್ಣಯ 
ನುಡಿಯಾಡು, ಶ್ಲೇಷೆಯಮಾತನಾಡು 


299 


pledge 


plummet 


pledge V. 1. ಮಾತುಕೊಡು, ಪ್ರತಿಜ್ಞೆಮಾಡು, | plot V. 1. ಸ್ಥಳನಿರ್ದೇಶನ ಮಾಡು, 2. ಒಳಸಂಚು 
2. ಅಡವಿಡು, ಒತ್ತೆಇಡು 

ಮಾಡು, ಪಿತೂರಿನಡೆಸು, ನಕಾಶೆಮಾಡು 
n, 1. ವಾಗ್ದಾನ, ಪ್ರತಿಜ್ಞೆ ಕರಾರು, | n. 1. ನಿವೇಶನ, 2. ಪಿತೂರಿ, 3. ಕಥಾವಸ್ತು 
2. ಅಡವು, ಒತ್ತೆ , ಗಿರವಿ 

plough V, ನೇಗಿಲಿನಿಂದ ಉಳು, ಪರಿಶ್ರಮದಿಂದ 
hold in pledge ಬಂಧಿಸು, ಬಂಧನ | ಮುಂದೆ ಸಾಗು, ಪರೀಕ್ಷೆಯಲ್ಲಿ 
ದಲ್ಲಿಡು 

( ವಿದ್ಯಾರ್ಥಿಯನ್ನು ಉರುಳಿಸು) 
plenary adj. 1. ಸದ್ಯಸದಸ್ಯರ, ಸಂಪೂರ್ಣ ವಾದ, n, ನೇಗಿಲು 

ಸಮಗ್ರ , ಪರಮ , ಸಲ್ವಾಧಿಕಾರದ, [ pluck V, ಕೀಳು, ಕಿತ್ತುಹಾಕು, ಬಿಡಿಸು, ಕೊಳ್ಳೆ 
2. ಬಹಿರಂಗದ, ಅನಿರ್ಬಂಧಿತ 

ಹೊಡೆ, ಲೂಟಿಮಾಡು, ಸುಲಿಗೆ ಮಾಡು 
plenary meeting ಸಕ್ಚಸದಸ್ಯ ಸಮಾವೇಶ, n, ಧೈರ್ಯ, ಸಾಹಸ, ಉಪಯೋಗಕರ 
ಸಾರ್ವಜನಿಕ ಸಭೆ, ಬಹಿರಂಗ ಸಭೆ 

ಕಾರ , ಉತ್ಸಾಹ, ಕೀಳುವುದು ( ಹೂ , ಫಲ) 
plenary session ಸಾರ್ವಜನಿಕ ಸದಸ್ತು , | pluck up one's heat ಧೈರ್ಯತಂದು 

ಪೂರ್ಣಾಧಿವೇಶನ, ಸಾರ್ವಜನಿಕ ಸಭೆ ಕೊಳ್ಳು, ಎದೆಗೊಳ್ಳು,ಸೈರ್ಯಹೊಂದು 
plenipotentiary n. ಸರಾಧಿಕಾರವುಳ್ಳ | plucky adj, ಧೈರ್ಯವಂತ, ಸಾಹಸವಂತ, ಸಾಹಸಿ 
ರಾಯಭಾರಿ 

plug V, ಬೆಣೆಹಾಕು, ಗೂಟಬಡಿ, ಬಿರಡೆ ಹಾಕು, 
adj. ಸಂಪೂರ್ಣ ಅಧಿಕಾರವುಳ್ಳ | ಮುಚ್ಚಿಬಿಡು (ತೂತು) 
plenitude 7. ಸಂಪೂರ್ಣತೆ, ಸಮೃದ್ಧಿ ಸಮಗ್ರತೆ, | n, ಬೆಣೆ, ಗೂಟ, ಬಿರಡೆ 
ಪರಿಪೂರ್ಣತೆ, ಹೇರಳ 

plumb n: ತೂಗುಗುಂಡು, ತೂಕದ ಗುಂಡು, 
plentiful adj. ಸಮೃದ್ಧ, ಅಧಿಕ , ವಿಸ್ತ್ರತ, | ಸೀಸದ ಗುಂಡು 
ಹೇರಳವಾದ 

adj. ಸ್ಥಿರ, ನೇರ, ಸಮತಲವಾಗಿರುವ, 
plethora n. ರಕ್ತಪಿತ್ತ, ರಕ್ತಬಾಹುಳ್ಯ , ಕೆಂಪು | ಲಂಬವಾದ, ಶುದ್ದ ಸಂಪೂರ್ಣ, ಖಚಿತವಾಗಿ 

ರಕ್ತಕಣಗಳು ಹೆಚ್ಚಾಗಿರುವಿಕೆ, ಅತಿಸಮೃದ್ಧಿ [ plumbage n, ಕಪ್ಪುಸೀಸ, ಗ್ರಾಫೈಟ್, ಸೀಸದ 
pliable adj, ನಮ್ರ , ಬಗ್ಗುವ ಸ್ವಭಾವದ, ಮೃದು, | ಕಡ್ಡಿಗೆ ಹಾಕುವ ಸೀಸ 
ಹೇಳಿದಂತೆಕೇಳುವ 

plumber n ಮನೆಗಳಲ್ಲಿ ನಲ್ಲಿ ನೀರಿನ 
pliability n ನಮ್ರತೆ, ಬಗ್ಗುವ ಸ್ವಭಾವ, ಮೃದುತೆ , ವ್ಯವಸ್ಥೆಯನ್ನು ಏರ್ಪಡಿಸುವ ವ್ಯಕ್ತಿ ಕೊಳಾಯಿ 
ಮಾರ್ದವ 

ದುರಸ್ತಿಮಾಡುವವ, ಕೊಳಾಯಿ , ಪೀಪಾಯಿ , 
pliant adj, ಮೆತ್ತನೆಯ, ಮೃದುವಾದ ಮನಸ್ಸಿನ, ಇತ್ಯಾದಿಗಳನ್ನು ಜೋಡಿಸುವವನು 
ಬೇಕಾದಂತೆ ಮಣಿಯಬಲ್ಲ 

plume V. 1. ಗರಿಗಳ ಅಲಂಕಾರವನ್ನು ಅಳವಡಿಸು, 

2 . ಗರ್ವಪಡು, ಹೆಮ್ಮೆ ಪಡು, ಜಂಬ 
plight V , ಮಾತುಕೊಡು, ಹೊಣೆಹೊರು, 

ಕೊಚ್ಚಿಕೊಳ್ಳು 
ಭಾಷೆಕೊಡು, ಬದ್ಧನಾಗು 

n, ತುರಾಯಿ , ಹೂಗುಚ್ಚ , ಗರಿಗಳ 
n, ದುರ್ದೆಸೆ, ಅವಸ್ಥೆ, ಪಾಡು, ಸ್ಥಿತಿಗತಿ 

ಗೌರವದ ಚಿಹ್ನೆ 
plinth n, ಮೇಲುಪಾಯ , ಪಿಂಚಿ, ನೂಕು, 

plummet n, ನೇರಳತೆ ಗುಂಡು, ತೂಗು ಗುಂಡು, 

ಲಂಬಕಸೂತ್ರ, ಹಠಾತ್ತಾಗಿ ಕುಸಿ 


ಪೀಠ 


300 


point 


plunder 


plunder _ V , ಕೊಳ್ಳೆಹೊಡೆ, ಲೂಟಿಮಾಡು, pocket borugh ಪೌರಸಂಸ್ಥೆಯುಳ್ಳ 
ಸುಲಿಗೆಮಾಡು, ಸೂರೆಮಾಡು, ಅಪಹರಿಸು ಪ್ರಾಂತ, ಕುಟುಂಬ ಪಾಲಿತ ಪ್ರಾಂತ, ತನ್ನ 

ಅಧಿಕಾರದ ಅಧೀನ, ತನ್ನ ಪ್ರಭಾವ 
n, ಕೊಳೆ, ಲೂಟಿ, ಸುಲಿಗೆ, ಸೂರೆ 

ಕ್ಕೊಳಗಾಗಿರುವ 
plunge V. ನೀರಿಗೆ ತಳ್ಳು , ನೂಕು, ಒಳಹೊಗಿಸು, 

| pocket money ಕಿಸೆಹಣ , ಚಿಲ್ಲರೆಕಾಸು, ಸಣ್ಣ 
ಧುಮುಕು, ಮಗ್ನನಾಗಿರು, ರಭಸದಿಂದ ನುಗ್ಗು | 

ಪುಟ್ಟ ಖರ್ಚಿಗಾಗಿ ಕೊಡುವ ಹಣ, ಕೈವೆಚ್ಚದ 
n, 1. ನೀರಿನಲ್ಲಿ ಮುಳುಗುಹಾಕುವುದು, 

ಹಣ 
2. ಪ್ರಯತ್ನಪಡುವುದು, ತಲ್ಲೀನನಾಗುವುದು, 

poesy n . ಕವಿತ್ವ , ಕಾವ್ಯಸಮುದಾಯ , 
ಮಗ್ನನಾಗಿರುವುದು 

ಕಾವ್ಯರಚನೆ 
plural voting ಒಂದಕ್ಕಿಂತ ಹೆಚ್ಚು 
ಸಾ ನಗಳಲ್ಲಿ ಓಟುಕೊಡುವ ಅಧಿಕಾರ, | poet n. ಕವಿ, ಕವನಕಾರ 
ಅನೇಕಾಭಿಮತಾಧಿಕಾರ 

poet-laureate n. ರಾಷ್ಟ್ರಕವಿ 
plurality n. ಬಹುತ್ವ , ಅನೇಕತ್ವ 

poetaster n. ಕ್ಷುಲ್ಲಕ ಕವಿ, ಕ್ಷುದ್ರ ಕವಿ 
plus adj, ಹೆಚ್ಚಿನ, ಅಧಿಕವಾದ, ಜೊತೆಸೇರಿದ | poetic n. ಕಾವ್ಯಮಯವಾದ, ಕವಿತೆಗೆ 
plutocracy n, ಸಿರಿವಂತರ ಪ್ರಭುತ್ವ , ಪ್ರಭುತ್ವ 

ಸಂಬಂಧಿಸಿದ 
ನಡೆಸುವ ಧನಿಕರ ಗುಂಪು 

adj. ಕಾವ್ಯದ, ಕವಿಗಳ, ಕವಿತಾಯೋಗ್ಯ 
plutonic adj, ಅಧೋಲೋಕದ, ನರಕದ, | 

ಪದ್ಯಾತ್ಮಕ 
ಪಾತಾಳದ 

poetic justice ಕಾವ್ಯಧರ , ಧೈಯ, 
ply v. 1. ಚುರುಕಾಗಿ ಮಾಡು, ಹರಿತವಾಗಿ 

ಕವಿತಾ ನ್ಯಾಯ 
ಮಾಡು, 2. ಎರಡು ಸ್ಥಳಗಳ ನಡುವೆ ಓಡಾಡು | poetry n, ಕಾವ್ಯ , ಕವಿಯ ಕಲೆ ( ರಚನೆ) , 
n, 1. ಮಡಿಕೆ , ಪದರ , ನಿರಿ, ನಿರಿಗೆ, ಹುರಿ, 1 ಕಾವ್ಯಗುಣ 

ತಿರಿ, ಎಳೆ, 2. ಮನಸ್ಸಿನ ಗತಿ, ಮಾರ್ಗ || poignant adj, ಖಾರವಾದ, ಕಟುವಾದ, 
plywood , ತೆಳುವಾದ ಮರದ ಪದರಗಳನ್ನು ಚುರುಕಾದ, ತೀಕ್ಷವಾದ, ಮರಭೇಧಕ, 
ಅಂಟಿಸಿ ಮಾಡಿದ ಹಲಗೆ, ಸ್ಟೈವುಡ್ಡು 

ಚುಚ್ಚುವ, ಹೃದಯ ಸ್ಪರ್ಶಿ , ಹೃದಯ ಭೇದಕ, 
pneumatic adj, ವಾಯುವಿನ, ಗಾಳಿಯ , 

ಹೃದಯ ವೇಧಕ 
ಗಾಳಿಯಿಂದ ನಡೆಯುವ ಗಾಳಿಯಿಂದ ಕೆಲಸ | point V. ಚೂಪುಮಾಡು, ಮೊನೆಮಾಡು . 
ಮಾಡುವ 

ಗುರಿಯಿಡು, ಗಮನ ಸೆಳೆ,ತೋರಿಸು, ಸೂಚಿಸು 
pneumonia n. ಶ್ವಾಸಕೋಶದ ಉರಿಯೂತ 

n, ಬಿಂದು, ಚುಕ್ಕೆ , ನಿರ್ದಿಷ್ಟ ಕಾಲ, ಮೊನೆ, 
poach V, ಅತಿಕ್ರಮಿಸು, ಕಳ್ಳಬೇಟೆಯಾಡು, 

ಸಂಗತಿ, ಪ್ರಧಾನ ವಿಷಯ , ಶಿಖರ, ಭೂಶಿರ, 
ಒಳತೂರಿಸು , ಒಳಗೆ ನುಗ್ಗಿಸು, ಅನುಮತಿ 

ದಶಮಾಂಶ 
ಇಲ್ಲದೆಕಾಡು ಪ್ರಾಣಿಗಳನ್ನು ಕೊಲ್ಲು 

make a point of ವಾದವನ್ನು 
pocket V. 1. ಕಿಸೆಯೊಳಕ್ಕೆ ಸೇರಿಸು, ಅಡಗಿಸಿ 

ಸಮರ್ಥಿಸು, ಮುಖ್ಯವಾದ ವಿಷಯವೆಂದು 
ಇಡು, ಸಹಿಸು ( ಅಪಮಾನ, ಆಪಾದನೆ) 

ಪರಿಗಣಿಸು 
ಅದುಮಿಡು, 2. ಮನೋಭಾವವನ್ನು ಅದುಮು 

on the point of ಈ ಪರಿಸ್ಥಿತಿಯಲ್ಲಿ, 
n, ಕಿಸೆ , ಜೇಬು, ಚೀಲ, ಬೊಕ್ಕಣ 

ಇನ್ನೇನು ಪೂರೈಸುವುದರಲ್ಲಿ , ಮಾಡಿ 
ಬಿಡುವುದರಲ್ಲಿ 


301 


pointed 


political 


point of view ದೃಷ್ಟಿಕೋನ police V. 1. ಕಾವಲುಕಾಯಿ , 2. ತನಿಖೆಮಾಡು, 
point- blank ತುಂಬ ಹತ್ತಿರ, ಗುರಿಗೆ | 

ಪೋಲೀಸರ ಮೂಲಕ ಅಧೀನದಲ್ಲಿಟ್ಟುಕೊ , 
ನೇರವಾಗಿ , ಬಲು ಹತ್ತಿರ, ಎದುರೆದುರಿಗೇ | 

ಪೋಲೀಸ್ ಬಂದೋಬಸ್ಸು ಇಡು 
pointed adj, ಮೊನಚಾದ, ಚೂಪಾದ, ಸ್ಪಷ್ಟ 

n, ಪೋಲೀಸು, ಆರಕ್ಷಕ 
ಗೊಳಿಸಿದ, ಖಾರವಾದ, ಚುಚ್ಚುವ 

police action ಪೋಲೀಸು ಕಾರಕ್ರಮ , 
pointless adj, ವ್ಯರ್ಥವಾದ, ಅರ್ಥವಿಲ್ಲದ, ಪೊಲೀಸ್ ಕ್ರಮ 
ಮೊನೆಯಿಲ್ಲದ, ಗುರಿಯಿಲ್ಲದ 

police custody ಪೋಲೀಸು ಸ್ವಾಧೀನ 
point of order ನಿಯಮ ಭಂಗ ಆಕ್ಷೇಪಣೆ , police station ಪೋಲೀಸು, ಠಾಣೆ , 
ಕ್ರಮವಿಚಾರ, ಗಮನ ಸೆಳೆಯುವ ಪ್ರಶ್ನೆ 

ಆರಕ್ಷಕ ಠಾಣೆ 
to the point ಸಂದರ್ಭಕ್ಕೆ ತಕ್ಕಂತೆ, ಪ್ರಸಕ್ತ | policy n. 1. ಕಾರ್ಯನೀತಿ, ಧೋರಣೆ, 
ವಿಷಯಕ್ಕೆ ಸೀಮಿತ 

2 . ವಿಮಾ ಪತ್ರ 
pointer n , ಸೂಚಕ, ಸಂಕೇತ, ತೋರುಮುಳ್ಳು , policy decision ಕಾರ್ಯನೀತಿನಿರ್ಣಯ 
ಸೂಚಿ, ತೋರುಗೋಲು 

policy holder ವಿಮಾಪತ್ರಧಾರಕ 
poise n. 1. ಸಮತೂಕ, 2. ನ್ಯಾಯವಾದ ನೀರು, policy matter ಕಾರ್ಯನೀತಿ ವಿಷಯ , 
ಸಮಚಿತ್ತ 

ನೀತಿಗೆ ಸಂಬಂಧಿಸಿದ ವಿಷಯ 
poision V. ವಿಪಹಾಕು , ಮದ್ದು ಹಾಕು , policy statement ಕಾರ್ಯ ನೀತಿ 

ಹಾನಿಮಾಡು, ನಂಜಿಡು, ವಿಷಹಾಕಿ ಕೊಲ್ಲು ಪ್ರಕಟನೆ, ನೀತಿಗೆ ಸಂಬಂಧಿಸಿದ ಹೇಳಿಕೆ 

_ n, ವಿಷ, ಗರಳ, ಪಾಷಾಣ, ನಂಜು poliomyelitis n. ಪೋಲಿಯೋ ರೋಗ, ಶಿಶು 
poke V. ತಿವಿ, ಚುಚ್ಚು ನೂಕು, ಕೆದಕು 

ಪಕ್ಷವಾತ, ಬೆನ್ನು ಹುರಿಯ ರೋಗ 
n, ಚೀಲ, ಸಂಚಿ 

polish V, ನುಣುಪುಮಾಡು, ಹೊಳಪುತರು, 
poke fun at ಹಾಸ್ಯಮಾಡು, ಗೇಲಿ 

ಮೆರುಗುಂಟುಮಾಡು 
ಮಾಡು, ತಮಾಷೆಮಾಡು, ತಲೆಹಾಕು | _ n. 1. ಮೆರುಗು, ಹೊಳಪು, ನುಣುಪು, 
polar adj, ಧ್ರುವಸಂಬಂಧಿ, ಭೂಗೋಳದ, | 2. ಮಿರುಗಿಸುವ ದ್ರವ, ಪಾಲಿಷು 
ಉತ್ತರ ಅಥವಾ ದಕ್ಷಿಣ ಧ್ರುವದ 

| politbureau n. ಕಮ್ಯೂನಿಸ್ಟ್ ದೇಶಗಳ 

ಕಾರ್ಯನೀತಿಯನ್ನು ನಿರ್ಧರಿಸುವ ಪ್ರಮುಖ 
polarity , ಆಕರ್ಷಣ, ಧ್ರುವತೆ , ಧ್ರುವಗಳ | 
ತಿರುಗುವ ಪ್ರವೃತ್ತಿ 

ಸದಸ್ಯ ಮಂಡಲಿ | 

polite adj. ಸಭ್ಯ, ನಾಗರಿಕ, ಸುಸಂಸ್ಕೃತ, 
polarization n . so,bezdro 

ಮತ್ಯಾದೆಯ , ವಿನಯಶೀಲ 
pole n. ಸ್ತಂಭ, ಕಂಬ , ಧ್ರುವ 

politic adj, ಯುಕ್ತಿಯುಳ್ಳ, ಚಾತುರದ, ವಿವೇಕದ, 
polemic adj, ವಾದಾಸ್ಪದ, ಅಭಿಪ್ರಾಯ ಭೇದ, | 

ಸೂಕ್ಷ್ಮಗ್ರಾಹಿಯಾದ, ತಿಳಿವಳಿಕೆ ಯುಳ್ಳ , 
ಪ್ರತಿವಾದ, ವಿವಾದಾತ್ಮಕ 

ವ್ಯವಹಾರಕುಶಲ 
polemical adj. DIJD DIE 

political adj, ರಾಜಕೀಯ, ರಾಜಕಾರಣದ 
polemics n ವಾದವಿವಾದಗಳು , ತರ್ಕ 

political approach ರಾಜಕೀಯ ದೃಷ್ಟಿ 
ವಿತರ್ಕಗಳು 


ಸ 


302 


pool 


politician 


political chicanery ಗಾಜಕೀಯ | _ polling Station ಮತಗಟ್ಟೆ 
ಕುತಂತ್ರ , ಕುಟಿಲತೆ 

pollute V. ಅಪವಿತ್ರಗೊಳಿಸು, ಮಲಿನಮಾಡು, 
political correspondent ರಾಜಕೀಯ | - ಕುಲಗೆಡಿಸು 
ಬಾದಾರ, ರಾಜಕಾರಣದ ಸುದ್ದಿಗಾರ | pollution n, ಮಾಲಿನ, ಕೊಳಕು , ಕೊಳಕು ಮಾಡು 
political economy ರಾಜಕೀಯ ಆರ್ಥಿಕ | poltroon n, ಹೇಡಿ, ಅಂಜುಕುಳಿ 
ವ್ಯವಸ್ಥೆ 

polyandry n. ಬಹುಪತಿತ್ವ 
political officer ರಾಜಕೀಯ ಅಧಿಕಾರಿ 

_ polyarchy n, ಬಹುಜನರ ಪ್ರಭುತ್ವ 
political prisoner ರಾಜಕೀಯ ಖೈದಿ 

polygamous adj, ಬಹುಪತ್ನಿತ್ವದ 
political refugee ರಾಜಕೀಯ ನಿರಾಶ್ರಿತ 

polygamy n. ಬಹುಪತ್ನಿತ್ವ 
political strings ರಾಜಕೀಯ ಹಿಡಿತ, 

polygamist n. ಬಹುಪತ್ನಿಕ 
ಷರತ್ತು ರಾಜಕೀಯ ನಿರ್ಬಂಧ 

polyglot n. ಬಹುಭಾಷಾವಿದ, ಬಹು ಭಾಷಿ 
political sufferers ರಾಜಕೀಯ 

polytechnic n. ವಿವಿಧ ತಾಂತ್ರಿಕ ಶಿಕ್ಷಣ ಶಾಲೆ 
ಸಂತ್ರಸ್ತರು 
political truce ರಾಜಕೀಯ ಒಪ್ಪಂದ, | POI 

polytheism n . ಬಹುದೇವತಾವಾದ, 
ರಾಜಕೀಯ ಒಡಂಬಡಿಕೆ 

ಬಹುದೇವತಾರಾಧನೆ 
politician n. ರಾಜಕಾರಣಿ, ರಾಜಕಾರಣಪಟು 

pomiculture n. ಹಣ್ಣು ಬೆಳೆಸುವ ಶಾಸ್ತ್ರ , ಹಣ್ಣಿನ 

ಕೃಷಿ, ಫಲಪಾಲನ ಶಾಸ್ತ್ರ 
politics n. ರಾಜಕಾರಣ 

pomp . ಆಡಂಬರ,ಶೋಭ, ವೈಭವ, ಅಟ್ಟಹಾಸ 
polity n. ರಾಜ್ಯಾಡಳಿತ ತಂತ್ರ , ಪ್ರಭುತ್ವ ವಿಧಾನ 
poll V, ಮತದಾನ ಮಾಡು, ಓಟುಹಾಕು 

pomposity n. ಥಳಕುಬಳುಕು, ಆಡಂಬರ, 

ವೈಭವ 
n, ಮತದಾನ, ಓಟುಹಾಕುವುದು, ಗಿಳಿ, 

pompous adj, ಆಡಂಬರದ, ವೈಭವದ, 
ಸಾಮಾನ್ಯ ತರಗತಿಯಲ್ಲಿ ಉತ್ತೀರ್ಣ 
ನಾದವನು, ಮನುಷ್ಯನ ತಲೆ, ಮಂಡೆ, 

ಥಳಕುಬಳುಕಿನ 
ಕೊಂಬಿಲ್ಲದ ಪ್ರಾಣಿ 

ponder V. ಆಲೋಚಿಸು , ವಿಚಾರಿಸು , 
poll tax ತಲೆಗಂದಾಯ 

ವಿಮರ್ಶಿಸು , ಚಿಂತನೆ ಮಾಡು, ಚೆನ್ನಾಗಿ 

ಪರಿಶೀಲಿಸು, ಪರ್ಯಾಲೋಚಿಸು 
pollen n, ಪರಾಗ, ಹೂವಿನ ಪುಡಿ 

ponderous adj. ಕಠಿನ, ಭಾರವಾದ, ಮಂದ, 
polinate ಪರಾಗಸ್ಪರ್ಶ ಮಾಡು 

ಪ್ರಮುಖವಾದ 
polling n. ಓಟುಹಾಕುವುದು , ಮತದಾನ 

pontif n ಮಠದ ಪ್ರಧಾನ ಗುರು 
polling agent ಓಟು ಎಣಿಕೆಗೆ ನೇಮಕನಾದ 

pontoon n, ತೆಪ್ಪದ ಸೇತುವೆ, ದೋಣಿಗಳ 
ಪ್ರತಿನಿಧಿ, ಉಮೇದುವಾರರಿಂದ ( ಮತದಾನ | 

ಸೇತುವೆ, ದಾಟುದೋಣಿ 
ವೀಕ್ಷಣೆಗೆ) , ನೇಮಿತನಾದ ಪ್ರತಿನಿಧಿ 
polingbooth ಓಟುಹಾಕುವ ಕೇಂದ್ರ , ಮತಗಟ್ಟೆ 

| pooi V. ಒಟ್ಟು ಸೇರಿಸು, ಒಟ್ಟು ಹಂಚಿಕೊಳ್ಳು 
polling officer ಮತದಾನದ ಅಧಿಕಾರಿ , 

n, 1. ಸಮೂಹ, ಸಂಘ, 2 . ಕೊಳ, ನೀರಿನ 

ಕುಂಟೆ, ನಿಂತ ನೀರಿನ ಹಳ್ಳ 
ಮತಗಟ್ಟೆಯ ಅಧಿಕಾರಿ 


303 


poor 


ದರ 


portico 
international pool ಅಂತರರಾಷ್ಟ್ರೀಯ | pore V, ಲಕ್ಷವಿಟ್ಟು ಅಧ್ಯಯನ ಮಾಡು, 

ತೀವ್ರವಾಗಿ ಅಭ್ಯಾಸಮಾಡು, ಮನನ ಮಾಡು 
pool prices ಸರಾಸರಿ ದರ, ಸಮಗೊಳಿಸಿದ - ೧. ಸಣ್ಣರಂಧ್ರ , ಚರದ ಮೇಲಿನ ಸೂಕ್ಷ್ಮ 

ರಂಧ್ರ , ಜಿನುಗಲು, ಅವಕಾಶ ಕೊಡುವ 
poor n. ಬಡವ, ದರಿದ್ರ, ನಿರ್ಗತಿಕ 

ರೋಮಕೂಪ 
adj, ಬಡ, ದಾರಿದ್ರದ 

pork n. ಹಂದಿಯ ಮಾಂಸ 
poor house , alms -house | pornography n. ಅಶ್ಲೀಲವಿಷಯಗಳ 
ಅನಾಥಾಲಯ , ಅನಾಥ ರಕ್ಷಣಾಲಯ , 

ನಿರೂಪಣೆ, ಅಶ್ಲೀಲ ಸಾಹಿತ್ಯ , ಲಂಪಟ ಸಾಹಿತ್ಯ 
ಧರ್ಮಶಾಲೆ 

porous adj. ಸೂಕ್ಷ್ಮರಂಧ್ರಗಳುಳ್ಳ 
poor visibility ಅಗೋಚರತೆ , ಅಸ್ಪಷ್ಟ | port n. ರೇವು, ಬಂದರು, ಕೆಂಪು ಸಾರಾಯಿ , 
ದರ್ಶನ 

ಆಶ್ರಯ, ಗುರಿ,ಧೈಯ 
pope n. ಕೈಸ್ತಮತದ ಪ್ರಧಾನ ಗುರು , port authority ಬಂದರು ಅಧಿಕಾರಿಗಳು , 
ಪೋಪ್ 

ಬಂದರು ಪ್ರಾಧಿಕಾರ 
popinjay n. ಗಿಣಿ, ಗಿಳಿ, ಪಂಡಿತವಕ್ಕಿ , ಅಹಂಕಾರಿ, port of loading ಸಾಮಾನು ಹೇರುವ 
ಪ್ರತಿಷ್ಠೆಯವನು 

ಬಂದರು 
populace n. ಸಾಮಾನ್ಯಜನ , ಜನತೆ , port trust ಬಂದರು ಪಾಲಕ ಸಂಸ್ಥೆ 
ಪಾಮರರು 

portable adj, ಎತ್ತೊಯ್ಯಬಲ್ಲ, ಸುಲಭವಾಗಿ 
popular adj. ಜನಪ್ರಿಯ , ಲೋಕಪ್ರಿಯ , | ಸಾಗಿಸಬಲ್ಲ 
ಪ್ರಚಲಿತ, ಜನತೆಯ , ಜನರು ನಡೆಸುವ 

portage 1. ಸಾಗಣೆವೆಚ್ಚ , ಸಾಗಣೆ 
popular election ಜನಸಾಮಾನ್ಯರು | portal n, ಮಹಾದಾರ, ಹೆಬಾಗಿಲು 
ಭಾಗವಹಿಸುವ ಸಾರ್ವತ್ರಿಕ ಚುನಾವಣೆ , 

portend V. ಶಕುನ ಸೂಚಿಸು, ಶಕುನ ಹೇಳು, 
ಚುನಾವಣೆ 

ಮುಂದೆಬರು, ಭವಿಷ್ಯ ನುಡಿ, ಮುನ್ಸೂಚನೆ 
popular government ಪ್ರಜಾಸರಕಾರ, 

ಕೊಡು 
ಜನಪ್ರಿಯ ( ಆಡಳಿತ) ಸರ್ಕಾರ 

portentous adj. ಅಶುಭ ಸೂಚಕವಾದ, 
popularize V, ಜನಪ್ರಿಯಗೊಳಿಸು, 

ಘೋರ, ಅರಿಷ್ಟಸೂಚಕ 
ಲೋಕಪ್ರಿಯಮಾಡು, ಪ್ರಚಾರಮಾಡು, 

porter n, ಕೂಲಿ, ಭಾರ ಹೊರುವ ಆಳು 
ವ್ಯಾಪ್ತಿಗೊಳಿಸು 

portfolion. ಮಂತ್ರಿ ಪದವಿ, ಮಂತ್ರಿಯ 
populate V, ಜನವಸತಿಮಾಡಿಸು, ಜನನಿಬಿಡ 

ಕಾರಭಾರ , ಮಂತ್ರಿಯ ಆಡಳಿತ ಖಾತೆ , 
ಮಾಡು, ಜನರಿಂದ ತುಂಬು 

ಕಾಗದದ ಬಿಡಿ ಹಾಳೆಗಳು, ನಕಾಶೆ, ದಸ್ತಾವೇಜು 
population n. ಜನಸಂಖ್ಯೆ 

ಇತ್ಯಾದಿ ಇಡುವ ಕೈ ಪೆಟ್ಟಿಗೆ 
populous adj, ಜನಭರಿತ, ಜನಸಾಂದ್ರತೆಯುಳ್ಳ | porticon, ದಾರಮಂಟಪ, ಮುಖಮಂಟಪ, 
porcelain , ಪಿಂಗಾಣಿ, ಪಿಂಗಾಣಿ ಸಾಮಾನು ಕಂಬಸಾಲು, ಸಮಾನಾಂತರ ಸಾಲುಗಂಭಗಳ 

ಮೇಲೆಕಟ್ಟಿದ ಮಹಡಿ 
porechn. ಕೈಸಾಲೆ, ದ್ವಾರ ಮಂಟಪ, 

ಮುಖ್ಯಮಂಟಪ 


304 


post- office 


portion 


portion V. ವಿಭಜಿಸು, ಹಂಚು, ಬೇರೆಮಾಡು | possible adj . ಸಾಧ್ಯವಾದ, ಸಂಭವಿಸುವ, 

ಸಂಭಾವ್ಯ ಆಗಬಲ್ಲ 
೧. ಭಾಗ, ಪಾಲು, ಹಿಸ್ಸೆ, ಅಂಶ, ಬಳುವಳಿ 

possibly adv, ಒಂದು ವೇಳೆ, ಬಹುಶಃ 
portly adj. ಸ್ಕೂಲ, ಗಂಭೀರ, ಧೀರ, ಬಹಳ 
ಗಾತ್ರದ, ಭವ್ಯರೂಪದ 

post v . 1. ನಿಯಮಿಸು, ಸೂಚಿಸು, ದಾಖಲಿಸು, 

2 . ಸ್ಥಾನ ನಿರ್ದೇಶನಮಾಡು, ನೇಮಿಸು, 
potrait n. ಚಿತ್ರ , ಭಾವಚಿತ್ರ , ( ವ್ಯಕ್ತಿಯ ) 

ಟಪ್ಪಾಲಿಗೆ ಹಾಕು 
ರೇಖಾಚಿತ್ರ , ಮುಖಚಿತ್ರ , ಶಬ್ದಚಿತ್ರ 
portraiture n. ಚಿತ್ರಣ, ಪ್ರತಿಮೆ ರಚನೆ, ಸುಚಿತ್ರಿತ n. 1. ಸ್ಟಾನ, ಪದವಿ, 2. ಸ್ತಂಭ, ಕಂಬ 
ವರ್ಣನೆ, ವರ್ಣಭಾವ ಚಿತ್ರರಚನೆ 

adj, ಮುಂದಿನ, ನಂತರದ 
portray V. ವರ್ಣಚಿತ್ರರಚಿಸು, ಭಾವಚಿತ್ರ ರಚಿಸು, by return post ಮರುಟಪಾಲಿನಲ್ಲಿ , 
ಚಿತ್ರಬರೆ, ಕಣ್ಣಿಗೆ ಕಟ್ಟುವಂತೆ ವರ್ಣಿಸು 

ಮರುಅಂಚೆಗೆ 
pose V, ಭಂಗಿತೋರಿಸು, ನಿಲುವುನಿಲ್ಲು, ಒಡ್ಡು, | postage n. ಅಂಚೆವೆಚ್ಚ, ಟಪಾಲುವೆಚ್ಚ ಹಾಸಲು 

ಆಕೃತಿಯನ್ನು ಎದುರಿಗೆ ಪ್ರದರ್ಶಿಸು, ಹೂಡು, postage stamp 023 23083 
ಮುಂದಿಡು, ಮಂಡಿಸು, ಪ್ರಶ್ನೆ - ಸಮಸ್ಯೆ ಹಾಕಿ 

post bag ಟಪಾಲು ಚೀಲ 
ಗಾಬರಿಗೊಳಿಸು, ಭ್ರಮೆಗೊಳಿಸು 

post -card n . 19023 TOUTE 
n, ಭಂಗಿ, ನಿಂತರೀತಿ, ನಿಲ್ಲುವರೀತಿ, ಭಾವ, 
ಸೋಗು 

post- date n, ಮುಂದಿನ ತೇದಿ, ತರುವಾಯದ 

ದಿನಾಂಕ 
poser , ಸವಾಲು, ಆಹ್ವಾನ, ಪ್ರಶ್ನೆ 

post -free ಉಚಿತ ಅಂಚೆ, ಹಾಸಲಿಲ್ಲದ ಅಂಚೆ 
position n, ಸ್ಥಿತಿ, ದಿಶೆ, ಸ್ಥಾನ, ಅಧಿಕಾರ, ಪದವಿ, 
ಪ್ರತಿಪಾದನೆ, ಪ್ರತಿಜ್ಞೆ ಅಭಿಪ್ರಾಯ, ಶರೀರ 

post- graduate adj . ಪದವಿ ಮುಂದಿನ, 
ಭಂಗಿ, ದರ್ಜೆ , ಅಂತಸ್ತು 

ಸ್ನಾತಕೋತ್ತರ 
positive adj, ರೂಢಿಯಾದ, ನಿರ್ದಿಷ್ಟ, ನಿಶ್ಚಿತ, 

post- graduate study ಸ್ನಾತಕೋತ್ತರ 
ವಾಸ್ತವಿಕ , ಸ್ಪಷ್ಟವಾದ 

ವಿದ್ಯಾಭ್ಯಾಸ, ಸ್ನಾತಕೋತ್ತರ ಅಧ್ಯಯನ 
positiveneutrality ಕ್ರಿಯಾತ್ಮಕ ತಟಸ್ಥತೆ, | POS 

ಯ | post-haste adv, ವೇಗವಾಗಿ, ತ್ವರೆಯಿಂದ, 
ಸಕಾರಾತ್ಮಕ ತಾಟಸ್ಥ ,ಕ್ರಿಯಾತ್ಮಕ ತಾಟಸ್ಥ್ಯ | 

ಅತ್ಯಂತ ವೇಗವಾಗಿ 
positive proof ವಾಸ್ತವ ಪ್ರಮಾಣ 

postman n. ಅಂಚೆಯಾಳು, ಟಪಾಲುವಾಹಕ , 
posse n. ಅಧಿಕಾರಿದಳ ,ಪೋಲೀಸುಗಳ 

ಅಂಚೆ ಪೇದೆ 
possess V, ಹೊಂದಿರು, ಸ್ವಾಧೀನ ಹೊಂದಿರು, 

postmark n. ಟಪಾಲು ಮುದ್ರೆ, ಅಂಚೆ ಮುದ್ರೆ , 
ಒಡೆತನ ಪಡೆ, ಭೂತ ಆವಾಹನೆ 

ಟಪಾಲು ಸೀಲು 
possession n. ಸ್ವಾಧೀನ, ಅಧಿಕಾರ , 

postmortem n. ಶವಪರೀಕ್ಷೆ, ಮರಣಾನಂತರ 
ಯಾಜಮಾನ್ಯ , ಸ್ವಾಮ್ಯ 

ಪರೀಕ್ಷೆ 
possessive adj. ಸ್ವಾಧೀನತಾ ಸೂಚಕ, 

post- natai ಪ್ರಸೂತಿಯ ಅನ೦ತರದ, 
ಒಡೆತನದ, ಸ್ವಾಧೀನಾನುಭವದ 

ಜನನಾನಂತರದ 
possibility , ಅವಕಾಶ, ಸಾಧ್ಯತೆ, ಸಂಭಾವ್ಯತೆ 

post- office n. ಅಂಚೆಕಚೇರಿ, ಟಪಾಲು ಆಫೀಸು 


305 


post-paid 


pouch 


post- paid adj, ಮುಂಚೆಯೇ ಅಂಚೆವೆಚ್ಚ 

ಸಲ್ಲಿಸಿರುವ, ಮುಂಗಡ ಅಂಚೆಯ 
post-prandial adj, ಭೋಜನಾನಂತರದ, 

ಭೋಜನೋತ್ತರ 
postal adj, ಅಂಚೆಗೆ ಸಂಬಂಧಿಸಿದ, ಅಂಚೆಯ 
postal address ಅಂಚೆ ವಿಳಾಸ 
post dated cheque ಮುಂಬರುವತೇದಿಯ 

ಧನಾದೇಶ, ಮುಂಬರುವ ತೇದಿಯ ಚೆಕ್ಕು , 

ತರುವಾಯದ ಚೆಕ್ಕು 
poster p. ಪ್ರಕಟನ ಪತ್ರ , ಭಿತ್ತಿಪತ್ರ 
posterior adj, ಭವಿಷ್ಯದ, ಉತ್ತರ ಕಾಲದ 
posterity n. ಭಾರಸಂತತಿ, ಮುಂದಿನ ಪೀಳಿಗೆ 
post facto sanction ಘಟನೋತ್ತರ 

ಮಂಜೂರಾತಿ 
posthumous adj. ಮರಣೋತ್ತರ, 

ಕಾರ್ಯವಾದ ಬಳಿಕಿನ | 
posthumous award ಮರಣೋತ್ತರ ಪ್ರಶಸ್ತಿ 
posthumous child ತಂದೆಯ ಮರಣಾನಂತರ 

ಹುಟ್ಟಿದ ಶಿಶು, ತಂದೆಯ ಮರಣಾನಂತರ 

ಹುಟ್ಟಿದ ಮಗು | 
posting n. ಸ್ಥಳನಿಯುಕ್ತಿ ಸ್ಥಳನಿರ್ದೇಶನ 
postpone V, ಮುಂದೂಡು, ಮುಂದಕ್ಕೆ ಹಾಕು 
postscript n, ಅನಂತರ ಬರೆದುದು, ಪತ್ರ , 

ಲೇಖನ ಪೂರೈಸಿದ ಬಳಿಕ ಬರೆದುದು 
postulate V. ಸ್ವಯಂಸಿದ್ದವೆಂದು ತಿಳಿ, ಕೇಳು, 
ಕೋರು, ಭಾವಿಸು, ಅಂಗೀಕೃತವೆಂದು ತಿಳಿ 

n, ಮೌಲಿಕ ಸೂತ್ರ, ಆವಶ್ಯಕ ಲಕ್ಷಣ, 
ಆಧಾರ ಪ್ರತಿಜ್ಞೆ, ತರ್ಕ - ಚರ್ಚೆಗಳಿಗೆ ಆಧಾರ 

ಸಂಗತಿ 
posture n, ಸ್ಥಿತಿ, ತೀರು, ಸ್ಥಾನ, ರೀತಿ, ಭಾವ, 

ಭಂಗಿ, ವಿದ್ಯಮಾನ 
pot n, ಮಡಕೆ, ಬಿಂದಿಗೆ, ಕಲಶ 


make the pot boil ನಿರೀಕ್ಷಿಸು, 
ಹೊಟ್ಟೆಹೊರೆ, ಕಾಲಹರಣ ಮಾಡು, ಜೀವನ 

ನಡೆಸು 
pot-belly n ಬಾನಿಹೊಟ್ಟೆ, ಬೊಜ್ಜುಹೊಟ್ಟೆ, 

ಡೊಳ್ಳುಹೊಟ್ಟೆ( ಡೊಳ್ಳು ಹೊಟ್ಟೆಯವನು) | 
pot- boiler n, ಹೊಟ್ಟೆಪಾಡಿಗಾಗಿ ರಚಿಸಿದ 
- ಸಾಹಿತ್ಯ , ಉದರಂಭರಣ ಕೃತಿ, ಕಲಾಕೃತಿ, 

ಇಂತಹ ಸಾಹಿತಿ, ಕಲೆಗಾರ 
potable adj. ಕುಡಿಯಬಹುದಾದ, 

ಪಾನಮಾಡಲು ತಕ್ಕ 
potable -water n . zawow gedo 
potato 7. ಆಲೂಗೆಡ್ಡೆ , ಬಟಾಟೆ 
potency , ಪುಂಸ್ಕೃ , ಶಕ್ತಿ , ಸಾಮರ್ಥ್ಯ 
potent adj, ಶಕ್ತಿಯು, ಬಲಿಷ್ಠ, ಪ್ರಬಲ, 

ವೀರ್ಯವತ್ತಾದ, ಸಮರ್ಥ 
potentate n. ಸದ್ಯಾಧಿಕಾರಿ, ಪ್ರಭು, ದೊರೆ 
potential adj, ಸಾಮರ್ಥ್ಯವುಳ್ಳ ಸಂಭಾವ್ಯ, ಶಕ್ಯ , 

ಕಾರ್ಯಶೀಲ ಸಮರ್ಥ, ಅಂತಸ್ವ, ನಿಗೂಢ, 

ಗುಪ್ತ 
pother V , ತೊಂದರೆಯುಂಟುಮಾಡು, ಗಲಾಟೆ 

ಮಾಡು, ಗಡಿಬಿಡಿ ಮಾಡು, ಪೀಡಿಸು, ಕ್ಷೇಶ 
ಪಡು 

_ n. ಗಲಭೆ, ಗಲಾಟೆ,ಕೋಭೆ, ಹಂಗಾಮ , 
ಉಸಿರು ಕಟ್ಟಿಸುವ ಹೊಗೆ 
potpourri ಸಂಗೀತಮೇಳ, ಚೌಚೌ , ಪರಿಮಳ 

ಮಿಶ್ರಣ, ಸಾಹಿತ್ಯಮೇಳ, ಪಂಚಕಜ್ಜಾಯ 
potter V. ತಿರುಗು, ಸುತ್ತು, ನಿರ್ಲಕ್ಷ್ಯದಿಂದ ಕೆಲಸ 
ಮಾಡು 

n, ಕುಂಬಾರ, ಕುಂಭಾಕಾರ, ಮಡಕೆ 
ಮಾಡುವವ 
potter's wheel ಕುಂಬಾರನ ತಿಗುರಿ 

( ಚಕ್ರ ) . 
pottery n. ಕುಂಬಾರನ ವೃತ್ತಿ , ಕುಂಬಾರನ ಕೆಲಸ 
pouch n. ಚಿಕ್ಕ ಚೀಲ, ಜೇಬು 


306 


poultry 


practical 


poultry n . ಕೋಳಿಗಳ ಸಮೂಹ, ಸಾಕಿದ | smell of powder ಯುದ್ಧಾನುಭವ, 
ಕೋಳಿಗಳು ,ಕೋಳಿ ಸಾಕಣಿಕೆ 

ಯುದ್ದದ ವಾಸನೆ 
poultry farming Escenate | power n. 1. ಶಕ್ತಿ , ಬಲ, 2 . ಅಧಿಕಾರ, 
pounce V, ಮೇಲೆಬಿದ್ದು ಹಿಡಿದುಕೊಳ್ಳು ಹೊಂಚಿ 3. ವಿದ್ಯುತ್ತು, ಸಾಮರ್ಥ್ಯ 
ಮೇಲೆರಗು, ಥಟ್ಟನೆ ಆಕ್ರಮಿಸು 

balance of power ಸಮಾನ ಬಲತೆ, 
pound V. ಜಜ್ಜು, ಕುಟ್ಟು, ಗುದ್ದು, ಬಲವಾದ ಏಟು ಶಕ್ತಿಯ ಸಮತೋಲನ, ಸಮಾನ ಪ್ರಭಾವ 
ಕೊಡು, ಭಾರೀ ಗುಂಡುಹೋಡೆ, 453 .59 | horse power ಅಶ್ವಶಕ್ತಿ 
ಗ್ರಾಮ್ 

power bloc (kjs ಸೈನಿಕ ರಾಜ್ಯಕೂಟಗಳು, 
_ n, 1. ದನಗಳ ದೊಡ್ಡಿ, ಕೊಂಡವಾಡ, ಶಕ್ತಿಕೂಟಗಳು 
2 . ತೂಕದ ಪ್ರಮಾಣ, 453.59 ಗ್ರಾಂ 

power house ವಿದ್ಯುದ್ರಹ, 
pound ಬ್ರಿಟಿಷ್ ಹಣ 

ವಿದ್ಯುಚ್ಛಕ್ತಿಯಿಂದ ಚಲಿಸುವ ಮಗ್ಗ, ವಿದ್ಯುತಗ್ಗ , 
penny wise and pound foolish 

ವಿದ್ಯುದಾಗಾರ 
ಕಾಸಿಗೆ ಜಾಣಕೋಟಿಗೆಕೋಣ, ಅಲ್ಪಕ್ಕೆ ಜಾಣ | power of attorney ವಕಾಲತ್ತು 
ಅಧಿಕಕ್ಕೆ ಕೋಣ 

ನಾಮೆಯಿಂದ ಕೊಟ್ಟ ಅಧಿಕಾರ 
pound of flesh ಅಕ್ಷರಶಃ ಪಾಲಿಸಬೇಕಾದ | power politics ಅಧಿಕಾರದ ರಾಜಕಾರಣ , 
ಕರಾರು 

ಅಧಿಪತ್ಯದ ಕುಟಿಲತೆ 
poundage n, ಆಯಾತದ ಪ್ರತಿ ಪೌಂಡಿಗೆ | power -plant n. ವಿದ್ಯುದುತ್ಪಾದನ ಕೇಂದ್ರ , 
ಸಲ್ಲಿಸಬೇಕಾದ ಸುಂಕದ ಹಣ 

ವಿದ್ಯುದಾಗಾರ | 
pour V. ಹುಯ್ಯ , ಸುರಿ 

power potential ವಿದ್ಯುದುತ್ಪಾದನ ಶಕ್ತಿ 
pour oil upon troubled waters power station ವಿದ್ಯುತ್ತಿನ ನಿಲಯ , 
ಗಲಭೆಯನ್ನು ಶಾಂತಗೊಳಿಸಲು ಸಮಾಧಾನದ ವಿದ್ಯುತ್ ಕೇಂದ್ರ , ವಿದ್ಯುನ್ನಿಲಯ 
ಮಾತನಾಡು 

power Supply ವಿದ್ಯುತ್ ಸರಬರಾಜು 
pourparler p. ಪೂರ್ವಭಾವಿ ಮಾತುಕತೆ, | 

powerful ಶಕ್ತಿವಂತ, ಶಕ್ತಿನಾದ, ಶಕ್ತಿಶಾಲಿ 
ಸಂಧಾನಕ್ಕೆ ಮುಂಚಿನ ಲೋಕಾಭಿರಾಮವಾದ | 
ಸಂಭಾಷಣೆ , ಸಂಧಾನಕ್ಕೆ ಪೂರ್ವಭಾವಿಯಾಗಿ | 

powerless adj , ಶಕ್ತಿಹೀನ, ಬಲಹೀನ, 
ಅನಿರ್ಬಂಧ ಚರ್ಚೆ, ಮಾತುಕತೆ 

ದುರ್ಬಲ 
poverty n ನ ನ ಳ | DOWeIS 1 . ಸ್ವತಂತ್ರ ರಾಜ್ಯಗಳು , ದೇಶಗಳು 
poverty line ದಾರಿದ್ರರೇಖೆ 

ರಾಷ್ಟ್ರಗಳು , ಶಕ್ತಿಗಳು, ಬಲಶಾಲಿ ದೇಶಗಳು 
powder n, 1. ಹುಡಿ, ಹಿಟ್ಟು, 2. ಬಂದೂಕಿನ 

practicable adj, ಆಚರಣೀಯ, ಸಾಧ್ಯವಾದ, 
ಮದ್ದು, ಚೂರ್ಣ, ಕಾಂತಿವರ್ಧಕ ಪುಡಿ 

ಮಾಡಲಾಗುವ, ವ್ಯವಹಾರ್ಯ, ಪ್ರಯೋಗ 

ಸಾಧ್ಯವಾದ 
not worth powder and shot 
ವಿರೋಧಿಸಲು ಸಲ್ಲದ, ಪ್ರಯತ್ನಿಸಲು, 

practical adj, ಪ್ರಾಯೋಗಿಕ , ವ್ಯಾವಹಾರಿಕ, 
ಯುದ್ಧ ಮಾಡಲು, ಗುಂಡು ಹೊಡೆಯಲು 

ಕಾರ್ಯರೂಪದ, ಕಾರ್ಯತಃ 
ಅರ್ಹವಲ್ಲದ 

practical application ಆಚರಣಾತ್ಮಕ 
ಪ್ರಯೋಗ, ಆಚರಣೆಯಲ್ಲಿ ಅನ್ವಯಿಸುವುದು 


ಕೆ 


307 


practise 

precision 
practical value ಯಥಾರ್ಥಮೌಲ್ಯ | precarious adj, ಅಸ್ಥಿರ, ಅಪಾಯಕರ, ಸಂದಿಗ್ಧ 
practise V. ಅಭ್ಯಾಸಮಾಡು, ಆಚರಿಸು , | 

ಅನಿಶ್ಚಯ 
ವ್ಯವಹರಿಸು 

precaution ೧. ಮುಂಜಾಗ್ರತೆ, ಮುನ್ನೆಚ್ಚರಿಕೆ 
n, ಅಭ್ಯಾಸ, ಆಚರಣೆ, ವ್ಯವಹಾರ | precede V. ಮುಂದೆಹೋಗು, ಮುಂಚೆಯೇ 
practitioner . ವೃತ್ತಿನಿರತ ವ್ಯಕ್ತಿ, ವೃತ್ತಿಗಾರ 

ಸಂಭವಿಸು, ಮುಂದಾಗಿರು 
pragmatic adj, ಆಚರಣೀಯ, ವ್ಯಾವಹಾರಿಕ | precedence 1. ಅಗ್ರಸ್ಥಾನ, ಆದ್ಯತೆ, ಪ್ರಾಧಾನ್ಯ , 
pragmatism n, ವ್ಯವಹಾರಜ್ಞಾನ, ಮಾನವ 

ಅಗ್ರಪೂಜೆ 
ಹಿತದೃಷ್ಟಿಯಿಂದ ಸಮರ್ಥಿಸುವಿಕೆ, take precedence of ಅಗ್ರಸ್ಥಾನ 
ಲೋಕಾನುಭವ ಪರಿಚಯ 

ವಹಿಸು, ಮುಂದೆಬರು 
praise V , ಪಶಂಸಿಸು , ಸು ತಿಮಾಡು, ಹೊಗಳು . | precedent ೧ . ಪೂರ್ವ ಉದಾಹರಣೆ , ಪೂರ್ವ 
ಶ್ಲಾಘಿಸು,ಕೀರ್ತಿಸು 

ನಿದರ್ಶನ, ರಿವಾಜು, ಸಂಪ್ರದಾಯ , ಪದ್ಧತಿ 
n, ಪ್ರಶಂಸೆ ಸುತಿ, ಹೊಗಳಿಕೆ | preceding adj, ಮುಂಚಿನ , ಪೂರದ, 
prank _ n . ಚೇಪೆ, ಕೀಟಲೆ, ಚೆಲ್ಲಾಟ, 

ಅಗ್ರಗಾಮಿ , ಮುಂಚೆ 
ಹುಚ್ಚುಕುಣಿದಾಟ, ಕುಚೇಷ್ಟೆ 

precept n. ಉಪದೇಶ, ಆದೇಶ, ಧರಸೂತ್ರ, 
prate V. ಹರಟು, ಗಳಹು, ಅವಿವೇಕವಾಗಿ 
ಮಾತನಾಡು 

| precinct n. ಸರಹದ್ದು, ಪರಿಧಿ, ಆವರಣ , ಪರಿಸರ 
n , ಬಾಲಭಾಷೆ, ಮುಗ ಮಾತು, ಹರಟೆ | preceptor n. ಗುರು , ಅಧ್ಯಾಪಕ , ಶಿಕ್ಷಕ , 
ವೃಥಾಲಾಪ 

ಪುರೋಹಿತ, ಉಪದೇಶಕ 
pray V. ಪ್ರಾರ್ಥಿಸು, ಬಿನ್ನವಿಸು, ಶ್ರದ್ಧಾ ಭಕ್ತಿಗಳಿಂದ | precious adj, ಅಮೂಲ್ಯ, ಬೆಲೆಬಾಳುವ 
ಬೇಡಿಕೊ 

precious little ತುಂಬ ಕಡಿಮೆ , ಅಲ್ಪಾ , 
prayer 1. ಪ್ರಾರ್ಥನೆ, ಬಿನ್ನಪ, ವಿಜ್ಞಾಪನೆ 

ಅತ್ಯಲ್ಪ 
preach V, ಉಪದೇಶಿಸು , ಬುದ್ಧಿ ಬೋಧಿಸು, precious stone ರತ್ನ, ಮಣಿ 

ಧರ್ಮಪ್ರವಚನಮಾಡು, ಧರ್ಮೋಪದೇಶ | precipice n. ಪ್ರಪಾತ, ಇಳುಕಲ,ಕಡಿದು ಬಂಡೆ 
ಮಾಡು 

precipitate V. ತಳ್ಳು, ನೂಕು, ದಬ್ಬು, ದುಡುಕು, 
preach down ವಿರುದ್ಧ ಪ್ರಚಾರಮಾಡು, ತ್ವರೆಮಾಡು 
ಅಲ್ಲಗಳೆಯು 

adj. ದುಡುಕಿನ, ಅವಿವೇಕದ, 
preacher n, ಉಪದೇಶಕ, ಬೋಧಕ 

ಆತುರದ 
preamble . ಭೂಮಿಕೆ, ಪೀಠಿಕೆ, ಪ್ರಸ್ತಾವನೆ | preciptious adj. 1. ಕಡಿದು ಬಂಡೆಯ , 
pre - auditn. ಪೂರ್ವಲೆಕ್ಕ ಪರಿಶೋಧನೆ , - ಪ್ರಪಾತದ, 2. ಅವಸರದ, ಆತುರದ 

ಹಣಸಂದಾಯಕ್ಕೆ ಮೊದಲೇ ಮಾಡುವ | precis n, ಸಾರ, ಸಂಗ್ರಹ, ಸಂಕ್ಷೇಪ, ಸಾರಾಂಶ 
ಲೆಕ್ಕಪರಿಶೋಧನೆ 

precisely adv , ಸಂಕ್ಷೇಪವಾಗಿ, ಸ್ವಲ್ಪದರಲ್ಲಿ 
pre - arrangement , ಪೂರ್ವ ವ್ಯವಸ್ಥೆ , ಸರಿಯೇ , ಹಾಗೆಯೇ , ಅದೇ 
ಮೊದಲೇ ಮಾಡುವ ಏರ್ಪಾಟು 

precision 1. ಕಟ್ಟುನಿಟ್ಟಾಗಿರುವಿಕೆ, ಸೂಕ್ಷತೆ, 

ನಿಖರ, ನಿಷ್ಕೃಷ್ಟತೆ, ಕರಾರುವಾಕ್ಕು 


D 


308 


preclude 


prefer 


preclude V. ಅಡ್ಡಿಪಡಿಸು, ತೊಲಗಿಸು, | predictor n, ಜೋಯಿಸ, ಭವಿಷ್ಯವಾದಿ, 

ನಿರೋಧಿಸು, ಹೊರಹಾಕು, ಸೇರಿಸದಿರು | ಭವಿಷ್ಯಕಾರ 
precocious adj, ವಯಸ್ಸಿಗೆ ಮೀರಿ - | predilection R, ಪಕ್ಷಪಾತ, ಮನಸ್ಸಿನ ಒಲವು, 
ಪಕ್ಕವಾಗಿರುವಿಕೆ , ಬಾಲಪ್ರೌಢ 

ಅಂತರಂಗದ ಅನುರಾಗ 
preconceive V. ಮುಂಚೆಯೇ ಊಹಿಸು, | predispose V, ಮೊದಲಿನಿಂದಲೂ ಅನುಕೂಲ 

ಮೊದಲೇ ಭಾವಿಸು, ಮುಂಚೆಯೇ ಏರ್ಪಾಟು ಕರವಾಗಿರು, ಒಲವನ್ನುಂಟುಮಾಡು 
ಮಾಡಿರು 

predisposition n ಪೂರಾಭಿಮಾನ, ಪೂರ್ವ 
preconception , ಪೂಲ್ವ ಕಲ್ಪನೆ, ಪೂತ್ವ | ಸಿದ್ಧತೆ, ಅನುಕೂಲ ಮನೋಭಾವ 
ನಿರ್ಧಾರ, ಪೂಲ್ವ ಭಾವನೆ 

predominant adj, ಪ್ರಬಲ, ಪ್ರಧಾನ,ಶ್ರೇಷ್ಠ 
preconcerted adು. ಮುಂಚಯ ಎಲ್ಲಾ | predominantly adj. ಪ್ರಧಾನವಾಗಿ, 
ಏಾಟುಗಳನ್ನು ಮಾಡಿಕೊಂಡಿರುವ, | 

ಪ್ರಬಲವಾಗಿ, ಪ್ರಮುಖವಾಗಿ 
ಪೂರ್ವಯೋಜಿತ 

predominate V. ಪ್ರಧಾನವಾಗು, ಅಧಿಕಾರ 
precursor n . 1. ಅಗ್ರಗಾಮಿದೂತ, | 

ನಡೆಸು, ಪ್ರಭಾವ ಬೀರು 
ಪೂರ್ವಸೂಚಕ, 2 . ಶಕುನ, ಮುನ್ಸೂಚಕ 

| pre - election n. ಚುನಾವಣೆಗೆ ಮುಂಚೆ, 
predate V. ಹಿಂದಿನ ತಾರೀಕು ಹಾಕು, ಹಿಂದಿನ 

ಚುನಾವಣಾಪೂರ್ವ 
ದಿನಾಂಕವನ್ನು ದಾಖಲಿಸು 

pre -eminent adj, ಮುಖ್ಯ ಪ್ರಧಾನ, 
predatory adj. ಸುಲಿಯುವ, ದೋಚುವ, 

ಎಲ್ಲರಿಗಿಂತ ಮೇಲು 
ಬೇಟೆಯಾಡುವ, ಕೊಳ್ಳೆ ಹೊಡೆಯುವ, ಲೂಟಿ 

| pre - emption n. ಆದ್ಯ ಹಕ್ಕು , ಪೂರ್ವ 
ಮಾಡುವ 

ಕ್ರಮಾಧಿಕಾರ 
predecessor , ಹಿಂದಿನ ಅಧಿಕಾರಿ, 
ಪೂರ್ವಾಧಿಕಾರಿ, ಇಂದಿನ ಅಧಿಕಾರಿಗೆ 

| pre -emptive adj . ಪ್ರತಿಬ೦ಧಕ , 
ಹಿಂದಿನವನು 

ಮುಂಜಾಗ್ರತೆಯ 
predestination n. ಪೂರ್ವನಿರ್ಣೀತ , 

pre- existence . ಮುಂಚಿನ ಸ್ಥಿತಿ, ಪೂರ ಸ್ಥಿತಿ 
ಪೂತ್ವನಿರ್ಧಾರ 

pre-fabricate V . ಪೂರರಚನೆಮಾಡು , 
predicable adj, ಭವಿಷ್ಯ ನುಡಿಯಬಹುದಾದ, 

ಮುಚೆಯೇ ತಯಾರಿಸು 
ದೃಢವಾಗಿ ಹೇಳಬಹುದಾದ 

prefabricated adj. ಮುಂಚೆಯೇ ಸಿದ್ದವಾದ 
predicament n. ಸಂಕಟಸ್ಥಿತಿ, ಅವಸ್ಥೆ , ಕ್ಲಿಷ್ಟ ಸ್ಥಿತಿ 

ಮುಂಚೆಯೇ ತಯಾರಿಸಿದ 
predicate V. ( ಆಖ್ಯಾತ, ಹೇಳಿಕೆ , ಲಕ್ಷಣ ಗುಣ | 

preface V. ಮುನ್ನುಡಿ, ಮೊದಲ ಮಾತನ್ನು 
ಇತ್ಯಾದಿ) ಸ್ಥಿರಿಕರಿಸು, ದೃಢೀಕರಿಸು 

ರಚಿಸು, ಮುನ್ನುಡಿ ಬರೆ, ಪೀಠಿಕೆ ಹಾಕು 
n , ಸಮರ್ಥನೆ , ಹೇಳಿಕೆ | 

n, ಮೊದಲಮಾತು, ಪೀಠಿಕೆ, ಪ್ರಸ್ತಾವನೆ 
( ವ್ಯಾಕರಣದಲ್ಲಿ) ಕ್ರಿಯೆ, ದೃಢೀಕರಿಸಿ ಹೇಳಿದ 

ಉಪೋದ್ಘಾತ 
ಹೇಳಿಕೆ 

prefect n. 1. ಪಾಲಕ, ಅಧಿಪತಿ, ಮುಖ್ಯಾಧಿಕಾರಿ 
predict V. ಭವಿಷ್ಯನುಡಿ 

2. ವಿದ್ಯಾರ್ಥಿನಿಲಯದ ವ್ಯವಸ್ಥಾಪಕ 
prediction n ಭವಿಷ್ಯ , ಮುನ್ಸೂಚನೆ 

prefer V. ಹೆಚ್ಚಾಗಿ ಇಷ್ಟಪಡು, ದಾಖಲಿಸು, ಒಪ್ಪು, 

ಅಂಗೀಕರಿಸು 


309 


preferable 


prepaid 


preferable adj, ಉತ್ತಮ , ಮೇಲಾದ, ಇಚ್ಛೆಯ | prejudicial adj, ವಿರುದ್ದ , ಹಾನಿಕರ , 
preferably adv. ಮೇಲಾಗಿ , ಉತ್ತಮವಾಗಿ 

ಪ್ರತಿಕೂಲವಾದ, ಪೂರ್ವಾಗ್ರಹದ 
preference n, ಇಷ್ಟ , ಒಪ್ಪಿಗೆ, ಅಭಿಮಾನ prejudicial effect ಪ್ರತಿಕೂಲ 
preference shares ವಿಶಿಷ್ಟ ಶೇರುಗಳು, ಇಚ್ಚಿತ 

ಪ್ರಭಾವ 
ಪಾಲುಗಳು, ವಿಶೇಷಸೌಕರ್ಯದ ಪಾಲುಗಳು | preliminary n. ಉಪಕ್ರಮಣಿಕೆ, ಪೀಠಿಕೆ, 
preferential adj. ಮೆಚ್ಚಿಕೆಯ , ಆಯ್ಕೆಮಾಡಿದ, 

ಪೂರ್ವಸಿದ್ಧತೆ 
ಹೆಚ್ಚು ರಿಯಾಯಿತಿಯ 

- adj. ಮೊದಲಿನ, ಪ್ರಾರಂಭದ, 
preferential duties ಅಧಿಕ ತೆರಿಗೆ, ಅಧಿಕ 

ಪೂರ್ವಭಾವಿ 
ಸುಂಕ, ರಿಯಾಯಿತಿಯ ಸಂಕಗಳು 

prelude n. ಭೂಮಿಕೆ, ಪ್ರವೇಶಕ, ಪೂಲ್ವರಂಗ, 
preferential tarif ಮುಂಚೆಯೇ ಲೆಕ್ಕ 

- ಪೀಠಿಕೆ , ಮುನ್ನುಡಿ, ಉಪಕ್ರಮ 
ಹಾಕುವ ಸುಂಕ ರಿಯಾಯಿತಿಯ ದರಗಳು | premature adj , ಅಕಾಲಿಕ , ಅಪಕ , 
preferment n, ವಿಶೇಷ ಗಣನೆ, ಮಂಜೂರಾತಿಗೆ 

ಕಾಲತುಂಬುವ ಮುನ್ನ 
ಮಂಡನೆ 

premeditate V. ಪೂರ್ವಸಂಕಲ್ಪ ಮಾಡು, 
prefix V. ಮುಂಚೆ ಇರು, ಮೊದಲು ಸೇರಿಸು, 

ಮೊದಲೇ ಉದ್ದೇಶಿಸು, ಮುಂದಾಲೋಚಿಸು 
ಪೀಠಿಕೆಯಾಗಿ ಸೇರಿಸು 

premeditated adj. ಪೂರ್ವೋದ್ದೇಶಿತ, 
n, ಉಪಸರ್ಗ , ಪೀಠಿಕೆ, ಪೂರ್ವ ಪ್ರತ್ಯಯ , 

ಪೂರೋದ್ದಿಷ್ಟ, ಪೂರ್ವಯೋಜಿತ, 

ಪೂರ್ವಸಂಕಲ್ಪ ಮಾಡಿದ 
ಮುಂಚೆ ಸೇರುವುದು 

premier n ಪ್ರಧಾನ ಮಂತ್ರಿ , ಮೊದಲ ಮಂತ್ರಿ , 
pregnable adj, ಪ್ರವೇಶ ಯೋಗ್ಯ, ಭೇದ್ಯ, 

ಮುಖ್ಯ ಮಂತ್ರಿ , ಪ್ರಪ್ರಥಮ , ಪ್ರಮುಖ , 
ಭೇದಿಸಲಾಗುವ, ಪ್ರವೇಶ ಸಾಧ್ಯ, ದಾಳಿಮಾಡಿ 

ಪ್ರಧಾನಿ 
ವಶಪಡಿಸಿಕೊಳ್ಳಬಹುದಾದ 

premise V. ಪ್ರಾರಂಭಿಸು, ಚರ್ಚೆ ಪ್ರಾರಂಭಿಸು, 
pregnancy n. ಗರ್ಭಧಾರಣ 

ಪೀಠಿಕಾ ರೂಪವಾಗಿ ಹೇಳು 
pregnant adj. ಗರ್ಭವತಿ, ಗರ್ಭಿಣಿ, 

n, ಪೂರೈಸಿದ್ದಾಂತ, ಪ್ರತಿಜ್ಞೆ , ಆವರಣ 
ಭಾವಗರ್ಭಿತ, ಫಲನೀಡಬಹುದಾದ, ಕಲ್ಪನಾ 

ಸಹಿತ ಮನೆ, ಕಟ್ಟಡ, ಪೂರ್ವೋಕ , 
ಶಕ್ತಿಯುಳ್ಳ 

ಆಧಾರವಚನ 
prehistory n. ಪೂಲ್ವ ಚರಿತ್ರೆ 

premium _ n, ವಿಮಾಕಂತು, ಪ್ರೀಮಿಯಂ, 
prehistoric ಚರಿತ್ರಪೂರ್ವದ 

ಲಾಭಾಂಶ , ಬಹುಮಾನ, ಸಂಭಾವನೆ , 
prejudge _ V , ಮುಂಚೆಯೇ ನಿರ್ಣಯಿಸು, ಮೇಲುಹಣ 
ಪರಿಶೀಲನೆಗೆ ಮೊದಲೇ ನಿರ್ಣಯಿಸು 

at premium ಅಧಿಕ ಲಾಭದ ಮೇಲೆ, ಅಧಿಕ 
prejudice V. ಪೂರಗ್ರಹ ಹೊಂದಿರು, ಪ್ರತಿಕೂಲ | ಲಾಭದ ಪರಿಣಾಮವಾಗಿ 

ಭಾವನೆ ಹೊಂದು, ಪಕ್ಷಪಾತಮಾಡು, | premonition n, ಎಚ್ಚರಿಕೆ, ಪೂರಬೋಧೆ, ಪೂರ 
ಹಾನಿಮಾಡು 

ಸೂಚನೆ 
೧. ಪ್ರತಿಕೂಲಾಭಿಪ್ರಾಯ, ಪೂಲ್ವ | prepaid adi, ಮುಂಚೆ ಪಾವತಿಯಾದ, ಮೊದಲೇ 
ಗ್ರಹ, ದುರಾಗ್ರಹ 

ಸಂದಾಯಿತ 


310 


preservation 


preoccupation 


ಹಕ್ಕು 


preoccupation n. ಕಾರ್ಯನಿಮಗ್ರತೆ, | prescience n ಭವಿಷ್ಯ ವಿಜ್ಞಾನ, ಮುಂಚೆ 

ಮುನ್ನೊಲವು, ಪೂರ್ವಾಶ್ರಮಣ, | ತಿಳಿಯುವಿಕೆ, ದೂರದೃಷ್ಟಿ, ಮುನ್ನರಿವು 

ಕಾರ್ಯಲೀನ, ಅನ್ಯಮನಸ್ಕತೆ | | prescribe V. ನಿಯಮಿಸು, ಗೊತ್ತುಮಾಡು, 
preoccupied adj. ಕಾರ್ಯ ನಿಮಗ್ನ , | ವಿಧಿಸು, ನಿಗದಿಮಾಡು 
ಅನ್ಯಮನಸ್ಕ, ಪೂರ್ವಾಶ್ರಮಿತ 

prescription n . 1. ನಿಯಮನ, ವಿಧಿ, 
preordained adj, ವಿಧಿಲಿಖಿತ, ಮೊದಲೇ | 2. ವಿಧಿಸಿದುದು, 3. ಔಷಧದ ಚೀಟಿ, ವ್ಯಾಜ್ಯ 
ವಿಧಿಸಿರುವ, ಪೂಲ್ವೆ ನಿಶ್ಚಿತವಾಗಿರುವ 

ಹಕ್ಕು ಇತ್ಯಾದಿಗಳಿಗಾಗಿ ದಾವೆಹೂಡಲು 
preparation n. 1. ಸಿದ್ಧತೆ, 2. ತಯಾರಾದ ಭಕ್ಷ್ಯ 

ನಿಗದಿಯಾದ ಕಾಲಾವಧಿ 
ಭೋಜ್ಯ, ತಯಾರಿಕೆ 

prescriptive right ಸ್ವಾಧೀನಾನುಭವದ 
preparatory adj , ಪೂರ್ವಸಿದ್ಧತೆಯ , 

ಹಕ್ಕು , ವಿಧಾಯಕವಾದ ಹಕ್ಕು , ನೇಮಿಸುವ 
ಅಣಿಗೊಳಿಸುವ, ಪೂರ್ವಭಾವಿಯಾದ, 
ಪೀಠಿಕಾರೂಪದ 

presence n. 1. ಹಾಜರಿ, ಇರವು, ಉಪಸ್ಥಿತಿ, 
preparatory to retirement ನಿವೃತ್ತಿ ಸಾನ್ನಿಧ್ಯ , ಸಮ್ಮುಖ, ಸಮಕ್ಷ 
ಪೂರ್ವದ 

presence of mind ರಚಿತ್ರ , ಚಿತ್ತಸ್ಟ್ರ್ಯ , 
prepare V. 1. ಸಿದ್ದವಾಗು, 2. ತಯಾರು ಮಾಡು | 

ಸಮಯಪ್ರಜ್ಞೆ ಸಮಯಸ್ಪೂರ್ತಿ 
preponderance n, ಅಧಿಕ ಭಾರ , ಗುರುತ, | present V, ಕಾಣಿಕೆ ನೀಡು, ಬಹುಮಾನಕೊಡು, 
ಪ್ರಾಧಾನ್ಯ, ಪ್ರಭಾವ, ಪ್ರಬಲತೆ 

ಹಾಜರಾಗು ಇರು, ಮಂಡಿಸು, ಪರಿಚಯಿಸು 
preponderate V. ಪ್ರಬಲವಾಗು, ಭಾರವಾಗು, 

_ n. 1 . ಪ್ರತ್ಯಕ್ಷ, ವರ್ತಮಾನ ಕಾಲ, 
ಪ್ರಮುಖನಾಗು, ಮಹತ್ವಪಡೆ 

ಇರುವ, 2. ಕಾಣಿಕೆ, ಬಹುಮಾನ 
prepossess V. ಪಕ್ಷಪಾತ ಹೊಂದು, ಒಲಿಸಿ 

adj, ಹಾಜರಾಗಿರುವ, ಪ್ರತ್ಯಕ್ಷ ಈಗಿನ 
ಕೊಳ್ಳು, ಪ್ರೇರಿಸು, ಪೂರ್ವಾಗ್ರಹ ಹೊಂದಿರು, ಪ್ರಸಕ್ತ , ವರ್ತಮಾನಕಾಲದ 
ಸ್ಫೂರ್ತಿಗೊಳಿಸು, ಮುಂಚೆಯೇ ನಿರ್ಣಯಿಸು, present arms ಗೌರವರಕ್ಷೆ ಕೊಡು, 
ಸದಭಿಪ್ರಾಯಹೊಂದು 

ವಂದನಾರ್ಪಣೆಗಾಗಿ ಬಂದೂಕನ್ನು ವಿಶಿಷ್ಟ 
preposterous adj. ವಿಪರೀತ, ಅಸಂಗತ, 

ನಿಲುವಿನಲ್ಲಿ ಹಿಡಿದುಕೊಳ್ಳು, ಸೈನಿಕ 
ಸ್ವಭಾವಕ್ಕೆ ವಿರುದ್ಧವಾದ, ವಿವೇಕಕ್ಕೆ , ವ್ಯವಹಾರ 

ಗೌರವಾರ್ಪಣೆ ( ಆಜ್ಜೆ ) 
ಜ್ಞಾನಕ್ಕೆ ವಿರುದ್ಧವಾದ 

presentable adj. ದರ್ಶನೀಯ, 
prerequiste adj , ಪೂರ್ವಾಪೇಕ್ಷಿತ , | 

ನೋಡಲರ್ಹವಾದ, ಕಾಣಿಸಿಕೊಳ್ಳಲು 
ಪೂರ್ವಾಗತ್ಯದ 

ಉಚಿತವಾದ, ಕಾಣಿಕೆಗೆ ಉಚಿತವಾದ 
prerogative n, ವಿಶಿಷ್ಠಾಧಿಕಾರ, ವಿಶೇಷ ಹಕ್ಕು | presentation n . ಮಂಡನೆ, ಪ್ರತಿಪಾದನೆ, 
ವಿಶೇಷಾಧಿಕಾರ 

ಉಡುಗೊರೆ, ಅರ್ಪಣೆ, ಪ್ರದರ್ಶನ, 
presage V, ಭವಿಷ್ಯ ಹೇಳು, ಪೂರ್ವಸೂಚನೆ | 

ಶಿಷ್ಟಾಚಾರದ ಭೇಟಿ | 
ಕೊಡು, ಮುನ್ನೆಚ್ಚರಿಸು 

preservation n , ಸಂರಕ್ಷಣ, ಜೋಪಾನ, 
n, ಶಕುನ, ಮುನ್ಸೂಚನೆ, ಉತ್ಪಾತ, 

ಕಾಪಾಡುವಿಕೆ, ಪರಿರಕ್ಷಣ 
ಅಶುಭ ಲಕ್ಷಣ 

preservation of food ಆಹಾರ 
ಸಂರಕ್ಷಣೆ, ಆಹಾರವನ್ನು ಕೆಡದಂತೆ ಇಡುವುದು 


311 


preservative 


presumably 


preservative adj, ಸಂರಕ್ಷಿಸುವ, ಕೆಡದಂತೆ press communiqum ಪತ್ರಿಕಾ ಪ್ರಕಟನೆ 
ಮಾಡುವ ವಸ್ತು , ಆಹಾರ ರಕ್ಷಕ 

press Conference ಪತ್ರಿಕಾಗೋಷ್ಠಿ 
preserve V, ಉಪ್ಪಿನಕಾಯಿ ಹಾಕು, ಮುರಬ್ಬ press gallery ಶಾಸನ ಸಭೆಗಳಲ್ಲಿರುವ 
ಮಾಡು, ಸುರಕ್ಷಿತಗೊಳಿಸಿಡು 

ವರದಿಗಾರರ ಸ್ಥಳ, ವರದಿಗಾರರ ಸೋಪಾನ 
n, ಉಪ್ಪಿನಕಾಯಿ , ಮುರಬ್ಬ 

ಪೀಠ 
preserved food ಸಂರಕ್ಷಿತ ಆಹಾರವಸ್ತು , press home ಮನದಟ್ಟು ಮಾಡು, 
ಕಾದಿಟ್ಟ ಆಹಾರ ಪದಾರ್ಥ 

ಒತ್ತಾಯ ಮಾಡು, ಸಮರ್ಥವಾಗಿ ವಾದಿಸು 
preside V. ಅಧ್ಯಕ್ಷತೆ ವಹಿಸು 

pressman n. 1. ಪತ್ರಿಕೋದ್ಯಮಿ , 2. ಮುದ್ರಣ 
presiding officer ಅಧ್ಯಕ್ಷತೆ ವಹಿಸಿರುವ 

ಯಂತ್ರದ ಅಧಿಕಾರಿ 
ಅಧಿಕಾರಿ 

press meet ಪತ್ರಿಕಾ ಗೋಷ್ಠಿ 
presidency n. ಅಧ್ಯಕ್ಷತೆ , ಅಧ್ಯಕ್ಷನ ಅಧಿಕಾರ , press note ಪತ್ರಿಕಾ ವಿವರಣ, ಪತ್ರಿಕಾ 

ಅಧ್ಯಕ್ಷನ ಅಧಿಕಾರದ ಅವಧಿ, ರಾಷ್ಟ್ರಪತಿ ಪದವಿ ಪ್ರಕಟಣೆ 
president n. ರಾಷ್ಟ್ರಪತಿ, ಅಧ್ಯಕ್ಷ ಸಭಾಧ್ಯಕ್ಷ | press release ಪತ್ರಿಕಾ ಪ್ರಕಟನೆ 
ಕಾರ್ಯಾಧ್ಯಕ್ಷ 

press report ಪತ್ರಿಕೆಯ ವರದಿ, ಪತ್ರಿಕಾ ವರದಿ 
president of India ಭಾರತದ ರಾಷ್ಟ್ರಪತಿ _ press reporter ಪತ್ರಿಕಾ ವರದಿಗಾರ | 
presidium n. (ಕಮ್ಯುನಿಸ್ಟ್ ಸರ್ಕಾರದ) ಅಧ್ಯಕ್ಷ press representative ಪತ್ರಿಕಾ ಪ್ರತಿನಿಧಿ 
ಮಂಡಲಿ, ಅಧ್ಯಕ್ಷ ವರ್ಗ 

press telegram ಪತ್ರಿಕಾ ವಾರ್ತೆ , 
press V. 1. ಒತ್ತು 2. ಮುದ್ರಿಸು, 3. ಬಲವಂತ ವಾರ್ತಾ ತಂತಿ 
ಮಾಡು 

press the button ಕಾರ್ಯ ವನ್ನು 
_ n . 1 . ಮುದ್ರಣ ಯಂತ್ರ , ಒತ್ತಡ, ಪ್ರಾರಂಭಿಸು , ಕಾರ್ಯವನ್ನು ಮೊದಲು 
2. ಮುದ್ರಣಾಲಯ , 3. ಪತ್ರಿಕಾ ರಂಗ , ಮಾಡು 
ಸಮಾಚಾರ 

pressing adj. ಅತ್ಯವಸರದ, ಜರೂರಿನ 
press agent 1. ಪತ್ರಿಕಾ ಏಜೆಂಟು, ಪತ್ರಿಕಾ 

pressure n, ಒತ್ತಡ, ಕಾರಭಾರ 
ಪ್ರಚಾರಕ , ಪತ್ರಿಕೆಯ ಅಭಿವೃದ್ದಿ ಕಾರಕರ್ತ , 

atmospheric pressure ವಾತಾವರಣದ 
2. ವಾರ್ತಾವಾಹಕ , ವರದಿಗಾರ, ವಾರ್ತಾ 

ಒತ್ತಡ, ವಾಯುಭಾರ 
ಸಂಗ್ರಾಹಕ,ಬಾದಾರ, ಪತ್ರಿಕಾ ಪ್ರತಿನಿಧಿ | 

blood-pressure ರಕ್ತದ ಒತ್ತಡ 
press box . ಪತ್ರಿಕಾ ಪ್ರತಿನಿಧಿಗಳ ಸ್ಥಾನ, 
ವರದಿಗಾರರಿಗಾಗಿರುವ ಸ್ಥಳ, ಬಾತ್ಮೀದಾರರ pressure gauge ಒತ್ತಡ ಮಾಪಕ 

prestige n, ಘನತೆ, ಗೌರವ, ಪ್ರತಿಷ್ಠೆ 
press Campaign ವಾರ್ತಾ ಪ್ರಚಾರ, | presto adv , ವೇಗವಾಗಿ, ತರೆಯಾಗಿ, ಕಣ 
ಪತ್ರಿಕಾ ಪ್ರಚಾರ, ಪತ್ರಿಕಾ ಆಂದೋಲನ ಮಾತ್ರದ, ಕಣ್ಮಟ್ಟಿನ ( ಮೊಗದ) , 

ಭೂಮಂತ್ರಕಾಳಿ 
press censorship ವಾರ್ತಾ | 
ನಿಯಂತ್ರಣ, ಪತ್ರಿಕೆಗಳ ಪ್ರಕಟಣಾ ಪೂರ್ವ | presumably adv, ಬಹುಶಃ, ಪ್ರಾಯಶಃ 
ಪರಿಶೀಲನೆ 


ಸ್ಥಾನ 


312 


price 


presume 


presume V , ಊಹಿಸು, ಅನುಮಾನಿಸು, | prevail V. ಪ್ರಭಾವ ಬೀರು, ಮೇಲುಗೈಯಾಗು, 

ಜಯಗಳಿಸು, ಬಳಕೆಗೆ ಬರು, ಚಾಲ್ತಿಯಲ್ಲಿರು 
ಭಾವಿಸು, ಎಂದುಕೊಳ್ಳು 
presumption n. 1 , ಊಹೆ, ಭಾವನೆ, prevailing prices ಪ್ರಸ್ತುತ ದರ, ಈಗಿನ 

ಬೆಲೆಗಳು , ಪ್ರಸ್ತುತ ಧಾರಣೆ 
ಆತ್ಮವಿಶ್ವಾಸ, ಅಭಿಪ್ರಾಯ, 2. ದುರಹಂಕಾರ 
presumptive adj. ಸಂಭಾವ್ಯ , ಆಧಾರಕೊಡುವ | _ prevaricate V, ಸಂದಿಗ್ಧವಾಗಿ ಮಾತನಾಡು, 
( ಅನುಮತಿಗೆ ಭಾವನೆಗೆ, ಸಾಕ್ಷಿಗೆ) 

ಅಸಂಬದ್ದವಾಗಿರು , ವಂಚಿಸು , ಮಾತಿನಲ್ಲಿ 
heir presumptive ಸಂಭಾವ್ಯ | 

ವಂಚಿಸು 
ವಾರಸುದಾರ, ಸಂಭಾವ್ಯ ಉತ್ತರಾಧಿಕಾರಿ | prevent V, ನಿವಾರಿಸು , ತಪ್ಪಿಸು, ತಡೆ, 
presumptous adj. 1. ಅತಿ ಧೈರ್ಯದ, ಅತಿ | ಅಡ್ಡಿಮಾಡು, ಪ್ರತಿಬಂಧಿಸು 

ವಿಶ್ವಾಸದ, 2. ಗತ್ವದ, ಧಾರ್ಷ್ಟ್ಯ ದ ಮುಂದೆ | prevention n. ಅಭ್ಯಂತರ , ಪ್ರತಿಬಂಧಕ, 
ಬಿದ್ದು ಹೋಗುವ, ಅಹಂಕಾರದ 

ನಿವಾರಣ, ಅಡ್ಡಿ 
presuppose V, ಮುಂದಾಲೋಚನೆ ಮಾಡು, | preventive adj, ನಿವಾರಣ ಮಾಡುವ, 

ಮುಂಚೆಯೇ ಯೋಚನಮಾಡು, ಮೊದಲೇ ನಿವಾರಕ , ಅಡ್ಡಗಟ್ಟುವ, ಪ್ರತಿಬಂಧಕ 
ಭಾವಿಸು 

preventive detention ನಿವಾರಕ 
presupposition n. ಮು೦ಭಾವನೆ , ನಿರ್ಬಂಧ, ಪ್ರತಿಬಂಧಕ ಸ್ಥಾನಬದ್ದತೆ 
ಮುಂದಾಲೋಚನೆ 

_ preventive measure ಪ್ರತಿಬಂಧಕ 
pretence n. ಉದ್ದೇಶದ ನಟನೆ, ನೆಪ, ಮೋಸ, | ಕ್ರಮ , ಮುಂಜಾಗ್ರತೆಯ ಕಾಠ್ಯಕ್ರಮ 
ಸೋಲು, ವೇಷ 

preview _ n . ಪೂರೈಪ್ರದರ್ಶನ, 
pretend V. ನಟಿಸು, ಠಕ್ಕುಮಾಡು, ಸೋಗು ಪೂರ್ವಾವಲೋಕನ 
ಹಾಕಿಕೋ , ವೇಷಹಾಕು, ವಂಚಿಸು 

| previous adj, ಹಿಂದಿನ, ಮೊದಲಿನ, ಮುಂಚಿನ 
pretender n, ವಂಚಕ, ಕಪಟ, ನಟನೆಗಾರ, | prey V, ಬೇಟೆಯಾಡು, ಕೊಂದು ತಿನು 
ನಿರಾಧಾರ ಹಕ್ಕು ಹೂಡುವವನು, ಸುಳ್ಳು 

n , ಎರೆ, ಬೇಟೆ, ಆಕರ್ಷಕ ಸಾಮಗ್ರಿ , 
ಹಕ್ಕುದಾರ 

ಬೇಟೆಯಲ್ಲಿ ಪ್ರಾಣಿಗಳನ್ನು ಆಕರ್ಷಿಸಲು 
pretensions , ನಟನೆ, ಅಬದ್ಧವಾದ ಹಕ್ಕು 

ಇಡುವ ಬಲಿಯ ಪ್ರಾಣಿ, ಗೆದ್ದು ತಂದ, ಲೂಟಿ 
pretentious adj, ಆಡಂಬರದಿಂದ, ಆಡಂಬರ | ಮಾಡಿದ ಸೊತ್ತು 

ಪೂರ್ವಕ , ಆಡಂಬರದ, ಅಧಿಕ ಗುಣ, | 
ಯೋಗ್ಯತೆ, ನ್ಯಾಯವಾದ ಹಕ್ಕು ಇದೆ ಎಂದು 
ಹೇಳಿಕೊಳ್ಳುವ 

೧. ಬೆಲೆ, ಕ್ರಮ, ಮೌಲ್ಯ, ದರ, ಧಾರಣೆ 
preterhuman adj, ಅತಿಮಾನವ , 

beat down in the price ದರ ತಗ್ಗಿಸು 
ಮಾನವಾತೀತ 

ceiling - price ಅಧಿಕ ಬೆಲೆ, ನಿಗದಿ 
preternatural adj, ಅಸ್ವಾಭಾವಿಕ, ಪ್ರಕೃತಿಗೆ 

ಗೊಳಿಸಿದ ಅತ್ಯಧಿಕ ಬೆಲೆ, ಗರಿಷ್ಠ ದರ 
ಅತೀತವಾದ, ವಿಲಕ್ಷಣ , ಅಲೌಕಿಕ 

factory price ಕಾರಾಗಾರದ ಬೆಲೆ , 
pretext n. ಕುಂಟುನೆಪ, ಸುಳ್ಳು ಕಾರಣ 

ಗಿರಣಿಯ ಬೆಲೆ, ಕಾರ್ಖಾನೆಯಿಂದಲೇ 
pretty adj. ಸುಂದರ, ಚಲುವಾದ, ಮುದ್ದಾದ, 

ಖರೀದಿಸುವ ದರ 
ಚೆನ್ನಾದ, ಮನೋಜ್ಞ 

floor- price ತಗ್ಗಿದ ದರ, ಕನಿಷ್ಠ ದರ 


price V . 230 


313 


priceless 


pristine 


price - control ಧಾರಣೆ ನಿಯಂತ್ರಣ, | primal adj, ಪ್ರಾಥಮಿಕ, ಪ್ರಧಾನವಾಗಿ , ಆದ್ಯ 
ಬೆಲೆನಿಯಂತ್ರಣ 

ಪುರಾತನ, ಮೊದಲ, ಮುಖ್ಯ , ಮುಖ್ಯವಾಗಿ, 
price level ಧಾರಣೆಯ ಮಟ್ಟ 

ಪ್ರಥಮತಃ | 
price- page schedule ದರಗಳ | primary adj, ಪ್ರಾಥಮಿಕ, ಮುಖ್ಯ 
ಅನುಸೂಚಿ, ಪುಟಗಳನ್ನಾಧರಿಸಿ ನಿಗದಿ ಪಡಿಸಿದ | primarily adj, ಮುಖ್ಯವಾಗಿ, ಪ್ರಥಮತಃ 
ದರಗಳ ಪಟ್ಟಿ 

prime adj, ಮುಖ್ಯ , ಪ್ರಧಾನ 
price Support policy ಧಾರಣೆಯನ್ನು | prime minister ಪ್ರಧಾನ ಮಂತ್ರಿ , ಪ್ರಧಾನಿ 
ಉಳಿಸುವ ನೀತಿ 

primitive adj. 1. ಆದಿಮ , ಆದಿಯುಗದ, 
price stability ಧಾರಣೆಯ ಸ್ಥಿರತೆ - 2. ಅನಾಗರಿಕ, ಅಸಂಸ್ಕೃತ 
Price Structure ಧಾರಣೆಯ ವ್ಯವಸ್ಥೆ | principal n. ಪ್ರಾಚಾರ, ಪ್ರಿನ್ಸಿಪಾಲ 
set price on person 's head 

principle n. 33, 302 03 
ಅಪರಾಧಿ ತಲೆಯ ಬೆಲೆಯ ನಿರ್ಣಯ , 

| print V. ಮುದ್ರಿಸು, ಅಚ್ಚೆತ್ತು, ಠಸ್ಸೆ ಹಾಕು 
ಬೇಕಾದ ವ್ಯಕ್ತಿಯನ್ನು ಹಿಡಿದುಕೊಟ್ಟರೆ 
ಸಲ್ಲಿಸುವ ಪುರಸ್ಕಾರ, ಇನಾಮು 

. ಮುದ್ರೆ , ಒತ್ತು ಗುರುತು, ಠಸ್ಸೆ 
priceless adj. emise, 230000 

out of print ಪ್ರತಿಗಳು ಮುಗಿದಿವೆ 

rush to print ಆತುರವಾಗಿ ಮುದ್ರಣಕ್ಕೆ 
prick V. ಚುಚ್ಚು, ತಿವಿ, ನಾಟು 

ಕಳುಹಿಸು 
n, ಮುಳ್ಳು , ಸೂಜಿ 

printer n ಮುದ್ರಾಪಕ , ಮುದ್ರಣಕಾರ 
prick up one's ears ಕಿವಿನಿಮಿರಿಸು, 

printing press ಮುದ್ರಣ ಯಂತ್ರ 
ಕಿವಿ ಚುಚ್ಚು 

prior n ಹಿಂದೆ, ಪೂರೈಕಾಲ, ಪೂರ್ವ( ಇದಕ್ಕಿಂತ) 
prickly adj, ಮುಳ್ಳಿನಂಥ, ಚುಚ್ಚುವ 

ಮೊದಲು, ಕೈಸ್ತ ಮಠಾಧಿಪತಿ 
pride V. ಗರ್ವಿಸು, ಸ್ವಾಭಿಮಾನಪಡು, ಜಂಬಪಡು 

priority n ಪ್ರಾಧಾನ್ಯ, ಪ್ರಾಮುಖ್ಯ , ಅಗ್ರತೆ, 
_ n. ಗಯ್ಯ , ಜಂಬ, ಹೆಮ್ಮೆ , ಅಹಂಕಾರ, 

ಪ್ರಾಶಸ್ಯ 
ಅಭಿಮಾನ | 

prism n. ಪಟ್ಟಕ, ತ್ರಿಭುಜ, ಮುಪ್ಪಟ್ಟೆಯ ಗಾಜು 
priest n. 1. ಪುರೋಹಿತ, 2. ಪೂಜಾರಿ 

prison _ n, ಕಾರಾಗೃಹ, ಸೆರೆಮನೆ, ಜೈಲು, 
priest- ridden ಪುರೋಹಿತ ಪ್ರಾಬಲ್ಯದ, 

ಬಂದೀಖಾನೆ 
ಪುರೋಹಿತರ ಅಧಿಕಾರಕ್ಕೆ ಒಳಪಟ್ಟ 

prisoner n. ಕೈದಿ, ಬಂದಿ, ಕಾರಾಗಾರವಾಸಿ, 
prig n. ಅಹಂಕಾರಿ, ಸ್ವಾರ್ಥಿ, ಅತಿಸಂಪ್ರದಾಯಸ್ಥ 

ಸೆರೆಯಾಳು 
ಅತಿನಿಷ್ಠ 

prisoner of state ಪ್ರಭುತ್ವ ಕೈದಿ, 
prim adj, ಸೋಗಸಾದ, ಚೆನ್ನಾದ, ಗಂಭೀರ, 

ರಾಜಕೀಯ ಕೈದಿ 
ಉಪಚಾರದ, ಬಿಗುಮಾನದ, ಬಿಂಕದ, 

prisoner of war ಯುದ್ಧದ ಬಂದಿ, 
ವಿನಯಾಡಂಬರದ,ಶ್ರೀಮದ್ದಾಂಭೀರ್ಯದ 

ಯುದ್ಧದಕೈದಿ 
prima donna ಮುಖ್ಯಗಾಯಕಿ, ಗೀತ 

pristine adj. ಪ್ರಾಚೀನ, ಪುರಾತನ, 
ರೂಪಕದ ಪ್ರಧಾನ ಗಾಯಕಿ 

ಪ್ರಾಚೀನಉಜ್ವಲ ಸ್ಥಿತಿಯ 
prime facie ಮೊದಲನೋಟಕ್ಕೆತೋರುವ 


314 


process 
privacy 

[ probable adj . ಸಂಭಾವ್ಯ, ಸಂಭವನಿಯ , 
privacy n. ಗುಪ್ತತೆ, ಏಕಾಂತತೆ 

ಆಗಬಹುದಾದ, ಪ್ರಾಯಶಃ, ಆಗಬಲ್ಲ , 
private adj, ಸ್ವಂತ, ಖಾಸಗಿ , ಆಪ್ತ ವ್ಯಕ್ತಿಗತ 

ಆಗುವಂತಿರುವ 
private company ಖಾಸಗಿ ಸಂಸ್ಥೆ 

probability , ಸಂಭಾವ್ಯ , ಸಂಭವನೀಯತೆ, 
private discussion ರಹಸ್ಕಾಲೋಚನೆ, 

ಸಂಭವ | 
ಗುಪ್ತ ಚರ್ಚೆ, ಸಮಾಲೋಚನೆ 

probate n, ಪ್ರಮಾಣಿತ ಇಚ್ಛಾಪತ್ರ 
private enterprise ಖಾಸಗಿ ಉದ್ಯಮ 

probation n, ಅರ್ಹತಾ ಪರೀಕ್ಷಣ 
_ private property ಖಾಸಗಿ ಆಸ್ತಿ 

_ probationary period ಅರ್ಹತಾ 
private school ಖಾಸಗಿ ಶಾಲೆ | 

ಪರೀಕ್ಷಣದ ಅವಧಿ, ಪರೀಕ್ಷಣ ಅವಧಿ 
private secretary ಆಪ್ತಕಾರ್ಯ ದರ್ಶಿ 

probationer n. ಅರ್ಹತಾ ಪರೀಕ್ಷಣಾರ್ಥಿ 
private sector ಖಾಸಗಿ ವಲಯ , ಖಾಸಗಿ 

probe V. ಪರಿಶೋಧಿಸು, ಸಮಗ್ರವಾಗಿ ಪರೀಕ್ಷಿಸು, 

ಆಳವಾಗಿ ಶೋಧಿಸು 
PINareer , ಸ್ವಚ್ಛಂದ ಯುದ್ಧ ನೌಕೆಮತ್ತುಅದರ್ | probity n ಪಾಮಾಣಿಕತೆ, ನಾ ಯನಿದೆ . 
ಅಧಿಪತಿ 

ಸಾಚಾಗುಣ 
privation n, ಅಭಾವ, ದೀನದೆಸೆ, ಇಲ್ಲದಂತೆ 

problem n. ಸಮಸ್ಯೆ, ಕ್ಲಿಷ್ಟತೆ, ಪ್ರಶ್ನೆ, ತೊಡಕು, 
ಮಾಡುವುದು , ಕೊರತೆ ಇಲ್ಲದಿರುವುದು , 

ಚಿಕ್ಕ ಪ್ರಶ್ನೆ, ಒಗಟು 
ಅಗಲಿಕೆ, ದಾರಿದ್ರ , ರಿಕತೆ 

problematic adj. ಸಮಸ್ಯಾತ್ಮಕ, ಸಂದೇಹಾಸ್ಪದ; 
privelege n, ಹಕ್ಕು , ಪ್ರತ್ಯೇಕ ಅಧಿಕಾರ, | 
ವಿಶೇಷ ಗೌರವ , ಸೌಕರ್ಯ, ಭಾಗ್ಯ , 

ಅನಿಶ್ಚಿತ, ವಿವಾದಾಸ್ಪದ, ಸಂದಿಗ್ಧ 
ಸುಯೋಗ. 

procedure n. ರೀತಿ, ಕ್ರಮ , ಪದ್ಧತಿ, ವಿಧಾನ, 

ಪ್ರಕ್ರಿಯೆ 
privelege ticket order ಪ್ರತ್ಯೇಕ ಟಿಕೆಟ್ಟು 
ನೀಡುವ ಅಧಿಕಾರ 

procedural committees 
privy adj, ಗುಪ್ತ, ರಹಸ್ಯ ,ಗೋಪ್ಯ 

ಕಾರನಿದ್ವಾಹಕ ಸಮಿತಿಗಳು 
privy Council ಪ್ರೀವಿಕೌನ್ಸಿಲ್ಲು , 

procedural law ಪ್ರಕ್ರಿಯಾಶಾಸನ, 
ಇಂಗ್ಲೆಂಡಿನ ದೊರೆಯು ತಾನೆ ನೇಮಿಸುವ 

ಕಾರ್ಯ ಪದ್ಧತಿಗೆ ಸಂಬಂಧಿಸಿದ ಕಾನೂನು 
ಆಪಮಂಡಲಿ , ಕೆಳನಾಯಾಲಯಗಳ ತೀರ್ಪು | proceed V. 1. ಮುಂದುವರಿ , ಸಾಗು, ಮುಂದಿನ 
ಪ್ರಶ್ನಿಸಿದ ಮೇಲರ್ಜಿಯನ್ನು ಪರಿಶೀಲಿಸಿ 

ಕ್ರಮ ತೆಗೆದುಕೊಳ್ಳು, 2 . ದಾವಾ ಹಾಕು, 
ತೀರ್ಪನ್ನು ನೀಡುವ ಸರ್ವೋಚ್ಚ | ವ್ಯಾಜ್ಯಹೂಡು 
ನ್ಯಾಯಮಂಡಲಿ 

| proceedings , ನಡವಳಿ , ವ್ಯವಹರಣೆ, 
privy purse ರಾಜಭತ್ಯ , ರಾಜಧನ 

ಕಾರ್ಯಕಲಾಪಗಳು, ಕಾರ್ಯವರ್ತನೆ 
prize V , ಯುದದ ಕೊಳೆಯನ್ನು ಸಾಧೀನ | proceeds . ಹುಟ್ಟುವಳಿ, ಉತ್ಪತಿ , ವರಮಾನ, 
ಪಡಿಸಿಕೊಳ್ಳು , ಹೆಚ್ಚು ಬೆಲೆಯದೆಂದು | 

| ಮಾರಾಟದಿಂದ ಬಂದ ಹಣ 
ಪರಿಗಣಿಸು, ಬಹುಮಾನಿಸು 

process n. ಸಂಸ್ಕರಣ , ಪರಿಷ್ಕರಣ, ಕಾನೂನು 
n, ಬಹುಮಾನ, ಪಾರಿತೋಷಕ | 

ಕ್ರಮ , ವಿಧಿಬದ್ದ ವ್ಯವಹಾರ , ತಿದ್ದುಪಡಿ, 
ಕಾರ್ಯವಿಧಾನ 


315 


processed 

proficiency 
processed adj. 1, ಪರಿಷ್ಕರಿಸಿದ, 2. ಎಲ್ಲಾ | prodigy n . 1. ಅದ್ಭುತಕೃತಿ, ವಿಲಕ್ಷಣ ಸೃಷ್ಟಿ, 
ವಿಧಗಳಲ್ಲೂ ತಯಾರಿಯಾದ 

2. ಅದ್ಭುತ ವ್ಯಕ್ತಿ 
processed food stuffs ಪರಿಷ್ಕತ | produce V. ಬೆಳೆಯು, ಉತ್ಪತ್ತಿಮಾಡು, ಹಾಜರು 
ಆಹಾರ ಪದಾರ್ಥಗಳು 

ಪಡಿಸು, ಪ್ರದರ್ಶಿಸು, ತೋರಿಸು, ಫಲಪಡೆ, 
processing of goods ಸರಕು ಪರಿಷ್ಕರಣ ಹುಟ್ಟುವಳಿ ಪಡೆ 
procession n . LO DESR 

n, ಹುಟ್ಟುವಳಿ, ಬೆಳೆ, ಉತ್ಪತಿ , ಉತ್ಪನ್ನ , 
proclaim V. ಉದ್ಯೋಷಿಸು, ಸಾರು, ಪ್ರಕಟಿಸು 

ಫಲ , ಇಳುವರಿ 
proclaimed offender ಪ್ರಕಟಿತ 

producer n. ಉತ್ಪನ್ನಕರ, ನಿರಾತ, ಉತ್ಪಾದಕ, 

ಬೆಳೆಗಾರ, ನಿರ್ಮಾಪಕ, ತಯಾರಕ 
ಅಪರಾಧಿ,ಘೋಷಿತ ಅಪರಾಧಿ | 
proclamation n. ಪ್ರಕಟನೆ,ಘೋಷಣೆ 

| product n. ಉತ್ಪನ್ನ , ಉತ್ಪಾದನ, ನಿರಾಣ 

production n. ಫಸಲು, ಉತ್ಪನ್ನ , ಉತ್ಪತ್ತಿ 
proclamatory adj. ಪ್ರಕಟಿತವಾದ,ಘೋಷಿತ 

ಮಾಡಿದ ವಸ್ತು 
proclivity n ಪ್ರವೃತ್ತಿ, ಇಚ್ಛೆ , ಒಲವು 

productive adj. ಉತ್ಪತ್ತಿ ಮಾಡುವ,ಉತ್ಪಾದಕ, 
procrastinate V. ಆಲಸ್ಯ ತೋರು, 

ಫಲದಾಯಕ, ಉತ್ಪನ್ನಕಾರಕ | 
ಕಾಲವಿಳಂಬ ಮಾಡು, ಕಾಲಹರಣ ಮಾಡು 

poductive capacity evos Did 
procreate V. ಹೆರು, ಜನನಕೊಡು, ಮಗುವನ್ನು | 

ಸಾಮರ್ಥ್ಯ 
ಪಡೆ, ಸಂತಾನೋತ್ಪತ್ತಿಮಾಡು 

productivity n . evos dis 
procreation 1. ಸಂತಾನೋತ್ಪತಿ , ಪ್ರಜನನ, 

[ profane n, ಕೆಡಿಸು, ದೂಷಣೆಗೊಳಗುಮಾಡು, 
ಜನ್ಮಕೊಡುವುದು, ಹುಟ್ಟಿಸುವುದು 

ಅಪವಿತ್ರಗೊಳಿಸು 
proctor n ನಿಯಮಪಾಲಕ, ಶಿಸ್ತುಪಾಲಕ, 

adj, ಅಪವಿತ್ರ , ಭ್ರಷ್ಟ, ಕೆಟ್ಟ 
ಕಟ್ಟಳೆಪಾಲಕ 

profess V. 1. ತಿಳಿಸು, ಹೇಳು, ಅಂಗೀಕರಿಸು, 
procuration n , ದೊರಕಿಸಿಕೊಡುವುದು , 

2.ಶ್ರದ್ದೆಯಿಂದು, 3. ಪಾಂಡಿತ್ಯ ಪೂರ್ಣವಾಗಿ 
ಪ್ರತಿನಿಧಿಯಾಗಿ ವ್ಯವಹರಿಸುವುದು, ವಕಾಲತ್ತು 

ಬೋಧಿಸು 
ವಹಿಸುವುದು 

profession . ವ್ಯಕ್ತಿ ಕಸುಬು, ಉದ್ಯೋಗ 
procure V. ತಂದುಕೊಡು, ಪ್ರಾಪ್ತಿಮಾಡು, 

professional adj, ವೃತ್ತಿಕಾಯಕದ, ವೃತ್ತಿಯ, 
ಸಂಪಾದಿಸಿಕೊಡು, ಶೇಖರಿಸು 

ವೃತ್ತಿಸಂಬಂಧಿ 
procurement n. ಪ್ರಾಪ್ತಿ ಶೇಖರಣೆ 

professional organizations ವೃತ್ತಿ 
prod V. 1. ತಿವಿ, ಚುಚ್ಚು, ಉತ್ತೇಜಿಸು, ರೇಗಿಸು, 

ಸಂಸ್ಥೆಗಳು 
ಕೆರಳಿಸು, ಉದ್ರೇಕಿಸು 

professional tax ವೃಕರ , ವೃತ್ತಿ ತೆರಿಗೆ 
n, ಮುಳ್ಳು, ಅಂಶ , ಸೂಜಿ, ಚುಚ್ಚುವಿಕೆ, ತಿವಿತ 

( proffer V, ಪ್ರತಿಪಾದಿಸು, ನಿವೇದಿಸು, ನೀಡು 
prodigal adj, ಹಣಪೋಲುಮಾಡು, 

. ಪ್ರತಿಪಾದನೆ, ಸಮರಣೆ 
ದುಂದುಗಾರ, ದುಂದುವೆಚ್ಚಮಾಡುವ 

adi ಅದು 3 ಅಕಾರ | proficiency n, ಕೌಶಲ, ದಕ್ಷತೆ, ನೈಪುಣ್ಯ , 
prodigious adj, ಅದ್ಭುತ, ಅಗಾಧ, | 

ಸಾಮರ್ಥ್ಯ, ಪ್ರಾವೀಣ್ಯ, ಜ್ಞಾನ 
ಅಸಾಧಾರಣ, ಭಾರಿ 


316 


project 


profile 


profile V. ಆಕೃತಿಯನ್ನು ರಚಿಸು, ಪಾರ್ಶ್ವಚಿತ್ರಣ | progress V. ಮುಂದುವರಿ, ಏಳಿಗೆ ಹೊಂದು, 
ಮಾಡು 

ಪ್ರಗತಿಪಡೆ, ಅಭಿವೃದ್ಧಿ ಹೊಂದು 
n, ಆಕೃತಿ, ಪಾರ್ಶ್ವಚಿತ್ರಣ 

n, ಪ್ರಗತಿ, ಸುಧಾರಣೆ, ಏಳಿಗೆ, 

ಅಭಿವೃದ್ಧಿ 
profit n. ಲಾಭ, ಗಳಿಕೆ, ಸಂಪಾದನೆ, ಆದಾಯ 
profitable adj, ಲಾಭಕರ , ಫಲದಾಯಕ, 

| progression 1 . ಪ್ರಗತಿ, ಮು೦ದು 

ವರಿಯುವುದು, ಅಭಿವೃದ್ಧಿ ಹೊಂದುವುದು 
ಲಾಭದಾಯಕ, ಆದಾಯ ತರುವ, ಗಳಿಕೆ 
ನೀಡುವ 

arithmetical progression 
profiteer V . ಅಕ್ರಮವಾಗಿ ಲಾಭವನ್ನು 

ಅಂಕಗಣಿತಶ್ರೇಣಿ, ಅನುಪಾತ, ಸಮಾನಾಂತರ 
ಸಂಪಾದಿಸು, ರಾಜ್ಯದ ಅಥವಾ ಜನರ 

ಪ್ರಗತಿ, ಅಂಕಗಣಿತಶ್ರೇಣಿಯಂತಹ ಪ್ರಗತಿ 
ಸಂಶಯದಿಂದ ದುರ್ಲಾಭ ಗಳಿಸು 

geometrical progression 
_ n. ಅಕ್ರಮಸಂಪಾದನೆ ಮಾಡುವ, 

ರೇಖಾಗಣಿತ ಪುರೋಗತಿ, ರೇಖಾಗಣಿತ 
ಲಾಭದ ಕೊಳ್ಳೆ ಹೊಡೆಯುವವ 

ದಂತಹ ಪ್ರಗತಿ 
profiteering n ಅಕ್ರಮ ಸಂಪಾದನೆ 

progressive adj , ಪ್ರಗತಿಪರ, 

ಪ್ರಗತಿವಾದಿ ಯಾದ, ಪ್ರಗತಿಶೀಲ 
profligate 1. ನೀತಿಬಾಹಿರ, ದ್ವೇಚ್ಛಾಚಾರಿ, ಭ್ರಷ್ಟ, 
ಪರಿತ್ಯಕ್ತ , ವಿಷಯಲಂಪಟ 

_ progressive parties ಅಭಿವೃದ್ಧಿ ಪಕ್ಷ, 

ಪ್ರಗತಿಶೀಲ ಪಕ್ಷಗಳು 
proforma n. ನಮೂನೆ ಪತ್ರ 
profomainvoice ಸಮಾನ ಧಾರಣೆಯ ಪಟ್ಟಿ , 

prohibit V. ತಡೆ, ನಿಷೇಧಿಸು, ಪ್ರತಿಬಂಧಿಸು , 

ನಿರೋಧಿಸು 
ತಾತ್ಕಾಲಿಕ ಸರಕು ಪಟ್ಟಿ , ಗುರುತಿಗಾಗಿ ಕೊಟ್ಟ 
ಬೆಲೆಪಟ್ಟಿ ( ಬರಹ, ಪತ್ರ , ಇತ್ಯಾದಿ) . 

prohibited area ನಿಷಿದ್ದ ಪ್ರಾಂತ, ನಿಷೇಧಿತ 
profound adj , ಘನ, ಗಾ ಢ , ಪರಮ , | 

ವಲಯ , ಬಹಿಷ್ಕತ ಸ್ಥಳ 
ಅಗಾಧವಾದ, ಆಳವಾದ ಚಿಂತನೆಯ , ] prohibition n. ನಿರೋಧ, ಅಡ್ಡಿ , ಪ್ರತಿಬಂಧ, 
ಗಾಢವಾದ ಪ್ರಜ್ಞೆಯನ್ನು , ಆಗಾಧ 2. ಮದ್ಯನಿರೋಧ, ಪಾನನಿರೋಧ 
ಪರಿಜ್ಞಾನವನ್ನು ಹೊಂದಿರುವ 

prohibitive adj, ನಿಷೇಧಿಸುವ, ಅತಿರೇಕದ ( ಬೆಲೆ 
profuse adj, ಯಥೇಷ್ಟ, ಸಮೃದ್ಧ, ವಿಪುಲ , 

ತೆರಿಗೆ) , ಕೊಡಲಾಗದ ಪ್ಪು , ನಿಷೇಧಕ , 
ಪುಷ್ಕಳ, ಅಮಿತ 

ನಿರೋಧಕ 
progenitor n ಪೂರ್ವಜ, ಆದಿಪ್ರವರ್ತಕ, 

prohibitony adj. ಪ್ರತಿಬಂಧಕ , ನಿರುದ್ಯ, ನಿಷಿದ್ದ 
ಮೂಲಪುರುಷ 

ನಿಷೇಧಿಸುವ 
progeny n, ಸಂತಾನ, ಪೀಳಿಗೆ, ಸ೦ತತಿ, 

prohibitory order ಪ್ರತಿಬಂಧಕಾಜ್ಞೆ 
ಪ್ರಜೆ 

ನಿಷೇಧಾಜ್ಞೆ 
prognosticate V. ಪೂರ್ವಸೂಚನೆ ಕೊಡು, | project V. 1 . ತಯಾರುಮಾಡು, ಬಿಂಬಿಸು, 
ಭವಿಷ್ಯ ಹೇಳು 

ಮುಂದಕ್ಕೆ ತರು, 2 : ಯುಕ್ತಿಮಾಡು, 
programme n . ಕಾರ್ಯಕ್ರಮ , 3. ಮುಂದಕ್ಕೆ ಹಾಕುತ್ತ ಇರು 
ಕಾರ್ಯಕಲಾಪ 

n, ಪ್ರಾಯೋಜನೆ, ಪ್ರಾಜೆಕ್ಕು , ಯೋಜನೆ 


317 


projectile 

pronounce 
projectile adj. ಮುಂದಕ್ಕೆ ಹಾಕುವ, ಹಾರಿಸ | promise V, ವಾಗ್ದಾನಮಾಡು, ಮಾತುಕೊಡು, 
ಬಹುದಾದ, ಚಿಮ್ಮುವ, ಕ್ಷೇಪಕ 

ಪ್ರತಿಜ್ಞೆಕೈಗೊಳ್ಳು ಭರವಸೆ ನೀಡು, ವಚನ 
projection n. 1. ಹಂಚಿಕೆ, ಯೋಜನೆ, ಕಲ್ಪನೆ, | 

ಕೊಡು 
ಪ್ರಕ್ಷೇಪಣೆ , ನಕ್ಷೆ, 2 . ಮುಂದಕ್ಕೆ ಚಾಚಿರುವ 

n, ವಾಗ್ದಾನ ಮಾತುಕೊಡುವುದು, 
ಕಟ್ಟೋಣ, ಮುಂದಕ್ಕೆ ತರುವುದು 

ಪ್ರತಿಜ್ಞೆ ಭರವಸೆ 
projector n. 1. ಆಲೋಚನೆ ಮಾಡುವ ವ್ಯಕ್ತಿ | promising n, ಆಶಾಜನಕ , ವರ್ಧಿಷ್ಟು, ಭರವಸೆ 
ಯೋಜಕ, ಯೋಜನೆಯ ನಿರಾತ, 2. ಪ್ರಸಾರ 

ತುಂಬುವ 
ಯಂತ್ರ , ಪ್ರಕ್ಷೇಪಕ 

promissory note ವಾಗ್ದಾನಕೊಡುವ 
proletariat n, ಶ್ರಮಿಕರು, ಕಾರ್ಮಿಕರು, ತೀರ ಚೀಟಿ, ಪತ್ರ , ವಾಗ್ದಾನದ ಪತ್ರ , ಸಾಲಪತ್ರ , 

ಬಡವರು, ಜೀತಗಾರರು, ಜನಸಾಮಾನ್ಯರು, ಮಾತುಕೊಟ್ಟ, ಚೀಟಿ, ಪತ್ರ 
ದಲಿತವರ್ಗ 

promontory ಭೂಶಿರ, ಭೂಮಿಯ ಅಗ್ರನೆಲ, 
dictatorship of the proletariat ದೇಹದೊಳಗಿನ ವಿವಿಧ ರೀತಿಯ ಗ್ರಂಥಿಗಳು , 
ಕಾರ್ಮಿಕ ವರ್ಗದ ಸರ್ವಾಧಿಕಾರ 

ವಾಳ; 
prolific adj. ಹೆಚ್ಚು ಫಲಪ್ರದ, ಸಾರವಂತಿಕೆಯ , | promote V. ಬಡಿಕೊಡು, ಒತ್ತಾಸೆ ಕೊಡು, 
ಬಹುಳೋತ್ಪಾದಕವಾದ 

ಪ್ರೋತ್ಸಾಹಿಸು, ಮೇಲೇರಿಸು, ಪ್ರವರ್ತಿಸು, 
prolix adj. 1. ವಿಸ್ತ , ದೀರ್ಘ , 2. ಬೇಸರ | ಆರಂಭಿಸು, ಸಂಸ್ಥಾಪಿಸು 
ತರುವಾಯ 

promoter n ಪ್ರವರ್ತಕ, ಪ್ರಾರಂಭಿಸುವವನು, 
prolixity , ಅತಿವಿಸ್ತಾರ, ಪದಬಾಹುಳ್ಳ ಸಂಸ್ಥಾಪಕವರ್ಗದವ 
prologue n, ನಾಟಕದ ನಾಂದಿ, ಪ್ರಸ್ತಾವನೆ, | promotion n. ಬಡ್ತಿ, ಪದೋನ್ನತಿ, ಪ್ರೋತ್ಸಾಹ, 
ಪೀಠಿಕೆ 

ಉತ್ತೀರ್ಣತೆ 
prolong V, ಲಂಬಿಸು, ಉದ್ದ ಬೆಳೆಸು, ಹೆಚ್ಚು ಕಾಲ | prompt n. ವಾಯಿದೆ ಪತ್ರ , ಸುಳಿವು ನುಡಿ 
ತೆಗೆದುಕೊಳ್ಳು 

( ನಾಟಕದಲ್ಲಿ ನಟನಿಗಾಗಿ ಪರದೆಯ 
promenade v. 1. ವಿಹರಿಸು, ಮೆರೆಸು, ವಾಯು 

ಹಿಂದಿನಿಂದ ಹೇಳುವ ಮಾತುಗಳು) 
ವಿಹಾರ ಮಾಡು, 2. ಪ್ರಚಾರಮಾಡು | 

adj, ಶೀಘ್ರ , ತತ್‌ಕ್ಷಣ , ಪ್ರೇರಕ, 
_ n, ವಾಯುವಿಹಾರ, ವಿಹಾರಪಥ, 

ಸಕಾಲಿಕ, ಕ್ಲಪ್ತ 
ಸಂಚಾರ, ವಿಹಾರ 

promptitude n. ಶೀಘ್ರತೆ, ತ್ವರೆ, ಕ್ಲಪ್ತತೆ 
prominent n. 1. ಮುಖ್ಯ , ಪ್ರಧಾನ, ಪ್ರಖ್ಯಾತ, | 

promptly adv , ಕೂಡಲೆ, ಶೀಘ್ರದಲ್ಲಿ , 
2. ಎದ್ದುಕಾಣುವ, ಪ್ರತ್ಯೇಕವಾಗಿರುವ | ಕ್ಲಪ್ತವಾಗಿ, ತತ್‌ಕ್ಷಣವೇ 
promiscuous adj, ಬೆರಕೆಯ, ಸಂಮಿಶ್ರ | promulgate V. ಪ್ರಕಟಿಸು, ಜಾರಿಮಾಡು, 

ಘೋಷಿಸು 
ಶ್ವೇಚ್ಛಾಚಾರದ , ಸಂಕೀರ್ಣವಾದ, ಸಂಕರ, 

promulgation n,ಘೋಷಣೆ, ಪ್ರಕಟಣೆ, ಜಾರಿ 
promiscuity n ಸಾಂಕಯ್ಯ , ಬೆರಕೆ, ಮಿಶ್ರಣ, | prong n, ಮುಳ್ಳುಕೋಲು, ಈಟಿ, ಕವಲು 

ಅನಾಚಾರ, ಅವ್ಯವಸ್ಥಿತವಾದುದು, ಸ್ವಚ್ಛಾ | ಗೋಲು, ಕಂಟಕ, ಅಗ್ರ , ತುದಿ 
ಸಂಪರ್ಕ 

pronounce V, ಘೋಷಿಸು, ಹೇಳು, ನುಡಿ, 

ತಿಳಿಯ ಪಡಿಸು 


ಅವ್ಯವಸ್ಥಿತ 


318 


proposal 


pronounced 


pronounce a judgement ನಿರ್ಣಯಿಸಿ | properly adv, ಸರಿಯಾದ ರೀತಿಯಲ್ಲಿ, 

ಹೇಳು, ತೀರ್ಪನ್ನು ಘೋಷಿಸು , ನ್ಯಾಯ ಉಚಿತವಾಗಿ, ತಕ್ಕಂತೆ , ಯುಕ್ತವಾಗಿ, ಸರಿಯಾಗಿ 
ತೀರ್ಮಾನಿಸು 

property 1. ಆಸ್ತಿ, ಸಂಪತ್ತು , ಒಡವೆ, ಮಾಲು, 
pronounced adj, ನಿಶ್ಚಯಿಸಿದ, ಘೋಷಿತ, ರಂಗಸಜ್ಜು ( ನಾಟಕದಲ್ಲಿ) . 

ಪ್ರಕಟಿತ , ನಿರ್ಣಯಿಸಿದ,ತೀರ್ಮಾನ ಮಾಡಿದ | immovable property ನಿರಾಸಿ 
pronouncement n. ತೀರಾನ, ಪ್ರಕಟನೆ , 

movable property 23002 
ಘೋಷಣೆ 

property tax ಆಸ್ತಿಯ ಮೇಲಿನ ತೆರಿಗೆ 
pronunciation n. ಉಚ್ಚಾರಣೆ,ಉಚ್ಚಾರಣೆಯ | 

prophecy n. ಜೋತಿಷ್ಯ , ಭವಿಷ್ಯವಾಣಿ, 
නම් 

ಕಾಲಜ್ಞಾನ ಹೇಳು, ಭವಿಷ್ಯಹೇಳುವ;, 
proof n. 1. ರುಜುವಾತು, ಸಾಕ್ಷಿ, ಸಗ್ಗದ, ಅಭೇದ್ಯ | 

ಯೋಗ್ಯತೆ, ಸಾಮರ್ಥ್ಯ 
ದೃಷ್ಟಾಂತ, 2. ಮುದ್ರಣದ ಕರಡು 

prophet n. ಪ್ರವಾದಿ, ಮತಪ್ರವರ್ತಕ, ದೈವಜ್ಞ 
burden of proof ಪ್ರಮಾಣಬಾಧ್ಯತೆ, | 

ಧರ್ಮೋಪದೇಶಕ, ಭವಿಷ್ಯವಾದಿ 
ಪ್ರಮಾಣಿಸುವ ಹೊಣೆ, ರುಜುವಾತಿನಕರ್ತವ್ಯ 

Weather -prophet ವಾತಾವರಣ ಸೂಚಕವ್ಯಕ್ತಿ 
proof- reader n, ಕರಡು ತಿದ್ದುವ ವ್ಯಕ್ತಿ 

prophetic adj, ಭವಿಷ್ಯಸೂಚಕ , ಪ್ರವಾದಿಯ 
proof- reading n. ಕರಡು ತಿದ್ದುವುದು 

prophylatic measures ರೋಗ 
prop V, ಆಧಾರ ಕೊಡು, ಆಸರೆ ಕೊಡು, ಊರೆ 

ನಿವಾರಣೋಪಾಯಗಳು , ರೋಗನಿರೋಧಕ 
ಕೊಡು 

ಕ್ರಮಗಳು , ರೋಗನಿರೋಧಕ ಕಾರಗಳು 
n, ಆಧಾರ, ಆಶ್ರಯ, ಆಸರೆ, ಆನಿಕೆ 

propinquity 1, ಸಾಮೀಪ್ಯ, ಬಾಂಧವ್ಯ , ಹತ್ತಿರದ 
propaganda n. ಪ್ರಚಾರಕಾರ , ಪ್ರಸಾರ, | ಸಂಬಂಧ, ಹೋಲಿಕೆ , ಸಾದೃಶ್ಯ 
ಪ್ರಚಾರ 

propitiate V. ಪ್ರಸನ್ನಗೊಳಿಸು , ಸಂತೈಸು, 
propaganda manoeuvre ಪ್ರಚಾರ | ಶಾಂತಗೊಳಿಸು, ಒಲಿಸಿಕೊಳ್ಳು 
ವ್ಯೂಹ 

propitious adj, ಅನುಕೂಲಕರ, ಶುಭಪ್ರದ, 
propagandist n, ಪ್ರಚಾರಕ 

ಸುಮುಖವಾದ, ಹಿತವಾದ, ಪ್ರಸನ್ನ 
propagate V. ಹಬ್ಬಿಸು, ಹರಡು, ಪ್ರಚಾರ | proponent n , ಸಿದ್ದಾಂತ ಪ್ರತಿಪಾದಕ, 

ಮಾಡು , ಪ್ರಸಾರಮಾಡು, ಹೆಚ್ಚಿಸು , | ತತ್ವಪ್ರತಿಪಾದಕ 
ಸಂತಾನಾಭಿವೃದ್ಧಿ ಮಾಡು 

proportion V, ಸರಿಯಾಗಿ ಪಾಲು ಹಂಚು, 
propagation n. 1. ಸಂತಾನಾಭಿವೃದ್ಧಿ , ಆಸ್ತಿಯನ್ನು ಪಾಲುಮಾಡು 
2 . ಜ್ಞಾನಪ್ರಸಾರ 

_ n . ಭಾಗ, ಪ್ರಮಾಣ, ಪಾಲು, 
propel V, ಮುಂದಕ್ಕೆ ನೂಕು, ಪ್ರಚೋದಿಸು, ಅನುಪಾತ, ಯುಕ್ತಭಾಗ 
ಮುಂದೂಡು, ತಳ್ಳು 

proportionate adj. ಸರಿಯಾಗಿ, ಯಥೋಚಿತ , 
propensity 1, ಪ್ರವೃತ್ತಿ ಸಹಜಸ್ವಭಾವ, ಒಲವು, ದಾಮಾಷಾ ಪ್ರಕಾರ, ಅನುಗುಣವಾದ 
ಓಲು, ಇಚ್ಛೆ, ಪ್ರವೃತ್ತಿ 

proposal n, 1.ಸೂಚನೆ, ಪ್ರಸ್ತಾವ, ಪ್ರಸ್ತಾಪ, 
proper adj. 1. ಸ್ವಂತ, ಸ್ವಕೀಯ, 2. ಸರಿಯಾದ, | 2 . ಮದುವೆಯ ಪ್ರಸ್ತಾಪ 

ಯೋಗ್ಯವಾದ, ತಕ್ಕ 


319 


propose 


prosperous 


propose V. ಪ್ರಸ್ತಾವಿಸು, ಪ್ರಸ್ತಾಪಿಸು, ಸಲಹೆ prosecution case ಸ್ಥಿರ ಪಕ್ಷದ 
ನೀಡು, ಆಲೋಚಿಸು , ಸೂಚಿಸು 

ವಕಾಲತ್ತು , ಆಪಾದಕರ ವಾದ, ಫಿಲ್ಯಾದಿ 
proposed adj , ಪ್ರಸ್ತಾವಿಸಿದ, ಸೂಚಿಸಿದ, 

ಕಡೆಯ ಮೊಕದ್ದಮೆ 
ಪ್ರತಿಪಾದಿಸಿದ 

prosecution War ಯುದ್ಧವನ್ನು ಕೊನೆ 
proposition n ಪ್ರತಿಪಾದನ , ಪ್ರಸ್ತಾಪ, ಮುಟ್ಟಿಸುವುದು 
ಯೋಜನೆ 

prosecutor n. ವ್ಯಾಜ್ಯದಾರ, ಫಿರ್ಯಾದಿ, 
propound V. ಪ್ರತಿಪಾದಿಸು, ಸೂಚಿಸು 

ಕ್ರಮಜರುಗಿಸುವವನು, ಅಭಿಯೋಕ 
proprietary adj . ದಣಿಯ , ಒಡೆಯನ, | proselyte n, ಮತಾಂತರ ಹೊಂದಿದವನು, 

ಸ್ವಾಮ್ಯದ, ಮಾಲೀಕನ, ಸ್ವಾಮಿಯ | ಮತಾಂತರಿತ 
proprietor n, ದಣಿ, ಸ್ವಾಮಿ , ಯಜಮಾನ, | proselytize V, ಮತಾಂತರ ಹೊಂದುವಂತೆ 
ಮಾಲೀಕ, ಒಡೆಯ 

ಮಾಡು, ಮತಾಂತರಕ್ಕೆ ಸಹಾಯಮಾಡು, 
proprietorship n. ಸ್ವಾಮಿತ್ವ, ಸ್ವಾಮ್ಯ , 

ಮತಾಂತರಿಸು 
ಯಾಜಮಾನ್ಯ, ಮಾಲೀಕತ್ವ 

prospect V. ಬೆದಕು , ಅನ್ವೇಷಿಸು, ದಾರಿಸವೆಸು 
propriety n ಮಯ್ಯಾದೆ, ಔಚಿತ್ಯ , ಯುಕ್ತತೆ, ಶೋಧಿಸು, ಹೊಸ ಜಾಡುಮಾಡು 
ಸರಿಯಾದ ವರ್ತನೆ 

೧. ದೃಶ್ಯ , ಅಪೇಕ್ಷೆ,ಊಹೆ, ಮಾನಸಿಕ 
_ prorata adv. ದಾಮಾಷಾ ಮೇರೆಗೆ, ಅದೇ ದೃಶ್ಯ, ಪ್ರತೀಕ್ಷೆ, ಸಂಭವ, ಭರವಸೆ, ಅವಕಾಶ, 
ದರದಲ್ಲಿ 

ನಿರೀಕ್ಷೆ 
prorogation n. ಅಧಿವೇಶನ ಸಮಾಪ್ತಿ , prospecting for minerals 
ಅಧಿವೇಶನ ಮುಂದೂಡಿಕೆ 

ಖನಿಜಾನ್ವೇಷಣೆ 
prorogue V , ಸಭೆಯನ್ನು ಮುಂದೂಡು, | prospective adj. ಭಾವೀ , ಮುಂದೆ ಬರುವ, 
ಸಭೆಯನ್ನು ಮುಕ್ತಾಯಗೊಳಿಸು 

ಭವಿಷ್ಯದ, ನಿರೀಕ್ಷಿತ 
pros and cons ಸಾಧಕ- ಬಾಧಕಗಳು, prospective heir ಭಾವಿ ಉತ್ತರಾಧಿಕಾರಿ , 
ಮು೦ದೆ- ಹಿಂದೆ , ಲಾಭನಷ್ಟಗಳು , ಮುಂದಿನ ವಾರಸುದಾರ 

ಪರಿಣಾಮಗಳು , ಒಳಿತು -ಕೆಡುಕುಗಳು prospectus n, ಸಂಸ್ಥೆಯ ವಿವರಣ ಪ್ರಕಟನ 
prosaic adj. 1. ಗದ್ಯರೂಪದ, 2. ನೀರಸ, ಬೇಸರ | ಪತ್ರ , ಪರಿಚಯ ಪತ್ರಿಕೆ, ಪರಿಚಯ ಪ್ರಕಟನೆ, 
ತರುವ, ರುಚಿಯಿಲ್ಲದ | 

ವಿವರಣ ಪತ್ರ 
proscribe V. ನಿಷೇಧಿಸು, ಬಹಿಷ್ಕರಿಸು , [ prosper V. ಪ್ರಗತಿ ಪಡೆ, ಸಫಲವಾಗು, ವರ್ಧಿಸು, 

ಗಡೀಪಾರುಮಾಡು, ದೇಶಭ್ರಷ್ಟಗೊಳಿಸು ಅಭಿವೃದ್ಧಿ ಹೊಂದು, ಜಯಶಾಲಿ ಯಾಗು, 
_ prose n. ಗದ್ಯ , ವಚನ 

ಪುರೋಭಿವೃದ್ಧಿ ಹೊಂದು 
prosecute V. ಕಾನೂನುಕ್ರಮ ಜರುಗಿಸು,ಕ್ರಮ | prosperity n. ಅಭಿವೃದ್ಧಿ, ಪ್ರಗತಿ, ಸಮೃದ್ಧಿ, 

ಮುಂದುವರಿಸು, ಮುಂದುವರಿಸು, ಶಿಕ್ಷಣ, ವೃತ್ತಿ | ಅಭ್ಯುದಯ 
ಇತ್ಯಾದಿ 

prosperous adj, ಯಶಸ್ವಿ , ವರ್ಧಿಷ್ಟು , 
prosecution n . ವಿವಾದ, ಫಿಲ್ಯಾದು, ಉಚ್ಛಾಯ ಸ್ಥಿತಿಯ , ಅಭಿವೃದ್ಧಿ 

ಯಾಗುತ್ತಿರುವ, ಮಂಗಳಕರ 
ಅಪಾದಿಸುವ ಪಕ್ಷ, ಕ್ರಮ ಜರುಗಿಸುವಿಕೆ , 
ಆಪಾದನೆಯ (ನ್ಯಾಯಾಲಯದಲ್ಲಿ ) ನಿರ್ದೇಶ 


320 


prune 


prostitute 


prostitute n. ವೇಶ್ಯ, ಸೂಳೆ, ಬೆಲೆವೆಣ್ಣು , | proviso n, ಕಟ್ಟುಪಾಡು, ನಿಯಮ, ಕಟ್ಟಳೆ, 
ವ್ಯಭಿಚಾರಿಣಿ, ಜಾರೆ 

ವ್ಯವಸ್ಥೆ , ಅವಕಾಶ, ಶರತ್ತು ದಸ್ತಾವೇಜಿನಲ್ಲಿ 

ವಿಧಿಯನ್ನು ಅಥವಾ ಮಿತಿಯನ್ನು 
prostitution ೧. ವೇಶ್ಯಾವೃತ್ತಿ, ಸೂಳೆಗಾರಿಕೆ 

ನಿರ್ದೇಶಿಸುವ ವಾಕ್ಯ 
prostrate V. 1. ಸಾಷ್ಟಾಂಗ ನಮಸ್ಕಾರ ಮಾಡು, 

provocation n. ಪ್ರಕೋಪಗೊಳಿಸುವಿಕೆ,ಕೋಪ 
2 . ಸುಸ್ತಾಗು,ಸೋಲು, ಬಳಲು, ಪತನ | 

ಬರಿಸು , ಕೆಣಕಾಟ, ಕೆರಳಿಸುವಿಕೆ, ಪ್ರಚೋದನೆ 
ಹೊಂದು 

- adj, ಅಡ ಬಿದ , ಸುಸಾ ದ, | provocative adj, ಕೆರಳಿಸುವ, ಸಿಟ್ಟಿಗೇಳಿಸುವ, 
ತ್ರಾಣಗುಂದಿದ, ಬಳಲಿದ,ಸೋತ, ಸಾಷ್ಟಾಂಗ | 

ಕೋಪಬರಿಸುವ, ರೇಗಿಸುವ, ಉದ್ರೇಕಿಸುವ, 
ನಮಸ್ಕಾರ ಮಾಡಿದ 

ಪ್ರಚೋದನಕಾರಿ 
protagonist n . ಅಗ್ರೇಸರ , ಮುಖಂಡ, provoke V. ರೇಗಿಸು, ಕೆಣಕು, ಪ್ರಚೋದಿಸು 

ಪ್ರತಿಪಾದಕ , ಮುಂದಾಳು , ನೇತ್ರ ಪಕ್ಷ | provost n. ಶಾಲೆ ಕಾಲೇಜುಗಳ ಅಧ್ಯಕ್ಷ, 
ಪ್ರಚಾರಕ 

ಪ್ರಧಾನಾಧಿಕಾರಿ, ಪ್ರೊಟೆಸ್ಟೆಂಟ್ ಕೈಸ್ತ ಮಠದ 
protect V, ರಕಿಸು, ಆಶ್ರಯಕೋಡು, ಪಾಲಿಸು, | ಅಧ್ಯಕ್ಷನಾದ ಪಾದ್ರಿ , ಕೈಸ್ತ ಸಭೆಯ ಅಧ್ಯಕ್ಷ, ಅರೆ 

ಸೈನಿಕಪೊಲೀಸ್ ಅಧಿಕಾರಿ 
ಕಾಪಾಡು 
protected adj, ರಕ್ಷಿತ, ಸಂರಕ್ಷಿತ, ಕಾಪಿಟ್ಟ | 

provost marshal ಸೈನಿಕ ದಳಪತಿ, ಸೈನಿಕ 
ಪಾಲಿಸಿದ 

ಪೋಲಿಸ್ ಮುಖ್ಯಸ್ಥ 
protected animal ರಕ್ಷಿತ ಜಂತು, ರಕ್ಷಿತ | prowess . ಪರಾಕ್ರಮ, ಸಾಹಸ, ಶೌಯ್ಯ 
ಕಾಡು ಪ್ರಾಣಿ 

proximate adj, ಹತ್ತಿರದ, ಸಮೀಪದ, ತೀರ 
protective custody ರಕ್ಷಣೆ ಇಟ್ಟಬಂದಿ, | 

ಸಮೀಪದ, ಸರಿಸುಮಾರಾದ 
ರಕ್ಷಿತ ಖೈದಿ, ಸುರಕ್ಷಾ ಬಂಧನ 

proximity n. ಸಾಮೀಪ್ಯ, ಸನ್ನಿಹಿತತ್ವ, ಆಸನ್ನತೆ, 
protective duty ಸಂರಕ್ಷಣ ಶುಲ್ಕ | ಹತ್ತಿರ 

protective tarif ಸಂರಕ್ಷಣ ಶುಲ್ಕ ಪಟ್ಟಿಕೆ | proximo . ಬರುವ ತಿಂಗಳು, ಮುಂದಿನ ತಿಂಗಳು 
protector n ಪಾಲಕ, ರಕ್ಷಕ 

proxy n . ಬದಲಿ ಪ್ರಾತಿನಿಧ್ಯ , ಪ್ರತಿನಿಧಿ, 
protectorate n, ಸಂರಕ್ಷಿತ ರಾಜ್ಯ , ಆಶ್ರಿತ ರಾಜ್ಯ 

ಪ್ರಾತಿನಿಧ್ಯದ ಪತ್ರ , ಪ್ರತಿನಿಧಿ ಪತ್ರ 
protege n. ಶರಣಾಗತ, ಆಶ್ರಿತ, ಪಾಲಿತ, ರಕ್ಷಿತ | 

_ prudencen, ದೂರದೃಷ್ಟಿ , ವಿವೇಕ, 

ಲೋಕವ್ಯವಹಾರ ಕುಶಲತೆ 
provide V. ಒದಗಿಸು, ಸರಬರಾಜು ಮಾಡು, 
ಆ ಆ 

ಆ | Prudent 80]. ದೂರದಪಿ. ಯುಳ ಲೋಕ 
ಪೂರೈಸು, ವ್ಯವಸ್ಥೆ ಮಾಡು 

ವ್ಯವಹಾರ ಕುಶಲ, ಯುಕ್ತಾಯುಕ್ತ ಪರಿಜ್ಞಾನ 
provisional adj. J2,07 

ವುಳ್ಳ , ವಿವೇಕಿಯಾದ 
provisional programme ತಾತ್ಕಾಲಿಕ | 

prudential adj, ವಿವೇಕಿಯಾದ, ದೂರದೃಷ್ಟಿ 
ಕಾರ್ಯಕ್ರಮ 
provisions n, ಆಹಾರ ಪದಾರ್ಥಗಳು, ಕಿರಾಣಿ 

prune V. ಮರವನ್ನು ಸವರು, ಕತ್ತರಿಸು, ಕೊಂಬೆ 
ಸರಕು, ಭೋಜನ ಸಾಮಗ್ರಿ 

ಕಡಿದುಹಾಕು , ಪರಿಷ್ಕರಿಸು, ಹೆಚ್ಚಿನ, ಅನಗತ್ಯ 
ಭಾಗಗಳನ್ನು ( ಸಾಹಿತ್ಯ , ಲೇಖನಗಳಲ್ಲಿ) 
ತೆಗೆದುಹಾಕು 


ಕ 


ಯುಳ್ಳ 


321 


pruning 

public 
pruning n ಸವರುವುದು , ಕತ್ತರಿಸುವುದು, | psychosis n. ಉನ್ಮಾದ, ಹುಚ್ಚು, ಬುದ್ದಿ ವಿಕಲ್ಪ , 

ಕೊಂಬೆಗಳನ್ನು ಕಡಿಯುವುದು, ಪರಿಷ್ಕಾರ ಮನೋವಿಕಾರ, ಮತಿಭ್ರಮಣೆ, 
pry V, ಇಣುಕು, ಹಣಿಕಿನೊಡು, ಹೊಂಚಿನೋಡು, ಮನೋವಿಭ್ರಮೆ 
ಇತರರ ವ್ಯವಹಾರಗಳಲ್ಲಿ ತಲೆಹಾಕು 

psychosis of war wie erga 
psalm n, ಕೀರ್ತನ, ಸ್ತೋತ್ರಗೀತ 

psycho-therapy n, ಮಾನಸಿಕ ಚಿಕಿತ್ಸೆ 
pseudo adj. ಕೃತ್ರಿಮ, ಅಶುದ್ದ ಖೋಟಾ, | puberty n, ಯೌವನ, ಯುವಾವಸ್ಥೆ , ಹರೆಯ , 
ಕಲ್ಪಿತ, ನಕಲಿ 

ಪ್ರಥಮ ಋತುಮತಿಯಾಗುವಿಕೆ , 
pseudonym n . ಮರುಹೆಸರು, ಲೇಖನಾಮ , ಮೈನೆರೆದಿರುವುದು, ಪ್ರೌಢಾವಸ್ಥೆ 

ಅಡ್ಡ ಹೆಸರು, ಸಂಕೇತನಾಮ, ಉಪನಾಮ, age of puberty ಪ್ರಾಯದ ವಯಸ್ಸು, 
ಗುಪ್ತನಾಮ 

ಯೌವನದ ವಯಸ್ಸು 
psychiatrics n . Jeder Esen? 2383 | public n. ಜನರು, ಜನತೆ, ಸಾರ್ವಜನಿಕರು, 
psychiatrist n, ಮನೋರೋಗ ಚಿಕಿತ್ಸಕ 

ಪ್ರಜೆಗಳು 
psychiatry n, ಮನೋರೋಗ ಚಿಕಿತ್ಸೆ 

adj. ಸಾರ್ವಜನಿಕ 
psychic adj, ಆತ್ಮ ಸಂಬಂಧಿ, ಮನೋಶಾಸ್ತ್ರ , 

at the bar of public opinion 
ಅದ್ಯಾತ್ಮಿಕ, ಅಭೌತ, ಅಭೌತ ಪ್ರಭಾವಕ್ಕೆ 

ಸಾರ್ವಜನಿಕ ಅಭಿಪ್ರಾಯದಲ್ಲಿ 
ಒಳಗಾದವನು 

in public ಸಾರ್ವಜನಿಕರೆದುರು, 
psycho- analysis n, ಮನೋ ವಿಜ್ಞಾನ, 

ಬಹಿರಂಗವಾಗಿ 
ಮನೋವಿಶ್ಲೇಷಣೆ 

public accounts committee 
psychological adj, ಮಾನಸಿಕ , 

ಸತ್ಕಾರದ ಲೆಕ್ಕಗಳನ್ನು ಪರಿಶೀಲಿಸುವ ಸಮಿತಿ, 
ಮನೋವೈಜ್ಞಾನಿಕ 

ಪಬ್ಲಿಕ್ ಅಕೌಂಟ್ಸ್ ಸಮಿತಿ 
psychological climate ಮನೋ public -body ಸಾರ್ವಜನಿಕ ಸಂಸ್ಥೆ 
ಭಾವನೆ , ಮನೋನುಕೂಲದ ವಾತಾವರಣ , public building ಸಾರ್ವಜನಿಕ ಕಟ್ಟಡ 
ಮನಸ್ಸಿನ ಸ್ಥಿತಿ 

public debt ಸಾರ್ವಜನಿಕ ಸಾಲ 
psychological dislocation ಮಾನಸಿಕ 

public enemy ಪ್ರಜಾಶತ್ರು , ಸಾರ್ವಜನಿಕ 
ಅಸ್ಥಿರತೆ, ಮಾನಸಿಕ ಅವ್ಯವಸ್ಥೆ 

ಶತ್ರು 
psychological factors ಮಾನಸಿಕ 

public enterprise ಸಾರ್ವಜನಿಕ 
ಕಾರಣಗಳು 

ಉದ್ಯಮ 
psychological movement ಮಾನಸಿಕ _public interest ಪ್ರಜಾಹಿತ, ಸಾಲ್ವಜನಿಕ 

ಪ್ರವರ್ತನ 
psychologist n. ಮನೋವಿಜ್ಞಾನಿ, 

public examination ಸಾರ್ವಜನಿಕ 
ಮನಸ್ತತ್ವವೇತ್ತ 

ಪರೀಕ್ಷೆ 
psychology n, ಮನೋವಿಜ್ಞಾನ 

public life ಸಾರ್ವಜನಿಕ ಜೀವನ 
public man ಸಾರ್ವಜನಿಕ ವ್ಯಕ್ತಿ , 
ಪ್ರಜಾಪ್ರತಿನಿಧಿ, ಮುಂದಾಳು 


322 


pump 


publication 


public opinion ಪ್ರಜಾಭಿಪ್ರಾಯ, | puisne judje 1. ಕಿರಿಯ ನ್ಯಾಯಾಧೀಶ, 
ಸಾರ್ವಜನಿಕ ಅಭಿಪ್ರಾಯ 

2. ಕೆಳದರ್ಜೆಯ ನ್ಯಾಯಾಧೀಶ 
public property ಪ್ರಜೆಗಳ ಆಸ್ತಿ | puissant adj, ಬಲವಂತವಾದ, ಶಕ್ತಿಯುಳ್ಳ 
ಸಾರ್ವಜನಿಕ ಆಸ್ತಿ 

ಬಲಿಷ್ಠ, ಪ್ರಭಾವಶಾಲಿ, ಸಾಮರ್ಥ್ಯವುಳ್ಳ 

ಪ್ರತಿಭಾಶಾಲಿಯಾದ 
public relations ಪ್ರಜಾಸಂಬಂಧಿಗಳು , | 
ಸಾರ್ವಜನಿಕ ಸಂಪರ್ಕ , ಪೌರ ವ್ಯವಹಾರ | pull V, ಎಳೆ, ಜಗ್ಗು , ಸೆಳೆ 
public sector ಸಾರಿ ರಂಗ, ಸಾರ್ವಜನಿಕ | n , ಎಳೆತ, ಜಗ್ಗುವಿಕೆ , ಸೆಳೆತ, ಪ್ರಭಾವ, 

ಸಾಮರ್ಥ್ಯ 
public Service ಸತ್ಕಾರಿ ಸೇವೆ 

pull down ಕೆಳಗೆ ಬೀಳಿಸು, ಎಳೆದು ಹಾಕು, 
public service commission 2020 | 

ಕೆಡವು ಪದಚ್ಯುತಗೊಳಿಸು, ನೆಲಸಮ ಮಾಡು 
ಸೇವಾ ನಿಯೋಗ, ಸಾರ್ವಜನಿಕ ಸೇವಾ | pull of ಪೂರ್ತಿಮಾಡು, ಗೆಲ್ಲು, ಜಯಪಡೆ 
ಆಯೋಗ. 

pull out of the fire ಆಪತ್ತಿನಿಂದ 
public trail ಬಹಿರಂಗ ವಿಚಾರಣೆ 

ಪಾರುಮಾಡು, ನಿರಾಶೆಯ ಸ್ಥಿತಿಯಲ್ಲಿ ಗೆಲ್ಲಿಸು 
public utility Services ಸಾರ್ವ ಜನಿಕ | pull through ಅಪಾಯದಿಂದ ಪಾರಾಗು, 
ಪ್ರಯೋಜನ ಸೇವಾಕಾರ್ಯಗಳು 

ಪಾರು ಮಾಡು 
public works ಸರ್ಕಾರಿ ನಿರಾಣಕಾರ್ಯ , | pull up ಮೇಲಕ್ಕೆ ಎತ್ತು , ಹೊರಕ್ಕೆ ಎಳೆ 
ಸಾರ್ವಜನಿಕ ಕಾಮಗಾರಿ 

pulley , ರಾಟೆ, ರಾಗಟೆ 
publication . ಪ್ರಕಟನೆ, ಪ್ರಕಟಣೆ , ಮುದ್ರಿತ | pulmonary tuberculosis 
ಗ್ರಂಥದ ಪ್ರಕಾಶನ 

ಶ್ವಾಸಕೋಶದ ಕ್ಷಯರೋಗ 
publicist n. 1. ವೃತ್ತಪತ್ರಿಕಾ ಲೇಖಕ, 2. ರಾಷ್ಟ್ರ | pulp V , ತಿರುಳು ತೆಗೆದು ಹಾಕು, ರುಬಿ ಹಿಟು. 
ವಿಚಾರ ಲೇಖಕ, 3. ಅಂತರ ರಾಷ್ಟ್ರೀಯನೀತಿ 

ಮಾಡು 
ವಿಮರ್ಶಕ 

n, ಹಣ್ಣಿನ ತಿರುಳು, ರುಬ್ಬಿದ ಮೆದು ವಸ್ತು 
publicity n ಪ್ರಚಾರ, ಪ್ರಸಾರ 

( ಉದಾ: ಕಾಗದ ತಯಾರಿಸಲು) ಫಲದ 
publicity bureau ಪ್ರಚಾರ ವಿಭಾಗ, | ಮೆದುಭಾಗ 
ಪ್ರಚಾರ ಸಂಸ್ಥೆ ಪ್ರಚಾರದ ಕಛೇರಿ 

pulpit n. ಚರ್ಚುಗಳಲ್ಲಿ ಮತಬೊಧಕನು ನಿಲ್ಲುವ 
publicity campaign ಪ್ರಚಾರೋದ್ಯಮ , | ಭಾಗ, ಕೈಸ್ತ ಉಪದೇಶ ವೇದಿಕೆ , ಉಪದೇಶಿ 
ಪ್ರಚಾರಾಂದೋಲನ 

pulsate V. ಕಂಪಿಸು, ಸ್ಪಂದಿಸು, ಮಿಡಿಯು 
publish V. ಪ್ರಕಟಿಸು , ಪ್ರಚುರಪಡಿಸು, ( ನಾಡಿ) 
ಬಹಿರಂಗಗೊಳಿಸು 

pulse n. 1. ನಾಡಿ, 2. ದ್ವಿದಳ ಧಾನ್ಯ 
publisher n, ಪ್ರಕಾಶಕ 

pulverization n . 80833 zdaniato 
puerile adj. 1. ಹುಡುಗುತನದ, ಮಕ್ಕಳಾಟಿಕೆಯ 

pulverize V, ಹಿಟ್ಟುಮಾಡು 
2. ಕ್ಷುಲ್ಲ ಕೀಳಾದ, ವಯಸ್ಕನಿಗೆ ಸಲ್ಲದ 
pugnacious adj, ಜಗಳಗಂಟಿತನದ, 

pump V. ನೀರೆತ್ತು ನೀರನ್ನು ಮೇಲಕ್ಕೆ ಹಾಯಿಸು 
ಹೋರಾಡುವ ಪ್ರವೃತ್ತಿಯ, ಕಲಹಪ್ರಿಯ 

n, ನೀರು ಎತ್ತುವ ಯಂತ್ರ 


323 


pun 


purple 


ಚುಚ್ಚು 


pun V. ಎರಡರ್ಥ ಬರುವಂತೆ ಮಾತನಾಡು | puppet n, ಕೀಲು ಬೊಂಬೆ, ಕೈಗೊಂಬೆ 

_ n. ಶೇಷ, ಎರಡು ಅರ್ಥವಿರುವುದು , | _ puppet government ಕೈಗೊಂಬೆ 

ವಿವಿಧಾರ್ಥದ ಪದಗಳ ಹಾಸ್ಯ ಪ್ರಯೋಗ ಸರಕಾರ 
punch V, ಮುಷ್ಟಿಯಿಂದ ಹೊಡೆ, ಗುದ್ದು, ತಿವಿ, puppet show $ 2382 023 835 

ಪ್ರದರ್ಶನ 
_ n, ತೂತುಕೊರೆಯುವ ಯಂತ್ರ , ರಂಧ್ರಕ, | purblind adj. ಅರೆಕುರುಡಾದ, ದೃಷ್ಟಿಮಾಂದ್ಯದ, 
ತೂತುಕೊರೆಯುವಸಲಕರಣೆ, ಮದ್ಯದೊಡನೆ | ಮಂದಬುದ್ದಿಯ, ದಡ್ಡ 

ಫಲಗಳ ರಸಗಳನ್ನು ಬೆರೆಸಿದಪೇಯ purchase V. ಖರೀದಿಸು, ಕೊಳ್ಳು 
punctilio n. ಗೌರವಸತ್ಕಾರಗಳಲ್ಲಿ ಸೂಕ್ಷ್ಮ ದೃಷ್ಟಿ 

n, ಕೊಳ್ಳುವುದು, ಖರೀದಿ, 
ಅಲ್ಪವಿಷಯಕ, ನಿಷ್ಠ 

ಕ್ರಯಮಾಡುವುದು 
punctilious adj, ಗೌರವ ತೋರುವಲ್ಲಿ ಸೂಕ್ಷ್ಮ | purchasing power ಕೊಳ್ಳುವ ಶಕ್ತಿ 
ದೃಷ್ಟಿ ಇರುವ 

purchase tax ಮಾರಾಟದ ತೆರಿಗೆ, 
punctual adj. ಸಮಯಕ್ಕೆ ಸರಿಯಾಗಿ ಬರುವ, ಖರೀದಿಯ ತೆರಿಗೆ 

ವೇಳೆ ಕಾಪಾಡುವ, ಕಾಲನಿಷ್ಠೆಯುಳ್ಳ ಕ್ಲಪ್ತ I purchaser ಕೊಳುವವ, ವಿಕ್ರಯ ಮಾಡುವವ 
punctuality , ಸಮಯ ಪರಿಜ್ಞಾನ, ಕ್ಲಪ್ತತೆ, | pure adj, ಶುದ್ರ, ಸಚ, ಅಪಟ, ಪವಿತ್ರ 
ಕಾಲನಿಷ್ಠೆ 

purgative adj, ವಿರೇಚಕ , ಭೇದಿ ಮಾಡಿಸುವ 
punctuate V. ಭಾಷಾರಚನೆಯಲ್ಲಿ ವಿರಾಮ 

purgatory n, ನರಕ , ಪಾಪಕ್ಕೆ ಪ್ರಾಯಶ್ಚಿತ 
ಚಿಹ್ನೆಗಳನ್ನು ಗುರುತಿಸು 

ದೊರಕುವ ಸ್ಥಳ, ಶುದ್ಧಿಲೋಕ 
puncture V, ರಂಧ್ರ, ತೂತು, ತೂತುಮಾಡು, 

| purge V. ಶುದ್ದಿಮಾಡು, ಕಲ್ಮಷವನ್ನು ಹೊರಹಾಕು 
ರಂಧ್ರಮಾಡು, ಚುಚ್ಚು 

_ n , ಭೇದಿ, ವಿರೇಚನ, ಜುಲಾಬು 
_ n. ರಂಧ್ರ , ತೂತು 

purification n. ಪವಿತ್ರೀಕರಣ, ಶುದ್ದಿ , 
pungent adj. ಕಟುವಾದ, ಖಾರವಾದ, ತೀಕ್ಷ 
ಮನಸ್ಸನ್ನು, ಬುದ್ಧಿಯನ್ನು ಉತ್ತೇಜಿಸುವ 

purify V, ಶುಭ್ರಗೊಳಿಸು, ಪವಿತ್ರೀಕರಿಸು , 
punish V . ಶಿಕ್ಷಿಸು, ದಂಡಿಸು, ದಂಡನೆ ಮಾಡು 

ಶುದ್ದೀಕರಿಸು, ಶುದ್ದಿಮಾಡು 
punishable adj. ಶಿಕ್ಷಾರ್ಹ, ದಂಡನಾರ್ಹ 

| puritanism n. 1. ಶುದ್ಧತೆ, ಪವಿತ್ರೀಕರಣ , 
punishment , ಶಿಕ್ಷೆ, ದಂಡನೆ 

ಧರ್ಮಶುದ್ಧಿವಾದ, 2. ಕೈಸ್ತ ಮತದಲ್ಲಿ ಒಂದು 
punitive adj, ದಂಡನಾತ್ಮಕ, ದಂಡವಿಧಿಸುವ, | 
ಶಿಕ್ಷಾತ್ಮಕ 

purlieu n. ಗಡಿನಾಡು, ಸರಹದ್ದು, ಅರಣ್ಯದ 
punitive tax ಸಾಮೂಹಿಕ ಜುಲ್ಮಾನೆ, 

ಅಂಚು ಪ್ರದೇಶ, ಎಲ್ಲೆ , ಗಡಿ, ಪಟ್ಟಣದ 

ಕೊಳಕು ಗಲ್ಲಿ, ಕೊಳಚೆ ಪ್ರದೇಶ 
ಪುಂಡುಗಂದಾಯ 

purloin V. ಕದಿ, ಎತ್ತಿಹಾಕು , ಎಗರಿಸು , 
puny adj, ಚಿಕ್ಕ , ಸಣ್ಣ , ದುರ್ಬಲ, ಗಿಡ್ಡ , | 

ಅಪಹರಿಸು 
ಕುಬ್ಬಾಕಾರದ, ಸೂಕ್ತ, ಬೆಳವಣಿಗೆ ಆಗದ 
pupil n. ಶಿಷ್ಯ, ವಿದ್ಯಾರ್ಥಿ, ಶಿಷ್ಟೋಪಾಧ್ಯಾಯ | purple n ನೇರಳೆ ಬಣ್ಣ 


ಭಾಗ | 


324 


purport 


pygmy 


purport V ಅಭಿಪ್ರಾಯಪಡು, ತಾತ್ಸಲ್ಯವನ್ನು | put across 1. ಜಯಪ್ರದವಾಗಿಸು, 
ಹೇಳು 

2 . ತಿಳಿಯುವಂತೆ ಹೇಳು 
n, ಅಭಿಪ್ರಾಯ, ಸಾರಾಂಶ , ತಾತ್ಪರ್ಯ, put back ಮುಂದುವರಿಯುವುದನ್ನು ತಡೆ, 
ಅರ್ಥ, ಉದ್ದೇಶ 

ಮುಂದುವರಿಯುವುದನ್ನು ಅಡ್ಡಿಪಡಿಸು, 

ಹಿಂತಿರುಗು, ಹೊರಟು ಬಾ 
purpose V. ಉದ್ದೇಶಿಸು , ಸಂಕಲ್ಪಿಸು, 
ಅಭಿಪ್ರಾಯವನ್ನು ಸೂಚಿಸು 

put by ನುಣುಚಿಕೊ , ತಪ್ಪಿಸಿಕೊಳ್ಳು 
೧. ಲಕ್ಷ್ಮ , ಉದ್ದೇಶ, ಗುರಿ, ಸಂಕಲ್ಪ 

( ಪ್ರಶ್ನೆಗೆ, ವಾದಕ್ಕೆ ಉತ್ತರಕೊಡದೆ) 
purse n . ಚೀಲ, ಹಣದಚೀಲ, ಕೈಚೀಲ, ಪರ್ಸು | 

put down 1. ಅಡಗಿಸು, 2. ದಾಖಲಿಸು, 
a common purse ಸಾಲ್ವಜನಿಕ ನಿಧಿ 

ಅದುಮಿಬಿಡು, ಪಟ್ಟಿಗೆಸೇರಿಸು 

put forth ಪ್ರಯೋಗಿಸು, ಪ್ರದರ್ಶಿಸು, 
hold the purse strings 207 , 3 

ಪ್ರಚಾರಕ್ಕೆ ತಾ 
ಯಿಂದ ಖರ್ಚುಮಾಡು 

putforward ಮುನ್ನುಗ್ಗು, ಪ್ರಾಧಾನ್ಯ ಪಡೆ 
pursuance n, ಅನುಸರಣೆ, ನಿರ್ವಹಣೆ, | 
ಕಾರಗತಗೊಳಿಸುವಿಕೆ, ಬೆಂಬೀಳುವಿಕೆ 

put in cold store ಸೃಂಭಿಸು, ತಡೆದಿಡು 
pursue V. ಬೆನ್ನಟ್ಟು, ಅನುಸರಿಸು, ಬೆನ್ನು ಹತ್ತಿ 

put of ಮುಂದಕ್ಕೆ ಹಾಕು, ತಳ್ಳು, ಹೊರಡು, 
ಹೋಗು, ಹಿಂಬಾಲಿಸು , ಬಿಡದೆ ಕಾರ್ಯ | ಮುಂದೂಡು, ತಪ್ಪಿಸಿಕೊಳ್ಳು 
ಮುಖವಾಗಿರು 

put through ಪೂರ್ತಿಮಾಡು, ಮುಗಿಸು, 
pursuit n. 1. ಅನುಸರಣ , 2 .ಉದ್ಯೋಗ, ವೃತ್ತಿ , 

ನೆರವೇರಿಸು, (ಕಾರ್ಯವನ್ನು) ಸಂಭಾಷಣ 
ಹವ್ಯಾಸ, ಬೆನ್ನಟ್ಟಿ ಹೋಗುವುದು 

ಸಂಬಂಧ ಕಲ್ಪಿಸು ( ದೂರವಾಣಿಮೂಲಕ) 
purvey V. ಸರಬರಾಜು ಮಾಡು, ಒದಗಿಸು , put up ಸಹಿಸಿಕೊಳ್ಳು, ಸೈರಿಸು, ಸಹನೆ 
ಪೂರೈಸು 

ಯಿಂದಿರು, ಹೆಸರು ಸೂಚಿಸು , 
purview n. ವ್ಯಾಪ್ತಿ, ಅವಕಾಶ, ದೃಷ್ಟಿ ವ್ಯಾಪ್ತಿ, 

(ಉಮೇದುವಾರನ) ಏರಿಸು ( ಬೆಲೆ) , 
ಉದ್ದೇಶ 

ಪ್ರದರ್ಶಿಸು ( ನಾಟಕ) 
push V, ನೂಕು, ತಳ್ಳು, ದಬ್ಬು, ಮುನ್ನುಗ್ಗು, ಸರಿಸು, 

put- up job evi wo evão entanto 
ಜರುಗಿಸು 

ಗಳಿಸು 
n, ತಳ್ಳುವಿಕೆ, ಮುಂದಕ್ಕೆ ಕಳಿಸುವಿಕೆ, | 

put up with put up ಸಹಿಸು 
ಕೊನೆಗಾಣಿಸು, ಅಭಿವದಿ ಪಡಿಸುವಿಕೆ | putrefaction n. ಕೊಳೆತು ನಾರುವುದು, ಕೀವು 
pusillanimous adj. ಭೀರುವಾದ, ಅಂಜು | 

ತುಂಬಿ ಹಾಳಾಗಿ ಹೋಗುವುದು, ನೀತಿಭ್ರಷ್ಟ 
ಬುರುಕ, ಪಿಂಕೆ, ಪಿರ್ಕಿ , ಧೈರ್ಯಹೀನ, | putrefy V. ಕೊಳೆತು ನಾರು, ಕೊಳೆ, ಕೆಡು 
ಹೇಡಿತನದ 

putrid adj, ಕೊಳೆತ, ನಾರುವ, ಕೆಟ್ಟ , ನೀತಿಭ್ರಷ್ಟ 
put V. 1. ಇರಿಸು, ಇಕ್ಕು, ಮಂಡಿಸು, ಎಸೆ, ನೂಕು, | puzzle V. ಗಾಬರಿಗೊಳಿಸು, ತಬ್ಬಿಬ್ಬು ಮಾಡು 
ಇಡು, 2 . ಮಂಡಿಸು 

n, ಸಮಸ್ಯೆ , ಗೂಢಪ್ರಶ್ನೆ , ತಬ್ಬಿಬ್ಬು, 
be hard put ಕಷ್ಟಪಡಬೇಕಾಯಿತು 
ದಿಗ್ಧಮೆ, ಒಗಟು 
put about ಬೇರೆ ದಿಕ್ಕಿಗೆ ತಿರುಗಿಸು , | pygmy n. ಗಿಡ್ಡ, ಗುಜ್ಜು, ಕುಳ್ಳ, ಕುಬ್ಬ , ಗುಜ್ಜಾರಿ 
ಮಾರ್ಗವನ್ನು ಬದಲಾಯಿಸು 


325 


pylon 

quartet 
pylon n. ಈಜಿಪ್ಪಿನ ದೇವಾಲಯಗಳ ಹೆಬ್ಬಾಗಿಲು, | qualitative adj. ಗುಣಾತ್ಮಕ, ಗುಣಾವಲಂಬಿ 
ಮಹಾದ್ವಾರ 

qualitatively adv , ಗುಣಾತ್ಮಕವಾಗಿ 
pyramid n. ಗೋಪುರಾಕೃತಿಯ ಕಟ್ಟಡ, 
ಪಿರಮಿಡ್ಡು 

quality n. ಗುಣ , ಗುಣಮಟ್ಟ 
pyre n, ಚಿತೆ , ಚಿತಿ, ಹೆಣಸುಡುವ ಸೌದೆಯ ರಾಶಿ 

quality control ಗುಣ ನಿಯಂತ್ರಣ 
pyromania ದಹನೋನ್ಮಾದ, ಬೆಂಕಿ ಹೊತ್ತಿಸುವ 

qualm n. 1. ಪಿತ್ತ ಸಂಕಟ, ಓಕರಿಕೆ, ಬವಳಿ, 

ಅಳುಕು, 2. ಅಸಮಾಧಾನ 
ಹುಚ್ಚು 
pyrometer n. ಉಷ್ಣಮಾಪಕ ಉಪಕರಣ, ಅಧಿಕ 

quandry n. ಸಂದಿಗ್ಧ ಪರಿಸ್ಥಿತಿ, ಉಭಯ ಸಂಕಟ, 

ದಿಕ್ಕು ತೋರದ ಸ್ಥಿತಿ, ಇಕ್ಕಟ್ಟು, ಬಿಕ್ಕಟ್ಟು 
ಶಾಖ ಮಾಪಕ | 
pyrotechnic n. ಬಾಣಬಿರುಸು ವಿದ್ಯೆ, ಬಿರುಸು 

quantitative adj. ಅಳತೆಮಾಡಲಾಗುವ, 
ಬಾಣಗಳ ಉತ್ಪಾದನೆ ಮತ್ತು ಪ್ರದರ್ಶನದ ವಿದ್ಯೆ 

- ಪರಿಮಾಣಕ 
( ತಂತ್ರ ) 

quarantine , ಸಂಪರ್ಕ ನಿಷೇಧ ಮತ್ತು ಅಂಥ 
pyrrhic victory ಸೋತಬಳಿಕ ಆದ ಗೆಲುವು, 

- ಅವಧಿ, ಪ್ರತ್ಯೇಕವಾಗಿಡು 
ಯುದ್ಧದಲ್ಲಿ ಅತಿ ದುಬಾರಿಯಾದ ವಿಜಯ 

quarrel V, ಜಗಳಕಾಯು, ಜಗಳವಾಡು, ಕಲಹ 

ಮಾಡು 
Python n. ಹೆಬ್ಬಾವು 

n , ಕಲಹ, ಜಗಳ 

pick a quarrel ಜಗಳ ತೆಗೆ 
quack ೧. ಬೂಟಾಟಿಕೆ ವೈದ್ಯ, ಡೋಂಗಿ ವೈದ್ಯ 

| quarry V. ಗಣಿಯಿಂದ ಕಲ್ಲನ್ನು ಎತ್ತಿ ತೆಗೆ, 
quadrangle n. ಚತುರ್ಭುಜಾಕೃತಿ, ಪ್ರಾಂಗಣ ಹೊರಸಾಗಿಸು 
quadrennial adj, ಚತುರ್ವಾರ್ಷಿಕ 

n, ಕಲ್ಲಿನ ಗಣಿ 
quadruped n. ಚತುಷ್ಕಾ, ನಾಲ್ಕು ಕಾಲಿನ ಪ್ರಾಣಿ | quarter V, ನಾಲ್ಕು ಭಾಗಗಳಾಗಿ ವಿಂಗಡಿಸು 
quadruple adj, ನಾಲ್ಕರಷ್ಟು, ನಾಲ್ಕುಮಾಡಿ, n, 1. ದಿಕ್ಕು , 2. ಕಾಲುಭಾಗ, 3. ನಗರ 
ನಾಲ್ಕು ಭಾಗಗಳುಳ್ಳ 

ವಿಭಾಗ,ಕೇರಿ, 4 . ನಿವಾಸಸ್ಥಳ 
quadruple alliance ನಾಲ್ಕು ಪಕ್ಷಗಳ _ give quarter ಅವಕಾಶ ಬಿಟ್ಟುಕೊಡು 
ಸಂಘಟನೆ, ನಾಲ್ವರ ಮೈತ್ರಿಕೂಟ 

quartering V, ಆಶ್ರಯಕೊಡು, ಅಶ್ರಯದಲ್ಲಿ 
quagmire n. ಜವುಗು ನೆಲ , ಉಸುಬು, ಹುದಿಲು ಪೋಷಿಸು 
quail V. ನಡುಗು, ತತ್ತರಿಸು, ಹಿಂಜರಿ , ಅಳುಕು | quarterly n ತೈಮಾಸಿಕ ಪತ್ರಿಕೆ, ತೈಮಾಸಿಕ 
n. ಲಾವಕ್ಕಿ , ಗಕವು ಜುಗಹಕ್ಕಿ 

quarter master general ಕೆಲವರು ಸಂಗೀತ 
quaint adj, ಆಕರ್ಷಕವಾದ, ವೈಚಿತ್ರ್ಯವಾದ, 

- ಗಾರರಂತೆ, ಸೈನಿಕ ಮುಖ್ಯಾಧಿಕಾರಿ , 
ವಿಚಿತ್ರ ನಮೂನೆಯ , ಮೋಹಕವಾದ 

( ದಿಗ್ದರ್ಶನ, ಸರಕು ಸಾಗಣೆ ಆಹಾರ ಪೂರೈಕೆ 

ಇತ್ಯಾದಿಗಳ) 
quake V, ನಡುಗು, ಕಂಪಿಸು, ಕರಗುಟ್ಟ 

quartet ನಾಲ್ಕು ದಿನ ಅಥವಾ ನಾಲ್ಕು ವಾದ್ಯಗಳಿಗೆ 
qualification n, ಅರ್ಹತೆ, ವಿದ್ಯಾರ್ಹತೆ 

ತಕ್ಕುದಾಗಿ ರಚಿಸಿದ ಗೀತೆ, ಕೃತಿ, ನಾಲ್ವರು 
qualify V. 1. ಅರ್ಹತೆಪಡೆ, 2. ಪರಿಮಿತಗೊಳಿಸು 

ವಾದ್ಯಗಾರರ ತಂಡ 


326 


quash 


quietus 


quash V, ರದ್ದುಗೊಳಿಸು, ನಿರರ್ಥಕಗೊಳಿಸು | questionable adj, ಪ್ರಶ್ನಿಸಬಹುದಾದ, 

ಪ್ರಶ್ನಾರ್ಹ, ಸಂದಿಗ್ಧ, ಸಂದೇಹಾತ್ಮಕ 
quasi adj, ಅರೆ, ಬೆಳಕಾಗಿರು, ಬಹುಮಟ್ಟಿನ | 
quasi-permanent adj, ಅರೆಕಾಯಂ ಆದ | questionnaire n ಪ್ರಶ್ನಾವಳಿ 
ಕಾಯಂ ಸ್ವರೂಪದ 

queue V. ಪಂಕ್ತಿಯಲ್ಲಿ ನಿಲ್ಲು, ವರಸೆಯಾಗಿ ನಿಲ್ಲು, 
quatrain n. ನಾಲ್ಕುಸಾಲುಗಳ ಪದ್ಯ, ನಾಲ್ಕು | 

ಸಾಲಿನಲ್ಲಿರು 
ಚರಣಗಳ ಪದ್ಯ 

_ n, ಪಂಕ್ತಿ ವರಸೆ,ಶ್ರೇಣಿ, ಸರದಿಯ ಸಾಲು, 

ತೊಂಗು ಜಡೆ 
quay n. ಬಂದರಿನ ಕಟ್ಟೆ, ಹಡಗಿನ ಭಾರತಿಯಾ 
ಕಟ್ಟೆ, ಹಡಗಿನ ಇಳಿದಾಣ 

quibbie V. ಕುತರ್ಕವನ್ನು ಬಳಸು 
quesay adj, ಹೊಟ್ಟೆತೊಳಸುವ, ವಾಕರಿಕೆ | _ n. 1 . ದ್ವಂದ್ವಾರ್ಥದ ಮಾತು , 
ಬರುವ, ವಾಂತಿ ಬರುವ 

2. ಕುತರ್ಕದ ಮಾತು , ಶ್ರೇಷೆ, ನುಣುಚಿ 
queen n. ರಾಣಿ, ರಾಜ ಪತ್ನಿ 

ಕೊಳ್ಳುವಿಕೆ, 3. ಮಾತು ಹೊರಳಿಸುವುದು 
queer adj, ವಿಲಕ್ಷಣ , ವಿಚಿತ್ರ , ವಕ್ರ , ಹೆಸರು | quick V. ತ್ವರೆಪಡು, ತೊಂದರೆ ಪಡು 
ಕೆಟ್ಟಿರುವ, ಸಂದೇಹಾಸ್ಪದ ಶೀಲದ 

adj, ಚುರುಕಾದ, ವೇಗದ, ಕ್ಷಿಪ್ರ , 
queer fish ವಿಚಿತ್ರ ವ್ಯಕ್ತಿ , ಶಾಂತ , ಸಡಿಲ 

ಚಟುವಟಿಕೆಯ ತೀವ್ರ 
ನಡತೆಯ ವ್ಯಕ್ತಿ 

quicklime ಬಿಸಿಸುಣ್ಣ , ಸುಟ್ಟಸುಣ್ಣ, 
quell v ದಮನಗೊಳಿಸು , ಅಡಗಿಸು, ತುಳಿದು 

ಸುಣ್ಣಕಲ್ಲು 
ಹಾಕು, ಬಾಯಿಮುಚ್ಚಿಸು 

quicksand n. ಉಸುಬು ಹೂಳುನೆಲ 
quench V , 1. ಬಾಯಾರಿಕೆ ಆರಿಸು, ದಾಹ ಶಮನ quick-tempered ಸುಲಭಕೋಪ 

ಮಾಡು, ನಂದಿಸು ( ಬೆಂಕಿ, ದೀಪ) , 2. ದಂಗೆ ಗೊಳ್ಳುವ, ಮುಂಗೋಪಿ 
ಯನ್ನು ಅಡಗಿಸು 

quick -witted ಚುರುಕು ಬುದ್ದಿಯ 
query V. ಪ್ರಶ್ನೆಮಾಡು, ಸಂದೇಹಿಸು, ಅನುಮಾನ | quicken V, ಚುರುಕುಗೊಳಿಸು , ವೇಗ ಹೆಚಿಸು. 
ವಾಗಿಕಾಣು, ವಿಚಾರಿಸು 

ಕೆರಳಿಸು, ಉತ್ತೇಜಿಸು, ಹುರಿದುಂಬಿಸು 
೧. ಪ್ರಶ್ನೆ , ಆಕ್ಷೇಪಣೆ 

quid pro quo ಒಂದಕ್ಕೆ ಬದಲು 
quest V. ಅನ್ವೇಷಣೆಮಾಡು, ಹುಡುಕು 

ಇನ್ನೊಂದನ್ನು ಹಾಕಿದ ತಪ್ಪು, ಪ್ರವಾದ, 
n. 1. ಸರ್ಕಾರದ ವಿಚಾರಣೆ, 2.ಶೋಧನೆ, ಪರಿಹಾರ, ಪ್ರತಿಫಲ 
ಅನ್ವೇಷಣೆ, ವಿಚಾರಣೆಯ ಮಂಡಲಿ, | quiescence n, ನಿಶ್ಚಲತೆ, ಜಡತ್ವ 
ನ್ಯಾಯದರ್ಶಿ 

quiescent adj , ನಿಶ್ಚಲ, ಜಡ, ಸುಪ್ಪ, 
question V. ಪ್ರಶ್ನೆಮಾಡು, ಪ್ರಶ್ನಿಸು 

ವಿಶ್ರಾಂತಿಯ 

quiet adv ಶಾಂತವಾಗಿ, ಸದ್ದಿಲ್ಲದೆ, ಮೌನವಾಗಿ 
in question ವಿವಾದಾಸ್ಪದ, ಸಂಶ | in the quiet ನೆಮ್ಮದಿಯಲ್ಲಿ ಶಾಂತವಾಗಿ, 
ಯಾಸ್ಪದ 

ಘನವಾಗಿ , ಪ್ರಶಾಂತವಾಗಿ 
call in question ಸಂದೇಹಿಸು, ತಪ್ಪು | quietism n. ಧ್ಯಾನಯೋಗ, ನಿಷ್ಕ್ರಿಯ 
ಹೊರಿಸು, ವಿಚಾರಣೆಗೆ ಗುರಿಮಾಡು 

quietus n 1. ಸಾವು, 2. ಹಣಸಂದರ ನೀತಿ, 
question hour ಪ್ರಕ್ಟೋತ್ತರ ಕಾಲ 

3. ಅಂತ್ಯ ವಿಮೋಚನೆ 


n ಪ್ರಶ್ನೆ 


327 


quinine 


radiant 


ಸದಸ್ಯ 


quinine n, ಕ್ವಿನೈನ್, ಮಲೇರಿಯಾ ರೋಗಕ್ಕೆ 

R 
ರಾಮಬಾಣವಾದ ಔಷಧ 
quinquennial adj. ಐದು ವರ್ಷಕ್ಕೊಮ್ಮೆ, ಐದು | 

rabbit n, ಮೊಲ, ಕುಂದಿಲಿ 

| rabble n , ದೊಂಬಿ, ಜನಸಮೂಹ, ಜನಜಂಗುಳಿ, 
ವರ್ಷಕಾಲದ, ಪಂಚವಾರ್ಷಿಕ 

ಕೀಳುಮಂದಿ 
quintessence n . ಚತುರ್ಭೂತಗಳಿಂದ 
ಬೇರೆಯಾದ ಒಂದು ದ್ರವ್ಯ, ಶುದ್ದಸಾರ, ಸಾರ 

rabi crop 6011330234 
ಮುಖ್ಯ ಸಾರಾಂಶ 

| rabid adj, ಉಗ್ರ, ತೀವ್ರ , ಹುಚ್ಚಾದ, ಉನ್ನತ, 
quisling n. ದೇಶದ್ರೋಹಿ, ದೇಶದ ಶತ್ರುವಿಗೆ 

ಅಸಹನೆಯ 
ಸಹಕಾರ ನೀಡುವವನು, ಪಂಚಯುಗ ದಳಾದ 

rabies h, ಹುಚ್ಚುನಾಯಿ ಕಡಿತದಿಂದ ಬರುವ 

ರೋಗ 
quit V. ಬಿಟ್ಟುಕೊಡು, ಬಿಟ್ಟು ಬಿಡು, ತೊಲಗು 

| race V. 1. ಓಟದ ಸ್ಪರ್ಧೆಗೆ ಸೇರು, 2 . ವಾಹನ 
be quits ಸಂಬಂಧ ಕಡಿದುಕೊಳ್ಳು 

ಗಳನ್ನು ವೇಗದಲ್ಲಿ ಓಡಿಸು 

_ n. 1. ವಂಶ, ಕುಲ , ಸಂತತಿ, ಬುಡಕಟ್ಟು , 
quite adv, ಪೂರ್ತಿಯಾಗಿ, ಸಂಪೂರ್ಣವಾಗಿ, 

ಜಾತಿ, 2. ಓಟ, ಓಟದ ಪಂದ್ಯಾಟ, ಸ್ಪರ್ಧೆ 
ಸರ್ವಥಾ 

racial adj. 1. ಬುಡಕಟ್ಟಿಗೆ ಸೇರಿದ, ವಂಶಿಕ 
quittance n , ಋಣವಿಮುಕ್ತಿ , ವಿಮುಕ್ತಿ , ಮೋಕ್ಷ 

ಕುಲದ, 2. ಮಾನವ ವರ್ಗಕ್ಕೆ ಸೇರಿದ 
ರಸೀದಿ, ಬಿಡುಗಡೆ, ವಿಮೋಚನೆ, ಪರಿಹಾರ 

racial discrimination ಜಾತಿ ಪಕ್ಷಪಾತ, 
quiver n. 1. ಬತ್ತಳಿಕೆ, ಮೂಡಿಗೆ, 2 . ನಡುಕ, 

ಮಾನವ ವರ್ಗ ಪಕ್ಷಪಾತ 

| rack n, ಒಡು, ಅಟ್ಟಣಿಗೆ ವಸ್ತುಗಳನ್ನು ಇಡಲು 
quixotic adj, ಭ್ರಾಂತಿಯುಳ್ಳ ವಿಭ್ರಾಂತಿಯ 

ಮಾಡುವ ಏರ್ಪಾಡು, ದುಬಾರಿ ಕಂದಾಯ , 
quiz V. ಲೋಕಾಭಿರಾಮವಾದ ರೀತಿಯಲ್ಲಿ | 

ತೆರೆದ ಕಪಾಟು 
ಪ್ರಶ್ನೆಗಳನ್ನು ಕೇಳು, ಸಮಸ್ಯೆಹಾಕಿ ಉತ್ತರಪಡೆ 

| racket n. 1. ಸಂಭ್ರಮ , ಗಲಭೆ, 2. ಕೂಟ 
_ n . 1. ಕುಚೋದ್ಯ, ಲೇವಡಿ, ಗೇಲಿ, ವ್ಯವಹಾರ, ಮೋಸ, ವಂಚನೆ , ಒಂಧುವಿಧ 
ವಿಡಂಬನೆ, ರಸಪ್ರಶ್ನೆ, 2. ಪ್ರಶ್ನೆಗಳನ್ನು ಹಾಕಿ ಚೆಂಡಾಟ 
ವಿದ್ಯಾರ್ಥಿಗಳ ಸಾಮರ್ಥ್ಯವನ್ನು | raconteur n ಪುಟನೆಗಳನ್ನು ಚಾತುರದಿಂದ 
ಪರೀಕ್ಷಿಸುವುದು, 3. ಸಮಸ್ಯೆ ಹಾಕುವುದು 

ನಿರೂಪಿಸುವ ವ್ಯಕ್ತಿ , ಕಥನಕಾರ , ಪುರಾಣ 
quorum n. ಅವಶ್ಯಕ ಸಂಖ್ಯೆಯ ಜನ, ಸದಸ್ಯರು, ಪ್ರವಚನಕಾರ, ಹರಿದಾಸ 
ಅವಶ್ಯ ಹಾಜರಿಯ ಸಂಖ್ಯೆ 

racy adj. 1. ರುಚಿಕರವಾದ, ಖಾರವಾದ, ಅನು 
quotan, ಪಾಲು, ಹಂಚಿಕೆಯಭಾಗ, ಪ್ರಮಾಣ, 

ವ೦ಶಿಕ ಗುಣಗಳುಳ್ಳ , ಹುಟ್ಟುಗುಣದ, 
ಭಾಗ, ಹಿಪ್ಪೆ 

ಉಲ್ಲಾಸದ, 2. ಅವೇಶ ಉಳ್ಳ 
quote V. 1. ಉದಾಹರಣೆ ಹೇಳು, 2 . ಗ್ರಂಥ | radiant adj. 1. ಪ್ರಕಾಶವುಳ, ಪ್ರಖರ, 
ಭಾಗವನ್ನು ಉದಾಹರಿಸು 

ಪ್ರಜ್ವಲಿಸುವ ( ದೀಪ) ಮಾನ, 2. ಸಂತೋಷ 
_ n. ಉಲ್ಲೇಖ, ಒಂದು ಗ್ರಂಥದಿಂದ ದಾಯಕ 
ಉದಾಹರಣೆ, ಉದ್ದಾರ ಮಾಡಿದ ಭಾಗ radiant energy ಪ್ರಕಾಶಕಿರಣ ಶಕ್ತಿ 
quotient n, ಭಾಗಲಭ್ಯ 


329 


raillery 


radiate 


radiate V, ಕಿರಣಗಳನ್ನು ಪ್ರಸರಿಸು, ದೀಪದ, | radiologist n ಪ್ರಸಾರ ವಿಕಿರಣ ವಿಜ್ಞಾನಿ, 
ತಾಪದ ಕಿರಣಗಳನ್ನು ಹರಡು 

- ವಿಕಿರಣ ಚಿಕಿತ್ಸಕ 
radiation n ಪ್ರಸಾರಮಾಡುವಿಕೆ , ಕಿರಣ ಪ್ರಸಾರ, | radiology n. ವಿಕಿರಣ ವಿಜ್ಞಾನಿ, ವಿಕಿರಣ ಚಿಕಿತ್ಸೆ 
ವಿಕಿರಣ 

radioset n. ರೆಡಿಯೋಸೆಟ್ಟು, ರೇಡಿಯೋ ಘಟಕ 
radical adj. ಮೂಲತತ್ವದ, ಮೂಲಸ್ವರೂಪದ, | radiotherapy n ಎಕ್ಸ್ ರೇ ವಿಚಿಕಿತ್ಸೆ 
ತೀವ್ರವಾದ, ಪೂರ್ಣವಾದ, ತೀವ್ರ | 
' ' 

| radium _ n, ರೇಡಿಯಂ ಎಂಬ ಕಾಂತಿ ಪ್ರಸಾರ 
ಸುಧಾರಣಾವಾದಿ, ಮೂಲಾಗ್ರವಾದ 

ಮಾಡುವಲೋಹ, ಪದಾರ್ಥ 
radio V. ಬಾನುಲಿಯ ಮೂಲಕ ವಾರ್ತೆಯನ್ನು | radius n. ಅರ್ಧವಾಸ, ನಾಭಿರೇಖಿ, ಮುಂಗೆ, 
ಪ್ರಸಾರ ಪಡಿಸು 

ಮೂಳೆ, ಸುತ್ತುಮುತ್ತು ಆವರಣ, ತ್ರಿಜ್ಯ 
n, ಬಾನುಲಿ , ಆಕಾಶವಾಣಿ, ನಿಸ್ತಂತು | raft n, ತೆಪ್ಪ , ಮರದದೋಣಿ, ಮರಕಟಿ ಮಾಡಿದ 
ಪ್ರಸಾರಣ 

ದೋಣಿ 
radio - active adj, ಎಕ್ಸ್ - ರೇ ಚಿತ್ರತೆಗೆ, ವಿಕಿರಣ | rag v ಪೀಡಿಸು, ಕಾಡು, ನಿರ್ದಯವಾಗಿ ಹಿಂಸಿಸು. 
(ರೇಡಿಯಂ) ಚಿಕಿತ್ಸೆ ಮಾಡು, ರೇಡಿಯೋ | 

ಪುಂಡಾಟಿಕೆಯ ಹಿಂಸೆ ಮಾಡು 
ವಿಕಿರಣದ 

೧. ಚಿಂದಿ ಬಟ್ಟೆ, ಜೂಲುಬಟ್ಟೆ, ಬಟ್ಟೆಹರಕು 
radio -active fallout ceaaisel 

* ragamuffin n. ಚಿಂದಿಕೊಡುವ, ಕೊಳಕು 
ವಿಕಿರಣ ಶಕ್ತಿ , ವಿಕಿರಣ ವಿಸರ್ಜನೆ 

ಮನುಷ್ಯ 
radio - activity ರೇಡಿಯೊ ವಿಕಿರಣ 

| rage V. ಹುಚ್ಚು ಹುಚ್ಚು ಕೂಗಾಡು, ಕಿಡಿ 
radio -adaptation Beach Condoso | 

ಕಿಡಿಯಾಗು, ರೊಚ್ಚಿಗೇಳು 
radio - circuit sesco beato 

n, ಕೋಪ, ಉಗ್ರತೆ,ಕ್ರೋಧ, ಉದ್ವೇಗ, 
radio cobalt 1. ರೇಡಿಯೋ ಕೋಬಾಲ್ಕು ಕೋಪೋದ್ರೇಕ 
radio despatch n. ರೇಡಿಯೋ ಸಂದೇಶ | rail V. 1. ಅಡ್ಡಕಂಬಿಹಾಕು, 2. ನಿಂದಿಸು, ದೂಷಿಸು 
radio isotope n. ರೇಡಿಯೋ ಐಸೋಟೇಪು n, ಕಬ್ಬಿಣದ ಕಂಬಿ , ಹಳಿ, ರೈಲು 
ರೇಡಿಯೋ ಸಮಸ್ತಾನಿ 

of the rails ಅಸ್ತವ್ಯಸ್ತವಾಗಿರುವ ಮಾರ್ಗ 
radio micrometer n. ರೇಡಿಯೋ ಮೈಕ್ರೋ | ಬಿಟ್ಟು, ನಡೆತಪ್ಪಿ 

ಮೀಟರು, ರೇಡಿಯೋ ಸೂಕ್ಷ್ಮ ವಸ್ತುಮಾಪಕ | rail -car n. ರೈಲ್ವೆ ಕಾರು , ವಿಶೇಷ ಬೋಗಿ 
radio newsreel ರೇಡಿಯೋ ವಾರ್ತಾ ಪ್ರಸಾರ, | railing ೧, ಕಟಕಟೆ, ಕಂಬಿ 
ಆಕಾಶವಾಣಿ ಸುದ್ದಿಚಿತ್ರ 

raillery n, ಪರಿಹಾಸ, ವ್ಯಂಗ್ಯ , ಕುಚೋದ್ಯ, 
radio- plays n. ರೇಡಿಯೋ ನಾಟಕಗಳು , 

ಲೇವಡಿ, ಗೇಲಿ 
ಬಾನುಲಿ ನಾಟಕಗಳು 

rail road bridge ರೈಲುಸೇತುವೆ 
radio station ಆಕಾಶವಾಣಿ ಕೇಂದ್ರ , ಬಾನುಲಿ 
ಕೇಂದ್ರ 

railway accident ರೈಲ್ವೆ ಅಪಘಾತ 
radiological adj, ಪ್ರಸಾರ ವಿಜ್ಞಾನ ಸಂಬಂಧಿ, 

railway Carriage ರೈಲು ಬಂಡಿ, ರೈಲು 
ರೇಡಿಯೋ ( ವಿಕಿರಣ) ಚಿಕಿತ್ಸಾಶಾಸ್ತ್ರದ 

ಗಾಡಿ 
railway crossing ರೈಲುಹಳಿಗಳನ್ನು 
ದಾಟುವ ಜಾಗ 


32 ) 


raiment 

rap 
railway mail ರೈಲು ಟಪಾಲು ಸೇವೆ | range v. 1. ವ್ಯಾಪಿಸು, 2. ವರಸೆ ಹೊಂದಿರು, 
railway protection force ರೈಲು ರಕ್ಷಕ | 3. ಒಂದು ವರ್ಗಕ್ಕೆ ಅಳವಡು, ಅಣಿಗೊಳಿಸು 

. ಶ್ರೇಣಿ, ಸಾಲು, ಪಂಕ್ತಿ , ವರಸೆ 
raiment , ಡ್ರೆಸ್ಸು,ಉಡುಪು, ಬಟ್ಟೆಗಳು, ಉಡಿಗೆ | range- finder ದೂರವನ್ನು ಗುರುತಿಸುವ ಸಾಧನ, 
ತೊಡಿಗೆ | 

ಗುರಿಯ ದೂರಮಾಪಕ 
rain V, ಮಳೆ ಬೀಳು, ಮಳೆ ಸುರಿ, ಸುರಿ | ranger n . ಅರಣ್ಯಾಧಿಕಾರಿ, ಅಡವಿಯ 
n, ಮಳೆ, ವರ್ಷ 

ಶಾಖಾಧಿಕಾರಿ 
rainfall n. ವರ್ಷಪಾತ , ವಪಿ, ಮಳೆಸುರಿತ | rank V. ವರ್ಗೀಕರಿಸು , ಸ್ಥಾನನಿರ್ದೇಶನ ಮಾಡು, 
ಮಳೆಯ ಮೊತ್ತ, ಮಳೆಯ ಅಳತೆ 

ವಿಂಗಡಮಾಡು 
Scattered heavy rainfall ಹರಡಿ ಬಿದ್ದ 

_ n, 1. ಸಾಲು, ಪಂಕ್ತಿ , ಕ್ರಮ, ಸ್ಪಷ್ಟವಾದ, 
ಭಾರಿಮಳೆ, ಚದರಿಬಿದ್ದ ಅತಿವೃಷ್ಟಿ 

ಔರಣ , 2. ಸ್ಥಾನ, ದರ್ಜೆ , ಶ್ರೇಣಿ, ವರ್ಗ 
rain - gauge n. ವರ್ಷವಾಸಿಕ , ಮಳೆಯ 

adj. ಕೆಟ್ಟುಹೋದ, ಕೊಳೆತ, ಅಶ್ಲೀಲ, 
ಮಾಪನ | 

ಗಬ್ಬುನಾತದ,ಘೋರ 
rainstorm n, ತುಫಾನು, ಬಿರುಗಾಳಿ , ಮಳೆ rank and file ಸಾಧಾರಣ ಸೈನಿಕರ 
ಬಿರುಗಾಳಿ, ಚಂಡಮಾರುತ 

ಸಾಮಾನ್ಯ ಜನರು 
raise V , ನೆಟಿ ಗೆ ನಿಲಿಸು, ಎಬಿ ಸು , ಕಟ ಡ | rankie V. 1. ಕೀವುತುಂಬು, ನೋಯುತಿರು, 
ನಿರ್ಮಿಸು, ಬೆಳೆ , ಬೆಳೆಸು, ಏರಿಸು, ಎತ್ತರಿಸು | 

ನೋವಾಗು, 2.ಕೊರಗು, ಮನಸ್ಸಿನಲ್ಲಿ ಸಂಕಟ 
raise a dust ದೂಳೆಬ್ಬಿಸು, ಗೊಂದಲ 

ಪಡುತ್ತಿರು 
ವೆಬ್ಬಿಸು, ಉಪದ್ರವಮಾಡು, ಸತ್ಯವನ್ನು ಮರೆಸು 

ranks n, ಸೇವೆ, ಸಾಧಾರಣ, ಸೈನಿಕರು, ಜನ 

ಸಾಮಾನ್ಯರು, ಕೆಳದರ್ಜೆಯವರು 
raise an army ಸೈನ್ಯ ಕಟ್ಟು, ದಳಗಳನ್ನು 
ನಿರಿಸು 

ransack v. 1. ಚೆನ್ನಾಗಿ ತಪಾಸಣೆಮಾಡು, ಲೂಟಿ 

ಮಾಡು,ಕೊಳ್ಳೆಹೊಡೆ, ಮೂಲೆಮೂಲೆಯನ್ನು 
raise blockade ಪ್ರತಿಬಂಧವನ್ನು ಎಬ್ಬಿಸು, 

ಶೋಧಿಸು, ಪೂರ್ತಿ ಪರಿಶೀಲಿಸು , 
ಪ್ರತಿಬಂಧಕವನ್ನು ಕಟ್ಟು 

ಲೂಟಿಮಾಡು ಕೊಳ್ಳೆ ಹೊಡೆ 
raise cain ,raise hell, raise the devil 

ransom v 1. ಧನಕೊಟ್ಟು ಬಿಡುಗಡೆ ಹೊಂದು, 
ಆಂದೋಳನಮಾಡು, ಹಂಗಾಮಾ ಮಾಡು, | 

2. ಜುಲ್ಮಾನೆಸಲ್ಲಿಸು 
ಗಲಾಟೆ ಮಾಡು, ಗೊಂದಲವೆಬ್ಬಿಸು 

n, ಬಂಧಿ ವಿಮೋಚನ ಧನ, ಬಿಡುಗಡೆಗೆ 
raisin n. ಒಣ ದ್ರಾಕ್ಷಿ 

ಕೊಡಬೇಕಾದ ಹಣ, ಸುಲಿಗೆಯ ಹಣ 
raneonr , ಬದ್ಧದ್ವೇಷ, ಕಾಡುಹಗೆ 

rant V. ಅಸಂಬದ್ಧ ಪ್ರಲಾಪಮಾಡು, ನಿಲ್ಲಿಸಿ 
random adv , ಯದೃಚ್ಛಿಕವಾಗಿ, ಯಾವತರವೂ ಮಾತನಾಡು, ವ್ಯರ್ಥಮಾತನಾಡು, ಅಬ್ಬರಿಸು 
ಇಲ್ಲದೆ, ಮನಸ್ಸಿಗೆ ಹೊಳೆದ ಹಾಗೆ, ಸಿಕ್ಕಾ ಪಟ್ಟೆ 

n, ಅಸಂಬದ್ಧ ಪ್ರಲಾಪ, ಅಬ್ಬರ, ನಿಲ್ಲಿಸದೆ 
ಗೊತ್ತುಗುರಿ ಇಲ್ಲದೆ 

ಮಾತನಾಡುವಿಕೆ, ವ್ಯರ್ಥಸಂಭಾಷಣೆ 
Tandom Samping ಯಾದೃಚ್ಛಿಕ ಮಾದರಿ, Iran v ಓಲಗೆ ಕಟು , ಗುರು ಚಪ್ಪರಿಸು 
ನಮೂನೆ 

| n ಕಟ್ಟುವಿಕೆ , ಗುದ್ದು, ಚಪ್ಪರಿಕೆ 


ನಿರಿಸು 


330 


rationalize 


rapacious 


rap out ಕಠಿನನಾಗಿ ಹೇಳು, ಒರಟಾಗಿ ನುಡಿ, | rataplan n, ನಗಾರಿಯ ಶಬ್ದ , ಶಬ್ದ ( ಮದ್ದಳೆಯ , 
ಆಕ್ಷೇಪಿಸು, ಖಂಡಿಸು, ಟೀಕಿಸು 

ಡೋಲಿನ) 
rapacious adj. 1. ಹಿಂಸಾಚಾರದ, ಕ್ರೂರ, | rate V. ಬೆಲೆಕಟ್ಟು, ದರ ನಿರ್ಧರಿಸು, ಅಂದಾಜು 

ಘಾತುಕ, 2. ತಿಂಡಿಪೋತನಾದ, ಲೋಭಿ ಹಾಕು 
ಯಾದ, ಅತ್ಯಾಸೆಯ 

n, 1. ದರ, ಬೆಲೆ, ಧಾರಣೆ, 2, ಪ್ರಮಾಣ, 
rape n. 1. ಅತ್ಯಾಚಾರ, ಬಲಾತ್ಕಾರದ ಸಂಭೋಗ, ಲೆಕ್ಕಾಚಾರದ ಒಂದು ವಿಧಾನ 
2. ಅಪಹರಣ 

rated capacity ಅಂದಾಜು ಹಾಕಿದ, 
rapid adj, ತೀವ್ರವಾಧ, ತ್ವರಿತ, ವೇಗವುಳ್ಳ ನಿಗದಿತ ಸಾಮರ್ಥ್ಯ, ಸಾಮರ್ಥ್ಯ 
rapine 1. ದರೋಡೆ, ಕೊಳ್ಳೆ, ಸುಲಿಗೆ, ಅಪಹರಣ | ratification n, ಸಿರೀಕರಣ , ಕಾಯಂಮಾಡುವಿಕೆ 
rapport n, ಸಾಮರಸ್ಯ , ಸಮಾನಮನಸ್ಕತೆ, | ಒಪ್ಪಿಕೆ 

ಹೊಂದಾಣಿಕೆ, ಹೊಂದಿಕೆ, ಬಾಂಧವ್ಯ , ಒಮ್ಮನ, | ratify V, ಅಂಗೀಕರಿಸು, ಸಿರೀಕರಿಸು 
ವಿಶ್ವಾಸದ ಸಂಬಂಧ 

rating - n . ನಿಗದಿಯಾದ ತೆರಿಗೆ, ನಿಗದಿತ 
rapprochement n, ಸಂಧಿ, ಮರುಮೈತ್ರಿ , 

- ದರ್ಜೆಯವರು 
ಸೌಹಾರ್ದ 

ration, ಪ್ರಮಾಣ, ಅನುಪಾತ 
rapt adj, ಮುಗ್ಧ, ಲೀನ, ಪರವಶವಾದ, 

ration V, ಪಡಿತರ ಹಂಚು, ರೇಷನ್ನು ಕೊಡು, 
ಮಗ್ನನಾದ, ತಲ್ಲೀನನಾದ, ಏಕಾಗ್ರತೆಯ , 
ಮೈಮರೆತ 

ಪಡಿಯ ವ್ಯವಸ್ಥೆ ಮಾಡು 

n, ಪಡಿತರ, ರೇಷನ್ನು , ದಿನಭತ್ಯ , ಪಡಿ 
rapture , ಆನಂದ, ಉಲ್ಲಾಸ, ಪರಮ ಸುಖ , 
ಆನಂದ ಪರವಶತೆ , ಭಾವಾವೇಶ 

ration card ಪಡಿತರ ಚೀಟಿ, ರೇಷನ್ನು 
rare adj , ಅಪೂರ್ವವಾದ, ಅಸಾಧಾರಣ, 

ಕಾರ್ಡು 
ದುರ್ಲಭ| 

ration shop ಪಡಿತರ ಹಂಚುವ ಅಂಗಡಿ 
rascal n, ನೀಚ, ದುಷ, ಧೂರ, ದೊಹಿ, | rational adj . ವಿವೇಕವುಳ್ಳ , ವಿವೇಕದ, 
ದಗಾಖೋರ 

ಯುಕ್ತವಾದ, ತರ್ಕಸಮ್ಮತ, ವಿವೇಚನೆಯಿಂದ 
rash n. ಚರದ ಮೇಲೆ ಆಗುವ ಗಾಯ, ಗುಳೆ, 

ಕೂಡಿದ , ಯುಕ್ತಿಯಕ್ಕ , ಯುಕ್ತಾಯುಕ್ತ , 
ದದ್ದು, ಗಂದೆ ಮುಂತಾದವು, ಕರ್ಕಶವಾದಸದ್ದು | 

ಜ್ಞಾನವುಳ್ಳ 
adj. ದುಡುಕಿನ, ಆತುರದ, ಹುಚ್ಚು | 

rationalism n, ವೈಚಾರಿಕತೆ, ಅಧಿಕಾರಕ್ಕಿಂತ 
ಧೈರ್ಯದ, ವಿಚಾರ ಮಾಡದೆ ನುಗ್ಗುವ 

ವಿಚಾರಮುಖ್ಯ ಎಂಬ ವಾದ, ವಿಚಾರ ವಾದ 
rasp V. ಅರದಿಂದ ತಿಕ್ಕು , ಉಜ್ಜು 

| rationalization n. ಕ್ರಮಬದ್ದವಾದ ವ್ಯವಸ್ಥೆ , 
n, ಒರಟಾದ ಅರ, ಹೆರೆಮಣಿ 

ಸಮನ್ವಯ , ಸುಧಾರಣೆ, ತಿದ್ದುವಿಕೆ 
rat n. 1. ಇಲಿ, ಹೆಗ್ಗಣ, 2. ವಂಚಕ, ಮಿತ್ರದ್ರೋಹಿ | 

rationalization of industries ಕೈಗಾರಿಕೆ 
smell a rat ಸಂದೇಹ ಪಡು, ಗುಮಾನಿ 

ಗಳನ್ನು ತರ್ಕಬದ್ಧಗೊಳಿಸುವಿಕೆ , ಕೈಗಾರಿಕೆಗಳ 
ಹೊಂದು, ಅನುಮಾನಿಸು 

ಸಮನ್ವಯ, ಕೈಗಾರಿಕೆಗಳ ಸುಧಾರಣೆ 
ratable, rateable adj, ತೆರಿಗೆ ಹಾಕ 

rationalize V, ವೈಚಾರಿಕತೆಯಿಂದ ವರ್ತಿಸು, 
ಬಹುದಾದ, ತೆರಿಗೆ ಬೀಳುವ, ತೆರಿಗೆ 

ತರ್ಕಸಮ್ಮತಗೊಳಿಸು 
ಕೊಡಬೇಕಾದ 


331 


rationalized 


rear 


rationalized adj, ವೈಚಾರಿಕತೆಗೆ ಒಳಪಡಿಸಿದ ready - made ಧರಿಸಲು ಸಿದ್ದವಾಗಿರುವ, 
rattle V. ದಡಬಡ ಶಬ್ದಮಾಡು, ಬಡಬಡಿಸು, ಸಿದ್ಧಗೊಳಿಸಿದ 
ಸ್ತಂಭೀಭೂತನಾಗು 

ready witted ಬೇಗ ಉತ್ತರಕೊಡುವ, 
೧. ದಡಬಡಿಸಿದ, ಕಟಕಟ ಸದ್ದು 

ಪ್ರತ್ಯುತ್ಪನ್ನಮತಿಯ 
ravage V, ದಾಳಿಮಾಡು, ಕೊಳೆಹೊಡಿ, ಸುಲಿಗೆ | reaffirm V. ಪುನಃ ದೃಢೀಕರಿಸು 
ಮಾಡು, ಧ್ವಂಸಗೊಳಿಸು 

real adj, ವಾಸ್ತವವಾದ, ಸಹಜವಾದ, ನೈಜ, 
n, ದಾಳಿ, ಕೊಳ್ಳೆ, ಸುಲಿಗೆ, ವಿಧ್ವಂಸನ, 

ನಿಜವಾದ, ವಾಸ್ತವಿಕ, ಸಾಚಾ 
ಧ್ವಂಸಗೊಳಿಸುವಿಗೆ 

real estate , real property 2002 , 
rave V. ಹುಚ್ಚು ಹುಚ್ಚಾಗಿಕೂಗಾಡು, ಸಿಕ್ಕಾಪಟ್ಟೆ | ಮನೆ, ಜಮೀನು ಇತ್ಯಾದಿ 
ಮಾತನಾಡು 

realism n. ವಾಸ್ತವಿಕತೆ, ವಾಸ್ತವವಾದ 
ravel V, ತೊಡಕುಮಾಡು, ಗೊಂದಲಗೊಳಿಸು , realist n, ಯಥಾರ್ಥವಾದಿ, ವಾಸ್ತವವಾದಿ 
ಗೋಜುಮಾಡು 

realistic adj. ವಾಸ್ತವಿಕ 
_ n , ತೊಡಕು, ಗಂಟು, ಗೋಜು, ಕಿತ್ತು ಬಂದ 

realistic aproach ವಾಸ್ತವಿಕ ಪದ್ಧತಿ 

realization n. 1. ಫಲಸಿದ್ದಿ , ಪರಿಷ್ಕಾರ, ಸಾಧನೆ, 
- adj, ತೊಡಕಾದ, ಗೋಜಾದ, ಗಂಟು 

ಅನುಭವಗೊಳಿಸು , 2. ವಸೂಲು, 3. ತೆಗೆದು 
ಗಂಟಾದ 

ಕೊಳ್ಳುವುದು 
raven V, ಬೇಟೆ ಹುಡುಕು, ಶಿಕಾರಿ ಹುಡುಕು , | realize v. 1. ಗುರುತಿಸು . 2 . ತೆಗೆದು ಕೊಳು. 

ಲೂಟಿಮಾಡು, ಕೊಳ್ಳೆಹೊಡೆಯುತ್ತ ಹೋಗು, 3. ಸಾಧಿಸು, 4 . ಗಳಿಸು 
ಗಬಗಬ ತಿನ್ನು 

really adv, ನಿಶ್ಚಯವಾಗಿ, ವಾಸ್ತವವಾಗಿ , 
n, ಕಾಗೆ, ಡೊಂಬಕಾಗೆ 

ನಿಜವಾಗಿ 
readily adv . 1 . ಕೂಡಲೆ, ತತ್ಕ್ಷ ಣ, | realm n . ರಾಜ್ಯ , ದೇಶ, ಪ್ರಪಂಚ, ಕ್ಷೇತ್ರ, ರಂಗ 
ಸುಲಭವಾಗಿ, 2 . ಸಂತೋಷದಿಂದ, ಮನಃ 

ream n ಇಪ್ಪತೈದು ವಸ್ತುಗಳು , ರಾಶಿ ರಾಶಿ ಕಾಗದ, 
ಪೂರ್ವಕವಾಗಿ 

ರಾಶಿ ಸಾಹಿತ್ಯ 
readiness n: ಸಿದ್ಧತೆ , ಅಣಿ, ತಯಾರಿ, ತಕ್ಷಣ 

reanimate V, ಮರಳಿ ಜೀವ ಹೊಂದುವಂತೆ 
ಒಪ್ಪಿಗೆ, ಇಷ್ಟ , ಸಿದ್ಧಸ್ಥಿತಿ, ಸಮಯಸ್ಪೂರ್ತಿ 

ಮಾಡು, ಪುನರುಜೀವಿಸು 
reading n. 1. ಓದು, ವಾಚನ, ಸಾಹಿತ್ಯ 

| reap v. 1. ಅನುಭವಿಸು, 2. ಫಲಹೊಂದು, 
ಜ್ಞಾನ, 2. ಪಾಂಡಿತ್ಯ , 3. ಪಾಠ ಭೇದ, 

- ಕೊಯ್ದು ಮಾಡು, 3. ಬೆಳೆ ತೆಗೆ, ಧಾನ್ಯ ಬೆಳೆ 
4 . ಮಸೂದೆಯ ಪಠನ 

rear V. 1. ಬೆಳೆಸು,ಪೋಷಿಸು, ಕಾಪಾಡು, ಸಾಕು, 
first reading ಪ್ರಥಮ ವಾಚನ, ಶಾಸನ 

2. ಹಿಂಗಾಲ ಮೇಲೆನಿಲ್ಲು, 3. ಎಬ್ಬಿಸು, ಕಟ್ಟು, 
ಸಭೆಯಲ್ಲಿ ಮಸೂದೆಯನ್ನು ಮೊದಲ ಸಲ 

ಎತ್ತು 
ಮಂಡಿಸುವುದು 

n, ಹಿಂಭಾಗ , ಹಿನ್ನೆಲೆ, ಬೆನ್ನುಭಾಗ 
ready adj. ಸಿದ್ದವಾಗಿರು , ತಯಾರಿಸುವ, 

rear guard ಸೈನ್ಯದ ಹಿಂದಿನ ರಕ್ಷಣೆ , 
ಸಜ್ಜಾದ, ಅಣಿಯಾದ 

ಹಿಂಕಾಪಿನ ಪಡೆ, ಹಿಂಭಾಗದ ರಕ್ಷಣಾ ಪಡೆ 


321 


receptive 


reason 


rear guard action ಸೈನ್ಯದ ಹಿಂದಿನ | recall v ಹಿಂದಕ್ಕೆ ಕರೆ, ಹಿಂದಕ್ಕೆ ಕರೆಸು, (ತೀಮಾನ, 
ರಕ್ಷಣಾ ಕಾರ , ಹಿಂಕಾಪಿನ ಪಡೆಗೂ ನಿರ್ಧಾರ ಇವನ್ನು ರದ್ದು ಮಾಡು 
ಶತ್ರುಗಳಿಗೂ ನಡೆಯುವ ಕದನ 

ಹಿಂತೆಗೆದುಕೊ 
reason V, ವಾದಿಸು, ತರ್ಕಿಸು, ಸಮರ್ಥಿಸು 

n, ಮತ್ತೆ ಬರಬೇಕೆಂಬ ಕರೆ , ಜ್ಞಾಪಿಸಿ 

ಕೊಳ್ಳುವುದು, ನೆನೆಯುವುದು 
n, ಕಾರಣ , ಹೇತು, ಸಮರ್ಥನೆ 
reasonable adi, ಉಚಿತ ಸಂಗತ, ಸಕಾರಣ | recant V. 1. ಅಭಿಪ್ರಾಯವನ್ನು ಬದಲಾಯಿಸು, 
ಸಮುಚಿತ, ಯುಕ್ತಿಯುಕ್ತ, ಯೋಗ್ಯ | 

2. ತಪ್ಪನ್ನು ಬಹಿರಂಗವಾಗಿ ಒಪ್ಪು 
reasonable facilities ಉಚಿತ | recapitulate V. ಸಂಕ್ಷೇಪವಾಗಿ, ಪುನಃಹೇಳು, 
ಸೌಕಯ್ಯಗಳು, ಸಮುಚಿತ ಸವಲತ್ತುಗಳು 

ಸಂಗ್ರಹಿಸು, ಪುನರಾವರ್ತಿಸು 
reasoning n. ತರ್ಕ , ವಾದ, ತಾರ್ಕಿಕ ಪತಿ| recast V. ಹೊಸರೂಪವನ್ನು ನೀಡು, ಸುಧಾರಿಸು, 
ಪಾದನೆ, ತರ್ಕಸರಣಿ 

ಉತ್ತಮಗೊಳಿಸು 
reassemble V. ಪುನಃಸಮಾವೇಶವಾಗು, ಮರಳಿ | 

n, ಹೊಸರೂಪ, ಸುಧಾರಣೆ 
ಸಭೆಸೇರು 

| recede V , ವಿರಮಿಸು,ತಿ ಹಿತನಾಗು, 
reassure V , ಭೀತಿನಿವಾರಣೆ ಮಾಡು, ಪುನಃ | ಹಿಂಜರಿ, ಹಿಂದಕ್ಕೆ ಹೋಗು, ಸುಮ್ಮನಾಗು, 
ಭರವಸೆನೀಡು, ಧೈರ್ಯಕೊಡು 

ಹಿಂದುಳಿಯು, ಹಿಮ್ಮೆಟ್ಟು 
rebate n, ಸೋಡಿ, ರಿಯಾಯಿತು, ವೆಚ | receipt . 1. ರಸೀತಿ, ರಸೀದಿ, ಸ್ವೀಕೃತಿ, ಪಾವತಿ 
rebel V, ಬಂಡಾಯಮಾಡು, ತಿರುಗಿಬೀಳು, | 

ಚೀಟಿ, 2. ಜಮೆ , ವಸೂಲಿ 
ದಂಗೆಯೇಳು, ಪ್ರತಿರೋಧಿಸು 

reciept in full ಬೇಬಾಕಿವಸೂಲಿ, ಪೂರ್ಣ 
_ n, ದಂಗೆಕೋರ, ಬಂಡಾಯಗಾರ, ತಿರುಗಿ 

ಸಂದಾಯ 
ಬೀಳುವವ 

receive V, ಸ್ವೀಕರಿಸು, ತೆಗೆದುಕೊಳ್ಳು, ಸ್ವಾಗತಿಸು, 
rebellion , ದಂಗೆ , ವಿದ್ರೋಹ, ಬಂಡಾಯ 

ಬರಮಾಡು, ಅಂಗೀಕರಿಸು 
rebellious adj, ಅವಿಧೇಯ, ತಿರುಗಿ ಬೀಳುವ 

receiver n. 1. ಸ್ವೀಕರ್ತ , ಪಡೆಯುವವನು, 
rebound V. ಪುಟಿದೇಳು, ಹಿಂದಕ್ಕೆ ಬರು, ಹಿನ್ನೆಗೆ 

2. ಧ್ವನಿಗ್ರಾಹಕ, ರಿಸೀವರು 

receiving centre 2eao geoms, 
n, ಪ್ರತಿಘಾತಿ, ಪುಟಿದೇಳುವುದು, 
ಹಿನ್ನೆಗೆತ 

recension n, ಪರಿಷ್ಕರಣ , ಪರಿಷ್ಕೃತ ಪಾಠ, 
rebroadcast, relay broadcast ಪುನ: | 

ಪರಿಷ್ಕೃತ ಗ್ರಂಥ 
ಪ್ರಸಾರ, ಮರುಪ್ರಸಾರ 

recent adj, ಇತ್ತೀಚಿನ, ಈಚಿನ 
rebuf n: ಮುಖಭಂಗ, ಧಿಕ್ಕಾರ 

receptacle n, ಪಾತ್ರೆ , ಸಂಪುಟ ,ಕೋಶ, 
rebuke n. ಬೈಗಳು, ನಿಂದೆ, ಆಕ್ಷೇಪ, ಆಕ್ಷೇಪಣೆ 

ಆಶ್ರಯ ( ಸ್ಥಾನ) 
recalcitrant adj. ಮನ್ನಿಸದ, ಒಪ್ಪದ, ಅಂಗೀ | 

| reception n, ಸ್ವಾಗತ, ಸತ್ಕಾರ, ಸತ್ಕಾರಕೂಟ, 
ಕರಿಸದ, ಅವಿಧೇಯ ( ನಿಯಮಗಳನ್ನು ) 

ಪ್ರವೇಶಾಜ್ಞೆ ಆರತಕ್ಷತೆ 
ತಿರಸ್ಕರಿಸುವ 

receptionist n . DO RETIO 
receptive adj. ಗ್ರಹಣ ಶೀಲವಾದ, ಗ್ರಹಿಸುವ 


333 


recess 


recondite 


recess V 1. ಸ್ಥಗಿತವಾಗು, 2 . ಗೂಡಿನಲ್ಲಿಡು, | reclamation n ಪುನರುದ್ಧಾರ, ಸುಧಾರಣೆ, 
ಹಿಂದಕ್ಕೆ ಸರಿಸು 

ಸಾಗುವಳಿಗೆ ಅಳವಡಿಸುವಿಕೆ 
n. 1. ವಿರಾಮ , ವಿಶ್ರಾಂತಿ, ಬಿಡುವು, reclamation of land ಭೂಮಿಯನ್ನು 
2. ಗೂಡು, ಕುಹರಿ , ಹಿಂಜರಿತ 

ಸಾಗುವಳಿಗೆ ಯೋಗ್ಯಗೊಳಿಸುವಿಕೆ 
recession n. 1. ಹಿಂಜರಿತ, 2. ಇಳಿತ , ಕುಸಿತ | recline V, ಆನು, ಒರಗು, ಆನಿಸು, ಆಶ್ರಯಿಸಿರು, 
recipe n. 1. ಔಷಧಿಯನ್ನು ಸಿದ್ಧಮಾಡುವ ರೀತಿ, | ಅವಲಂಬಿಸಿರು 

ಸರ್ವೋತ್ತಮ ಉಪಾಯ, ಔಷಧ, ಪಾಕ | reclusen, ಏಕಾಂತವಾಸಿ, ತಪಸ್ವಿ, ಸಂನ್ಯಾಸಿ, 

ವಿಧಾನ, ಔಷಧಿ ಕಲ್ಪ , 2. ಸಾಮಾನುಗಳ ಪಟ್ಟಿ | ನಿಸ್ಸಂಗಿ | 
recipient n. ಗ್ರಹಿತ , ಸ್ವೀಕರಿಸುವವನು , | recognise V. ಗುರ್ತಿಸು, ಸ್ವೀಕರಿಸು, ಮಾನ್ಯ 

ಹೊಂದುವವನು, ಪಡೆಯುವವನು, ಗ್ರಾಹಕ ಮಾಡು, ತಿಳಿದುಕೊಳ್ಳು 
reciprocal adj, ಪರಸ್ಪರ, ಅನ್ಯೂನ್ಯ, ಅನುಗುಣ | recognition n. ಗುರುತಿಸುವುದು, ಮಾನ್ಯತೆ, 
ಪ್ರತಿಯಾಗಿ, ಅನುರೂಪ 

ಪರಿಗಣನೆ 
reciprocate V. ಬದಲಾಗಿಕೊಡು, ಹಿಂತಿರುಗಿಸು | recognizance n. ಅಂಗೀಕಾರ, ಅಭಿಜ್ಞಾನ, 

ಪ್ರತಿಯಾಗಿತೋರು, ಪರಸ್ಪರಕೊಟ್ಟು ತೆಗೆದು ಸ್ವೀಕಾರ, ಮುಚ್ಚಳಿಕೆ, ಸ್ವಂತ ಜಮೀನು ಪತ್ರ , 
ಕೊಳ್ಳು, ವಿನಿಮಯಮಾಡು 

ಜಾಮೀನು ಹಣ 
reciprocity n, ಕೊಡುಕೊಳುಗೆ, ಪರಸ್ಪರ , | recognized adj, ಗುರುತಿಸಿದ, ಅಂಗೀಕರಿಸಿದ, 

ಪರಸ್ಪರ ವಿನಿಮಯ,ಕೊಟ್ಟುಕೊಳ್ಳುವುದು | ಅಂಗೀಕೃತ, ಮಾನ್ಯತೆಪಡೆದ 
recital n. ಪಠನ,ಘೋಷಣ , ವಾಚನ, ಕಥನ, | recoil V. ಹಿಂದಕ್ಕೆ ಹಾರು, ಹಿಮ್ಮೆಟ್ಟು, ತಿರುಗಿ 
ಕಂಠಪಠನ, ನಿರೂಪಣ, ದಸ್ತಾವೇಜಿನ ವಿಶಿಷ್ಟ | ಬೀಳು, ಹಿಂದೆ ಬರು 

n, ಹಿನ್ನೆಗೆತ, ಹಿಂಜರಿತ, ತಿರುಗಿ ಬೀಳುವಿಕೆ, 
recitation n. ರಾಜೋವಿಧೇಯವಾಗಿರುವ, ` ಹಿಮ್ಮೆಟ್ಟುವಿಕೆ 
ಪಾಠವನ್ನು ಒಪ್ಪಿಸುವುದು 

recollection 1. ನೆನಪಿಗೆ ತಂದುಕೊಳ್ಳುವುದು, 
recite V. ಪಠನಮಾಡು, ಕಂಠಪಾಠ ಒಪ್ಪಿಸು, ಜ್ಞಾಪಕ, ಸ್ಮರಿಸುವುದು, ಸ್ಮರಣೆ, ನೆನಪು 
ವಕ್ಕಣಿಸು, ಪಠಿಸು 

recommend V. ಶಿಫಾರಸು ಮಾಡು, ಸೂಚಿಸು, 
reckless adj, ದುಸ್ಸಾಹಸದ, ಲಕ್ಷ್ಯವಿಲ್ಲದ, | ಯೋಗ್ಯತಾಪತ್ರವನ್ನು ಕೊಡು 
ಆಲೋಚಿಸಿದ, ಎಚ್ಚರಿಕೆವಹಿಸದ, 

recommendation n. ಶಿಫಾರಸು, ಯೋಗ್ಯತಾ 
ಅಜಾಗರೂಪಕತೆಯ 

ಪತ್ರ 
rekon V. ಪರಿಗಣಿಸು, ಲೆಕ್ಕಿಸು, ಗುರುತಿಸು, 

recompense V. ಪ್ರತಿಫಲಕೊಡು, ನಪ್ಪ 
ಎಣಿಸು, ಒಪ್ಪಿಕೊಳ್ಳು, ಭಾವಿಸು, ನಿರ್ಧರಿಸು 

ಪರಿಹಾರಮಾಡು, ಬಹುಮಾನಿಸು, 
reckoner n. ಗಣಕ, ಗಣಕಯಂತ್ರ 

ಸಮಾಧಾನಿಸು 
reckoning n ಪರಿಗಣನೆ, ಲಕ್ಷ , ಗುರುತಿಸುವಿಕೆ, | reconcile V 1. ಸಮಾಧಾನ ಹೊಂದು, ಹೊಂದಿ 
ಎಣಿಕೆ 

ಕೊಳ್ಳು, 2. ಬಗೆ ಹರಿಸು 
reclaim V. ಸಂಸ್ಕರಿಸು, ಚೆನ್ನುಮಾಡು, ಉದ್ದರಿಸು, | recondite adj. 1. ಅಪ್ರಸಿದ್ದ, ಅಪರಿಚಿತ, 
ಸುಧಾರಿಸು ' 

ಗೂಢಾರ್ಥದ, 2. ಗೂಢವಾದ, ಗಹನವಾದ 


334 


redound 


recondition 


OH 


recondition V. ಹೊಸದಾಗಿ ಮಾಡು, ರಿಪೇರಿ| red-letter- day n. 1. ಸಂಸ್ಕರಣೀಯ ದಿನ, 
ಮಾಡು, ಸರಿಪಡಿಸು 

ಚಿರಸ್ಮರಣೀಯ ದಿನ, ಸುವರ್ಣಾಕ್ಷರಗಳಲ್ಲಿ 

ಬರೆಯಬೇಕಾದ ದಿನ, 2 . ರಜೆಯ ದಿನ 
reconnaissance (reco-nnoitring) ಭೂ | 
ಪರಿಶೀಲನ, ( ಸೈನ್ಯದ) ಪೂಲ್ವ ಪರಿಶೀಲನ red-light n, ಕೆಂಪುದೀಪ, ಗಂಡಾಂತರ ಸೂಚಕ 

ಕೆಂಪು ದೀಪ 
reconnoitre V, ಪರಿಶೀಲಿಸು, ಪರಿವೀಕ್ಷಣೆ 
ಮಾಡು 

red -light - area ವೇಶ್ಯಾಗೃಹಗಳಿರುವ 

ಪ್ರದೇಶ, ಸೂಳೆಗೇರಿ 
reconsider _ V . ಪುನಃ ಪರಿಶೀಲಿಸು | 
ಪುನಲ್ವಿಚಾರಣೆ ಮಾಡು 

red-rag ರೇಗಿಸುವ,ಕೋಪವನ್ನು ಕೆರಳಿಸುವ, 

ಪ್ರಕೋಪಕ 
reconvene V. ಪುನಃ ಸಮಾವೇಶ ಮಾಡಿಸು | 

red-tape, red-tapism ಕೆಂಪುಪಟ್ಟಿ, 
ಮತ್ತೆ ಸಭೆಸೇರಿಸು 

ವಿಪರೀತ ವಿಳಂಬ ಪದ್ದತಿ, ಆಡಳಿತ 
record V. ದಾಖಲಿಸು, ನಮೂದಿಸು, ಗುರುತಿಸು, 

ಸಂಪ್ರದಾಯ , ಮಿತಿ ಮೀರಿದ ಆಡಳಿತ 
ಗುರುತಿಸಿಡು 

ಸಂಪ್ರದಾಯ 
n, ಅಭಿಲೇಖ, ದಾಖಲೆ, ದಸ್ತಾವೇಜು 

redaction n , ಹೊಸ ಆವೃತ್ತಿ , ಹೊಸ ಪರಿಷ್ಕರಣ, 
break , cut, beat the record , official 

ಪರಿಷ್ಕೃತ ಮುದ್ರಣ, ಮುದ್ರಣಕ್ಕೆ ಪ್ರಕಟಣೆಗೆ 
record ಹೊಸ ದಾಖಲೆಯನ್ನು ಸೃಷ್ಟಿಸು, 

ಸಿದ್ದಗೊಳಿಸಿಡುವುದು 
ಎಂದಿನ ದಾಖಲೆಗಳನ್ನೆಲ್ಲ ಮೀರಿಸು, ಸರ್ಕಾರಿ 
ದಾಖಲೆ ಕಚೇರಿಯ ದಾಖಲೆ, ಅಧಿಕೃತ ದಾಖಲೆ 

redeem V. ರಕ್ಷಿಸು, ಬಿಡುಗಡೆಮಾಡು, ಬಿಡಿಸು, 

ಉದ್ದರಿಸು, ಸ್ವಾಧೀನ ಪಡಿಸಿಕೊಳ್ಳು, ಋಣ 
of the record ದಾಖಲೆಯಾಗದ, 

ಮುಕ್ತನಾಗು 
ಪ್ರಕಟಿಸಲಾಗದ 

redemption n ಮುಕ್ತಿ , ಮೋಕ್ಷ ಬಿಡುಗಡೆ, 
recording n. 1 . ಧ್ವನಿ ಮುದ್ರಣ, | 

ಪಾಪವಿಮೋಚನೆ 
ದಾಖಲಿಸುವುದು, 2. ದಾಖಲೆ ಮಾಡುವುದು 

redemption of debt ಋಣವಿಮೋಚನೆ , 
recording tape ಧ್ವನಿಮುದ್ರಿಸುವ ಟೇಪು 

ಸಾಲದಿಂದ ಬಿಡುಗಡೆ, ಸಾಲ ತೀರಿಸುವುದು 
recount n. ಮರು ಎಣಿಕೆ, ವಿವರಿಸುವುದು, | redemption of mortgage ಅಡವಿನಿಂದ 
ವರ್ಣಿಸುವುದು, ಪುನಃಸ್ಕರಣೆ 

ಬಿಡಿಸಿಕೊಳ್ಳುವುದು, ಆಧಾರವನ್ನು ವಾಪಸ್ಸು 
recoup V. 1. ತುಂಬಿಕೊಳ್ಳು, ಭರ್ತಿಮಾಡು, ಪಡೆಯುವುದು 
2 . ಚೇತರಿಸಿಕೊಳ್ಳು 

redirect V. ಪುನರ್ನಿದೇಶಿಸು, ( ಮರು) ಹೊಸ 
recurrent adj, ಮತ್ತೆ ಮತ್ತೆ ಸಂಭವಿಸುವ ಆಣ್ಣೀನೀಡು 
red n. ಕಂಪು 

redolent adj. ಸುಗಂಧದ, ಸುವಾಸನೆಯ 
adj, ಕಂಪಾದ 

redouble V, ದುಪ್ಪಟ್ಟ ಮಾಡು, ಇಮ್ಮಡಿಸು, 
red - cross ರೆಡ್ ಕ್ರಾಸು ಸಂಸ್ಥೆ , ಪಟ್ಟುಗಳು | 

ಅಧಿಕಗೊಳಿಸು 
ಕೇಂದ್ರದಲ್ಲಿ ಅಡ್ಡಹಾಯುವ ಕೆಂಪು ಶಿಲುಬೆ, | redoubtable adj, ಭೀಷಣ, ದೊಡ್ಡ, ಬಲಿಷ್ಠ, 
ಚಿಕಿತ್ಸಕ ಜಾಗದ ವಾಹನದ ಗುರುತು 

ಭಯಂಕರ , ಎದುರಿಸಲಾಗದ 
red-handed adj, ದುಷ್ಪತ ಮಾಡುತಿದಾರ. | redound V. ಫಲಿಸು , ಸಾರ್ಥಕಗೊಳಿಸು , 
ಅಪರಾಧದಲ್ಲಿ ತೊಡಗಿರುವಾಗಲೇ ಹಿಡಿದ ಕೊನೆಯಲ್ಲಿ ಫಲಿಸು , ತಿರುಗುಬಾಣವಾಗು, 

ಕೊನೆಯಲ್ಲಿ ನೆರವಾಗು 


335 


redress 

reflex 
redress V, ಸುಧಾರಿಸು, ನಿವಾರಿಸು, ಸರಿಪಡಿಸು, refer V. 1. ಉಲ್ಲೇಖಿಸು, ಉದ್ದರಿಸು, ನಿರ್ದೇಶಿಸು, 
ನೆಟ್ಟಗೆಮಾಡು, ಪರಿಹಾರಕೊಡು, ಪರಿಹರಿಸು - 2. ಬಳಿಗೆ ಕಳುಹಿಸು, ಶಿಫಾರಸುಮಾಡು 
n , ನಿವಾರಣೆ, ಪರಿಹಾರ | 

referee n, ನಿರ್ಣಾಯಕ, ನ್ಯಾಯವಿಮರ್ಶಕ, 
redressal of grievances ಕೆ ಶ | ತೀರ್ಪುಗಾರ, ನಿರ್ಣಯಕಾರ, ಮಧ್ಯಸ್ತಿ, 

ನಿವಾರಣೆ, ತೊಂದರೆಯಿಂದ ನಿವಾರಣೆ 
reduce V, ಕಡಿಮೆಮಾಡು, ಕುಗಿಸು, ಇಳಿಸು, | reference n . 1 . ಸಂಬಂಧ ಸೂಚನೆ, 
ಮೊಟಕು ಗೊಳಿಸು, ನೆಲೆಗೊಳಿಸು 

ತೀರ್ಮಾನ, ಪರ್ಯಾಲೋಚನೆಗಳಿಗಾಗಿ 
reduced circumstances ಕೆಡುಕಿನ 

ವಹಿಸುವುದು , 2 . ಪರಾಮರ್ಶೆ, 3. ಉಲ್ಲೇಖ, 
ಸ್ಥಿತಿ, ಕಷ್ಟಪರಿಸ್ಥಿತಿ, ದಾರಿದ್ರ , ಬಡತನ 

4 . ಸಂದರ್ಭಗ್ರಂಥ 
reduce to writing ಬರಹಕ್ಕೆ ಇಳಿಸು, 

reference books ಸಂದರ್ಭ ಗ್ರಂಥಗಳು 
ಲಿಖಿತಗೊಳಿಸು 

reference library ಸಂದರ್ಭ ಗ್ರಂಥಗಳ 
reduction n, ತಗ್ಗುವುದು, ಕಡಿಮೆ ಯಾಗುವುದು, 

ಭಂಡಾರ 
ಇಳಿವರಿ , ಇಳಿಸುವುದು 

referendum n . ಪ್ರಜಾ ನಿರ್ಧಾರ, ಮತದಾರರ 
redundant adj, ಪುರರುಚ್ಚರಿಸಿದ, ಸಮೃದ್ದ, 

ನೇರತೀರ್ಪು, ಪ್ರಜಾಭಿಮತ, ಜನಾಭಿಮತ 
ಮಿತಿಮೀರಿದ, ಅನಗತ್ಯದ 

refine V. ಶುದ್ಧಿಗೊಳಿಸು , ನಿರಲಗೊಳಿಸು , 
reed n. 1. ಜೊಂಡು, ಲಾಳ, 2. ವೇಣು, ಕೊಳಲು 

ಶುದ್ದೀಕರಿಸು 
broken reed ನಂಬಿಕೆಯಿಲ್ಲು ದುದು, 

refined oil ಶುದ್ದೀಕರಿಸಿದ ತೈಲ 
ಅವಿತಾ ಸನೀಯವಾದುದು, ನಂಬಿಕೆಗೆ | refinement n. ಶುದ್ದಿ , ಸಂಸ್ಕಾರ, ನಯ , 
ಅರ್ಹವಲ್ಲದ, ದುರ್ಬಲ ವಸ್ತು 

ನುಣುಪು, ಭಾವದ ಅಥವಾ ಅಭಿರುಚಿಯ 
reek V, ಕೊಳೆತವಾಸನೆ ಬೀರು, ದುರ್ಗಂಧ 

ಸೂಕ್ಷತೆ, ನಾಜೂಕು, ಶೋಧನಾಗಾರ 
ಹೊಂದು, ದುರ್ವಾಸನೆ ಸೂಸು, ಹೊಗೆಯನು | refinery n . ಶುದ್ದೀಕರಣ ಕಾರಾಗಾರ, 
ಸೂಸು 

ಶುದ್ದೀಕಿಸುವ ಕಾರ್ಖಾನೆ 
n, ಕೊಳತವಾಸನೆ, ದುರ್ವಾಸನೆ, ಹೊಗೆ | refining n. ಶುದ್ದೀಕರಣ 
reel V, ಗುಂಡಿಗೆ ಕರಗು, ಸುತ್ತು , ತಲೆತಿರುಗು, 

reflation of currency ಹಣದ 
ರಾಟೆಗೆ ಸುತ್ತು 

ಪುನರುಬ್ಬರ ಹಣದ ಚಲಾವಣೆಯ ( ಬೆಲೆ) 

ಮೌಲ್ಯದ ಏರಿಕೆ 
n, ದಾರದ ಉಂಡೆ, ಸುತ್ತು , ದಾರದ ಸುತ್ತು 
ಸಂಡಿಸಿ ರಾಟೆ ಒಂದು ಸರಸ | reflect V. 1 . ಪ್ರತಿಬಿಂಬಿಸು, ಪ್ರತಿಫಲನ ಮಾಡು, 

ಟೀಕಿಸು, 2. ಆಲೋಚನೆ ಮಾಡು, ಜ್ಞಾಪಿಸಿ 
of the reel ಸರಾಗವಾಗಿ, ತಡೆಬಡೆ 

ಕೊಳ್ಳು 
ಯಿಲ್ಲದ 

reflection n. 1. ಪ್ರತಿಬಿಂಬ, ಪ್ರತಿಫಲನ, ಟೀಕೆ, 
rell of ತಡೆಬಡೆಯಿಲ್ಲದೆ ಮಾತನಾಡು, 

2 . ಪದ್ಯಾಲೋಚನೆ, ವಿಚಾರ 
ಹೇಳು 

reflex n. ಪ್ರತಿಚ್ಚಾಯೆ, ಪ್ರತಿಬಿಂಬ, ಪ್ರತಿಫಲಿಸು, 
re- election 1. ಮರು ಚುನಾವಣೆ, ಪುನರಾಯ್ಕೆ 

ವೈಭವ, ಗೌರವ, ಖ್ಯಾತಿ 
re - export V. ಆಮದು ವಸ್ತುವನ್ನು ರಫ್ತು ಮಾಡು 

reflex action ಪ್ರತಿಕ್ರಿಯೆ 


336 


regency 


reform 


regugee rehabilitation ನಿರಾಶ್ರಿತರ 
reflex of public opinion ಸಾರ್ವಜನಿಕಾ 

ವಸತೀಕರಣ, ನಿರಾಶ್ರಿತರ ಪುನರ್ನಲಸುವಿಕೆ, 
ಭಿಪ್ರಾಯದ ಪ್ರತಿಬಿಂಬ 

ಆತ್ರೋದ್ಧಾರಮಾಡು 
reform V, ಸಂಸ್ಕರಿಸು, ಸುಧಾರಿಸು, ಪರಿಷ್ಕರಿಸು 

ಸಕಾರ | refulgent adj, ಪ್ರಕಾಶಿಸುವ, ಮಿಂಚುವ, 
n, ಸಂಸ್ಕರಣ, ಸಂಸ್ಕಾರ, ಸುಧಾರಣೆ | 

ಉಜ್ವಲ, ಮಿರುಗುವ, ದೇದೀಪ್ಯಮಾನವಾದ 
reformation n ಸುಧಾರಣೆ, ಪರಿಷ್ಕರಣ 

refund V. ಹಣವನ್ನು ಹಿಂದಿರುಗಿಸು, ಮರು 
reformatory n ಬಾಲಾಪರಾಧಿಗಳ ಸಂಸ್ಕರಣ | 

ಪಾವತಿಸು 
ಶಾಲೆ 

refusal n, ನಿರಾಕರಣ, ತಿರಸ್ಕತಿ, ತಿರಸ್ಕಾರ 
reformer n: ಸುಧಾರಕ 

refuse V, ನಿರಾಕರಿಸು, ತಿರಸ್ಕರಿಸು 
refractory adj, ಮೂರ್ಖ , ಮಂಕನಾದ, 

n, ನಿರಾಕರಣ, ತಿರಸ್ಕಾರ 
ಮೊಂಡ, ಹಟಮಾರಿಯಾದ 
refractory brick ತಾಪನಿರೋಧಕ | 

refutation n. ಖಂಡನೆ, ತಿರಸ್ಕಾರ, ನಿರಾಕರಣೆ 
ಇಟ್ಟಿಗೆ, ಉಷ್ಣಕ್ಕೆ ಕೆಡದ ಇಟ್ಟಿಗೆ 

| refute V. ತಪ್ಪೆಂದುವಾದಿಸು, ತಿರಸ್ಕರಿಸು, 
retractory metal ತಾಪನಿರೋಧಕ 

ನಿರಾಕರಿಸು, ಖಂಡಿಸು 
ಲೋಹ 

| regain V . ಪುನಃಹೊ೦ದು , ಮತ್ತೆ ಪಡೆ, 
refrain V. ಹಿಂದೆಗೆ, ಹಿಂಜರಿ, ನಿಗ್ರಹಿಸು , | 

ಚೇತರಿಸಿಕೊಳ್ಳು 
ಮಾಡದಿರು, ಹಿಮ್ಮೆಟ್ಟು, ತಡೆದುಕೊಳ್ಳು | regal adj, ರಾಜೋಚಿತವಾದ, ರಾಜರ, ರಾಜ 
n , ಹಿಂಜರಿತ, ಹಿಂದೆಗೆತ, ಪಲ್ಲವಿ 

ವೈಭವದಿಂದ ಕೂಡಿದ 
( ಹಾಡಿನ) 

regale V, ಮನಸ್ಸನ್ನು ರಂಜಿಸು, ಆನಂದ ಪಡಿಸು, 
refresh V. 1. ಹೊಸದುಮಾಡು, ದಣಿವಾರಿಸು , 

ಆಹ್ಲಾದಗೊಳಿಸು , ವಿನೋದಗೊಳಿಸು , 
ಉಲ್ಲಾಸಗೊಳಿಸು , ನವೀನಗೊಳಿಸು , ಮೃಷ್ಟನ್ನ ಭೋಜನನೀಡು 
2. ಆಯಾಸ ಪರಿಹಾರ ಮಾಡು 

| regalia n. ರಾಜಾಧಿಕಾರ , ರಾಜರ ವಿಶೇಷ 
refresher's Course ಪುನರಧ್ಯಾಯನಕ್ರಮ, 

ಅಧಿಕಾರಗಳು , ರಾಜಲಾಂಛನಗಳು 
ನವಚೇತನದಾಯಕ ಕ್ರಮ 

regard V. ಎಣಿಸು, ಗಮನಿಸು , ಲಕ್ಷವಿಡು, 
refreshment n. ಉಪಹಾರ, ಚೈತನ್ಯ ತುಂಬುವ 

ಗೌರವಿಸು 
ಆಹಾರ , ಪಾನೀಯ, ಅಲ್ಲಾಹಾರ 

n, ಆದರ, ಮಯ್ಯಾದೆ, ನೆಟ್ಟನೋಟ, 
refreshment room ಉಪಹಾರಗೃಹ, 

ವಿಷಯ , ಸಂಬಂಧ ಸ್ನೇಹ ಗೌರವ, ವಿಷಯ , 
ಫಲಹಾಲ ಮಂದಿರ 

ಎಚ್ಚರಿಕೆ, ಗಮನ, ಅಭಿಮಾನ 
refrigerate V. ಶೀತಲಗೊಳಿಸು, ತಂಪುಮಾಡು 

give one's regards ನಮಸ್ಕಾರಗಳನ್ನು 
refrigeration n. ಶೀತಲೀಕರಣ, ಶೈತ್ರೀಕರಣ 

ತಿಳಿಸು 
refrigerator n . ಶೀತಕಯಂತ್ರ , ಶೀತಕ, 

with regard to ಈ ವಿಷಯದಲ್ಲಿ ಇದಕ್ಕೆ 
ರೆಫ್ರಿಜಿರೇಟರು 

ಸಂಬಂಧಿಸಿದಂತೆ 
refuge n, ಆಶ್ರಯ, ಗತಿ, ಶರಣು, ರಕ್ಷಣಾ ತಾಣ | 

regatta n. ದೋಣಿಗಳ ಪಂದ್ಯ ,ದೋಣಿವಿಹಾರ 
refugee n, ಶರಣಾಗತ, ನಿರಾಶ್ರಿತ, ಆಶ್ರಯಾರ್ಥಿ 

regency n. ರಾಜಪ್ರತಿನಿಧಿಯ ಅಧಿಕಾರ , ಆಳಿಕೆ, 


ಪ್ರಭುತ್ವ 


337 


regenerate 


reign 


regenerate V. ನವಜೀವನನೀಡು, ಪನರುದ್ಧಾರ | regrate V . 1. ಜಯಮಾಡು, 2 . ಕೊಂಡ 

ಮಾಡು , ಪುನರುಜೀವನ ಮಾಡು , ಪೇಟೆಯಲ್ಲಿಯೇ ಲಾಭಕ್ಕೆ ಮಾರು , 
ಆತೋದ್ದಾರ ಮಾಡು 

ಲಾಭಗಳಿಸಲು ಸಂಗ್ರಹಿಸಿಡು 
regeneration n ಪುನರುಜೀವನ, ಪುನರುದ್ಧಾರ | regression n , ತಿರೋಗಮನ, ಹಿಂಜರಿತ, 
regent n. ರಾಜಪ್ರತಿನಿಧಿ 

- ಹಿಂಜರಿವು, ಪ್ರತಿಗಾಮಿಯಾದ 
regicide n. 1. ರಾಜಹತ್ಯೆ , ರಾಜಹನನ, 2. ರಾಜ | regressive adj, ಹಿಂದಕ್ಕೆ ಹೋಗುವ, 
ಹಂತಕ , ರಾಜ ಘಾತಕ 

ಪ್ರತಿಗಾಮಿ , ಪ್ರತಿಗಾಮಿಯಾದ 
regime n. ಆಡಳಿತ, ಪಾಲನ, ರಾಜ್ಯಭಾರ, | regret V, ವಿಷಾದಿಸು, ಖೇದಪಡು 
ರಾಜದೌಲತ್ತು ಆಡಳಿತ 

n, ಖೇದ, ವಿಷಾದ, ಪಶ್ಚಾತ್ತಾಪ 
regimen n. ಜೀವನಕ್ರಮ, ಕಟ್ಟುಪಾಡು, ಪಥ್ಯ, | regular adj, ನಿಯತ,ಕ್ರಮಬದ್ದ ಸಕ್ರಿಯವಾದ, 
ರಾಜ್ಯಭಾರದ ಪದ್ಧತಿ 

ಖಾಯಂ ( ನೌಕರ) , ಸಮಪ್ರಮಾಣದ, 
regiment n. ಸೈನ್ಯದ ದೊಡ್ಡಭಾಗ, ಸೈನಿಕ ಪಡೆ, | ನಿಯಮಿತ, ಸಾರಸ್ಯದ 
ದಳ, ಪಟಾಲಮ್ಮ 

regular Session ಕ್ರಮಬದ್ದವಾದ 
regimentation n ನಿಯಂತ್ರಣ, ನಿಯಮಿತ, ಸಮಾವೇಶ 
ಸೈನಿಕ ವ್ಯವಸ್ಥೆ 

regularise V. ಕ್ರಮಬದ್ದಗೊಳಿಸು, ವಿಧಿಬದ್ದ 
region n, ಪ್ರಾಂತ, ಪ್ರದೇಶ, ಭೂಮಿ, ಕ್ಷೇತ್ರ , | ಗೊಳಿಸು, ನಿಯಮಾನುಕ್ರಮಗೊಳಿಸು 
ವಲಯ , ಭಾಗ 

regulator n ನಿಯಾಮಕ, ಕ್ರಿಯಾಕರ್ತ , 
regional adj, ಪ್ರಾದೇಶಿಕ, ಪ್ರಾಂತೀಯ , 

ಯಂತ್ರವುಕ್ರಮಬದ್ಧವಾಗಿ ನಡೆಯುವಂತೆ 
ಕ್ಷೇತ್ರೀಯ, ವಲಯದ 

ಮಾಡುವ ಒಂದು ಸಾಧನ 
register V. ನೋಂದಾಯಿಸು, ದಾಖಲಿಸು , | regulate V. ಕ್ರಮಗೊಳಿಸು, ನಿಯಮಕ್ಕೆ ಒಳಗು 
ನೋಂದಣಿಮಾಡು 

ಮಾಡು, ನಿಯಂತ್ರಿಸು 
n, ನೋಂದಣಿ ಪುಸ್ತಕ, ದಾಖಲೆ ಪುಸ್ತಕ, 

regularity n ಕ್ರಮಬದ್ದತೆ, ನಿಯಮ ಬದ್ಧತೆ 
ರಿಜಿಸ್ಟರು 

regulation , ಶಾಸನ, ನಿಬಂಧನೆ, ನಿಯಮ, 
registered medical practioner 

ವಿಧಿ, ಕಾನೂನು 
ನೋಂದಾಯಿಸಿದ, ವೈದ್ಯವೃತ್ತಿಯವನು , 

rehabilitate V. ಆಶ್ರಯನೀಡು, ನಿಲ್ಲಿಸು, 
ರಿಜಿಷ್ಟರಾದ ವೈದ್ಯ 

ಪುನರ್ನಲಸು, ಪುನರಾವಾಸ ನೀಡು 
registered post ನೊಂದಾಯಿಸಿದ ಅಂಚೆ 

rehearsal , ಅಭ್ಯಾಸ, ಪುನರಾವರ್ತನೆ, 
registrar n. ನೋಂದಣಿ ಅಧಿಕಾರಿ, ರಿಜಿಸ್ಸಾರು, 

ತಾಲೀಮು, ಪೂರ್ವಾಭಿನಯ 
ಕುಲಸಚಿವ 

| rehearse V. ಅಭ್ಯಾಸಮಾಡು, ಅಭಿನಯಿಸು, 
registration n, ನೋಂದಣಿ, ದಾಖಲಾತಿ, | 

ಪೂಾಭ್ಯಾಸಮಾಡು 
ನಮೂದಾಗಿರುವಿಕೆ 
registry n. ರಿಜಿಸ್ಟಾರರ ಕಚೇರಿ, ನೋಂದಣಿ | reign V. ರಾಜ್ಯಭಾರಮಾಡು, ಆಡಳಿತ ನಡೆಸು 
ಪುಸ್ತಕ, ನೋಂದಣಿ ಮಾಡುವ ಕಛೇರಿ 

n, ರಾಜ್ಯಭಾರ, ಶಾಸನ, ಆಡಳಿತ 


238 


reliable 


reimburse 


reimburse V, ತುಂಬಿಕೊಡು, ಭರ್ತಿಮಾಡು, | relate v 1 . ಸಂಬಂಧಿಸು, ಸಂಭಂದಪಡು, 

ಕಡಿಮೆಯಾದದ್ದನ್ನು ತುಂಬು, ಕೊರತೆಯನ್ನು | 2. ಹೇಳು, ನಿರೂಪಿಸು 
ಪೂರೈಸು 

relation n, ಸಂಬಂಧ, ನಂಟತನ, ( ಕುಟುಂಬದ) 
rein V, ಲಗಾಮುಹಾಕು, ಹಿಡಿತದಲ್ಲಿಡು 

ಸಂಬಂಧಿ, ನಂಟು, ಕಥನ 
n, ಲಗಾಮು, ಹತೋಟಿ 

relationship n, ನೆಂಟತನ, ಬಳಗ, ಸಂಬಂಧ 
reincarnate V. ಪುನರವತರಿಸು, ಮರುಜನ್ಮ ಪಡೆ | relative n, ನೆಂಟ, ಸಂಬಂಧಿಕ, ಕುಟುಂಬದ 
ಮತ್ತೆ ಅವತಾರಮಾಡು 

ಸಂಬಂಧಿ 
reinforce V. ಬಲಪಡಿಸು, ಭದ್ರಪಡಿಸು, ಸೈನ್ಯ adj, ಸಂಬಂಧಿಸಿದ, ಸಂಬಂಧಪಟ್ಟ 
ಹೆಚ್ಚುಮಾಡು 

relativity n. ಸಾಪೇಕ್ಷತೆ , ಪರಸ್ಪರತೆ 
reinforcement(s) ಹೆಚ್ಚು ಸೈನ್ಯ ದಳ, ಹೆಚ್ಚುವರಿ 

relax V 1. ಸಡಿಲಿಸು, ಶಿಥಿಲಗೊಳಿಸು, 2. ವಿಶ್ರ 

ಮಿಸು, ಆಯಾಸಪರಿಹಾರಮಾಡಿಕೊಳ್ಳು 
reinstate V. ಪುನಃ ಸ್ಥಾಪಿಸು, ಪೂರ್ವಸ್ಥಿತಿಗೆ ತರು 

relaxation n. 1 . ಆಯಾಸ ಪರಿಹಾರ, ವಿಶ್ರಾಂತಿ 
reinstatement n ಪುನಃಸ್ಥಾಪನೆ, 

ನಿಯಮ, ನಿರ್ಬಂಧ, ಸಡಿಲಿಕೆ, ವಿನಾಯಿತಿ, 
ಪುರೊದ್ಯೋಗವನ್ನು ನೀಡು 

ರಿಯಾಯಿತಿ, 2 . ಶೈಥಿಲ್ಯ , 3. ಮನೋರಂಜನೆ, 
reiterate V. ಮತ್ತೆಹೇಳು, ಒತ್ತಿ ಹೇಳು, | ಆನಂದ 
ಪುನರಾವರ್ತಿ ಮಾಡು 

relay V. ಪುನಃಪ್ರಸಾರಮಾಡು 
reject V. ತಿರಸ್ಕರಿಸು, ತ್ಯಜಿಸು 

n, ಪುನಃಪ್ರಸಾರ, ಪ್ರಸಾರ, ಮರುಪ್ರಸಾರ 
rejection n, ತಿರಸ್ಕಾರ, ತ್ಯಾಗಕ್ಕೆ ಒಳಪಡಿಸುವುದು 

ಬದಲಿ ಹೊಸಕುದುರೆಗಳ ತಂಡ, ಬದಲಿ ಹೊಸ 
ಅನಂಗೀಕಾರ 

ಕೂಲಿಗಳ ತಂಡ 
rejoice V, ಸಂತೋಷಪಡು, ಆನಂದಿಸು release V . ಬಿಡಿಸು, ಬಿಡುಗಡೆ ಮಾಡು 
rejoicing n, ಸಂತೋಷ, ಆನಂದ, ಮೋದ, _ n, ಬಿಡುಗಡೆ, ವಿಮೋಚನೆ, ( ಆಸ್ತಿ , 
ಉಲ್ಲಾಸ, ಹರ್ಷಿಸುವುದು, ಆನಂದಿಸುವುದು 

ಹಕ್ಕು , ಸಾಲ) ಬಿಟ್ಟುಕೊಡುವುದು 
rejoinder n. ಪ್ರತ್ಯುತ್ತರ, ಜವಾಬು, ಪ್ರತಿಭಟನೆ, 

retegate V. ಹಿಂದೆ ತಳ್ಳು , ಮೂಲೆಗುಂಪು ಮಾಡು, 
ಪ್ರತಿ ಜವಾಬು, ಬದಲು 

ಹಿಂದೆಸರಿಸು, ಗಡೀಪಾರುಮಾಡು 
rejuvenate V. ಯುವಕನನ್ನಾಗಿಸು, ಚೇತರಿಸು, 

relent V. ಮರುಗು, ನಯವಾಗು, ದಯೆತೋರು, 
ಪುನರುಜ್ಜಿವಿಸು, ಶಕ್ತಿತುಂಬು, ಬಲಯುತ ನಾಗು 

- ಹಟಸಡಿಲಿಸು,ಸೌಮ್ಯನಾಗು, ಬಿಗಿಸಡಿಲಿಸು 
rejuventation . ಕಾಯಕಲ್ಪ , ಚೇತರಿಕೆ , 

relevance n. ಸುಸಂಬದ್ಧತೆ, ಪ್ರಸ್ತುತತೆ, ಸುಸಂಗ 
ಪುನರುಜೀವನ, ಪುನರ್ಯೋಜನೆ 
rejuvenescence n 

relevent adj. ಉಚಿತವಾದ, ಸುಸಂಬದ್ದ ಸಂಗತಿ, 

ಪುನಃತಾರುಣ್ಯ 
ಪಡೆಯುವುದು, ಪುನಃಯೌವನ ಪಡೆಯು, | 

ಸಂಬಧ ಪಟ್ಟ 
ಪುನಃ ತರುಣ್ಯ ಪ್ರಾಪ್ತಿ 

reliability n, ಯೋಗ್ಯತೆ, ನೆಚ್ಚಿಕೆ, ವಿಶ್ವಾಸಾರ್ಹತೆ, 
relapse V. ಮರುಕಳಿಸು, ಮತ್ತೆ ಬರು 

ನಂಬಿಕೆ , ವಿಶ್ವಾಸ 
_ n, ಮರುಕಳಿಸುವುದು , ಮರುಕಳಿಗೆ | 

reliable adj . ವಿಶ್ವಸನೀಯ, ನಂಬಿಕೆಗೆ . 
( ಆರೋಗ್ಯ) , ಪುನಃಕೆಡುವುದು, ರೋಗದ 

ಅರ್ಹನಾದ, ಸಮ್ಮತವಾದ 
ಮರುಕಳಿಕೆ 


339 


ಚಿಹ್ನೆ 


reliance 

reminiscence 
reliance n. 1. ವಿಶ್ವಾಸ, ನಂಬಿಕೆ , ಆಧಾರ , | remain V, ಇದ್ದು ಬಿಡು, ಹಾಗೆಯೇ ಇರು , 
ಅವಲಂಬನ, 2. ಆಸರೆ , ಸಹಾಯ 

ಮಿಕ್ಕಿರು, ಬಾಕಿಯಾಗು 
relic n, ಅವಶೇಷ, ಗುರುತು, ಸ್ಮಾರಕ, ಜ್ಞಾಪಕ | remain in force ಅಧಿಕಾರದಲ್ಲಿರು, 

ಅಧಿಕಾರ ನಡೆಸು ಜ್ಯಾರಿಯಲ್ಲಿರು 
relief n ಪರಿಹಾರ, ಉಪಶಮನ, ಸಹಾಯ, | remainder n. ಬಾಕಿ, ಉಳಿದಿರುವುದು, 
ನೆರವು 

ಮಿಕ್ಕಿರುವುದು, ಶೇಷ, ಉಳಿದ, ಉಳಿಕೆಯ ಹಕ್ಕು 
relief and rehabilitation | remains , ಅವಶೇಪ, ಹೆಣ, ಕಳೇಬರ, 
ಪರಿಹಾರಮಾಡು, ಪುನರ್ವಸತಿ 

ಬಿಟ್ಟಿರುವ, ಪ್ರಕಟವಾಗದಿರುವ ಕೃತಿಗಳು 
relief map ನದಿ, ಪವ್ವತ ಮುಂತಾದವು | remand V. 1. ಹಿಂದಕ್ಕೆ ಕಳುಹಿಸು, ವಾಪಸ್ಸು 

ಗಳ , ಏರು ತಗ್ಗುಗಳನ್ನು ತಿಳಿಸುವ ಭೂಪಟ ಮಾಡು, 2. ಮತ್ತೆ ಸೆರೆಮನೆಗೆ ಕಳುಹಿಸು 
relief -work n. ಪರಿಹಾರ ಕಾಮಗಾರಿ, ಪರಿಹಾರ remand to custody ಅಧೀನದಲ್ಲಿ 
ಕಾರ್ಯ 

ನಿಶ್ಚಂಧಿಸು ಬಂಧನದಲ್ಲಿಡು 
relieve V. ಬಿಡುಗಡೆಮಾಡು, ಮುಕ್ತಿಗೊಳಿಸು, | remark V . ಷರಾಬರೆ, ವಿಶೇಷಾಂಶಗಳನ್ನು ತಿಳಿಸು, 
ಪರಿಹರಿಸು, ನೆರವಾಗು 

ಷರಾ, ಟೀಕೆಮಾಡು 
relieving officer ಬದಲು ಉದ್ಯೋಗಿ, ಪ್ರತಿ | n, ಷರಾ , ವಿಶೇಷಾಂಕ, ಗಮನ, ಲಕ್ಷ 
ಅಧಿಕಾರಿ 

ಟೀಕೆ, ಗಮನಿಸುವಿಕೆ 
religion n, ಮತ, ಧರ್ಮ 

remarkable adj. ಗಮನಾರ್ಹ, ಎದ್ದುಕಾಣುವ 
religious adj, ಮತೀಯ, ಧಾರ್ಮಿಕ 

ಅಸಾಧಾರಣ, ವಿಶಿಷ್ಟವಾದ, ಅಪೂರ್ವವಾದ 
religious denomination ಮತೀಯ ವರ್ಗ , | remedial adj, ಪರಿಹಾರಕ , ದೋಷನಿವಾರಕ, 
ಮತೀಯ ವರ್ಗೀಕರಣ 

ಗುಣಕಾರಕ 
relinquish V, ತ್ಯಜಿಸು, ಬಿಟುಬಿಡು, ತೊರೆಯು, | remedy V. ಚಿಕಿತ್ಸೆಮಾಡು, ಪರಿಹರಿಸು, ಔಷಧಿ 
ಪರಿತ್ಯಜಿಸು 

ಕೊಡು, ಸಮಾಧಾನತರು 
relinquishment 1. ಪರಿತ್ಯಾಗ, ವಿಸರ್ಜನೆ, 

n, ಪರಿಹಾರ, ನಿವಾರಣೋಪಾಯ, 
ಬಿಟ್ಟುಕೊಡುವುದು 

ಚಿಕಿತ್ಸೆ, ಔಷಧಿ 
relish V, ರುಚಿನೋಡು, ಸವಿ, ಆಸಾದಿಸು, | remember V, ನೆನೆ , ನೆನಪುಮಾಡಿಕೊಳ್ಳು, 
ರುಚಿಕೊಡು, ಮೆಚ್ಚು, ಪ್ರೀತಿಸು 

ಕಂಠಪಾಠಮಾಡು, ಜ್ಞಾಪಿಸಿಕೊಳ್ಳು, ಸ್ಮರಿಸು 
n, ರುಚಿ, ಇಷ, ಅಭಿರುಚಿ, ವ್ಯಂಜನ, | rememberance n. ನೆನಪು, ಸ್ಮರಣೆ, ಜ್ಞಾಪಕ , 
ಆಸ್ವಾದ, ಅತಿಅಕ್ಕರೆ, ಪ್ರೀತಿ 

ಜ್ಞಾಪಿಸಿಕೊಳ್ಳುವುದು 
reluctance n, ಇಷ್ಟವಿಲ್ಲದಿರುವಿಕೆ, ವಿಮುಖತೆ, | remind V. ನೆನಪಿಸು, ಸ್ಮರಣೆಗೆತರು, ಜ್ಞಾಪಕಕ್ಕೆ 
ರುಚಿರಹಿತತೆ 

ತರು, ಜ್ಞಾಪಿಸು 
reluctant adj , ವಿಮುಖ ಹೊಂದಿದ, | reminder . ಸ್ಮರಣಾಪತ್ರ , ಜ್ಞಾಪಕ, ಜ್ಞಾಪಿಸುವ 

ಪತ್ರ , ತಗಾದೆಯ ಪತ್ರ , ರಿಮೈಂಡರು 
ಒಲವಿಲ್ಲದ, ರುಚಿ ಇರದ, ಇಷ್ಟವಾಗದ 
rely V, ವಿಶಾಸಹೊಂದು, ನಂಬು, ನಂಬಿಕೆತೋರು| reminiscence 1. ಸ್ಮರಣೆ, ಶೃತಿ, ನೆನಪು, 

ನೆನವರಿಕೆ 
ಅವಲಂಬಿಸು 


340 


remise 


renew 


remise V. ಹಕ್ಕನ್ನು ಬಿಟ್ಟುಕೊಡು, ಹಿಂತಿರುಗಿಸು, | remove V, ತೊಲಗಿಸು, ಎಸೆ ಬೇರೆಡೆಗೆ ಸಾಗಿಸು, 
ಹಸ್ತಾಂತರಮಾಡು 

( ಈ ಜಾಗದಿಂದ) ಒಯ್ಯು, ತೆಗೆದುಹಾಕು, 
remiss n. ಅನರ ಥಾನ, ಅನ್ಯಮನಸ್ಕತೆ, 

ವಜಾಮಾಡು ( ನೌಕರಿಯಿಂದ) ಕಳೆ ( ಈ 

ಜಾಗದಿಂದ ಕಳೆದು ಬಿಡು) ಪರಿಹರಿಸು 
ಅಜಾಗರೂಕತೆ, ಅಲಕ್ಷ್ಯ 
remission n. ಕ್ಷಮಿಸುವುದು , ಕ್ಷಮಾಪಣೆ | 

ಸತತ ] remunerate V. ಪ್ರತಿಫಲವನ್ನು ನೀಡು, 

ಬಹುಮಾನಿಸು , ಪರಿಶ್ರಮಕ್ಕೆ ಹಣನೀಡು, 
ನೀಡುವುದು , ಮಾಫಿಮಾಡುವುದು, ಬಿಟ್ಟು 

ಸಂಭಾವನೆಕೊಡು 
ಬಿಡುವುದು 

| remuneration , ಪ್ರತಿಫಲ, ಸಂಭಾವನೆ, 
remit V. 1. ಕಳುಹು, ರವಾನಿಸು, ಹಣ ಸಂದಾಯ | 
ಮಾಡು, 2. ಕ್ಷಮಿಸು, ತಗ್ಗಿಸುವುದು ( ಶಿಕ್ಷೆ | 

ಶ್ರಮಕ್ಕೆ ಬಂದ ಧನ 
remit a sentence ಶಿಕ್ಷೆಯನ್ನು ತಗ್ಗಿಸು, 

| renaissance , renascence n . 237, 8, 

ಹೊಸಜನ್ಯ, ಪುನರುದ್ದಾರ, ಪುನರುಜೀವನ, 
ಶಿಕ್ಷೆಯನ್ನು ಮಾಫಿಮಾಡು 

ಪುನರುಸ್ಥಾನ, ನವಚೇತನ 
remittance n. ಹಣವನ್ನು ಕಳುಹಿಸುವುದು, 

rend v ಸೀಳು, ಹರಿದುಹಾಕು, ಕಿತ್ತು ಹಾಕು, ಭಾಗ 
ಹಣದ ರವಾನೆ, ಹಣದ ಸಂದಾಯ , ಇರಸಾಲು 
( ಖಜಾನೆಗೆ ತುಂಬ ಬೇಕಾದ ಹಣ) . 

ಮಾಡು, ಒಯ್ಯು, ಒಡೆಯು 

| render V. ಕೊಡು, ಸಲ್ಲಿಸು, ಒಪ್ಪಿಸು, ಅನುವಾದ 
remnantn. ಶೇಷ, ಉಳಿದ, ಮಿಕ್ಕ ಬಾಕಿ, | 

ಮಾಡು , ತರ್ಜುಮೆಮಾಡು , ಪ್ರತಿಯಾಗಿ 
ಅವಶೇಷ 

ಕೊಡು, ಸಮರ್ಪಿಸು , ಸೇವೆ, ಗೌರವ, 
remonstrance n. ವಿರೋಧ, ಫಿರಾದು, | 

ಕಳುಹಿಸು ( ವಿಮರ್ಶೆಗಾಗಿ) 
ಆಕ್ಷೇಪಣೆ, ಎಚ್ಚರಿಕೆ 

rendering n. 1 . ವರ್ಣನೆ, ವ್ಯಾಖ್ಯಾನ, 
remonstrate V, ವಿರೋಧಿಸು, ಆಕ್ಷೇಪಿಸು, 

ಸಮರ್ಪಣೆ, ಸಲ್ಲಿಸುವಿಕೆ, 2. ಗಾನದ ರೀತಿ, 
ಎಚ್ಚರಿಕೆ ನೀಡು, ನಿಷ್ಟುರಮಾಡು 

_ 3, ಅನುವಾದ, ತರ್ಜುಮೆ 
remorse n ಪಶ್ಚಾತಾಪ, ಅನುತಾಪ, ತೀಕ್ಷ | rendezvous n, ಸಂಕೇತಸ್ತಾನ, ನಿರ್ದಿಷ್ಟ ಸ್ಥಳ, 
ಪರಿತಾಪ, ಮರುಕ 

ಸೈನಿಕರು, ಹಡಗುಗಳುಕೂಡುವ ಮೇಳದ ಸ್ಥಳ, 
remote adj. 1. ದೂರವಾದ, ಪ್ರಾಚೀನ, | ನಿಶ್ಚಿತವಾದ ಪ್ರದೇಶ, ಕೂಡುವ ಜಾಗ, 
ದೂರದ, 2. ಅತ್ಯಲ್ಪವಾದ 

ಸಂಕೇತದಂತೆ ಮೇಳಯಿಸುವುದು 
remote cause ಸುದೂರಕಾರಣ | rendition n , ಅನುವಾದ, ವ್ಯಾಖ್ಯಾನ, ಸ್ವಾಧೀನ 
ಅಲ್ಪವಾದ ಕಾರಣ 

ತೆಗೆ, ಒಪ್ಪಿಸುವುದು , ಅರ್ಥನಿರೂಪಣೆ, 
remote control ದೂರದಿಂದಲೇ | 

ಭಾಷಾಂತರ 
ಹತೋಟಿಯಲ್ಲಿ ಇಡುವುದು 

renegade n. ಧರ್ಮಭ್ರಷ್ಟ, ಸ್ವರ್ಧಾತೃತ್ಯಾಗಿ, 
removal n ತೊಲಗಿಸುವಿಕೆ, ಒಯ್ಯುವುದು, | 

ನೈತಿಕವಾಗಿ, ಪತಿತ, ಸ್ವಪಕ್ಷ ದ್ರೋಹಿ, ವಿಶ್ವಾಸ 
ಅಧಿಕಾರ ಚ್ಯುತಿ, ನಿವಾರಣೆ 

ಘಾತುಕ, ಧರ್ಮಾಂತರವಾದವನು 
removable adj, ತೊಲಗಿಸಬಹುದಾದ, ತೆಗೆದು 

renew V. ನವೀಕರಿಸು, ಹೊಸದಾಗಿಸು, ಹೊಸದು 
ಹಾಕಬಹುದಾದ, ಒಯ್ಯಬಹುದಾದ, ಎಸೆಯ 

ಮಾಡು, ಮುಂದುವರಿಸು, ಜೀರ್ಣೋದ್ಧಾರ 
ಬಹುದಾದ, ಪರಿಹರಿಸಬಹುದಾದ 

ಮಾಡು, ಪುನರುಜೀವನಗೊಳಿಸು 
renew an agreement ಒಪ್ಪಂದವನ್ನು 
ನವೀಕರಿಸು 


341 


renewal 

report 
renewal n ನವೀಕರಣ , ಹೊಸದಾಗಿಸುವುದು | repel V, ಹಿಮ್ಮೆಟ್ಟಿಸು, ಹಿಂದಕ್ಕೆ ಅಟ್ಟು, ನಿವಾರಿಸು . 
renounce V. ವರ್ಜಿಸು, ತ್ಯಜಿಸು, ತೊರೆಯು, repentance n. ಪಶ್ಚಾತ್ತಾಪ, ದುಃಖ , ವಿಷಾದ, 

ನಿರಾಕರಿಸು , ತಿರಸ್ಕರಿಸು , ಪರಿತ್ಯಜಿಸು , ಅನುತಾಪ 
ವೈರಾಗ್ಯ ತಾಳು 

repercussion n . ಪರಿಣಾಮ , ಪ್ರಭಾವ, 
renovation n: ನವೀಕರಣ , ಜೀರ್ಣೋದ್ದಾರ | ಪ್ರತಿಕ್ರಿಯೆ, ಪ್ರತಿಧ್ವನಿ 
ಮಾಡು 

reprtoire n, ಪ್ರದರ್ಶನ ಪಟ್ಟಿ 
renown n, ಪ್ರಸಿದ್ದಿ ಹೆಸರುವಾಸಿ, ಕೀರ್ತಿ, ಖ್ಯಾತಿ 

| repertory n . ಭಂಡಾರ, ಸಂಗ್ರಹಾಲಯ, ನಿಧಿ 
renowned adj, ಪ್ರಸಿದ್ದ, ಹೆಸರುವಾಸಿಯಾದ, 

repetition n ಪುನರಾವರ್ತನ, ಪುನರುತ್ತಿ 
ಕೀರ್ತಿಶಾಲಿಯಾದ, ಪ್ರಖ್ಯಾತ 

| re -phasing n. ಬೇರೆಕ್ರಮವನ್ನು ಪುನಃರೂಪಿಸು, 
rent V . 1 . ಬಾಡಿಗೆಗೆಕೊಡು, ಗೇಣಿಗೆ ಕೊಡು, 2. | 

ನಿರ್ಧರಿಸುವುದು , ಪುನರಚಿಸು , 
ಬಾಡಿಗೆಗೆ, ಗೇಣಿಗೆ ತೆಗೆದುಕೊಳ್ಳು 

ಅನ್ಯಕ್ರಮನಿರ್ಧಾರ 
n, ಬಾಡಿಗೆ, ಗೇಣಿ, ಕಂದಾಯ 

repine V. ವ್ಯಸನಪಡು, ದುಃಖಿಸು, ಕೊರಗು, 
rental n . ಬಾಡಿಗೆ ಹಣ, ತೆರಿಗೆ , ಬಾಡಿಗೆ, | ಅಸಮಾಧಾನಪಡು, ಸಿಡಿಮಿಡಿಗೊಳ್ಳು 
ಕಂದಾಯಗಳಿಂದ ಬರುವ ಆದಾಯ 

replace V, ಮುಂಚಿನ ಸ್ಥಳದಲ್ಲಿ ಇಡು, ಪುನಃ 
renunciation n, ತ್ಯಾಗ, ಪರಿತ್ಯಾಗ, ಸಂನ್ಯಾಸ, | ಸ್ಥಾಪಿಸು, ಬೇರೆತಂದಿಡು, ಬದಲುಮಾಡು 
ವೈರಾಗ್ಯ 

replacement n. ಸ್ಥಾನಪಲ್ಲಟ, ಸ್ಟಾನಪೂರ್ತಿ, 
re - orientate V. ಹೊಸರೂಪಕೊಡು, ಹೊಸ | ಬದಲಾವಣೆ, ಒಬ್ಬನ ಸ್ಥಾನಕ್ಕೆ ಇನ್ನೊಬ್ಬನನ್ನು 

ರಚನೆಗಳು, ಹೊಸಸಿದ್ಧತೆಯಲ್ಲಿ ಶಿಕ್ಷಣ ನೀಡು, ನೇಮಿಸು, ಪುನಃತಂದಿಡು 
ಪುನರೂಪಿಸು 

replenish v. ಮತ್ತೆಭರ್ತಿಮಾಡು, ಮತ್ತೆ ತುಂಬು, 
repair V. ರಿಪೇರಿಮಾಡು, ಸರಿಪಡಿಸು, ದುರಸ್ತಿ - ತಿರುಗಿ ಪೂರೈಸು 
ಪಡಿಸು 

replete adj, ತುಂಬಿದ, ವ್ಯಾಪ್ತರಾದ, ಭರಿತ , 
n . ರಿಪೇರಿ, ಸರಿಪಡಿಸುವುದು 

ಒಳಗೊಂಡ 
reparation (s) n, ನಷ್ಟಪರಿಹಾರ, ಪರಿರಕ್ಷಣ, | replica n. ಪ್ರಕೃತಿ, ಯಥಾಕೃತಿ, ಪ್ರತಿರೂಪ 
ನಷ್ಟ ತುಂಬಿಕೊಡುವುದು 

reply V . ಪ್ರತ್ಯುತ್ತರಕೊಡು, ಉತ್ತರ ನೀಡು, 
repartee n. ಪ್ರತ್ಯುತ್ತರ, ಪ್ರತ್ಯುಕ್ಕಿ , ಚತುರನ ಉತ್ತರಿಸು 
ವಚನ, ಜಾಣ್ಯ ಪ್ರತ್ಯುತ್ತರ 

n, ಉತ್ತರ, ಜವಾಬು, ಮರುತ್ತರ, ಪ್ರತ್ಯುತ್ತರ 
repatriation , ಸ್ವದೇಶಕ್ಕೆ ಕಳುಹಿಸುವುದು, 

reply - paid telegram ಉತ್ತರಕೊಡ 
ತಾಯಿನಾಡಿಗೆ ಮರಳಿಸು 

ಬೇಕಾದ ಟೆಲಿಗ್ರಾಮ , ಮಾರುತ್ತರಕ್ಕಾಗಿ 
repeal V. ಹಿಂದಕ್ಕೆ ತೆಗೆದುಕೊಳ್ಳು ತೆಗೆದು ಹಾಕು, ಮುಂಗಡ ಹಣತೆತ್ತಿರುವ ತಂತಿ ಸಂದೇಶ 
ರದ್ದು ಮಾಡು 

report V . ವರದಿಮಾಡು , ಸುದ್ದಿ ತಿಳಿಸು , 
n, ರದ್ದು, ಹಿಂದೆಗೆತ, ರದ್ಧತಿ, ಹೊಡೆದು ನಿರೂಪಿಸು, ಹಾಜರಾಗು 
ಹಾಕಿದುದು 

n, ವರದಿ, ಸುದ್ದಿ, ವೃತ್ತಾಂತ 
repeat V. ಮತ್ತೆ ಹೇಳು, ಮತ್ತೆಮಾಡು, authoriative report ಅಧಿಕಾರಯುತ 
ಪುನರುಚ್ಚರಿಸು 

ವರದಿ, ಅಧಿಕೃತ ವರದಿ, ಪ್ರಮಾಣಿಕ ನಿರೂಪಣೆ 


342 


repugnance 


reporter 


reported decision ನಿವೇದಿತ | reprimand V. ನಿಂದಿಸು, ಖಂಡಿಸು, ಛೀಮಾರಿ 
ನಿರ್ಣಯ , ನಿರೂಪಿಸಿದ ತೀರ್ಮಾನ, | ಹಾಕು, ಬೈ , ಬಯ್ಯು , ವಾಗ್ದಂಡನೆಮಾಡು, 
ವರದಿಯಾಗಿರುವ ನಿರ್ಧಾರ 

ಮುಖಕ್ಕೆ ಮಂಗಳಾರತಿ ಎತ್ತು 
unconfirmed report ಅನುಮಾನಾಸ್ಪದ 

n, ನಿಂದೆ, ಖಂಡನೆ, ಬೈಗಳು , 
ವಾರ್ತೆ , ಅನಧಿಕೃತ ವಾರ್ತೆ , ದೃಢೀಕರಿಸದ ವಾಗ್ದಂಡನೆ, ಛೀಮಾರಿ ಹಾಕುವುದು, ಮುಖಕ್ಕೆ 
ವರದಿ 

ಮಂಗಳಾರತಿ 
reporter 1. ವರದಿಗಾರ, ಸುದ್ದಿಗಾರ, ಬಾದಾರ | reprint 1. ಮರುಮುದ್ರಣ, ಪುರ್ನಮುದ್ರಣ 
reporting . ವರದಿ, ಸುದ್ದಿ, ವರದಿಮಾಡುವುದು | reprisal n, ಪ್ರತೀಕಾರ, ಮುಖ್ಯಿಗೆ ಮುಯ್ಯ , 
ಬಾತಮಿ 

ಪ್ರತ್ಯಪಕಾರ 
repose V, ವಿಶ್ರಾಂತಿಹೊಂದು, ನಿದ್ದೆ ಮಾಡು, | reproach V, ಆಕ್ಷೇಪಿಸು, ಖಂಡಿಸು, ತೆಗಳು, 
ಅವಲಂಬಿಸಿರು, ನೆಚ್ಚು, ನಂಬಿಕೆ, ವಿಶ್ವಾಸ ಇಡು ನಿಂದಿಸು, ಬಯ್ಯು, ಅವಮಾನಿಸು 
n, ವಿಶ್ರಾಂತಿ, ನಿದ್ದೆ 

n, ಆಕ್ಷೇಪಣೆ , ಭರ್ತೃನೆ, ಅಪಮಾನ, 
repository n, ಸುರಕ್ಷಿತಸ್ಥಾನ,ಕೋಠಿ, ಭಂಡಾರ, | ಖಂಡನೆ, ಬೈಯುವುದು , ಅಪವಾದ, ನಿಂದೆ, 
ಉಗ್ರಾಣ, ಮಳಿಗೆ, ಸಂಪುಟ 

ತೆಗಳುವಿಕೆ 
reprehend _ V , ದೂರು, ತೆಗಳು , ಆಕೆಪಿಸು. | reprobate n. ಪರಮಪಾಪಿ, ಘಾತುಕ, ಭ್ರಷ, 
ನಿಂದಿಸು, ತಪ್ಪು ಕಂಡು ಹಿಡಿ 

ದುರಾರ್ಗಿ, ಪತಿತ 
represent V , ಚಿತ್ರಿಸು, ತೋರಿಸು , ವರ್ಣಿಸು. | reproduction n. 1. ಪುನರುತ್ಪಾದನೆ , ಪ್ರತಿಕೃತಿ, 

ನಿರೂಪಿಸು , ಬಿಂಬಿಸು , ಪ್ರತಿನಿಧಿಸು , | 2. ಸಂತಾನೋತ್ಪತ್ತಿ 
ವಿಜ್ಞಾಪಿಸು, ವಿನಂತಿಸು 

reproof n. ದೂಪಣೆ, ನಿಂದೆ , ಬೈಗಳು , 
representation n, ಮನವಿ , ನಿವೇದನೆ, ವಾಗ್ದಂಡನೆ, ಆಕ್ಷೇಪಣೆ , ಗದರಿಕೆ 
ಪ್ರಾತಿನಿಧ್ಯ , ಪ್ರಾರ್ಥನಾಪತ್ರ 

| reptile n, ಸರ್ಪ, ಹಾವು, ಉರಗ, ಸರೀಸೃಪ 
representative n . ಪ್ರತಿನಿಧಿ, ಪ್ರಾತಿನಿಧ್ಯ ವರ್ಗದ ಜಂತು , ಹರಿದಾಡುವ ಜಂತು ( ಹಾವು, 
ಹೊಂದಿರುವ ವ್ಯಕ್ತಿ 

ಹಲ್ಲಿ , ಮೊಸಳೆ, ಆಮೆ ಇತ್ಯಾದಿ) 
repress V, ದಮನಮಾಡು, ಅಡಗಿಸು, ತುಳಿದು | republic n. ಗಣರಾಜ್ಯ , ಪ್ರಜಾರಾಜ್ಯ 
ಬಿಡು, ಅದುಮು, ನಿಗ್ರಹಿಸು 

republic of letters ಸಾಹಿತ್ಯಕ್ಷೇತ್ರ, 
repression n. ದಮನ, ನಿಗ್ರಹ, ದಬ್ಬಾಳಿಕೆ, | ಸಾಹಿತ್ಯ ಪ್ರಪಂಚ 
ತುಳಿತ 

republican n. ಗಣತಂತ್ರವಾದಿ, ಅಮೇರಿಕದ 
reprieve V . ಶಿಕ್ಷೆಯನ್ನು ತಾತ್ಕಾಲಿಕವಾಗಿ ಒಂದು ರಾಜಕೀಯ ಪಕ್ಷ ಮತ್ತು ಅದರ ಸದಸ್ಯ , 

ತಡೆದಿಡು, ಕಾಲಾವಕಾಶನೀಡು, ತಾತ್ಕಾಲಿಕ | ಪ್ರಜಾಪ್ರಭುತ್ವವಾದಿ 
ವಾಗಿ ತಡೆಯು, ಗಲ್ಲಿನ ಬದಲು ಬೇರೆ ಶಿಕ್ಷೆ | repudiate V. ನಿರಾಕರಿಸು, ತ್ಯಜಿಸು, ಧಿಕ್ಕರಿಸು, 
ವಿಧಿಸು 

ಪರಿತ್ಯಜಿಸು 
n, ಬಿಡುವು, ವಿಶ್ರಾಂತಿ, ತಡೆ, ವಿರಾಮ , | repudiation n. ನಿರಾಕರಣೆ , ಧಿಕ್ಕಾರ, ಅಸಮ್ಮತಿ 
ಕಲಾವಕಾಶ, ವಿಳಂಬ 

repugnance n ಪ್ರತಿಕೂಲತೆ , ವಿರೋಧ, 

ಅಸಹ್ಯತೆ, ಜುಗುಪ್ಪೆ , ಅಸಾಮಂಜಸ 


343 


repugnant 


resist 


repugnant adj, ಅಸಂಗತಿ , ಅಸಹ್ಯ , ದ್ವೇಷದ | resettlement n ಪುನಾಸ, ಪುನರ್ವ್ಯವಸ್ಥೆ , 
ಪ್ರತಿಭಟಿಸುವ, ಜುಗುಪ್ಪೆಯ 

ಪುನರ್ವಸತಿ, ಮರುವಸತಿ 
repulse V ಹಿಂದಕ್ಕೆ ತಳ್ಳು , ಓಡಿಸು, ಹಿಮ್ಮೆಟ್ಟಿಸು, | reshuffle V. ಪುನರ್ವಗೀಕರಣಮಾಡು, 

ಅಲ್ಲಗಳೆ , ಸೋಲಿಸು, ನಿರಾಕರಿಸು, ತಿರಸ್ಕರಿಸು ಪುನರ್‌ವ್ಯವಸ್ಥೆ ಮಾಡು, ಖಾತೆಗಳ 
repulse an attack ಆಕ್ರಮಣವನ್ನು 

ಬದಲಾವಣೆಮಾಡು 
ಹಿಂದಕ್ಕೋಡಿಸು, ಹಿಮ್ಮೆಟ್ಟಿಸು 

reside V, ಇರು, ವಾಸಿಸು, ವಾಸಮಾಡು 
repulsion 1. ಹಿಮ್ಮೆಟ್ಟಿಸುವಿಕೆ, ವಿಕರ್ಷಣೆ residence n ಮನೆ, ನಿವಾಸ, ವಾಸಸ್ಥಳ, ವಸತಿ 
repulsive adj. ನಿರೋಧಿಸುವ, ಪ್ರತಿಭಟಿಸುವ, || resident n . 1. ನಿವಾಸಿ, ಶಾಶ್ವತನಿವಾಸಿ, 
ವಿರೋಧಿಸುವ, ಜುಗುಪ್ಪೆತರುವ 

- 2 . ರಾಜ ಪ್ರತಿನಿಧಿ, ಆಂಗ್ಲ ರಾಜ ಪ್ರತಿನಿಧಿ 
reputable adj , ಪ್ರಸಿದ್ದ , ಹೆಸರುವಾಸಿ, | residentail adj, ನಿವಾಸಯೋಗ್ಯ, ಸ್ಥಳದಲ್ಲೇ 

ಯಶೋವ೦ತ, ಗಣ್ಯ , ಗೌರವಾರ್ಹ , | ಇರಬೇಕಾದ, ಸ್ಥಳೀಯ, ವಾಸಸಂಬಂಧಿ 
ಪ್ರಖ್ಯಾತಿಯ 

residual adj, ಉಳಿದ, ಅವಶಿಷ್ಟ, ಉಳಿಕೆಯ, 
repute n, ಖ್ಯಾತಿ, ಪ್ರಸಿದ್ದಿ , ಕೀರ್ತಿ 

ಮಿಕ್ಕಿರುವ 
request V. ಕೋರು, ವಿಜ್ಞಾಪನೆಮಾಡು, ಬೇಡು, | residuary adj, ಬಾಕಿ ಇರುವ, ಅವಶಿಷ್ಟ 
ಪ್ರಾರ್ಥಿಸು, ವಿನಂತಿಸು 

- residuary powers ಶೇಷಾಧಿಕಾರಿಗಳು 
ಗಿ, ಕೋರಿಕೆ, ಬಿನ್ನಹ, ಬೇಡಿಕೆ, ವಿನಂತಿ | residue n, ಅವಶೇಪ, ಅವಶಿಷ್ಠ, ಶಿಲ್ಕು , 
requiein n. ಶ್ರದ್ದಾಂಜಲಿ, ಶೋಕಗೀತೆ, ಚರಮ | ಕಳೆದುಳಿದ, ಉಳಿಕೆ, ಶೇಷ 

ಶ್ಲೋಕ, ಪ್ರೇತಶಾಂತಿ ಮಂತ್ರ , ಸದ್ಧತಿಗಾಗಿ | residuum n. ಬಾಕಿಭಾಗ, ಉಳಿತ ಭಾಗ, ( ಸುಟ್ಟ 
ಪ್ರಾರ್ಥನೆ 

ಮೇಲೆಉಳಿಯುವ ಇಂಗಿಸದ ಮೇಲೈ ವಸ್ತು ) 
require V. ಅಗತ್ಯ ಬೀಳು, ಅಪೇಕ್ಷಿಸು, ಬೇಕಾಗು, | ಶೇಷ 

ಅಗತ್ಯವಾಗು, ಅಗತ್ಯವೆಂದು ವಿಧಿಸು, ಅಪ್ಪಣೆ | resign V, ರಾಜೀನಾಮೆಕೊಡು, ಮನಸ್ಸು ಗಟ್ಟಿ 
ಮಾಡು, ಹಕ್ಕಿನಿಂದಕೋರು 

ಮಾಡು, ಒಪ್ಪಿಕೊಳ್ಳು 
requisite adj, ಅವಶ್ಯಕ, ವಾಂಘಿತ, ಅಗತ್ಯವಾದ | resignation n . ರಾಜೀನಾಮೆ , ಒಪಿ . 
ಅಪೇಕ್ಷಿತ , ಬೇಕಾದ 

ಕೊಳ್ಳುವುದು 
reserves . ಸುರಕ್ಷಿತ ಧನ, ಬಳಸದೆ ಇಟ್ಟಿರುವ, | resile V, ಹಿಂದಿನ ಸ್ಥಿತಿಗೆ ಹೋಗು, ಪುಟಿದೇಳು, 

ಮೀಸಲಾಗಿರುವ, ಸಂರಕ್ಷಿತ ಕೋಶ, ಕಾದಿಟ್ಟ ಹಿಂದಿರುಗು 
ಆಪದ್ಧನ 

| resilent adj, ಹಿಂದಕ್ಕೆ ನೆಗೆಯುವ, ಸ್ಥಿತಿಸ್ಥಾಪಕ, 
reservist n. ಕಾಯ್ದಿಟ್ಟ ಸೈನ್ಯದ ಸದಸ್ಯ , ಹೆಚ್ಚಿಗೆಯ | ಕೂಡಲೆ ಚೇತರಿಸಿಕೊಳ್ಳುವ 

ಆಟಗಾರ, ಕೈಗಾವಲು ದಾಸ್ತಾನು, ಕೈಗಾವಲು | resin n , ಮರದ ಅಂಟು, ರಾಳ, ಗುಗುಳ, 
ಹಣ 

ನೀರಿನಲ್ಲಿ ಕರಗದ ಅಂಟು 
reservior n. ಜಲಾಶಯ , ಕೆರೆ, ಕೊಳ, ಕಟ್ಟೆ 

resipiscence n. ಅನುಭವಜ್ಞಾನ, ವಿವೇಕ 
(ನೀರಿನ ಸಂಗ್ರಹದ) , ಸರೋವರ, ಕಲ್ಯಾಣಿ, 

ತಂದುಕೊಳ್ಳುವುದು, ತಪ್ಪಿನ ಅರಿವು 
( ಜ್ಞಾನ, ಅರಿವು, ಅನುಭವ ಇತ್ಯಾದಿಗಳ ನಿಧಿ, 

resist V, ನಿರೋಧಿಸು, ವಿರೋಧಿಸು, ಪ್ರವೇಶ 
ಭಂಡಾರ) 

ತಡೆ, ಅಡ್ಡಿಮಾಡು, ನಿಗ್ರಹಿಸು 


344 


restless 


resistance 


resistance , ಪ್ರತಿಭಟನೆ, ವಿರೋಧ, ಸಾತ್ವಿಕ | respectful adj , ಗೌರವಪೂರ್ವಕವಾದ, 
ಪ್ರತಿಭಟನೆ, ಸತ್ಯಾಗ್ರಹ 

ಆದರದ, ಮಯ್ಯಾದೆಯಿಂದ ಕೂಡಿದ 
line of least resistance ಸರಳ | respectfully adv, ಗೌರವ ಪೂರ್ವಕವಾಗಿ, 
ಮಾರ್ಗ, ಸುಲಭಮಾರ್ಗ 

ಮರ್ಯಾದೆಯಿಂದ 
passive resistance ವಿನಯಪೂರಕ | respective adj. ಅವರವರ, ನಮ್ಮ ನಮ್ಮ , 
ವಿರೋಧ, ಶಾಂತ ಸತ್ಯಾಗ್ರಹ 

ಪರಸ್ಪರ, ಅನ್ಯೂನ್ಯ, ಸಂಬಂಧಿತ, ಅನುಕ್ರಮ 

ವಾದ 
resolute adj. ದೃಢ ನಿಶ್ಚಿತ, ಸ್ಥಿರಚಿತ್ರದ, ದೃಢ 
ಸಂಕಲ್ಪದ, ನಿರ್ಧಾರದ 

respectively adv , ಅನುಕ್ರಮವಾಗಿ 
resolution n, ನಿರ್ಧಾರ, ತೀರಾನ, ಸಂಕಲ್ಪ, | respiration n. ಶ್ವಾಸ, ಉಸಿರಾಟ, ಶ್ವಾಸೋಚ್ಛಾಸ 
ನಿರ್ಣಯ , ಠರಾವು 

respirator n. ಶ್ವಾಸಯಂತ್ರ 
resolve V, ಸಂಕಲ್ಪ ಮಾಡು, ತೀರಾನಿಸು, 

| respite n, ಅವಧಿ, ವಿಳಂಬ, ವಿಶ್ರಾಂತಿ, ವಿರಾಮ 
ವಿಶ್ಲೇಷಿಸು, ನಿರ್ಧಾರಮಾಡು, ಪರಿಹರಿಸು 

resplendent adj, ಉಜ್ವಲ, ಬೆಳಗುವ, 
resonant adj. ಪ್ರತಿಧ್ವನಿಸುವ, ಅನುರಣನ | 

ಪ್ರಕಾಶಿಸುವ, ದೇದೀಪ್ಯಮಾನವಾದ 
ಮಾಡುವ, ಮಾರ್ದನಿಸುವ, ಅನುರಣಿಸುವ 

respondent n. ಪ್ರತಿವಾದಿ 
resort V, ಆಶ್ರಮಿಸು, ಅಲಂಬಿಸು 

response n. ಪ್ರತಿಕ್ರಿಯೆ 
n, ಆಶ್ರಯ, ಪ್ರವಾಸ ಸ್ಥಳ, ತಂಗುದಾಣ, 

responsibility n ಹೊಣೆಗಾರಿಕೆ, ಬಾಧ್ಯತೆ, 
ಆಶ್ರಯ , ಅವಲಂಬನೆ,ಉಪಾಯ , ಮಾರ್ಗ 

ಜವಾಬುದಾರಿ 
health resort ಆರೋಗ್ಯಧಾಮ , 

responsible adj, ಬಾಧ್ಯತೆಯುಳ್ಳ ಹೊಣೆ 
ಆರೋಗ್ಯಕೇಂದ್ರ 

ಗಾರನಾದ 
in the last resort ಕೊನೆಯದಾಗಿ, 
ಕೊನೆಯ ಉಪಾಯವಾಗಿ, ಬೇರೆ ದಾರಿ 

responsiveness ( to public 

opintion ) ಜನವಾಕ್ಯ ಪ್ರತಿಸ್ಪಂಧನ , 
ಯಿಲ್ಲದೆ, ಕೊನೆಯ ಪ್ರಯತ್ನವಾಗಿ, ಆಖೈರಾಗಿ | 

ಪುರಸ್ಕಾರ, ಅಪೇಕ್ಷಿತ ಪ್ರತಿಕ್ರಿಯೆ 
resound V . ಪ್ರತಿಧ್ವನಿಕೊಡು, ಅನುರಣಿಸು , 

rest V, ವಿಶ್ರಮಿಸು, ವಿರಾಮ ಹೊಂದು, ನಿದ್ರಿಸು 
ಬಲವಾಗಿಘೋಷಿಸು 
resource n , ಸಾಧನ, ಮೂಲಾಧಾರ , 

_ n . 1. ವಿಶ್ರಾಂತಿ , ವಿರಾಮ , ಅವಕಾಶ, 
ಸಂಪನ್ಮೂಲ, ಸಾಧನ ಸಂಪತ್ತು , ಆಧಾರ, 

2. ಶೇಷ, ಉಳಿದದ್ದು , ಮಿಕ್ಕದ್ದು 
ಆಶ್ರಯ, ನಿಧಿ 

rest-house n, ವಿಶ್ರಾಂತಿ ಗೃಹ, ವಿಶ್ರಾಂತಿ ಧಾಮ 
resource(S) n. ಸಂಪನ್ಮೂಲಗಳು ) , ಉಪಾಯ | 

restaurant n. ಉಪಹಾರ ಗೃಹ 
ಕೌಶಲ್ಯ , ವ್ಯಾವಹಾರಿಕ ಜಾಣತನ 

restitution n ನಷ್ಟ ಪರಿಹಾರ ನೀಡಿಕೆ , ಪುನಃ 
respect V. ಗೌರವಿಸು, ಆದರಿಸು, ಮನ್ನಣೆ | ಪ್ರತಿಷ್ಠಾಪನೆ, ಪುನಃ ಹಿಂದಕ್ಕೆ ಕೊಡುವುದು 
ಮಾಡು, ಸಂಬಂಧಿಸು 

restive adj, ಮೊಂಡ, ಕುಂಟ , ಹಟಮಾರಿ , 
n. ಗೌರವ, ಮಯ್ಯಾದೆ, ಮನ್ನಣೆ, ಆದರ, | ತಕರಾರಿನ 
ಸಂಬಂಧ, ಗಮನ, ಲಕ್ಷ 

restless V, ಅಶಾಂತ , ವ್ಯಾಕುಲ, ಚಿಂತಾತುರ, 
respectable adj, ಗೌರವಾರ್ಹ, ಆದರಣೀಯ ಚಡಪಡಿಸುವ, ಕಳವಳಗೊಂಡ 


345 


restorative 


retire 


restorative adj, ಶಕ್ತಿದಾಯಕ, ರಸಾಯನ, | retail V, ಚಿಲ್ಲರೆಯಾಗಿ ಮಾರು, ಸವಿಸ್ತಾರವಾಗಿ 
ಪುನಶ್ಚತನ, ಆರೋಗ್ಯದಾಯಕ 

ಹೇಳು, ವರ್ಣಿಸು 
restore V, ಪೂರಸ್ಥಿತಿಗೆತರು , ಹಿಂತಿರುಗಿಸು, | n. ಚಿಲ್ಲರೆ, ಚಿಲ್ಲರೆ ವ್ಯಾಪಾರಿ 
ವಾಸಿಮಾಡು, ಜೀರ್ಣೋದ್ದಾರ ಮಾಡು, 

retail dealer ಚಿಲ್ಲರೆ ವ್ಯಾಪಾರಿ 
ಗುಣಪಡಿಸು, ಪುನಃಪ್ರತಿಷ್ಠಿಸು 
restrain V . ಅಡ್ಡಿಪಡಿಸು, ನಿಗ್ರಹಿಸು, ತಡೆಹಿಡಿ, 

retail prices ಚಿಲ್ಲರೆ ಬೆಲೆಗಳು, ಚಿಲ್ಲರೆ 

ಮಾರಾಟದ ದರಗಳು 
ಪ್ರತಿಬಂಧಿಸು , ಹತೋಟಿಯಲ್ಲಿಡು, 
ನಿಯಂತ್ರಿಸು, ನಿರ್ಬಂಧಿಸು 

retail sale ಚಿಲ್ಲರೆ ವ್ಯಾಪಾರ, ಚಿಲ್ಲರೆ 

ಮಾರಾಟ 
restraint n . 1. ನಿಗ್ರಹ, ಸಂಯಮ , ತಡೆ, 
- 2. ಪ್ರತಿಬಂಧ, ಅಂಕೆ , ಹತೋಟಿ 

retain V. ಇಟ್ಟುಕೊಳ್ಳು, ನಿಲ್ಲಿಸಿಕೊಳ್ಳು ಹೊಂದಿರು 
restrict V , ಪರಿಮಿತಿಗೊಳಿಸು , ಮಿತಿಯಲ್ಲಿಡು, | 

retaining allowance ಇಟ್ಟುಕೊಂಡಿರು 
ನಿರ್ಬಂಧಿಸು 

ವುದಕ್ಕಾಗಿಕೊಡುವ ಪರಿಹಾರ ಧನ 
result V, ಫಲಿಸು, ಉಂಟಾಗು, ಪರ್ಯವಸಾನ | retainer n. ರಕ್ಷಕ , ಇಟ್ಟುಕೊಂಡಿರುವ ವಕೀಲ, 
ವಾಗು, ಪ್ರಭಾವಬೀರು 

ಆಶ್ರಿತ, ಅನುಚರ, ಸೇವಕ 
n, ಪರಿಣಾಮ , ಫಲ, ಫಲಿತಾಂಶ , ರಿಜಲು | retaliate V. ಪ್ರತ್ಯಾಕ್ರಮಣಮಾಡು, ಪ್ರತೀಕಾರ 
resultant adj, ಪರಿಣಾಮದ, ಉಪಲಬ್ದ 

ಮಾಡು, ಸೇಡು ತೀರಿಸಿಕೊಳ್ಳು, ಎದುರಿಸು , 

ಪ್ರತಿಭಟಿಸು 
resume V. ಪ್ರಾರಂಭಿಸು, ತಿರುಗಿ ತೆಗೆದುಕೊಳ್ಳು 
ವಹಿಸಿಕೊಳ್ಳು, ವಶಪಡಿಸಿಕೊಳ್ಳು, 

| retaliation n. ಪ್ರತೀಕಾರ, ಪ್ರತಿಭಟನೆ 
ಪುನರಾರಂಭಿಸು 

retaliatory duty tarif ಪರಿಹಾರ ಶುಲ್ಕ , 
೧. ಸಾರ, ಸಾರಾಂಶ, ಸಂಗ್ರಹ, ಸಂಕ್ಷೇಪ, 

ವಿದೇಶಗಳು ಹಾಕುವ ಆಮದು ಸುಂಕಕ್ಕೆ 
ಗೋಷ್ಟಾರೆ 

ಪ್ರತಿಯಾಗಿ ಸ್ವದೇಶದಲ್ಲಿ ಹೇರುವ ಸರಕುಗಳಿಗೆ 

ಹಾಕುವ ಆಮದು ಸುಂಕ 
resumption n ಪುನರಾರಂಭ, ಮತ್ತೆ ಆರಂಭ 
ವಾದುದು 

retard V, ವೇಗವನ್ನು ತಗ್ಗಿಸು, ನಿಧಾನಮಾಡು, 
resurgence n ಪುನರುಜೀವನ, ಪುನರುಸ್ಥಾನ, 

ತಡಮಾಡು, ಆಲಸ್ಯಹೊಂದು, ವಿಳಂಬ ಮಾಡು 
ಮತ್ತೆ ಜನ್ಮತಳೆಯುವುದು 

retention n. ಧಾರಣ ಶಕ್ತಿ , ಸ್ತಂಭನ, ನಿರೋಧ 
resurrect V. 1. ಪುನರುರ್ಜೀವನವನ್ನುಂಟು 

retention price ( of steel etc .) ಪ್ರತಿ 
ಮಾಡು, ಪುನರುಜೀವಿಸು, ಜ್ಞಾಪಿಸಿಕೊಳ್ಳು, ಧಾರಣ ಮೌಲ್ಯ 
2. ನೆನಪನ್ನು ಚೇತನಗೊಳಿಸು, 3. ಹೆಣವನ್ನು | retentive adj, ಧಾರಣಾಶೀಲ, ಧಾರಣ ಕ್ಷಮ , 
ಹೊರತೆಗೆ 

ನೆನಪಿಡುವ ಶಕ್ತಿಯುಳ್ಳ ಸ್ಥಿರವಾದ ( ಜ್ಞಾಪಕ 
resurrection n ಪುನರುಜೀವನ, ತಿರುಗಿ | ಶಕ್ತಿ, ದೃಢವಾದ) 

ಏಳುವುದು , ಪುನರ್ ಪ್ರತಿಷ್ಠಾಪನೆ, | reticent adj, ಮೌನಿಯಾದ, ಮಿತ ಭಾಷಣದ, 
ಪುನರೂಸ್ಥಾನ, ಜೀರ್ಣೋದ್ದಾರ | 

ಸಂಯಮಿತ 
resuscitate V. ಪ್ರಾಣಬರಿಸು, ತಿರುಗಿ ಬದುಕಿಸು, | retinue n, ಪರಿವಾರ, ನೌಕರವರ್ಗ 
ಪುನರುಜೀವಿಸು, ಬದುಕಿಸು , ಪುನಃ ಚೇತನ 

* | retire V. ನಿವೃತ್ತನಾಗು, ಹಿಂಜರಿಯು, ಹಿಮ್ಮೆಟ್ಟು, 
ಮುಕ್ತವಾಗಿಸು , ಪುನಃ ಸ್ಥಾಪಿಸು , 

ವಿಶ್ರಾಂತಿಗಾಗಿ ಹೋಗು 
ಜೀರ್ಣೋದ್ಧಾರಮಾಡು 


346 


revenge 


retired 


retired adj, ನಿವೃತ್ತನಾದ 

retrograde adj, ತಿರೋಗಾಮಿ , ಹಾನಿಕಾರಕ, 

ಹಿಂಜರಿಯುವ, ವಕ್ರಗತಿಯ , ಹಿಂದೆ ಚಲಿಸುವ 
retirement n. ನಿವೃತ್ತಿ 

ಇಳಿಮುಖದ, ತಿರೋಗತಿಯ 
retort V, ಎದುರುತ್ತರ ನೀಡು, ಮರುತ್ತರ ನೀಡು, | 
ಪ್ರತಿಕಾರ ಮಾಡು, ಗಟ್ಟಿಯಾಗಿ ಜವಾಬು | retrogression n . ಅವನತಿ, ವಿಪರೀತಗತಿ, 

ತಿರೋಗತಿ, ಕೀಳುಗತಿ, ದುಃಸ್ಥಿತಿ 
ನೀಡು, ಪ್ರತಿದ್ವಂದ್ವಿಯನ್ನು ಮಾತಿನಲ್ಲಿ ಸಿಕ್ಕಿಸು 

_ n, ಪ್ರತ್ಯುತ್ತರ, ಪ್ರತಿನಿಂದೆ, ಮರುತ್ತರ, | retrospection n, ಹಿನ್ನೋಟ, ಗತ ವಿಷಯ 
ಪ್ರತೀಕಾರ, ಮುಯಿನುಡಿ 

ಗಳನ್ನು ನೆನೆಯುವುದು, ಆತ್ಮನಿರೀಕ್ಷಣೆ, 
retouch V, ದೋಷವನ್ನು ಸರಿಪಡಿಸು, ತಪ್ಪನ್ನು | ಸಿಂಹಾವಲೋಕನ 
ತಿದ್ದು, ಸುಧಾರಿಸು ( ಚಿತ್ರವನ್ನು) 

retrospective adj, ಪೂರೈಾಸ್ವಯವುಳ್ಳ , 
retrace V. ಹಿಂದಿರುಗು, ಸ್ಮರಿಸು, ಹಿಮ್ಮೆಟ್ಟು, ಗತಕಾಲವನ್ನು ನೆನೆಯುವ 

ಜ್ಞಾಪಕಕ್ಕೆ ತಂದುಕೊಳ್ಳು, ನೆನೆಸಿಕೊಳ್ಳು, ಮಾತಿನ | return V, ಹಿಂದಿರುಗು, ಹಿಂದೆಬರು, ಹಿಂದಿರುಗಿಸು 
ಮೂಲಕ್ಕೆ ಹೋಗು 

n, 1. ಹಿಂದಿರುಗುವಿಕೆ , ಪುನರಾಗಮನ, 
retract V, ಮಾತುಹೊರಳಿಸು , ಹಿಂದೆಗೆ, 

2. ಲಾಭ, ಪ್ರಾಪ್ತಿ, ಹುಟ್ಟುವಳಿ 
ಮುದುಡಿಕೊಳ್ಳು, ಹಿಂತೆಗೆದುಕೊಳ್ಳು, 

returning oficer ಚುನಾವಣಾಧಿಕಾರಿ 
ಸಂಕೋಚಪಡು 

return visit ಬದಲು ಸಂದರ್ಶನ, ಪ್ರತಿ 
retreat V, ಹಿಂಜರಿ, ಹಿಮ್ಮೆಟ್ಟು, ಹಿಂದೆಹೋಗು 

ಸಂದರ್ಶನ, ಮರುಭೇಟಿ 
n . 1. ಏಕಾಂತವಾಸಿ, ಆಶ್ರಮ , ರಕ್ಷಿತ 
ಪ್ರದೇಶ, 2. ಪಲಾಯನ, ಹಿಮ್ಮೆಟ್ಟುವುದು, | returnable adj, ಹಿಂದಿರುಗಿಸಬೇಕಾದ, ಹಿಂದಕ್ಕೆ 
ರಕ್ಷಣಾಸ್ಥಾನ, ತಿರೋಗಮನ 

ಕೊಡಬೇಕಾದ 
retrench V. ಕಡಿಮೆಮಾಡು, ತಗ್ಗಿಸು, | returns n. 1. ಪಲಿತ, ಲಾಭ, ಪ್ರಾಪ್ತಿ, ಲೆಕ್ಕ 
ಖೋತಾಮಾಡು, ಕೆಲಸಗಾರರ ಸಂಖ್ಯೆಯನ್ನು | 

ಪತ್ರಗಳ ದಾಖಲೆ, ವರದಿ, 2 . ಹುಟ್ಟುವಳಿ 
ಕಡಿಮೆಮಾಡು ( ನೌಕರರನ್ನು ವಜಾಮಾಡು, | re- unification n, ಪುನರೇಕೀಕರಣ 
ತೆಗೆದುಹಾಕು 

revaluation n ಪುನರ್ ಮೌಲ್ಯಮಾಪನ, ಪುನ 
retrenched personnel ಕೆಲಸವನ್ನು 

ವರ್ತೂಲ್ಯಮಾಪನ 
ಕಳೆದುಕೊಂಡ ಉದ್ಯೋಗಿವರ್ಗ 
retrenchment V, ಕೆಲಸಗಾರರ ಖೋತಾ 

reveal V, ಬಹಿರಂಗಪಡಿಸು , ಪ್ರಕಟಪಡಿಸು, 

, ಕೆಲಸ 
ಗಾರರ ಸಂಖ್ಯೆಯನ್ನು ಕಡಿಮೆ ಮಾಡುವುದು , 

ತಿಳಿಸು , ಹೊರಗೆಡಹು 
ವೆಚ್ಚವನ್ನು ಖೋತಾಮಾಡು 

revel V , ಸಂತೋಷಪಡು, ಆನಂದಪಡು, 
retribution , ಪಾಪಫಲ, ಶಿಕ್ಷೆ, ಪಾಪದ 

ಕ್ರೀಡಾಲೋಪನಾಗಿರು , ಮಜಾಮಾಡು, 
ಪ್ರತಿಫಲ, ಪ್ರತಿಕಾರ, ಮುಖ್ಯಿಗೆ ಮುಯ್ಕೆ , 

ಮಧ್ಯಪಾನ ವಿಲಾಸಿಯಾಗಿರು 
ಪಾಪದ ಪರಿಣಾಮ 

revelation n . 1 . ಬಹಿರಂಗವಾಗುವುದು , 
retroact v . ತಿರುಗಿಬೀಳು, ಪತಿಕೂಲಿಸು , 2 ದಿವ್ಯದರ್ಶನ, ಅಂತರ್ಜ್ಞಾನ 

ಪ್ರತಿವರ್ತಿಸು, ಹಿಂದಕ್ಕೆ ಚಲಿಸು, ಹಿಂದಿನಿಂದ | revenge V. ಸೇಡುತೀರಿಸಿಕೊಳ್ಳು, ಪ್ರತೀಕಾರ 
ಅನ್ವಯಿಸು 

ಮಾಡು,ಮುತೀರಿಸು 
retrocede v . 1. ಹಿಂದಿರುಗು, ಮರಳು , 

n, ಸೇಡು, ಮುಖ್ಯಿಗೆ ಮುಯ್ಕೆ 
ಮರುಸ್ವಾಧೀನ ಪಡಿಸಿಕೊ , 2. ಹಿಂದಿರುಗಿಸು 


347 


revenue 


revolve 


revenue n. 1. ರಾಜ್ಯಾದಾಯ , ಕಂದಾಯ, | review V, ವಿಮರ್ಶೆಮಾಡು, ಅವಲೋಕಿಸು, 

ಭೂಕಂದಾಯ , 2. ಹುಟ್ಟುವಳಿ, ಆದಾಯ ಪರೀಕ್ಷಿಸು, ಸಮಾಲೋಚಿಸು , ಪರಿಶೀಲಿಸು, 
revenue account ಆದಾಯ ಖಾತೆ, ವಿಮರ್ಶಿಸು 
ಕಂದಾಯದ ಖಾತೆ, ರೆವೆನ್ಯೂ ಖಾತೆ 

೧. ಸಮೀಕ್ಷೆ, ವಿಮರ್ಶೆ, ಸಿಂಹಾವಲೋಕನ 
revenue expenditure ರೆವೆನ್ನೂ court of review ಪುನಶ್ವಿಚಾರಣ 
ಖರ್ಚು, ನಿಗದಿತ ವೆಚ್ಚ 

ನ್ಯಾಯಾಲಯ , ಪುನರ್ವಿಮರ್ಶೆಯ 
reverberate V. ಪ್ರತಿಧ್ವನಿ ಮಾಡು, ಹೊಳಲಿಡು, 

ನ್ಯಾಯಾಲಯ 
ಪ್ರತಿಫಲಿಸು 

revile V. ನಿಂದಿಸು, ದೂಷಿಸು, ತಿರಸ್ಕರಿಸು, ಬಯ್ಯು, 
reverberaction n. ಪ್ರತಿಧ್ವನಿ, ಹೊಳಲು, | 

ಹೀನಾಮಾನವಾಗಿ ತೆಗಳು 
ಪ್ರತಿಫಲನ 

revise V, ಪರಿಷ್ಕರಿಸು, ಸರಿಮಾಡು, ತಪ್ಪುಗಳನ್ನು 
revere v. ಮರಾದೆಕೊಡು, ಗೌರವಿಸು, ತಿದ್ದು, ಸುಧಾರಿಸು, ಮರುಪರಿಶೀಲಿಸು 

ಭಯಭಕ್ತಿತೋರು, ಸತ್ಕಾರಮಾಡು, ಪೂಜಿಸು | revision n, ಪರಿಷ್ಕರಣ, ಪುನಶ್ವಿಮರ್ಶಿಸು, 
reverence n. ಆದರಣೆ, ಭಕ್ತಿ, ಮಾದೆ, | ಪುನರ್ವಿಮಶೆ, ತಿದ್ದುವಿಕೆ | 
ಗೌರವ, ಪೂಜ್ಯಭಾವ 

revitalise V. ಹೊಸಶಕ್ತಿನೀಡು, ಹೊಸ ಚೈತನ್ಯ 
reverend n. ಭಕ್ತಿಗೌರವಗಳಿಂದ ಕೂಡಿ, | 

ವುಂಟುಮಾಡು, ಪುನಃಶ್ಚತರಿಸು 
ಪೂಜ್ಯ, ಭಕ್ತಿಯುತ 

revival ಪುನರುಜೀವನ, ಪುನರುದ್ಧಾರ, 
reverie n, ಧ್ಯಾನ, ಚಿಂತನೆ , ಆಲೋಚನೆ, ಪುನರಾರಂಭ 

ನಿಮಗ್ನತೆ, ಹಗಲುಕನಸು, ಗಾಳಿಗೋಪುರ | revise (reverify) ಪುನರುದ್ಧಾರಮಾಡು, 
to be lost in reverie ಕಲ್ಪನಾ | ಪುನರಾರಂಭಿಸು, ಪುನರುಜೀವಿಸು 

ಲೋಕದಲ್ಲಿ ವಿಹರಿಸು, ಮೈಮರೆಯು revocation n. ರದ್ದು, ಹಿಂದೆಗೆತ 
reversal n, ವಿಪರಾಸ, ವ್ಯತಿರೇಕ, ಹಿನ್ನಡೆ, ರದ್ದು | revoke V, ರದ್ದು ಮಾಡು, ಹಿಂದೆತೆಗೆದುಕೊಳ್ಳು, 

ಪಡಿಸುವುದು , ಸೋಲು, ಅಪಜಯ | ಉಪಸಂಹಾರಮಾಡು 
( ಯುದ್ದದಲ್ಲಿ) 

revolt V , ದಂಗೆಏಳು, ಬಂಡಾಯಹೂಡು, 
reverse V, ರದ್ದು ಮಾಡು, ರದ್ದುಪಡಿಸು - ಪ್ರತಿಭಟಿಸು, ತಿರುಗಿಬೀಳು 

_ n. 1. ಹಿಂಬದಿ, ಹಿಂದಿನ ಮುಖ, | n, ದಂಗೆ, ವಿಪ್ಲವ, ಬಂಡಾಯ, ತೀವ್ರ 
2 .ಸೋಲು, ಅಪಜಯ , ಪರಾಜಯ 

ಪ್ರತಿಭಟನೆ, ತಿರುಗಿಬೀಳುವುದು 
reverse arms ಸೈನಿಕ ಮತ್ಯಾದೆಯಲ್ಲಿ | revolution n. ಕ್ರಾಂತಿ, ವಿಪ್ಲವ, ಆವರ್ತನ, 
ಗೌರವಿಸು 

ಪರಿಭ್ರಮಣ, ಸುತ್ತುವಿಕೆ 
reversible adj, ತಲೆಕೆಳಗುಮಾಡಬಹುದಾದ, | revolutionary n. ಕ್ರಾಂತಿಕಾರಿ, ತೀವ್ರತರವಾದ, 
ಹಿಂದಿರುಗಿಸಬಹುದಾದ 

ಮಹತ್ತರ ಬದಲಾವಣೆಯ , ಕ್ರಾಂತಿಯ 
reversion 1. ನಿವರ್ತನ, ಹಿಂಬಡಿತ, ಸೋಲು, | revolutionist n, ವಿಪ್ತವವಾದಿ, ಕ್ರಾಂತಿಕಾರಿ, 

ಮರಳಿಸುವಿಕೆ, ಪೂರ್ವಸ್ಥಿತಿ, ಹಿಮ್ಮರಳಿಸುವಿಕೆ ಕ್ರಾಂತಿವಾದಿ 
revert V, ಹಿಂದಿರುಗು, ಮರಳು, ಹಿಂದೂಡು, | revolve V. ಪರಿಭ್ರಮಿಸುವ, ಸುತ್ತು ಸುತ್ತತಿರುಗು, 
ಪೂರೈಾವಸ್ಥೆಗೆ ಬರು 

ಸುತ್ತಿಸು 


348 


revolver 


revolver , ಚಿಕ್ಕಬಂದೂಕು, ರಿವಾಲ್ವರು riches , ಸಂಪತ್ತು, ಸಿರಿ , ಐಶ್ವಯ್ಯ 
revolving adj, ತಿರುಗುತ್ತಿರುವ, ತಿರುಗುವ,| richly adj,ಶ್ರೇಷ್ಠನಾಗಿ, ಸಮೃದ್ಧಿಯಾಗಿ, ಚೆನ್ನಾಗಿ, 
ಸುತ್ತತಿರುಗುವ 

ಪರಿಪೂರ್ಣವಾಗಿ, ನಿಸ್ಸಂದೇಹವಾಗಿ 
revolving fund ಆವೃತನಿಧಿ | rickets n. ಬಾಲಗ್ರಹ, ಮೆದುಮೂಳೆರೋಗಿ, 

ಕುಟಿಲವಾತ 
revulsion n, ಅಸಹ್ಯ ,ಘೋರಪ್ರತಿಕ್ರಿಯೆ, | 
ಜಿಗುಪ್ಪೆ , ತಿರಸ್ಕಾರ 

rickety adj , ಬಲಹೀನವಾದ, ದುರ್ಬಲ, 
reward n. ಪಾರಿತೋಷಕ, ಬಹುಮಾನ , | ರೋಗಿಷ್ಠ, ಅಭದ್ರ, ಶಿಥಿಲ 

ಇನಾಮು, ಪ್ರತಿಫಲ, ಸಂಭಾವನೆ | rid V, ವಿಮುಕ್ತಿಗೊಳಿಸು , ಬಿಡಿಸು , ತಪ್ಪಿಸು, 
rhapsody n. 1. ಪಠನಯೋಗ್ಯ ಮಹಾಕಾವ್ಯ | 

- ತೊಲಗಿಸು, ದೂರಗೊಳಿಸು 
2. ವಾದ್ಯ ಸಂಗೀತ, 3, ಆಡಂಬರ ಶೈಲಿಯ | riddle n. ಸಮಸ್ಯೆ, ಕಠಿನಪ್ರಶ್ನೆ, ಮುಂಡಿಗೆ, ಗೂಢ 

ಭಾಷಣ, ರಚನೆ, ಉದ್ವೇಗಭರಿತ ಸಂಗೀತ | ವಿಚಾರ, ಒಗಟು 
rhetoric n, ಅಲಂಕಾರಶಾಸ್ತ್ರ , ಸಾಹಿತ್ಯಶಾಸ್ತ್ರ | ride V, ಸವಾರಿಮಾಡು, ಹತ್ತು , ( ಹಡಗಿನ) 

ಆಕರ್ಷಣೆ, ಭಾಷಣದ ಕಲೆ , ಲೇಖನ| ಲಂಗರು ಹಾಕು, ನೀರಿನಲ್ಲಿ ತೇಲು 
ಚಾತುರ್ಯ, ಮನೋರಂಜನೆ 

n , ಸವಾರಿ 
rhetorical adj, ಆಲಂಕಾರಿಕ, ಕೃತಕ , ಆಡಂಬರದ | ridge n. 1. ಶಿಖರ, ಪರತಶ್ರೇಣಿ, 2 ಏಣು, ಬದು, 
rheumatic n, ವಾತರೋಗಿ, ಸಂಧಿವಾತರೋಗಿ| ಕಟ್ಟೆ 
rhinoceros n, ಖಡ್ಗಮೃಗ, ಪ್ಲೇಂಡಾಮೃಗ | ridicule V. ಅಪಹಾಸ್ಯಮಾಡು, ಗೇಲಿಮಾಡು, 
rhyme (rime) ೧, ಪದ್ಯ ಪದಾಂತ ಪ್ರಾಸ 

ಅಣಕಿಸು, ಕುಚೋದ್ಯಮಾಡು 
without rhyme or reason ಅಕಾರಣವಾದ, 

_ n , ಅಪಹಾಸ್ಯ, ಗೇಲಿ, ಅವಹೇಳನ, 
ಅಸಂಬದ್ಧ, ಅಸಂದರ್ಭಿಕ 

ಹಾಸ್ಯಸ್ಪದವಾದುದು, ನಗೆಗೇಡಿ, ಅಸಂಬದ್ಧತೆ 
rhythm n . ಲಯ , ತಾಳ, ತಾಳಬದ ತೆ , | ridiculous adj, ಹಾಸ್ಯಸ್ಪದ, ಅಸಂಬದ್ಧ, 
ಛಂದೋಗತಿ, ಸ್ವರತರಂಗ 

ನಗೆಗೇಡಿ 
rib n ಪಕ್ಕೆಗಳ ಮೂಳೆ, ಪಕ್ಕೆಲುಬು, ಎಲುಬು, | rife adj, ಪ್ರಚಲಿತ, ವಿಸ್ತಾರವಾದ, ಸಮೃದ್ದ, 
ಅಡ್ಡಪಟ್ಟಿ , ಕಬ್ಬಿಣದ ತೊಲೆ, ಕೊಡೆಯ ಕೀಲು | ವಿಪುಲ, ಹರಡಿರುವ, ಪುಷ್ಕಳವಾದ 

| rifraf n , ಕೀಳು ಜನ, ಕಾಕಕ , ಕಳಪೆ ಜನ, 
ribald n. ಲಚ್ಚಾ, ಲಫಂಗ , ಭಂಡ, ಅಸಭ್ಯ , 

ಅಧಮ 
ಅಶ್ಲೀಲ 

rifle n. ತುಪಾಕಿ, ರೈಫಲ್ಲು 
adj, ಅಶ್ಲೀಲವಾದ, ಭಂಡ, ಹೊಲಸು | rift n. ಭೇದ, ವ್ಯತ್ಯಾಸ, ಒಡಕು , ಬಿರುಕು 
ಮಾತನಾಡುವ 

rig V. ತಯಾರುಮಾಡು, ಮೋಸಮಾಡು, 
ribbon n. ರೇಷ್ಠೆಯ ಪಟ್ಟಿ, ಅಲಂಕಾರದ ಪಟ್ಟಿ , ಹವಣಿಸು, ಸಜ್ಜುಗೊಳಿಸು, ಕುತಂತ್ರ ಮಾಡು 
ಬಿರುದು ಪಟ್ಟಿ , ಗುರುತಿನ ಪಟ್ಟಿ 

n , ತಂತ್ರ , ಮೋಸ, ಕಪಟೋಪಾಯ 
rice , ಅಕ್ಕಿ , ಅನ್ನ 

_ rig the market ಕೃತ್ರಿಮವಾಗಿ ಧಾರಣೆ 
rich adj. ಸಂಪನ್ನ , ದುಡ್ಡು , ಧನಿಕನಾದ, 

ಯನ್ನು ಹೆಚ್ಚು ಕಡಿಮೆ ಮಾಡು 
ಶ್ರೀಮಂತ 


ಕ 


349 


rigging 

rise 
rig the election ಅಕ್ರಮ ಚುನಾವಣೆ | ring V, ಉಂಗುರ ಹಾಕು, ಹೊಡೆ( ಘಂಟೆ) 
ನಡೆಸು, ಚುನಾವಣೆಯಲ್ಲಿ ಅಕ್ರಮ ನಡೆಸು 

n, 1. ಉಂಗುರ, 2. ಚಕ್ರ , ವಲಯ, ಸುತ್ತು 
rigging n: ಧಾರಣೆ ಹೆಚ್ಚು ಕಡಿಮೆ ಮಾಡುವಿಕೆ, 

(ಬೇಲಿ), ವರ್ತುಲ, ವರ್ತುಲಾಕೃತಿ 
ಮೋಸಗೊಳಿಸುವಿಕೆ 

ring leader 
right V ಸರಿಮಾಡು, ಸರಿಯಾಗಿ ತಿದ್ದು 

ಖಳನಾಯಕ, ಮುಖ್ಯಸ್ಥ, 

ಮುಖ್ಯ ಸಂಚುಗಾರ 
n. 1. ನ್ಯಾಯ , ಸರಿ , ಸತ್ಯ , ಧರ, 2. ಹಕ್ಕು , ring railway ನಗರದ ಸುತ್ತ ಓಡಾಡುವ 
ಬಲ ( ದಿಕ್ಕು ) ಪಕ್ಕ 

ರೈಲು, ಸುತ್ತು ರೈಲು, ನಗರದ ಸುತ್ತ ಒಡಾಡುವ 
adj, ಉಚಿತವಾದ, ಸರಿಯಾದ, ಕ್ರಮವಾದ, ರೈಲು 
ನ್ಯಾಯವಾದ, ಬಲದಿಕ್ಕಿನ, ಬಲಭಾಗದ 

ring - road n . Jos oi 
right arm wer 

ring up ದೂರವಾಣಿಯಲ್ಲಿ ಮಾತನಾಡು 
right -hand man ಬಲಗೈ ಬಂಟ, ಆಪ್ತ 

| rinse V. ಗಲಿಬರಿಸು, ಜಾಲಿಸು, ತೊಳೆ 
right of association ಸಭೆಮಾಡುವ 

riot V, ದೊಂಬಿ ಮಾಡು, ಗಲಾಟೆ ಎಬ್ಬಿಸು, 
ಹಕ್ಕು , ಸಂಘಟನಾ ಸ್ವಾತಂತ್ರ್ಯ 

ಅತಿವ್ಯಭಿಚಾರಮಾಡು 
righteous adj, ಧಾತ್ಮಿಕ, ನ್ಯಾಯಸಂಗತಿ, ನೀತಿ 
ವಂತ, ಯೋಗ್ಯ, ಧರ್ಮಶೀಲ, ನ್ಯಾಯಬದ್ಧ 

n, ದೊಂಬಿ, ಗೊಂದಲ , ಗಲಾಟೆ, ವ್ಯಭಿಚಾರ, 
rightful adj, ಉಚಿತವಾದ, ನ್ಯಾಯಸಮ್ಮತವಾದ 

ನೀತಿಗೆಟ್ಟ ಬಾಳು 
ಹಕ್ಕುಳ್ಳ ಯೋಗ್ಯವಾದ, ಯುಕ್ತವಾದ 

riotous assembly isodes 223 
right- wing n. ಮಿತವಾದ ಪಕ್ಷ, ಬಲಭಾಗ, 

run riot ಜಗಳವಾಡು, ಕಲಹಮಾಡು, 
ಬಲಪಕ್ಷ | 

ಮನಸ್ವೀ ( ಹುಚ್ಚಾಬಟ್ಟೆ) ವರ್ತಿಸು 
right-wing organiation ಮಿತವಾದ | riparian adj, ನದೀತೀರದ, ತೀರಸ್ಟಿ , ನದಿಯ 
ಸಂಸ್ಥೆ ಬಲಪಕ್ಷೀಯ ಸಂಘಟನೆ 

ನೀರಿಗೆ ಸಂಬಂಧಪಟ್ಟ ( ಹಕ್ಕು , ವಿವಾದ 
rigid adj, ದೃಢ, ಕಠಿನ, ಗಟ್ಟಿ, ವ್ಯಾತ್ಯಾಸಬಯಸಿದ, 

ಇತ್ಯಾದಿ) 
ಹಟಮಾರಿ , ಕಟ್ಟುನಿಟ್ಟಿನ, ನಿಷ್ಠುರ | ripe adj. 1. ಹಣ್ಣಾದ, 2. ಪರಿಪಕ್ವ , ಪ್ರೌಢ 
rigidity n, ದೃಢತ್ವ ಕಾಠಿನ್ಯ, ಗಟ್ಟಿತನ,ಕಟ್ಟುನಿಟ್ಟು, | riposte n. ಪ್ರತಿ ಪ್ರಹಾರ, ಎದುರುತ್ತರ, ಮಾರಿಗೆ 
ಗಡಸುತನ 

ಮಾರು, ಏಟಿಗೆ ಏಟು, ಮಾರೇಟು 
rigmarole n, ಕಾಡುಹರಟೆ, ಕಂತೆಪುರಾಣ, | ripple n, ಅಲೆ, ತರಂಗ, ನೀಚ 
ವ್ಯರ್ಥಾಲಾಪ, ಅಸಂಬದ್ಧ ಪ್ರಲಾಪ 

rise V. ಉದಯವಾಗು, ಏರು, ಹೆಚ್ಚಾಗು, ಏಳು, 
rigour n, ಕಠಿನತೆ, ಕಠೋರತೆ , ಉಗ್ರತೆ,ಕ್ರೂರತೆ , ಎದ್ದು ನಿಲ್ಲು 
ತೀವ್ರತೆ 

n, ಉದಯ , ಉತ್ಕರ್ಷ, ಅಭಿವೃದ್ದಿ 
rigorous adj. ಕಠಿನ, ತೀವ್ರ, ಕಠೋರ, ಉಗ್ರ , rise and fall ಅಭಿವೃದ್ದಿ ಮತ್ತು ಪತನ, 
ಕಟ್ಟುನಿಟ್ಟಾದ 

ಉತ್ಥಾನ ಮತ್ತು ಪತನ 
rigorous imprisonment ಕಠಿನಶಿಕ್ಷೆ | 

rise from the ranks ಹೀನ ದೆಸೆಯಿಂದ 
rinderpese , cattleplauge ಪುಶುಗಳ 

ಉನ್ನತಿ ಹೊಂದು 
ಮಹಾರೋಗ, ಗೋಮಾರಿ, ದೊಡ್ಡರೋಗ, 
ದನದ ಪ್ಲೇಗು 


350 


rock 


rising 


rise to the occasion ಅವಸರಕ್ಕೆ road-book ರಸ್ತೆಗಳ ಪುಸ್ತಕ, ರೋಡ್ 
ತಕ್ಕಹಾಗೆ ಸಮರ್ಥನಾಗು, ಸಮಯಕ್ಕೆ ಮ್ಯಾಪು, ರಸ್ತೆಗಳನ್ನು ವಿವರಿಸುವ ಪುಸ್ತಕ, ರಸ್ತೆ 
ಸರಿಯಾಗಿ ಶಕ್ತನಾಗು 

ಕೈಪಿಡಿ 
rising n. ವೃದ್ಧಿ, ಅಭಿವೃದ್ಧಿ, ಏರುವಿಕೆ 

road- metal ರಸ್ತೆಗೆ ಹಾಕುವ ಜಲ್ಲಿ 
- adj, 

se coroscoo's , 
ಏರುತ್ತಿರುವ, ಉನ್ನತಿ 

road -roller 
ಹೊಂದುತ್ತಿರುವ 

ರಸ್ತೆಯನ್ನು ಸಮಗೊಳಿಸುವ ಕಲ್ಲಿನ ಉರುಳು 

ಯಂತ್ರ 
rising market ಏರುತ್ತಿರುವ ಧಾರಣೆ 

road-sense ಪ್ರಯಾಣ ನಿಯಮಜ್ಞಾನ, 
risk n. ಅಪಾಯ, ಪ್ರಮಾದ, ಸಂಕಟ, ಹಾನಿ 

ವಾಹನಗಳನ್ನು ರಸ್ತೆಗಳಲ್ಲಿ ಸುಗಮವಾಗಿ 
risky adj, ಹಾನಿಕಾರಕ , ಅಪಾಯದ, 

ನಡೆಸುವ ಸಾಮರ್ಥ್ಯ 
ಪ್ರಮಾದದ, ಸಂಕಟಕರ 

road transport Cಡುಸಾಗಣೆ, ರಸ್ತೆ 
rite (s) ಸಂಸ್ಕಾರವಿಧಿಗಳು, ಆಚಾರ ವಿಧಿಗಳು 

ಸಾಗಾಣಿಕೆ 
ritual n, ಸಂಸ್ಕಾರ ವಿಧಿ 

road stead ಹಡಗು ನಿಲ್ಲುವ ಸ್ಥಳ, ಹಡಗು 
adj. ಶಾಸ್ತ್ರವಿಧಿಗೆ ಸಂಬಂಧಿಸಿದ, ಸಂಸ್ಕಾರ ನಿಲ್ಲೆಡೆ, ಹಡಗು ದಾಣ 
ಸಂಬಂಧವಾದ 

roadways n. ಹೆದ್ದಾರಿಗಳು , ಭಾಟಾ 
rival n. ಪ್ರತಿಸ್ಪರ್ಧಿ, ಎದುರಾಳಿ, ಸ್ಪರ್ಧಾಳು, ಮಾರ್ಗಗಳು, ಮಾರ್ಗದಲ್ಲಿ ವಾಹನ 
ಪ್ರತಿದ್ವಂದಿ 

ಸಂಚಾರದ ಮಧ್ಯಭಾಗ, ನಡುರಸ್ತೆ 
rive V ಸೀಳಿಹಾಕು, ಹರಿದು ಹಾಕು, ಬಗೆದು ಹಾಕು road worthy ರಸ್ತೆ ಪ್ರಯಾಣಕ್ಕೆ ಉಚಿತ 
river n, ನದಿ, ಹೊಳೆ 

ವಾಗಿರುವ, ರಸ್ತೆ ಸಾರಿಗೆಗೆ ಉಚಿತವಾಗಿರುವ 
river basin ನದೀಕ್ಷೇತ್ರ, ನದೀ ಪಾತ್ರ 

roam V. ತಿರುಗಾಡು, ಅಲೆದಾಡು 
river- bed n. ನದೀ ಪಾತ್ರ , ನದೀಕಲ 

roar n. ಗರ್ಜನೆ, ಗಟ್ಟಿಯಾಗಿ ಅರಚು, ಅಬ್ಬರಿಸು 
river catchment ನದೀ ಹರಿಯುವ 

roaster n. ವ್ಯಕ್ತಿಗಳ ಸರದಿಯನ್ನು ತಿಳಿಸುವ ಪಟ್ಟಿ, 
ಪ್ರಾಂತ, ನದಿ ಹರಿಯುವ ವಲಯ 

ಕೆಲಸಗಳ ಸರದಿಯ ಪಟ್ಟಿ, ಸರದಿ ಪಟ್ಟಿ 
river navigation ನದೀ ನೌಕಾಯಾನ 

rob V, ಲೂಟಿಮಾಡು, ಸೂರೆಮಾಡು, ದರೋಡೆ 

ಮಾಡು, ವಂಚಿಸು, ಅಪಹರಿಸು 
river-valley n ನದೀ ಕಣಿವೆ 

robber , ದರೋಡೆಗಾರ, ಭಾರಿಕಳ್ಳ , ಕಸಿದು 
riverine adj, ನದೀ ತೀರಕ್ಕೆ ಸಂಬಂಧಿಸಿದ, ನದೀ | 

ಕೊಳ್ಳುವವನು 
ತೀರದ 

robbery n. ಕಳ್ಳತನ, ದರೋಡೆ 
rivet V . ರಿವೆಟ್‌ಮಾಡು, ಕೂಡುಮೊಳೆಯನ್ನು | 
ಹೊಡೆ, ಕೀಲಿಸು, ಭದ್ರಪಡಿಸು 

robot n, ಸ್ವಯಂ ಚಾಲಿತ ಯಂತ್ರ , ಯಂತ್ರ 

ಮಾನವ, ಯಾಂತ್ರಿಕ ಮನುಷ್ಯ 
n. ರಿವೆಟ್‌ ಮೊಳೆ, ಬಿಗಿಮೊಳೆ, ಲೋಹಗಳ 
ವಸ್ತುಗಳನ್ನು ಜೊತೆಗೂಡಿಸುವ,ಕೂಡುಮೊಳೆ 

robust adj, ಆರೋಗ್ಯವಾಗಿರುವ, ದಷ್ಟಪುಷ್ಟ , 
ಇತ್ಯಾದಿ 

ದೃಢಕಾಯದ 
rivulet n, ಸಣ್ಣ ನದಿ, ಕಿರುಹೊಳೆ 

rock V . ಅಲುಗಿಸು, ತೂಗು, ತೊಟ್ಟಿಲಿಸು 
road n. ರಸ್ತೆ ಮಾರ್ಗ , ದಾರಿ 

n. 1. ಶಿಲೆ, ಬಂಡೆ, 2. ಬೆಟ್ಟ, ಪಶ್ವತ, ಶೈಲ, 
ಕಲ್ಲು ಬಂಡೆ 


351 


rock - crystal 


rotary 


rock-bottom price ಕನಿಷ್ಠದರ, ಅತಿ ಅಲ್ಪ | room n. ಜಾಗ, ಅವಕಾಶ, ಸ್ಥಳ,ಕೋಣೆ, ಆಸ್ಪದ, 
ಧಾರಣೆ 

ಇಂಬು 
rock-crystal n, ಸ್ಪಟಿಕ 

roost V, ವಿಶ್ರಾಂತಿ ಹೊಂದು, ವಿಶ್ರಮಿಸು, 
rocket V, ಆಕಾಶಕ್ಕೆ ನೆಗೆ, ಅಂಬರಕ್ಕೆ ಹಾರು, ಗಗನಕ್ಕೆ ಮಲಗಲು ಸ್ಥಳಕೊಡು 
ಚಿಮ್ಮು , ಆಕಾಶಕ್ಕೆ ಬಾಣ ಬಿಡು 

n, ಹಕ್ಕಿಗಳು ಮಲಗುವ ಸ್ಥಳ , ಗೂಡು, 
n, ಕ್ಷಿಪಣಿ, ರಾಕೆಟ್ಟು , ಬಾಣ ಬಿರುಸು, - ಅಡ್ಡಕಂಬಿ,ಕೂಡುಗಂಬಿ | 
ಸಂಕೇತಸೂಚನೆ, ಆಕಾಶಬಾಣ 

root n. 1. ಬೇರು, ಮೂಲ, 2.ಮೂಲಕಾರಣ 
rocketing prices ಆಕಾಶಕ್ಕೇರಿದ ಬೆಲೆ, | rope n, ಹಗ್ಗ , ಹುರಿ 
ಧಾರಣೆ 

give one a long rope ಅತ್ಯಧಿಕ 
rod n. ಕಡ್ಡಿ, ಲಾಠಿ 

ಅವಕಾಶವನ್ನು ನೀಡು 
rodent n, ಇಲಿ, ಮೂಷಿಕ, ಆಖ , ಹೆಗ್ಗಣ | rope- ladder n. ಹಗ್ಗದ ಏಣಿ 
rodomontade adj, ಜಂಬಕೊಚ್ಚುವ, ಬಡಾಯಿ | rope-walker n. ಹಗ್ಗದ ಮೇಲೆನಡೆಯುವ ವ್ಯಕ್ತಿ 
ಕೊಚ್ಚುವ 

ಡೊಂಬರವನು 
rogue n. ಧೂರ್ತ, ದುರ್ಮಾಗ್ನಿ, ವಂಚಕ, | ropeways n. ಹಗ್ಗದ ಸಹಾಯದಿಂದ ಆದ 
- ಮೈಗಳ್ಳ ಅತಿಮಾರಿ, ದಗಾಖೋರ 

ಮಾರ್ಗ , ದಾರಿ, ರಜ್ಜು , ಪಥ, ಕಂಬಗಳ ಮೇಲೆ 
role n, ಪಾತ್ರ , ಕಾರ್ಯಭಾಗ 

ಆಧಾರಿತ ಸೇತುವೆ, ಮಾರ್ಗ 
roll V , ಉರುಳು, ಹೊರಳು , ಸುತು, ಉರುಳಿಸು , | rosary n. ಜಪಮಾಲೆ, ಗುಲಾಬಿತೋಟ 

ಹೊರಳಿಸು, ( ಹಣ, ಸಂಪತ್ತು , ಅಧಿಕಾರ | rose n. ಗುಲಾಬಿ ಗಿಡ ಮತ್ತು ಹೂವು 
ಗಳಲ್ಲಿ ) ಓಲಾಡು 

- bed of roses ಹೂವಿನ ಹಾಸಿಗೆ, 
n, ಪಟ್ಟಿ, ಸುರುಳಿ, ಸುರಳಿ ಸುತ್ತಿದ ದಾಖಲೆ, | ಸುಖಶಯ್ಯ 
ಸುರುಳಿ ಸುತ್ತಿದ ಸರ್ಕಾರಿ ಪತ್ರ , ಶ್ರೇಣಿ | rosin , resin ರೆಸನ್ನು , ರಾಳ, ಕರ್ಪೂರ, ಕರ್ಪೂರ 
roll call ಹಾಜರಿಕೂಗು 
roll of honour ಯುದ್ಧದಲ್ಲಿ ಮಡಿದವರ | roster n. ಉದ್ಯೋಗವಿಧಿಗಳನ್ನು ಉದ್ಯೋಗವು 
ಗೌರವ ಪಂಕ್ತಿ, ವೀರಶ್ರೇಣಿ 

ಖಾಲಿ ಬೀಳುವ ಸಮಯ ಇತ್ಯಾ ವಿವರಗಳನ್ನು 

ತಿಳಿಸುವ ಪಟ್ಟಿ 
rollick V, ನಲಿದಾಡು, ಪ್ರಸನ್ನನಾಗಿರು , 
ಸಂತೋಷ- ಸಂಭ್ರಮದಲ್ಲಿರು, ಖುಷಿಮಾಡು | rostrum n. ಉಪನ್ಯಾಸವೇದಿಕೆ , ಉಪದೇಶದ, 

ಭಾಷಣದ, ವೇದಿಕೆ, ಕೊಕ್ಕು, ಕೊಕ್ಕಿನಂತಹ 
rolling stock ರೈಲುಗಾಡಿಗಳು 

ಮೂತಿ 
romance n, ಪ್ರಣಯಗಾಥೆ, ಪ್ರಣಯ ಸಾಹಸ, 
ಸಾಹಸದ ಪ್ರಣಯ , ಕಟುಕಥೆ, ಕಲನೆ, ಕಲಿತ | rosy adj , ಗುಲಾಬಿಗೆ ಸಂಬಂಧಿಸಿದ, ಗುಲಾಬಿ 

ಬಣ್ಣದ, ಆರೋಗ್ಯಶಾಲಿ, ಆಶಾವಾದಿ, 
ಪ್ರಣಯ ಕಥೆ 

ಮುಖವರ್ಣ 
romantic adj, ಕಾಲ್ಪನಿಕ, ಅದ್ಭುತ, ರಂಜಕ, 

| rot V. ಕೊಳೆತು ಹೋಗು, ಮುದ್ದು 
ಭಾವಶೀಲ, ಕಲ್ಪನಾಶೀಲ, ಭಾವನಾರಾಜ್ಯದ 
roof n . ಛಾವಣಿ, ಹೊದಿಗೆ, ಮಾಳಿಗೆ, | rotary ಸರದಿಯಿಂದ ಕೆಲಸ ಮಾಡುವ ಆವರ್ತಕ, 

ಸುತ್ತು ತಿರುಗುವ, ಉರುಳುವ 
ಮೇಲ್ಯಾವಣಿ, ಮಾಡು 


ರಾಳ 


352 


rotate 


route 


rotary furnace ರೋಟರಿ ಕುಲಮೆ , round numbers ಪೂರ್ಣಕಾಲಗಳು, 
ಸುತ್ತುತ್ತಿರುವ ಕುಲಮೆ 

( ೧೦, ೨೦, ೧೦೦, ೧೦೦೦ ಇತ್ಯಾದಿ) 
rotary machine ರೋಟರಿ ಯಂತ್ರ , round of ammunition 

ಉರುಳುವ ( ಮುದ್ರಣ, ಇತ್ಯಾದಿ ಯಂತ್ರ ) ಮದ್ದುಗುಂಡುಗಳ ಒಂದು ಸುತ್ತು 
rotate V. ಸುತ್ತು ತಿರುಗು, ಸರದಿಗೊಳ್ಳು, round peg in square hole ಅನುಚಿತ 

ತಿರುಗು, ಸರದಿಯ ಮೇಲೆ ಇರು, ಇಡು, ತೆಗೆ ವ್ಯಕ್ತಿ ಹೊಂದಾಣಿಕೆಯಾಗದ, ಅಪ್ರಾಸಂಗಿಕ 
rotation n ತಿರುಗಾಟ, ಸುತ್ತಾಟ, ಆವರ್ತನ 
ಸರದಿ, ಪರ್ಯಾಯ, ಭ್ರಮಣ 

round table conference 
rotation of crops ಬೆಳೆಯ ಪರಿವರ್ತನ, ದುಂಡುಮೇಜಿನ ಪರಿಷತ್ತು 

ಬೆಳೆಗಳ ಸರದಿ, ಆವರ್ತಕ ಬೆಳೆ, ಬೆಳೆಗಳ round the clock ಹಗಲು ರಾತ್ರಿ , 
ಪರಿವರ್ತನೆ 

ಅಹರ್ನಿಶಿ , ನಿರಂತರ, ಸತತವಾಗಿ 
rotten adj, ಕೊಳೆತ, ಮೂಗ್ಗಿಹೋದ 

round off 1. ಪೂರ್ಣಾಂಕಕ್ಕೆ ತರು, 
rough V, ದಾಳಿಮಾಡು, ಆಕ್ರಮಿಸು, ಮೇಲೆ ದು೦ಡ೦ಕೆಗೆ ತರು, ಮುಗಿಸು , ಪೂರ್ಣ 
ಬೀಳು, ರೇಗಿಸು 

ಗೊಳಿಸು, 2. ಕತೆಯನ್ನು ಪೂರ್ಣಹಂತಕ್ಕೆ ತರು 
- adi, ಕರ್ಕಶ, ಒರಟು, ಗಡಸು, ಅಸಮ | round- up V. ದಸ್ತಗಿರಿ ಮಾಡು, ಕೈದು ಮಾಡು, 
ಮೇಲೆಯ 

ಬಂಧಿಸು 
rough account ಕಚ್ಚಾಲೆ , ಕರಡು ಲೆಕ್ಕ , 

n, ದಸ್ತಗಿರಿ, ಕೈದು 
ಅಂದಾಜಿನ ಲೆಕ್ಕಾಚಾರ 

round -up (of the rest news) DODOS 
rough and ready ಕೆಲಸ ಮುಂದು - ವಾರ್ತೆ , ವಾರ್ತೆಯ ಸಾರಾಂಶ 
ವರಿಸಲು ಸಾರಾದ, ಥಟ್ಟನೆ ಮಾಡಿದ rouse V, ಕೆರಳಿಸು, ಉದ್ರೇಕಿಸು, ಹುರಿದುಂಬಿಸು, 
rough and tumble ಅಸ್ತವ್ಯಸ, ಎಚ್ಚರಿಸು , ಉತ್ತೇಜಿಸು , ಜಾಗೃತಗೊಳಿಸು, 
ನಿಯಮಕ್ಕನುಗುಣವಾಗಿಲ್ಲದ, ಕಟ್ಟುನಿಟ್ಟಿಲ್ಲದ 

ಉತ್ಸಾಹಿಸು 
rough calculation ಅಂದಾಜು ಲೆಕ್ಕ rousing reception ಉತ್ತೇಜಕ ಸ್ವಾಗತ, 
rough draft ಸ್ಕೂಲಕರಡು ಪ್ರತಿ 

ಉತ್ಸಾಹಭರಿತ ಸ್ವಾಗತ 
rough estimate ಸುಮಾರು ಅಂದಾಜು 

rouser n. 1. ಮದ್ಯವನ್ನು ತೊಳಸುವ ಸೌಟು, 2. 
rough sea ಬಿರುಗಾಳಿ ಬೀಸುವಸಮುದ್ರ, 

ಪಕ್ಕಾ ಸುಳ್ಳು, ಮಹಾಸುಳ್ಳು 
ಉಬ್ಬರದ, ಏರು ಸಮುದ್ರ 

rout V. ಹೊರಕ್ಕೆ ತಳ್ಳು , ಹೊರಹಾಕು, ಸೋಲಿಸು, 
rough weather 2000nde oto Jocs 

ಪಲಾಯನಗೊಳಿಸು, ಈಚೆಗೆ ಎಳೆದು ಹಾಕು, 

ಸದೆಬಡಿ 
roughage n, ಧಾನ್ಯದ ಕಚ್ಚಾ ಭಾಗ, ತವುಡು, 
ಕರುಳಿಗೆ ಚಾಲನೆನೀಡುವ ಭಾಗ 

n, 1. ಗೊಂದಲ, ಗಲಿಬಿಲಿ, 2 . ಸೈನ್ಯದ 

ಪಲಾಯನ, ಸಂಪೂರ್ಣ ನಾಶ, ದುಷ್ಟರ 
_ round V. 1. ಗುಂಡಗೆಮಾಡು, 2. ಗುಂಡಗೆ ಸುತ್ತು , ಗುಂಪು, ಕಾನೂನು ವಿರೋಧಿಕೂಟ, ಸತ್ಕಾರ 
ಪ್ರದಕ್ಷಿಣೆ ಮಾಡು, ವೃತ್ತಾಕಾರಕೋಡು, 

ಕೂಟ 
ಪಿಸುಗುಟ್ಟು, ಕಿವಿಯಲ್ಲಿ ಹೇಳು 

route n, ಮಾರ್ಗ , ದಾರಿ , ಹಾದಿ 


353 


route - march. 

ruins 
en route ಮಾರ್ಗದಲ್ಲಿ ಪ್ರಯಾಣದ | rubbish n. 1. ರದ್ದಿ , ಕೆಲಸಕ್ಕೆ ಬಾರದ ವಸ್ತು , 
ಮಧ್ಯೆ, ದಾರಿಯಲ್ಲಿ 

ಕಸಕಡ್ಡಿ , ಕಚಡ , ಹೊಲಸು, 2. ಶುದ್ದ, 
route - march . ಕವಾಯತ್ತು, ಪಥ ಚಲನ ಅವಿವೇಕ, ಮಣ್ಣಾಂಗಟ್ಟಿ 
routine 7, ದಿನ ಚಕ್ಕೆ ಪ್ರತಿನಿತ್ಯದಕಾರ್ಯಕ್ರಮ , | rudder n. 1 . ಚುಕ್ಕಾಣಿ, ತೊಳಸುವ ಕೈ , 
ನಿತ್ಯದಕ್ರಮ , ಮಾಮೂಲುಕೆಲಸ 

2. ಮಾರ್ಗದರ್ಶಕ ತತ್ವ ಸಿದ್ದಾಂತ 
routine matter ದಿನನಿತ್ಯದ ಕೆಲಸ, ನಿತ್ಯದ | ruddy adj. ಕೆಂಪುಕಳೆಯ , ಆರೋಗ್ಯದ, ಚಟು 
ಸಂಗತಿ 

ವಟಿಕೆಯ, ಗೆಲವಿನ 
roving adj, ಸಂಚಾರ ಮಾಡುತಿರುವ, ಸಂಚಾರಿ, | rude adj, ಅಸಭ್ಯ , ಒರಟು, ಅನಾಗರಿಕ, ಕಚ್ಚಾ, 

ಓಡಾಡುತಿರುವ, ಪರಟನ ಮಾಡುತ್ತಿರುವ ವಿದ್ಯೆ ಇಲ್ಲದ, ಹಿತವಲ್ಲದ, ಅನಾರನಾದ, 
roving ambassador ಪರಟನ | 

ಏನೂ ಅರಿಯದ 
ರಾಯ ಭಾರಿ, ಸಂಚಾರಿ ರಾಯಭಾರಿ | rudiment(S) . ಮೂಲ, ಪ್ರಾರಂಭಿಕ ವಿಷಯ, 

( ಯಾವುದೇ ನಿಶ್ಚಿತ ದೇಶಕ್ಕೆ ಸೀಮಿತಗೊಳ್ಳದ) | ಪ್ರಾಥಮಿಕ ವಿಷಯ 
row _ V, ದೋಣಿನಡೆಸು , ಹುಟ್ಟು ಹಾಕು, ನದಿ | rudimentary adj, ಮೂಲ, ಆರಂಭಿಕ, 
ದಾಟಿಸು 

ಪ್ರಾಥಮಿಕ 
n, 1. ಪಂಕಿ, ಸಾಲು, ಕೇರಿ,ಶ್ರೇಣಿ, 2. ಕಲಹ, | rue V, ದುಃಖಿಸು, ವ್ಯಸನ ಹೊಂದು, ಕೊರಗು, 
ಉಪದ್ರವ, ಜಗಳ , ಗದ್ದಲ, ಗಲಾಟೆ 

ಪಶ್ಚಾತ್ತಾಪಿಸು, ನೊಂದುಕೊಳ್ಳು, ಕುದಿ, ವ್ಯಥೆ 

ಪಡು ! 
rowdy n. ಗೂಂಡಾ, ಪೋಕರಿ, ರೌಡಿ, ಪುಂಡ, 
ಭಯೋತ್ಪಾದಕ , ಆತಂಕಕಾರಿ 

rufian n, ದುಷ್ಟ ಗೂಂಡಾ, ಕೊಲೆಪಾತಕಿ, ಕೊಲೆ 

ಗಡುಕ, ಕಾನೂನುಮೀರಿ ವರ್ತಿಸುವವನು 
royal adj, ರಾಜ ವೈಭವದ, ರಾಜನ, ರಾಜ 
ವಂಶದ, ರಾಜನಿಗೆ ಸೇರಿದ, ರಾಜನಿಗೆ 

| ruffle V. ಗಡಿಬಿಡಿ ಮಾಡು, ವ್ಯಾಕುಲವುಂಟು 
ಸಂಬಂಧಿಸಿದ 

ಮಾಡು, ಚದುರಿಸು, ಕದಡು,ಕೋಭೆಯುಂಟು 

ಮಾಡು 
royal decree ರಾಜಾಜ್ಞೆ ರಾಜಾದೇಶ 

_ n. ಗಡಿಬಿಡಿ, ವ್ಯಾಕುಲ,ಕೋಭೆ, ತಲ್ಲಣ , 
royal entourage ರಾಜ ಪರಿವಾರ 

ಕಳವಳ 
royalty n: 1. ರಾಜತ್ವ ದೊರೆತನ, ಅರಸೊತ್ತಿಗೆ, 

' ] rugged adj, ವಿಷಮ್ಯ , ಕಠಿನ, ಒರಟಾದ, 
ಲಾಭಾಂಶ , 2. ಸ್ವಾಮ್ಯಧನ, ಸೌಮ್ಯಶುಲ್ಕ 

ಹಳ್ಳತಿಟ್ಟಾದ, ಅಪರಿಷ್ಕೃತ, ಕಷ್ಟದ, ಶ್ರಮದ, 
rub V. ಉಜ್ಜು ತಿಕ್ಕು ,ತೀಡು,ತೇಯು 

ಕರ್ಕಶ, ಅಸಂಸ್ಕೃತ 
n, ತೊಡಕು , ಕಷ್ಟ, ಘರ್ಷಣ , ನೆಲದ ಏರು | 

ruin V. 1. ಹಾಳು ಮಾಡು, ನಾಶಮಾಡು, ಪೂರ್ಣ 
ಪೇರು, ಅಡ್ಡಿ 

ಮುಳುಗಿಸಿ ಬಿಡು, ಧ್ವಂಸ ಮಾಡು, 
rub shoulders ಗೆಳೆಯನಾಗಿರು, | 2. ಮಾನ ಭಂಗ ಮಾಡು 
ಬೆರೆಯು, ಜೊತೆಗೂಡು, ಜತೆಯಲ್ಲಿ ಓಡಾಡು 

n, ಹಾಳು, ಬೀಳು, ನಾಶ, ಧ್ವಂಸ 
rub the wrong way ಕೆರಳಿಸಿ ಎದುರು 

ruinous adj, ಹಾಳುಬಿದ್ದ, ಹಾಳಾದ, ಭಗ್ನವಾದ, 
ಹಾಕಿಕೊಳ್ಳು 

ನಾಶಕಾರಕ , ವಿನಾಶಕಾರಿ 
rubberneck . ಕುತೂಹಲಿ , ಹೆಚ್ಚಾದ | ruins n, ಅವಶೇಷಗಳು, ಭಗಾವಶೇಷಗಳು, ಪಾಳು 
ಕುತೂಹಲ ಉಳ್ಳವ್ಯಕ್ತಿ 

ಪ್ರದೇಶಗಳು 


354 


rule 


run 


rule V. 1. ಆಡಳಿತ ನಡೆಸು, ರಾಜ್ಯಭಾರ ಮಾಡು, rumble-tumble ವಿಷಮಗತಿ, ಗಮನ, 

ಆದೇಶಿಸು, ಪ್ರಭುತ್ವವನ್ನು ಸಾಗಿಸು, 2. ಗೆರೆ ಗಡಗಡ ಸದ್ದಿನ ಬಂಡಿ , ಗಡಗಡ ಸದ್ದಿನ 
ಹಾಕು 

ಬಂಡಿಯ ಚಲನೆ | 
n , 1. ನಿಯಮ , ನಿಬಂಧನೆ , ಕಟ್ಟಳೆ, | ruminate V. ಆಲೋಚಿಸು, ಪದ್ಯಾಲೋಚಿಸು, 
ವಿಧಿ, ಸೂತ್ರ, 2. ಆದೇಶ, ಅಪ್ಪಣೆ, ಆಜ್ಞೆ | ಧ್ಯಾನಿಸು, ಮೆಲುಕುಹಾಕು 
3. ಆಡಳಿತ, ರಾಜ್ಯಭಾರ, ಶಾಸನೆ | 

rummage V. ಹುಡುಕು, ಶೋಧಿಸು, ಹುಡುಕಿ 
as a rule ಸಾಮಾನ್ಯವಾಗಿ, ವ್ಯವಹಾರಿಕ ತೆಗೆ,ಶೋಧನೆ ಮಾಡು 
ವಾಗಿ, ಸಾಧಾರಣವಾಗಿ , ಪದ್ಧತಿಯಂತೆ 

_ n, ಸಂಶೋಧನ, ಹರಕು ಮುರುಕು 
rule of law ನ್ಯಾಯ ಪರಿಪಾಲನೆ , | ಸಾಮಾನು, ಸಮಗ್ರ ಪರಿಶೋಧನೆ, 
ಕಾನೂನಿನ ಆಡಳಿತ 

ವಾರಸುದಾರರಿಲ್ಲದ ಸರಕುಗಳ ಮಾರಾಟ 
rule of procedure ವಿಧಾನ ನಿಯಮ , | rumour V. ವದಂತಿ ಹರಡು, ಪುಕಾರು ಹುಟ್ಟಿಸು, 
ನಡವಳಿಕೆಯ ನಿಯಮ 

ಸುದ್ದಿ ಹರಡು 
rules and regulations ನಿಯಮ n, ವದಂತಿ, ಗಾಳಿಮಾತು, ಗಾಳಿಸುದ್ದಿ , 
ನಿಬಂಧನೆಗಳು 

ಲೋಕವಾರ್ತೆ 
rules of theroad ರಸ್ತೆಯ ನಿಯಮಗಳು | rumple V. ಕೆದರು, ಮುದುರು, ಸುಳ್ಳುಮಾಡು 
rule of thumb ಅನುಭವದಾಧಾರದ | ( ಬಟ್ಟೆ, ಉಡುಪು, ಎಲೆ ಇತ್ಯಾದಿ) 
ಮೇಲೆ ರಚಿತವಾದ ನಿಯಮಗಳ , ಅಭ್ಯಾಸದ | rumpus n. ಗೊಂದಲ, ಜಗಳ , ಹೊಡೆದಾಟ, 

- ಗಡಿಬಿಡಿ,ಕೋಲಾಹಲ , ರಂಪ 
rule out ರದ್ದು ಮಾಡು, ತಳ್ಳಿಹಾಕು , | run V. 1. ಓಡು, ಧಾವಿಸು, 2 . ಪಲಾಯನ 
ಅಕ್ರಮ , ಅಸಂಬದ್ಧ , ಅಸಹಜ ಎಂದು ಮಾಡು, ಚಲಾವಣೆಯಲ್ಲಿರು, 3. ಪ್ರವಹಿಸು, 
ನಿರ್ಣಯಿಸು 

ಹಬ್ಬು , ವ್ಯಾಪಿಸು , 4 . ಮುಂದುವರಿಸು , 
ruler n. ರಾಜ , ಅಧಿಪತಿ, ಪರಿಪಾಲಕ , ಸ್ಪರ್ಧಿಸು 

ಆಳುವವನು, ಗೆರೆ ಹಾಕುವ ದೊಣ್ಣೆ, ಗೆರೆ n, 1. ಒಂದು ಓಟ, 2. ಹುಲ್ಲು ಗಾವಲು 
ಹಾಕುವ ಪಟ್ಟಿ 

run across 1. ಹಠತಾಗಿ ಭೇಟಿಯಾಗು, 
ruling n, ನಿರ್ಣಯ, ಆದೇಶ, ತೀರ್ಪು 

ಅಕಸ್ಮಾತ್ ಭೇಟಿಯಾಗು, 2 . ಇದ್ದಕ್ಕಿದ್ದಂತೆ 
ruling clique ಆಡಳಿತ ನಡೆಸುವ ಬಳಗ , ದೊರಕು, ಕಾಣು 
ಅಧಿಕಾರರಸ್ಥ ಕೂಟ 

run after ಅನುಸರಿಸು, ಬೆನ್ನು ಹತ್ತು , 
rum , ಕಬ್ಬಿನಿಂದ ಮಾಡಿದ ಮದ್ಯ, ಇಷ್ಟ ಮದ್ಯ 

ಹಿಂಬಾಲಿಸು, ಮೆಚ್ಚಿಕೊಂಡು ಸಹವಾಸ 
ಚೆಲ್ಲಿದ ಸಾರಾಯಿ 

ಅಪೇಕ್ಷಿಸು - ಹೋಗು 
rumble V, ಗರ್ಜನೆ ಮಾಡು, ಅಬ್ಬರಿಸು, run against 1. ಡಿಕ್ಕಿ ಹೊಡೆ, 2. ಹಠಾ 
ಮೊಳಗಿಸು 

ತಾಗಿ ಭೇಟಿಯಾಗು, ವಿರುದ್ಧವಾಗಿ 
_ n . ಗರ್ಜನೆ, ಅಬ್ಬರ, ಆರ್ಭಟ, 

ಕಾರ್ಯಮಾಡು, ವಿರೋಧಿಸು 
ಗುಡುಗಾಟ , ಗಡಗಡ ಶಬ್ದ 

run amuck ಹುಚ್ಚು ಹಿಡಿದು ತಿರುಗು, 
ಕೊಲ್ಲುವ ಹುಚ್ಚಿನಿಂದ ಓಡಾಡು 


ನೆಪ್ಪು 


355 


running 


rust 


run away (with ) - ಎತ್ತಿಕೊಂಡು ಓಡು, running commentary ವೀಕ್ಷಕ ವಿವರಣೆ 
ಹಾರಿಸಿಕೊಂಡು ಹೋಗು 

running days ಕಳೆದು ಹೋಗುತ್ತಿರುವ 
run- down (adj) ಕ್ಷಯಿಸು, ಕೃಶವಾಗು, ಕಾಲ, ಕಳೆದ ದಿನಗಳು 
ನಿಂತು ಹೋಗು, ಗಡಿಯಾರ , ಯಂತ್ರ , 
ಕ್ಷೀಣಿಸು, ಇಳಿದು ಹೋಗು 

running staff ಕಾರ್ ನಿರ್ವಾಹಕ ಸಿಬ್ಬಂದಿ 
run down V, ನಿಂದಿಸು , ಅವಹೇಳನ 

run-way ನಡೆಯುವ ದಾರಿ, ವಿಮಾನ ಓಟದಲ್ಲಿ 
ಮಾಡು, ಹೀನಯಿಸು, ಕೀಳಾಗಿ ಕಾಣು, 

ಹೋಗುತ್ತಿರುವ ದಾರಿ , ವಿಮಾನ ಹಾರಲು 

ಹೋಗುತ್ತಿರುವ ದಾರಿ 
ಸೋಲಿಸು, ತಲೆ ಎತ್ತದಂತೆ ಮಾಡು 

rupture V, ಒಡೆ, ಬಿರುಕು ಬಿಡು 
run into ವಿಸ್ತಾರವಾಗು 
run into debt ಸಾಲಗಾರನಾಗು 

n, ಒಡಕು, ಛಿದ್ರ , ಬಿರುಕು,ಸ್ನೇಹ ಭಂಗ, 

ವೈಮನಸ್ಯ 
run into heavy Weather ಕಷ್ಟಕ್ಕೆ 

rural adj, ಗ್ರಾಮಾಂತರದ, ಗ್ರಾಮೀಣ, 
ಸಿಕ್ಕಿಕೊಳ್ಳು 

ಹಳ್ಳಿಗಾಡಿನ 
run over 1. ಕಗ್ಗೂಡಿಸು, ತಿರುವಿಹಾಕು, 

rural broadcast ಗ್ರಾಮಾಂತರ ಪ್ರಸಾರ 
ಪುನರಾವರ್ತಿಸು, 2. ಪರೀಕ್ಷಿಸು, 3. ತುಂಬಿ ಹರಿ 

rural development ಗ್ರಾಮಾಭಿವೃದ್ದಿ 
run riot ಹಿಡಿತ ತಪ್ಪು, ಮನಸ್ತೀವರ್ತಿಸು, 
ಗೊಂದಲ , ಅವ್ಯವಸ್ಥೆ , ದೊಂಬಿ 

rural uplift ಗ್ರಾಮೋದ್ಧಾರಣ , ಗ್ರಾಮೀಣ 

ಸುಧಾರಣೆ, ಗ್ರಾಮೋದ್ಧಾರ 
run the show ಕತೆ ನಡೆಸು, ಸಂಸಾರ 

ruse n. ಉಪಾಯ, ತಂತ್ರ , ನೆತ, ಮೋಸ, ಠಕ್ಕು 
ನಡೆಸು, ಪ್ರಮುಖವಾಗಿ ನಿಂತು ನಡೆಸುವ 

rush V, ದಾಳಿ ಮಾಡು, ಮುನ್ನುಗ್ಗು, ಜೋರಾಗಿ 
run through ದುಂದು ವೆಚ್ಚ ಮಾಡು, ಇರಿ, 
ತಿವಿಯು, ಹೊಡೆದು ಹಾಕು , ಗೆರೆ ಎಳೆ , 

ಹೋಗು, ಧಾವಿಸು, ನುಗ್ಗಿಸು 
ಆಸ್ತಿಯನ್ನು ಹಾಳು ಮಾಡು , ಸಿರಿಯನ್ನು 

_ n, ತೀವ್ರಗತಿ, ವೇಗ, ಪ್ರವಾಹ, ಜೊಂಡು, 
ವ್ಯಯಿಸು, ಸ್ಕೂಲವಾಗಿ ಪರೀಕ್ಷಿಸು 

ಹುಲ್ಲುಕಡ್ಡಿ, ಕೆಲಸಕ್ಕೆ ಬಾರದ್ದು 
the daily run ದಿನಚರೆ 

rush into print ಪ್ರಚಾರಕ್ಕೆ ಮುನ್ನುಗ್ಗು, 

ಆತುರದಿಂದ ಮುದ್ರಿಸು, ಆತುರದಿಂದ ಪತ್ರಿಕೆಗೆ 
runner ಓಡುವವ, ಸ್ಪರ್ಧಿ, ಜಾತಿಕಾರ, ದೂತ, 

ರವಾನಿಸು 
ಹುರಿಯಾಳು , ಹಣ ವಸೂಲಿಗಾರ, ದಲ್ಲಾಳಿ, 

rush work ತೊಂದರೆಯ ಕೆಲಸ, ಕಾಲ 
ನಿಯೋಗಿ. 

ಸಾಲದಕೆಲಸ 
runner up ಸ್ಪರ್ಧೆಯಲ್ಲಿ ಎರಡನೆಯ 
ಸ್ಥಾನ, ಹಿಂದಿನ ಸ್ಪರ್ಧೆಗಳಲ್ಲಿ ಗೆದ್ದು ಕೊನೆಯ rust V. ತುಕ್ಕು ಹಿಡಿ, ಕಿಲುಬು 
ಸ್ಪರ್ಧೆಯಲ್ಲಿ ಸೋತಸ್ಪರ್ಧಿ, ಉಪಾಂತ n, ತುಕ್ಕು , ಕಿಲುಬು 
ವಿಜಯಿ 

rust- proof ತುಕ್ಕು ಹಿಡಿಯದ 
running adj. ನಿರಂತರವಾದ, ಸತತವಾದ, rust-tolerant variety ತುಕ್ಕು ಹಿಡಿಯದ 
ಓಡುವ, ಚಾಲ್ತಿಯಲ್ಲಿರುವ 

ರಖಮು, ತುಕ್ಕು ಹಿಡಿಯದಂತಹ 
running account ಚಲಾವಣೆಯಲ್ಲಿರುವ 

rust-resistent variety ತುಕ್ಕು 
ಖಾತೆ, ಚಾಲಿ ಲೆಕ್ಕ 

ಇಲ್ಲದಿರುವ ಮಾದರಿ 


356 


safety 


rustic 


rustic adj, ಗ್ರಾಮ್ಯ , ಅಸಂಸ್ಕೃತ, ಹಳ್ಳಿಗಾಡಿನವ, | sacrament , ಸಂಸ್ಕಾರ, ಧಾರಿಕಕ್ರಿಯೆ, ಯಜ್ಞ 
ಒರಟಾದ 

ಶಪಥ, ಪ್ರತಿಜ್ಞೆ , ಆಣೆ 
rusticate V . ಶಾಲೆ, ಕಾಲೇಜುಗಳಿಂದ | sacramental adj. ಸಾಂಸ್ಕಾರಿಕ, ಪವಿತ್ರ , 
ಹೊರಹಾಕು, ಅಟ್ಟಿಬಿಡು 

ಧಾರ್ಮಿಕ ಸಂಸ್ಕಾರ ಪ್ರಧಾನವಾದ, ಧಾರ್ಮಿಕ 
rustle n. wooo 

sacramental marriage ಪವಿತ್ರ 

ವಿವಾಹ, ಧಾರ್ಮಿಕ ವಿವಾಹ 
rusty adj, ತುಕ್ಕು ಹಿಡಿದಿರುವ, ಕಿಲುಬಿದ 

sacred adj , ಪವಿತ್ರವಾದ, ಪುಣ್ಯಕರವಾದ, 
ryot n. ರೈತ 

ಪೂಜ್ಯ, ಪವಿತ್ರ , ಪರಿಶುದ್ಧ 
S 

sacrifice V. ತ್ಯಾಗ ಮಾಡು, ಬಲಿಕೊಡು, 
S.೦.s, ಕೂಡಲೇ ಸಹಾಯವನ್ನು ಕಳುಹಿಸಿ ಎಂದು 

ಹೋಮ ಮಾಡು 
ಕೇಳುವ ಪ್ರಾರ್ಥನೆ, ರಕ್ಷಿಸಲುಕೋರುವ 

_ n. 1. ಯಜ್ಞ 2. ಬಲಿದಾನ, 3. ತ್ಯಾಗ 
ತುರ್ತು ಸಂದೇಶ 

| sacrilege V, ಅಪವಿತ್ರಗೊಳಿಸು, ದೇವದೂಷಣೆ 
sabbath n, ವಿಶ್ರಾಂತಿಯ ದಿನ, ಭಾನುವಾರ, 

ಮಾಡು , ಧರ್ಮವನ್ನು ಉಲ್ಲಂಘಿಸು , 
ವಿಶ್ರಾಂತಿಯ ಶನಿವಾರ ( ಇಸ್ರೇಲಿಗಳಿಗೆ , 

ದೇವಾಲಯವನ್ನು ದರೋಡೆಮಾಡು 
ಕೈಸ್ತರಿಗೆ) 

_ n, ಧರ್ಮೋಲ್ಲಂಘನೆ, ದೇವಾಲಯ 
sable n. ಶೋಕಸೂಚಕ ಉಡುಪು, ದುಃಖಸೂಚಕ | 

ದರೋಡೆ, ಅಪವಿತ್ರ ಕಾರ್ , ದೇವದೂಷಣೆ 
ಕಪ್ಪುಉಡುಪು 

sacrosanct adj, ಪವಿತ್ರವಾದ, ಪೂಜ್ಯ, 
sabotage V. ವಿಧ್ವಂಸಕ ಕೆಲಸವನ್ನು ಮಾಡು 

ಮೀರಲಾಗದ, ಅವಿಧೇಯನಾಗಲಾರದ 
_ n, ವಿಧ್ವಂಸಕ ಚರೆ , ಕೃತ್ಯ ಮಾಲಿಕನ 

sad adj, ದುಃಖದಾಯಕ, ಅಶುಭ, ಸೊರಗಿದ, 
ಆಸ್ತಿ ನಾಶ , ಅತೃಪ್ತಿ ಸೂಚಕ ಹಾನಿ 
saboteur n, ದುರುದ್ದೇಶದಿಂದ ಯಂತ್ರೋಪ 

ಕುಗ್ಗಿದ, ಅಮಂಗಳ, ವ್ಯಸನಕರ,ಶೋಚನೀಯ 
ಕರಣಗಳಿಗೆ ಹಾನಿಮಾಡುವವ, ವಿಧ್ವಂಸಕ 

saddle n. ಜೀನು, ಕಡಿ, ಆಸನ, ಪೀಠ 
sabre n. ಕತ್ತಿ , ಕರವಾಳ, ದೊಡ್ಡಖಡ್ಡ, ಬಾಗುಕತ್ತಿ | 

in the saddle ಅಧಿಕಾರದಲ್ಲಿ ಕುಳಿತು , 
( ಬಾಗಿರುವ ಕತ್ತಿ ) 

ಅಧಿಕಾರಸ್ಥನಾಗಿ 
sabre -rattling . ಕತ್ತಿ ಮಸೆಯುವುದು, 

safe , ಸುರಕ್ಷಿತವಾದುದು, ಸಂರಕ್ಷಣೆ , ನೆಮ್ಮದಿ, 
ಬೆದರಿಸುವುದು 

ಕ್ಷೇಮ, ನಿರ್ಭಯತೆ 
sacerdotel adj, ಪೂಜಾರಿಯ , ಪುರೋಹಿತ 

adj. ಸುರಕ್ಷಿತ, ಭದ್ರ , ನಿರಪಾಯಕರ, 
ಪ್ರಾಬಲ್ಯದ, ಪೌರೋಹಿತ್ಯದ 

ಬಂದೋಬಸ್ತಾದ 
sacerdotalism n ಪೌರೋಹಿತ್ಯ 

safeconduct ಪ್ರಯಾಣ ರಕ್ಷಣೆ, ಅಭಯ 
sack V. ಕೆಲಸದಿಂದ ವಜಾ ಮಾಡು, ಕೆಲಸದಿಂದ 

( ಪತ್ರ ), ವಿಶೇಷ ರಕ್ಷಣಾ ವ್ಯವಸ್ಥೆ 
ತೆಗೆದುಹಾಕು 

safeguard V. ರಕ್ಷಣೆಯೊದಗಿಸು , ಸುರಕ್ಷಿತ 
n, ಗೋಣಿಚೀಲ, ದೊಗಲೆ ಅಂಗಿ 

ಗೊಳಿಸು, ಕಾಪಾಡು 
sackcloth n. ಗೋಣಿಕಟ್ಟು 

n. 1. ರಕ್ಷಣೆ , 2 . ಕಾಪುದಳ , ಕಾವಲು 
ದಳ 


ಕ 


safety . ಸುರಕ್ಷಿತತೆ, ರಕ್ಷಣೆ, ಭದ್ರತೆ 


357 


saffron 


salt 


ಮುನಿವೃತ್ತಿ 


safety lamp ಸುರಕ್ಷಾ ದೀಪ sainthood ಸಂನ್ಯಾಸಿತನ, ಸಾಧುತ್ವ , ಸನ್ಯಾಸತ್ವ , 
saffron n, ಕೇಸರಿ, ಕುಂಕುಮ ಕೇಸರಿ 
sag V. ಕುಗ್ಗು ,ಜೋಲು, ಕುಸಿಯು, ಇಳಿ salary n. ಸಂಬಳ, ವೇತನ 
n, 1. ಕುಯ , 2. ಧಾರಣೆಯಿಳಿತ, ತಗ್ಗಿದ, 

- salaried office ಸಂಬಳದ ಪದವಿ, 
ಕುಸಿದ ಮೊತ್ತ 

ವೇತನೋದ್ಯೋಗ 
sagging the market ದರಗಳು ಇಳಿದು | sale n, ಮಾರಾಟ, ವಿಕ್ರಯ , ವ್ಯಾಪಾರ 

ಕುಸಿಯುವ ಮಾರುಕಟ್ಟೆ, ಮಾರುಕಟ್ಟೆಯ | saledeed n. ಕ್ರಯ ಪತ್ರ , ವಿಕ್ರಯ ಪತ್ರ 
ದರಗಳನ್ನು ಇಳಿಸು 

sale proceeds ಮಾರಾಟದ ಲಾಭ, 
saga n . ಸಾಹಸದ ಕಥೆ, ವೀರಗಾಥೆ 

ಮಾರಿಬಂದ ಹಣ, ವಿಕ್ರಯದ ಗಳಿಕೆ , 
sagacious adj. ಜಾಣತನದ, ವಿವೇಕದ, | ವ್ಯಾಪಾರದ ಲಾಭ 

ಬುದ್ದಿವಂತಿಕೆಯ , ಚುರುಕು ಬುದ್ದಿಯ, | salesmanship n, ಮಾರಾಟದ ಕೌಶಲ್ಯ , 

ಅಸಾಮಾನ್ಯ ಜ್ಞಾನದ, ತೀಕ್ಷ್ಮಮತಿಯಾದ | ವಿಕ್ರಯ ಸಾಮರ್ಥ್ಯ, ವ್ಯಾಪಾರ ಕೌಶಲ್ಯ 
sage n. ಋಷಿ, ಮುನಿ, ಯತಿ, ಮಹಾಜ್ಞಾನಿ | salient adj, ಪ್ರಧಾನ, ಪ್ರಮುಖ , ಮುಖ್ಯ , 

adj, ವಿವೇಕವುಳ್ಳ ಜ್ಞಾನಿಯಾದ, ಪ್ರಾಜ್ಞ | ಮಹತ್ವದ 
Sago 1. ಸಬ್ಬಕ್ಕಿ, ಸೀಳು ಅಕ್ಕಿ 

saline adj. ಉಪ್ಪಿನ ರುಚಿಯ , ಉಪ್ಪುಪ್ಪಾದ, 

ಲವಣಯುಕ್ತ 
sail V . 1 . ಹಡಗು ನಡೆಸು , ಹಡಗಿನಲ್ಲಿ 
ಪ್ರಯಾಣಿಸು , 2. ಸಮುದ್ರಯಾನ ಮಾಡು, 

saline land ಚೌಳು ನೆಲ , ಚವುಳು ನೆಲ 
ತೇಲು 

salinity n. ಲವಣತ್ವ ಕ್ಷಾರತೆ 
n, ದೋಣಿ, ಓಡು, ನೌಕಾಪಟ, ಹಾಯಿ | sallow adj. ಕಂದು ಹಳದಿ ಬಣ್ಣದ ( ಹಳದಿ 
sail close to the wind ಗಾಳಿಯ ಶಕ್ತಿ | ಬಣ್ಣದ, ಪಾಂಡು ವರ್ಣದ) 
ಯನ್ನು ಕಳೆದುಕೊಳ್ಳದಂತೆ ಹಡಗು ನಡೆಸು , | sally V. ದಾಳಿ ಮಾಡು, ಆಕ್ರಮಿಸು, ಮುತ್ತಿಗೆ 
ಗಾಳಿಗೆ ತಕ್ಕಂತೆ ಹೋಗು 

ಹಾಕು, ಥಟ್ಟನೆ ಹೊರಹೊಮ್ಮು 
take the wind out of one's sail n, ದಾಳಿ, ಆಕ್ರಮಣ, ಮುತ್ತಿಗೆ, ಆಕಸ್ಮಿಕವಾಗಿ 
ದುರ್ಬಲಗೊಳಿಸು, ನಿಪ್ಪಲಗೊಳಿಸು , | ಮೇಲೆಬೀಳುವುದು 
ಬಲಹೀನವಾಗಿಸು, ಸುಸ್ತಾಗಿಸು, ಅವನ | salon n. ಗೋಷ್ಟಿ, ಸುಂದರ ದಿವಾನಖಾನೆ, 
ಸಾಧನಗಳನ್ನೇ ಮೊದಲು ಬಳಸು , ಒಬ್ಬನ | ಪ್ರತಿಷರ ಸಭೆ, ಕೂಟ 
ಪ್ರಯತ್ನಗಳನ್ನು ಭಂಗಪಡಿಸು, ( ವಿಫಲ 

saloon n. 1. ದೊಡ್ಡಕೋಣೆ, ಹಡಗಿನಕೋಣೆ, 
ಗೊಳಿಸು) 

2. ರೈಲು ಡಬ್ಬಿ , ಹಜಾರ 
sailor n, ನಾವಿಕ, ಕಲಾಸಿ 

salt V, ಉಪ್ಪು ಹಾಕು, ಉಪ್ಪು ಬಳಿ, ಉಪ್ಪುಸೇರಿಸು 
saint n. ಸಂನ್ಯಾಸಿ, ಸಂತ, ಸಾಧು, ಋಷಿ 

n, ಉಪ್ಪು, ಕಾರ 
patron saint ರಕ್ಷಕ ಸಂತ, ( ಭಜನ ವೃತ್ತಿಯ 

adj, ಉಪ್ಪಾದ 
ಅಥವಾ ಒಂದು ಚರ್ಚಿನ) ರಕ್ಷಕ , ಪೂಜ್ಯ 

take withagrain of salt ಪೂರಿಯಾಗಿ 
ಪುರುಷ, ಅಭಿಮಾನಸಂತ 

ಒಪ್ಪದಿರು, ಅವಿಶ್ವಾಸನೀಯವಾದ, ಅತ್ಯುತಿ 
ಎಂದು ತಿಳಿ, ಪೂರ್ಣ ನಂಬದಿರು 


358 


sand 


salt- pan 


the salt of the earth ಅತ್ಯುಕೀಯ | sample V. ನಮೂನೆಯನ್ನು ತಯಾರಿಸು, 
ವ್ಯಕ್ತಿಗಳು , ಮಹಾತ್ಮರು, ಸತ್ವಶ್ರೇಷ್ಠರು 

ಮಾದರಿಗಳನ್ನು ಸಿದ್ಧಗೊಳಿಸು, ರಕಂ ನಿರ್ಮಾಣ 

ಮಾಡು, ಮಾಲಿನ ಗುಣ ಪರೀಕ್ಷೆ ಮಾಡು, ರುಚಿ 
salt-pan n. ಉಪ್ಪಿನ ಮಡಿ, ಉಪ್ಪಿನ ತೊಟ್ಟಿ 

ನೋಡು 
saltpeter, salt petre n, ಯವಕ್ಷಾರ, ಪೆಟ್ಲುಪ್ಪು, 

n, ನಮೂನೆ, ಮಾದರಿ, ರಕಂ, ರಖಮು 
ಕಡ್ಡಿಯುಪ್ಪು 

sample survey ಮಾದರಿ ಸರ್ವೇಕ್ಷಣ 
salt- pit 1. ಉಪ್ಪಿನ ಗುಂಡಿ, ಉಪ್ಪು ದೊರೆಯುವ 
ಗುಂಡಿ, ಉಪ್ಪಿನ ಮಡಿ 

sampling n . sud dones 203 
salubrious adj, ಆರೋಗ್ಯದಾಯಕ, ಹಿತಕರ, | sanad n . ಸನ್ನದು 
ಆರೋಗ್ಯಕರ 

sanatorium n. 1. ಆರೋಗ್ಯಕೇಂದ್ರ , ಆರೋಗ್ಯ 
salutary adj , ಲಾಭದಾಯಕ, ಹಿತಕರ , ಧಾಮ , 2. ಕ್ಷಯರೋಗ ಚಿಕಿತ್ಸಾ ಕೇಂದ್ರ 

ಆರೋಗ್ಯಕರ, ಲಾಭಕರ, ಸತ್ಪರಿಣಾಮಕಾರಿ | ( ಆಸ್ಪತ್ರೆ ) 
salutation n ಪ್ರಣಾಮ , ಅಭಿವಾದನ, ಕುಶಲ | sanctify V . ಪವಿತ್ರಗೊಳಿಸು, ಪವಿತ್ರೀಕರಣ 
ಪ್ರಶ್ನೆ, ವಂದನೆ, ನಮಸ್ಕಾರ 

ಮಾಡು, ಪಾಪವಿಮುಕ್ತಗೊಳಿಸು, ಸಂಸ್ಕರಿಸು, 
salute V. ನಮಸ್ಕರಿಸು, ಪ್ರಣಾಮ ಮಾಡು 

ಶುದ್ದಗೊಳಿಸು 
salute with reversed arms ಕೊನೆಯ | sanction V. ಮಂಜೂರು ಮಾಡು, ಅನುಮತಿ 
ಅಭಿವಾದನ ಮಾಡು , ಚರಮ ಪ್ರಣಾಮ 

ಕೊಡು, ಸಮ್ಮತಿಸು, ದೃಢೀಕರಿಸು, ಅಧಿಕಾರದ 
ಮಾಡು, ಬಂದೂಕುಗಳನ್ನು ತಲೆಕೆಳಗಾಗಿ | ಮುದ್ರೆಯೊತ್ತು 
ಹಿಡಿದು ಸಲ್ಲಿಸುವ ಸೈನಿಕ ಮಾನ ವಂದನೆ 

n, ಅನುಮತಿ, ಮಂಜೂರಿ, ನ್ಯಾಯ, 
salvage n. 1. ನೌಕೆಯ ಉದ್ದಾರ, ಹಡಗಿನ 

ಕಾನೂನು, ಮಂಜೂರಾತಿ, ಸಮ್ಮತಿಕೊಡುವಿಕೆ, 
ರಕ್ಷಣೆ, 2. ಆಸ್ತಿಪಾಸ್ತಿಗಳು ನಾಶವಾಗದಂತೆ 

ಶಾಸನ ತೀರ್ಪು, ನಿಯಮೋಲ್ಲಂಘನೆಗಾಗಿ 
ರಕ್ಷಿಸುವುದು 

ವಿಧಿಸಿದ ಶಿಕ್ಷೆ, ದಂಡನೆ 
salvage operations ಮುಳುಗಿದ econmic sanctions ಆರ್ಥಿಕ 

ನೌಕೆಯನ್ನು ಮೇಲೆತ್ತುವ ಕಾರಕ್ರಮಗಳು ನಿರ್ಬಂಧಗಳು 
salvation n. ಬಿಡುಗಡೆ, ವಿಮೋಚನೆ, ಮುಕಿ , | sanctioned adj, ಅನುಮತಿಸಿದ, ಸ್ವೀಕರಿಸಿದ, 
ಮೋಕ್ಷ 

ಮಂಜೂರಾದ, ದಂಡ ವಿಧಿಸಿದ, ನಿರ್ಬಂಧಿಸಿದ 
salve V, 1. ಲೇಪಿಸು, ಮುಲಾಮು ಹಚ್ಚು, 

sanctity n ಪವಿತ್ರತೆ, ಪರಿಶುದ್ಧತೆ, ಪಾವಿತ್ರ್ಯ 
ಅಂಜನ ಬಳಿ, 2. ಸಮಾಧಾನ ಮಾಡು, ಸಂತೈಸು 

ಗೌರವಾರ್ಹತೆ, ಮಾನ್ಯತೆ 
n. ಲೇಪ, ಮುಲಾಮು, ಅಂಜನ 

sanctity of human life ಮಾನವ 
salvo n. ಗುಂಡು ಹಾರಿಸಿ ನೀಡುವಗೌರವ, ಸೈನಿಕ 

ಜೀವನದ ಪಾವಿತ್ರ್ಯ 
ಅಭಿವಂದನೆ 

sanctuary , ಆಶ್ರಯಧಾಮ, ಅಭಯ ಧಾಮ , 
samaritann, ಕೃಪಾಳು, ದಯಾಳು, ಉಪಕಾರಿ 

ಪವಿತ್ರ ಸ್ಥಳ 
the good samaritan ಪರಮೋಪಕಾರಿ, 

sanctum sanctorum ಪರಮ ಪವಿತ್ರ 
ಮಹಾದಯಾಳು , ಒಳ್ಳೆಯ ಉಪಕಾರಿ, 

ಸ್ಥಾನ, ದೇವಾಲಯದ ಗರ್ಭಗುಡಿ 
ನಿಜವಾದ ದಯಾಳು ಮನುಷ್ಯ 

sand n, ಮರಳು, ಉಸುಕು, ಹೊಯಿಗೆ, ಉಸುಬು 


359 


sand -bag 


satin 


sand- bag V. ( ಆಲಂ) ರಕ್ಷಣೆಯನ್ನು ರಚಿಸು, | sap V. ಬಲಹೀನ ಮಾಡು, ಶಕ್ತಿಹಿಂಡು, ಪ್ರಾಣ 
ಹೊಡೆದು ಕೆಡವು, ರಕ್ಷಣೆ ಮಾಡು, ತಡೆ ಮಾಡು ತೆಗೆ, ( ಆಲಂ) ರಕ್ತಹೀರು, ಬೇರು ಕಿತ್ತುಹಾಕು, 

n, ಮರಳ ಚೀಲ, ಮರಳು ಚೀಲ ನಿರ್ವೀಯ್ರಗೊಳಿಸು 
sandbank , ಮರಳಿನ ದಡ, ಮರಳ ದಂಡೆ, 

n, ರಸ, ಸಾರ, ತಿರುಳು, ಸಸ್ಯದ ಜೀವರಸ, 
ಮರಳಿನ ತೀರ 

ವೀರ್ಯ, ಅಂತಸ್ಸತ್ವ 
sandglass n . ಗಾಜು ಗಡಿಯಾರ, ಮರಳು | 

| sapience n, ವಿವೇಕ, ಬುದ್ಧಿಮತ್ತೆ , ಜ್ಞಾನ, 
ಗಡಿಯಾರ ( ಕಾಲ ಮಾಪನೆಗೆ) 

ಅರಿವು, ಪ್ರಜ್ಞೆ 
sandpaper n. ಉಸುಕಿನ ಕಾಗದ, ಪಟೀಲು 

sapling n, ಎಳೆಯ ಗಿಡ, ಸಸಿ 
ಕಾಗದ, ಮರಕ್ಕೆ ನುಣುಪುಕೊಡುವ ಸಾಧನ | Sapper 1. ರಸ್ತೆ ಮಾಡುವ ಸೈನಿಕರು, ಸುರಂಗಕಾರ 
sands n, ಮರಳುಕಾಡು, ಮರುಭೂಮಿ 
sandstone n. ಮರಳುಕಲ್ಲು, ಮರಳುಗಲ್ಲು 

sappers and miners ಸೈನಿಕ ದಳದ | 

ಶ್ರಮಿಕರು 
sandstormn. ಮರಳು ತೂರುವ ಬಿರುಗಾಳಿ , 

Sapphire n, ಇಂದ್ರನೀಲಮಣಿ 
ಮರಳನ್ನೆಬ್ಬಿಸುವ ಸುಂಟರಗಾಳಿ 

sarcasm n. ಚುಚ್ಚುನುಡಿ,ಕೆಣಕು ಮಾತು, ವ್ಯಂಗ್ಯ 
sandwich n, ಬ್ರೆಡ್ಡಿನ ಎರಡು ಚೂರುಗಳ ನಡುವೆ 

ವಾಕ್ಯ , ವ್ಯಂಗ್ಯೂ ಅಪಹಾಸ್ಯ 
ಮುರಬ್ಬಹಾಕಿ ಮಾಡಿದ ತಿನಿಸು 

sarcastic adj. ವ್ಯಂಗ್ಯಾತ್ಮಕ, ಅಪಹಾಸ್ಯಕರ, 
sane adj, ಬುದ್ದಿನೆಟ್ಟಗಿರುವ, ಆರೋಗ್ಯವಾದ | 

ಹೀಯಾಳಿಸುವ 
ಮನಸ್ಸಿನ, ಸ್ವಸ್ಥಚಿತ್ರದ 

sarcophagus n, ಕಲ್ಲಿನಲ್ಲಿ ನಿರ್ಮಿಸಿದ ಶವದ 
sang-froid n. ಶಾಂತಮನಸ್ಕತೆ, ನಿಶ್ಚಿಂತತೆ , 

ಪೆಟ್ಟಿಗೆ, ಶಿಲೆಯ ಶವ ಸಂಪುಟ 
ಮನಸ್ಥೆರ್ಯದ, ಉದ್ವೇಗಗೊಳ್ಳದ ಮನಸ್ಥಿತಿ 

Sardonic adj, ವ್ಯಂಗ್ಯಪೂರ್ಣ , ಕುಟಿಲ, ನಗು, 
sanguinary adj, ರಕ್ತಪಿಪಾಸಿಯಾದ, ಕ್ರೂರ, 

ಹಾಸ್ಯ , ವಿನೋದಗಳಲ್ಲಿ ಹಳಿಯುವ, 
ರಕ್ತಮಯ,ಘೋರ, ಘಾತುಕ, ಕೊಲೆಪಾತಕ 

ಜರೆಯುವ ಸಾಹಿತ್ಯ , ದ್ವೇಷತುಂಬಿದ, ತೀಕ್ಷ 
Sanguine adj, ವಿಶ್ವಾಸಪೂರ್ಣ , ಆಶಾವಾದಿ, | sartorian n, ದರ್ಜಿ , ಸಿಂಪಿ, ಸಿಂಪಿಗ 
ಭರವಸೆಯುಳ್ಳ , ಗೆಲವಿನ , ಉಲ್ಲಾಸದ, 

sash , ನಡುಪಟ್ಟಿ, ಅಂಲಕಾರಪಟ್ಟಿ , ಚೌಕಟ್ಟು, 
ರಕ್ರತುಂಬಿದ, ಉಜ್ವಲ 

(ಕಿಟಕಿ, ಜಾರುಬಾಗಿಲು, ಇತ್ಯಾದಿಗಳು) 
sanitary adj. ಆರೋಗ್ಯಕರ, ನಿರಲವಾದ, 

satchel n, ಸಣ್ಣ ಚೀಲ, ಸಿಂಬೆ , ಚರ್ಮದ 
ಆರೋಗ್ಯನಿಯಮಗಳು , ಆರೋಗ್ಯಕಾರಕ, 

ತೊಗಲುಚೀಲ 
ನೈರ್ಮಲ್ಯಕ್ಕೆ ಸಂಬಂಧಿಸಿದ 

| satellite n. 1. ಉಪಗ್ರಹ, 2. ಅನುಯಾಯಿ , 
Sanitary Inspector ನೈರ್ಮ ಲ್ಯ ಪರೀಕ್ಷಕ | ಅನುಚರ , ವೈನಾ , ಆಶ್ರಿತ 
Sanitation , ನೈರ್ಮ ಲ್ಯ , ಪರಿಶುದ್ಧತೆ, | satiate V, ತಪಿ ಹೊಂದು, ತಪಿಪಡಿಸು, ತಣಿಸು 

ನಿರ್ಮಲೀಕರಣ, ಆರೋಗ್ಯರಕ್ಷಣೆ | ( ಬಾಯಾರಿಕೆ) 
Sanity 1. ಬುದ್ಧಿಮತ್ತೆ, ಸ್ಥಿರ ಚಿತ್ರ , ಬುದ್ಧಿ ಸ್ವಾಸ್ಥ | satin n. ರೇಷೆಗೆ ಸಮಾನವಾದಬಟ್ಟೆ, ನಯವಾದ 
ಸ್ವಸ್ಥ ಚಿತ್ರ, ಶಾಂತ ಮನಸ್ಸು , ವಿವೇಕ 

ಮೇಲ್ವೆಯ ಬಟ್ಟೆ 


360 


scabbard 


satire 


satire n, ವಿಡಂಬನೆ, ವಿಡಂಬನೆಯ , ಅವಿವೇಕ | savant n. ವಿದ್ವಾಂಸ, ಪಂಡಿತ, ಜ್ಞಾನಿ 

ಮತ್ತು ಅನಾಚಾರಗಳನ್ನು ವಿಡಂಬನಾತ್ಮಕವಾಗಿ | save V, 1. ಕಾಪಾಡು, ರಕಿಸು, ಮುಕಗೊಳಿಸು, 
ಖಂಡಿಸುವಕಾವ್ಯ, ಸಾಹಿತ್ಯ 

ಬದುಕಿಸು, 2 . ಕೂಡಿಹಾಕು, ಉಳಿಸು, ಮಿಗಿಸು 
satirical adj, ವ್ಯಂಗ್ಯಯುಕ್ತಿ, ವಿಡಂಬನಾತ್ಮಕ, save the situation ವಿಪತ್ತನ್ನು 
ವಿಡಂಬನಶೀಲ 

ಪರಿಹರಿಸು, ಬಜಾಯಿಸು 
Satirist 1. ವಿಡಂಬನಕಾರ, ವ್ಯಂಗ್ಯ ರಚನಕಾರ | saving n, ಉಳಿಸಿದುದು, ಸಂಚಯ , ಕೂಡಿ 
satisfaction . ಸಂತೃಪ್ತಿ, ಸಂತುಷ್ಟಿ , ತೃಪ್ತಿ, ಹಾಕಿದುದು, ಮಿಕ್ಕಿದ್ದು, ಉಳಿತಾಯ 
ಸಮಾಧಾನ 

savings bank ಸೇವಿಂಗ್ಸ್ ಬ್ಯಾಂಕ್ , 
satisfactory adj, ತೃಪ್ತಿ ತರುವ, ತೃಪ್ತಿ ಕೊಡುವ, | | ಉಳಿತಾಯದ ಬ್ಯಾಂಕು 
ಸಮಾಧಾನದ, ಸಾಕೆನಿಸುವ, ತೃಪ್ತಿಕರ 

savings certificate evento 080 35 
satisfy V. ತೃಪ್ತಿಯುಂಟುಮಾಡು, ಸಂತೋಷ 

ಪತ್ರಗಳು 
ಗೊಳಿಸು, ತೀರಿಸು ( ಸಾಲ, ಋಣ) , | saviour n. ರಕ್ಷಕ, ವಿಮೋಚಕ , ಉದ್ದಾರಕ 
ನೆರವೇರಿಸು ( ವಾಗ್ತಾನ, ಶರತ್ತು ) , 

savour V. ಸುವಾಸನೆ ಹೊಂದು, ರುಚಿಹೊಂದು, 
ರುಜುವಾತು, ಒದಗಿಸು, ಖಾತ್ರಿಪಡಿಸು 

ರುಚಿನೋಡು, ಆಸ್ವಾದಿಸು 
saturate V. ಪೂರ್ತಿಯಾಗಿ ನೆನೆಸು,ತೋಯಿಸು, 

n . 1. ರುಚಿ, ಸವಿ , 2. ಸುವಾಸನೆ, ಕಂಪು, 
ತುಂಬು 

ಗಂಧ, 3. ಲಕ್ಷಣ , ಸುಳಿವು, ಸೂಚನೆ, ಛಾಯೆ , 
saturation n , ಪರಿಪೂರ್ಣ ತೆ, ಪರಿಪೂರ್ತಿ, | 

ರಂಗು 
ಪೂರ್ಣವಾಗಿ ತುಂಬಿರುವಿಕೆ 

savory adj, ಗಮ್ಮ ನೆಯ ರುಚಿಯುಳ್ಳ , 
Saturnine adj, ಉದಾಸೀನ, ನಿರ್ಲಿಪ್ಪ, 

ಸುವಾಸನೆಯ , ಬಾಯಲ್ಲಿ ನೀರೂರಿಸುವ, 
ಜೋಲುಮೋರೆಯ , ಖಿನ್ನ , ಚಿಂತಾಕ್ರಾಂತ, 

ರುಚಿಕರವಾದ, ರಸವತ್ತಾದ, ಘಮಘಮಿಸುವ 
ಜಡ ಸ್ವಭಾವದ | 

saw V . ಗರಗಸದಲ್ಲಿ ಸೀಳು, ಗರಗಸದಿಂದ 
sauce n, ಸಾಂಬಾರು, ಗೊಜ್ಜು, ಚಟ್ಟಿ , ವ್ಯಂಜನ | 

ಕೊಯ್ಯು, ತುಂಡು ಮಾಡು 
( ಆಹಾರದ ಜೊತೆಗಿನ) ಪಚ್ಚಡಿ, ಪದಾರ್ಥ 

_ n. 1 . ಗರಗಸ, ರಂಪ, 2 . ಗಾದೆಮಾತು, 
Saucer , ಸಣ್ಣ ತಟ್ಟೆ , ಬಸಿ, ಬಟ್ಟಲ ತಟ್ಟೆ 

ಸಾಮತಿ, ನಾಣ್ಣುಡಿ, ಲೋಕೋಕ್ತಿ 
SauCy adj, ನಿರ್ಲಜ್ಜ ಸಿಗ್ಗಿಲ್ಲದ, ಎಗ್ಗಿಲ್ಲದ, | sawdust n, ಮರದ ಪುಡಿ 

ಉದ್ದಟ, ಗರ್ವ ತುಂಬಿದ, ಹಿರಿಯರನ್ನು 
ಗೌರವಿಸದ, ಅಪಮಾನಿಸುವ 

sawmill n, ಮರಸೀಳುವ ಮಿಲ್ಕು ಗರಗಸದ 

ಯಂತ್ರ , ಮರಕೊಯ್ಯುವ ಕಾರ್ಖಾನೆ 
Saunter V , ಸಾವಕಾಶವಾಗಿ ತಿರುಗಾಡು, 
ಠಳಾಯಿಸು, ನಿರಾಳವಾಗಿ ಓಡಾಡು 

say v ತಿಳಿಸು, ಹೇಳು, ಅಭಿಪ್ರಾಯ ಕೊಡು, 

ಮಾತನಾಡು 
sausage n. ಬೆರಸಿ ಹದ ಮಾಡಿದ ಹಂದಿಯ 
ಮಾಂಸ, ಹದಗೊಳಿಸಿದ ಮಾಂಸದ ಅಡುಗೆ, 

n, ಅಭಿಪ್ರಾಯ, ಹೇಳಿಕೆ , ಮಾತು, ಉಕ್ಕಿ, 

ಸಲಹೆ 
ಮಾಂಸ ಭಕ್ಷದ ಚೂರು 
Savage n. ಕಾಡು ಮನುಷ್ಯ , ಬರ್ಬರ, ಅನಾಗರಿಕ 

have one's way ಅಧಿಕಾರ ಚಲಾಯಿಸು 
savage adj. ಕ್ರೂರ, ಅನಾಗರಿಕ, ಅಸಂಸ್ಕೃತ 

saying n. ಗಾದೆ, ಸೂಕ್ತಿ, ನಾಣ್ಣುಡಿ, ಸುಭಾಷಿತ 
Scabbard 1. ಕತ್ತಿಯ ಒರೆ, ಕೋಶ 


361 


scaffold 


scavenger 


scaffold V , ವೇದಿಕೆಯನ್ನು ನಿರ್ಮಿಸು, ಸಾರುವೆ | scanty adj, ಅಲ್ಯ, ಸಾಕಾಗದ, ವಿರಳ, ಕಡಿಮೆ 
ಕಟ್ಟು, ಅಟ್ಟಣಿಗೆ ಕಟ್ಟು 

- ಯಾದ, ಇಕ್ಕಟ್ಟಾದ 
_ n. 1. ವೇದಿಕೆ , ಸಾರುವೆ, ಜಗಲಿ, | scapegoat n. ಬಲಿಪಶು 
2. ಮಧ್ಯಸ್ಥಾನ, ಗಲ್ಲಿನ ಅಟ್ಟ , ಗಲ್ಲಿನ ವೇದಿಕೆ | scar V, ಮಚ್ಚೆಹಾಕು, ಗಾಯ ಮಾಡು, ಕಲೆಗಳು, 
scale V. ಹತ್ತು , ಏರು, ಪ್ರಮಾಣಾನುಸಾರ ಕಳಂಕಿಸು 
ತೋರಿಸು, ಅಳತೆಯ ಪ್ರಕಾರ ತೋರಿಸು _ n. ಗಾಯದಕಲೆ, ಮಚ್ಚೆ, ಕಳಂಕ , ಗಾಯದ 

n, 1. ಅಳತೆಗೋಲು, ಪ್ರಮಾಣ , ಮಾಪಕ , | ಗುರುತು 
2.ಶ್ರೇಣಿ, 3. ತಕ್ಕಡಿ, ತಕ್ಕಡಿಯ ತಟ್ಟೆ | scarce adj, ಅಲ್ಲ , ದುರ್ಲಭ, ಅಪರೂಪದ, 
make to scale ಅಳತೆ ಪ್ರಕಾರ ರಚಿಸು, | ಕೊರತೆಯ 
ಅಳತೆ ಪ್ರಕಾರ ಮಾಡು 

scarcity n ಕೊರತೆ , ಅಭಾವ, ಕಾಮ 
Scale of pay ವೇತನಶ್ರೇಣಿ 

scarcity areas ಕಾಮ ಪ್ರದೇಶ, ಬರ 
scalpel n. ಶಸ್ತ್ರವೈದ್ಯನು ಉಪಯೋಗಿಸುವ ಚೂರಿ | 
scamp V. ಕಾಟಾಚಾರಕ್ಕೆ ಕೆಲಸ ಮಾಡು, | scare V, ಭಯ ಹುಟ್ಟಿಸು, ಭಯಪಡಿಸು, 
ಅರೆಬರೆಯಾಗಿ ಮಾಡು 

ಹೆದರಿಸು, ಗಾಬರಿ ಹುಟ್ಟಿಸು 
n, ಧೂರ, ದುಷ್ಟ ತುಂಟ, ಪೋಕರಿ | n, ಭೀತಿ, ಹೆದರಿಕೆ, ಭಯ , ಗೊಡ್ಡು 

ಹೆದರಿಕೆ, ಅಂಜಿಕೆ 
Scamper V. ಹೆದರಿಕೆಯಿಂದ ಓಡಿ ಹೋಗು, | 

ಸಿಕ್ಕಾಬಟ್ಟೆ ಓಡು, ಎಗರಾಡು, ದಿಕ್ಕಾಪಾಲಾಗಿ Scare crow ಬೆದರು ಬೊಂಬೆ, ಬೆಚ್ಚು 
ಓಡು 

scar n. ಅಂಗವಸ್ತ್ರ, ಕೊರಳ ವಸ್ತ್ರ ಕೊರಳ ಪಟ್ಟಿ, 
scan v. 1. ದೃಷ್ಟಿ ಹಾಯಿಸು, ನಿರೀಕ್ಷಿಸು | ಉತ್ತರೀಯ 

ಸೂಕ್ಷ್ಮವಾಗಿ ಪರಿಶೀಲಿಸು , ನೋಡು, | scarify V, ಶಸದಿಂದ ಗಾಯ ಮಾಡು, 
2 . ಪ್ರಸ್ಕಾರ ಹಾಕು , ಗಣ ಮಾತ್ರೆಗಳನ್ನು | ಈಟಿಯಿಂದ ಚುಚ್ಚು, ಗೀರು, ಚರವನ್ನು ಕತ್ತರಿಸಿ 
ಲೆಕ್ಕಹಾಕು 

ಹಾಕು, ಚುಚ್ಚಿ ರಕ್ತ ತೆಗೆ 
Scandal 1. ಅಪವಾದ, ನಿಂದೆ, ಕಳಂಕ , ನಾಚಿಕೆ | scarlet n, ಕೆಂಪು, ಸಿಂಧೂರವರ್ಣ,ಕೇಸರಿ ಬಣ್ಣ 
ಗೇಡು, ಲೋಕಾಪವಾದ, ಗುಲ್ಲು 

scatheless adj. ಅಪಾಯವಿಲ್ಲದ, 
scandal monger ದುಷ್ಟಚಾರಕ , 

ಹಾನಿತಟ್ಟದ, ತೊಂದರೆ ತರದ 
ಕೆಸರೆಬ್ಬಿಸುವವನು, ಅಪನಿಂದಕ , ಗುಲ್ಲುಗಾರ 

scathing adj, ಗಾಯಗೊಳಿಸುವ, ಕಟುವಾದ, 
Scandalize V, ದುಷ್ಟಚಾರ ಮಾಡು, ಅಪಖ್ಯಾತಿ 

ಮರ್ಮಭೇದಿಯಾದ, ತೀವ್ರವಾದ | 
ಯನ್ನು ಹರಡು, ಹೆಸರು ಕೆಡಿಸು, ಅಪಮಾನಿಸು, 

scatter V, ಹರಡು, ಕೆದರು, ಚೆದರು, ಚಲ್ಲಾಪಿಲ್ಲಿ 
ಮಾನಭಂಗ ಮಾಡು 

ಮಾಡು, ಎರಡು 
Scandalous adj, ನಿಂದಾಪೂರ್ಣ, ಅಶ್ಲೀಲ, 

Scattered rain ಅಲ್ಪ ಸುರಿಮಳೆ 
ಅಪಮಾನಕರ, ನಾಚಿಕೆಯುಂಟುಮಾಡುವ 

scatter brain n. ಹುಚ್ಚ , ಭ್ರಮೆ ಹಿಡಿದವ, 
Scant adj. ಸಾಲದ, ಸಾಕಾಗದ,ಕೊರತೆಯಾದ, 

ಏಕಾಗ್ರ ಗಮನವಿಲ್ಲದ ವ್ಯಕ್ತಿ, ಗಮನಗೇಡಿ 
ಅತ್ಯಲ್ಪ, ಇಲ್ಲವೆನ್ನುವಷ್ಟು 

Scavenger n . ಜಾಡಮಾಲಿ, ಬೀದಿ 

ಗುಡಿಸುವವನು, ಭಂಗಿ 


362 


public -school 


scenario 


scenario ೧. ದೃಶ್ಯ , ವಿವರಣೆ ಮತ್ತು ಪಾತ್ರಗಳ scheduled tribes ಪರಿಶಿಷ್ಟ 
ಪ್ರವೇಶದ ವಿವರಣೆ 

ಬುಡಕಟ್ಟುಗಳ ಗಿರಿಜನ, ಹರಿಜನರು 
Scene , 1. ದೃಶ್ಯ, 2 . ತಮಾಷೆ, ರಂಗಭೂಮಿ, | scheme V. ಕಾರ್ಯ ಯೋಜನೆ ಮಾಡು, 

3. ನಾಟಕ ರಂಗದ ಸ್ಥಳ ಅಥವಾ ಒಂದು ದೃಶ್ಯ . ಹಂಚಿಕೆಯನ್ನು ತಯಾರಿಸು, ಏರ್ಪಡಿಸು 
behind the scene ತೆರೆಯ ಹಿಂದೆ, | n , ಕಾರ್ಯಯೋಜನೆ, ಹಂಚಿಕೆ , 
ತೆರೆಯ ಮರೆಯಲ್ಲಿ ನೇಪಥ್ಯದಲ್ಲಿ 

ರೂಪರೇಖೆ, ಸ್ಕೂಲಚಿತ್ರ , ಸೂತ್ರ, ಕ್ರಮ , 
make a scene , create scene 

ವಿಧಾನ, ರಚನೆ, ವ್ಯವಸ್ಥೆ , ಏರ್ಪಾಡು 
ಗಲಾಟೆ ಮಾಡು, ಗಲಭೆ ಸೃಷ್ಟಿಸು 

scheming adj, ಪಿತೂರಿ, ಒಳಸಂಚು, ಮೋಸ, 
Scenery n. ಪ್ರಕೃತಿ ದೃಶ್ಯ, ರಂಗಸ್ಥಳದ ಅಲಂಕರಣ, ಹೂಟ, ಸಂಚು ನಡೆಸುವ, ಮಸಲತ್ತು ಮಾಡುವ 
ರಂಗ ಸಜ್ಜಿಕೆ, ರಂಗ ದೃಶ್ಯ 

schism n. ಒಡಕು, ಛಿದ್ರ , ಭೇದ, ಪರಸ್ಪರ 
scenic adj, ನಾಟಕೀಯವಾದ, ನಾಟಕ | ವಿರೋಧ, ವೈಮನಸ್ಸು 

ಸಂಬಂಧಿ, ರಂಗಸ್ಥಳದ, ಪ್ರದರ್ಶನಾತ್ಮಕ, | scholar n. 1. ವಿದ್ವಾಂಸ, ಪಂಡಿತ,ಕೋವಿದ, 
ಚಿತ್ರಮಯ 

ಪರಿಣತ, ಪಾರಂಗತ, 2. ವಿದ್ಯಾರ್ಥಿ 
scent n: ಸುವಾಸನೆ, ಕಂಪು, ಅತ್ತರು, ಸುವಾಸನಾ | scholarship n . 1 . ಪಾಂಡಿತ್ಯ , ವಿದ್ವತ್ತು , 
ದ್ರವ್ಯ, ಸುಳಿವು 

2. ವಿದ್ಯಾರ್ಥಿ ವೇತನ 
false cent ತಪ್ಪುದಾರಿ 

scholastic adj, ವಿದ್ಯಾಸಂಬಂಧಿ, ಸಂಪ್ರದಾಯ 
sceptic n, ವಿಶ್ವಾಸಹೀನ, ನಾಸ್ತಿಕ, ಸಂದೇಹ ಬದ್ದ ಶಿಕ್ಷಣದ, ಉಪಾಧ್ಯಾಯರು, ಪದ 
ವಾದಿ, ಸಂಶಯಾತ್ಮಕ 

ಪ್ರಾಧಾನ್ಯದ, ವಿಶ್ವವಿದ್ಯಾಲಯಗಳು , 
Sceptical adj. ಸಂದೇಹಯುಕ್ತವಾದ, ನಂಬದ, 

ಶಾಲೆಗಳಿಗೆ ಸಂಬಂಧಿಸಿದ 
ಸಂದೇಹಪಡುವ, ಸಂಶಯದಿಂದ ಕೂಡಿದ, scholiast n. ಭಾಷ್ಯಕಾರ, ಪ್ರಾಚೀನ ಸಾಹಿತ್ಯಕ್ಕೆ 
ತೀರ್ಮಾನಕ್ಕೆ ಬರಲಾಗದ 

ಭಾಷ್ಯ ಬರೆದ ವಿದ್ವಾಂಸ 
Sceptre n. ರಾಜ ದಂಡ, ರಾಜ ಚಿಹ್ನೆ school V, ಶಾಲೆಗೆ ಸೇರಿಸು, ವಿದ್ಯಾಭ್ಯಾಸ ನಡೆಸು, 
schedule V, ಸೂಚಿಸು, ಪಟ್ಟಿಕೆ ಮಾಡು, ವಿದ್ಯಾಭ್ಯಾಸಕ್ಕೆ ಸೇರಿಸು 
ಪಟ್ಟಿಯಲ್ಲಿ ಸೇರಿಸು, ಪರಿಶಿಷ್ಟ ರಚಿಸು | 

n, 1. ವಿದ್ಯಾಲಯ, ವಿದ್ಯಾಶಾಲೆ, 
n, ಅನುಸೂಚಿ, ಸೂಚಕ ಪಟ್ಟಿ, 

ಪರಂಪರೆ, ವೈಚಾರಿಕ ನೆಲೆ,ಸ್ಕೂಲು, 2. ಒಂದು 
ತಪಶೀಲು, ಪರಿಶಿಷ್ಟ ಗೊತ್ತಾದ ಕಾಲಪಟ್ಟಿ , 

ಸಿದ್ದಾಂತದ ಸಂಪ್ರದಾಯ 
ಕಾರ್ಯಕ್ರಮದ ಪಟ್ಟಿ 

elementary school ಪ್ರಾಥಮಿಕ ಶಾಲೆ 
scheduled castes ಪರಿಶಿಷ್ಟ ಜಾತಿಗಳು | 

free school ಉಚಿತ ಪಾಠಶಾಲೆ, ಶುಲ್ಕ 
scheduled flights ನಿಗದಿತ ವಿಮಾನ 

ರಹಿತ ಶಾಲೆ 
ಯಾನಗಳು 

| high -school n ಪ್ರೌಢಶಾಲೆ 
scheduled time (of a train etc .) | night- school n . oss, de 
ನಿರ್ದಿಷ್ಟ ಯಾನ, ಪ್ರಯಾಣ, ನಿಗದಿತ | primary -school n. ಪ್ರಾಥಮಿಕ ಶಾಲೆ 
ಸಮಯ, ( ಪ್ರಯಾಣದ, ಕಾರ್ಯಕ್ರಮದ 
ಹಾಗೂ ರೈಲು, ವಿಮಾನ ಬಸ್ಸು ಹೊರಡುವ, 

private -school n. ಖಾಸಗಿ ಶಾಲೆ 
ತಲಪುವ) 

public - school n. ಸಾರ್ವಜನಿಕ ಶಾಲೆ 


363 


sciatica 


scraggy 


school broadcast ಶಾಲೆಗಾಗಿ ಆಕಾಶವಾಣಿ | scooter _ n, ಸ್ಕೂಟರ್, ಸಣ್ಣ ಚಕ್ರಗಳ ದ್ವಿಚಕ್ರ 
ಪ್ರಸಾರ 

ವಾಹನ 
school telecast ಶಾಲೆಗಾಗಿ ನಡೆಸುವ | scopen, ಅವಕಾಶ, ವ್ಯಾಪ್ತಿ, ಆಸ್ಪದ, ಕ್ಷೇತ್ರ , 
ದೂರದರ್ಶನಕಾರ್ಯಕ್ರಮ 

ಇಂಬು, ಸಾಧ್ಯತೆ, ಗುರಿ , ಉದ್ದೇಶ, ಆಶಯ 
school of thought ತತ್ವ ಸಿದ್ದಾಂತ, ತತ್ವ | - Scope of enquiry ವಿಚಾರಣೆಯ ಪರಿಧಿ, 
ಸಂಪ್ರದಾಯ 

ವಿಚಾರಣೆಯ ವ್ಯಾಪ್ತಿ, ಮಿತಿ 
technical school ಯಾಂತ್ರಿಕ ಶಾಲೆ | scorch V, ಸುಡು, ಸೀಯಿಸು, ದಹಿಸು, ಕರಕು 
sciatica , ತೊಡೆಯ ಹಿಂಭಾಗದಲ್ಲಿ ಬರುವ ಮಾಡು, ಕಮರಿಸು 

ನೋವು, ವೇದನೆ, ಸೊಂಟದ ನೋವು Scorched earth policy ಸೈನ್ಯಾಚರಣೆ 
science n. ವಿಜ್ಞಾನ, ಜ್ಞಾನ, ಶಾಸ್ತ್ರ 

ಯಲ್ಲಿ ಪೈರುಪಚ್ಚೆಗಳನ್ನು ಸುಡುವ ವಿಧಾನ, 
scientific adj, ವೈಜ್ಞಾನಿಕ, ಶಾಸ್ತ್ರೀಯ, 

ರೀತಿ 
ಶಾಸ್ಪೋಕ್ತ 

score (in sports ) ೧. ಸ್ಕೂರು, ಫಲಿತ, 

ವಿಜಯದ ಅಂಕ 
Scimitar n. ಬಾಗುಕತ್ತಿ , ಕರಪಾಲ, ಖಡ್ಡ, 
ಕುಡುಗ 

Score out ಹೊಡೆದು ಹಾಕು, ಗೆರೆ ಎಳೆ 
scintillate V, ಮಿನುಗು, ಮಿಣುಕು, ಮಿಂಚು, Score V. ತಿರಸ್ಕರಿಸು , ಅವಮಾನ ಮಾಡು, 
ಕಿಡಿಕಾರು, ಮಿರುಗು 

ಜರೆಯು, ತುಚೀಕರಿಸು, ಅವಹೇಳನ ಮಾಡು, 

ಧಿಕ್ಕರಿಸು, ಗೇಲಿಮಾಡಿ ನಗು 
Scion n. 1. ಕುಡಿ, ಮೊನೆ ಚಿಗುರು, 2 . ಸಂತಾನ, 
ವಂಶಜ, ಅಂಟು 

n, ತಿರಸ್ಕಾರ, ಅವಮಾನ, ಅವಹೇಳನ, 

ಧಿಕ್ಕಾರ | 
scissors n. 730 

Scotland yard ಇಂಗ್ಲೆಂಡಿನ ಪತ್ತೆದಾರಿ 
scissors and paste Work ಕತ್ತರಿ 

ಪೋಲಿಸು ಸಂಸ್ಥೆ 
ಮತ್ತು ಅಂಟಿನ ಕುಶಲ ಕೆಲಸ, ಇತರ 
ಗ್ರಂಥಗಳಿಂದ ಆಯ್ದು ಗ್ರಂಥ ರಚಿಸುವುದು, 

scoundrel n, ದಗಾಕೋರ, ಫಟಿಂಗ, ಠಕ್ಕ , 

ಮಹಾ ಮೋಸಗಾರ, ಕೆಡುಕ, ಕೇಡಿ 
ಕತ್ತರಿ ಮತ್ತು ಗೋಂದಿನ ಗ್ರಂಥ 
scoff n , ಪರಿಹಾಸ, ಗೇಲಿ, ಹೀಯಾಳಿಸು, | SCOur V. ಉಜ್ಜು, ಶುಭ್ರ ಮಾಡು, ತಿಕ್ಕು , ಬೆಳಗು 
ಕಡೆಗಣಿಸಿ ಮಾತನಾಡು 

Scourage n. 1. ಆಪತ್ತು , ವಿಪತ್ತು ದೈವ ಪ್ರೇರಿತ, 

2 . ಬಾರುಕೋಲು, ಚಾವಟಿ 
Scold V. ಬೈ , ನಿಂದಿಸು, ಛೀಮಾರಿ ಹಾಕು, ಬಯ್ಯು, 
ನಿಂದಿಸು, ಗದರಿಸು 

Scout V. 1. ಸುದ್ದಿ ಸಂಗ್ರಹಿಸು, 2. ತಿರಸ್ಕರಿಸು, 

ಅಲ್ಲಗಳೆ, ಬೇಹುಗಾರಿಕೆ ಮಾಡು, ಸುತ್ತಾಡು 
scoop V, ಪ್ರತ್ಯೇಕ ವಾರ್ತೆಯನ್ನು ಗ್ರಹಿಸು, 

_ n 1. ಗೂಢಚಾರ, 2. ಸೈಟು ಸಂಸ್ಥೆಯ 
ತೋಡು( ಗೋರಿ ಹೊಂಡ) ಗೊರು, ಮೊಗೆ, 
ದೋಚು, ಅದೃಷ್ಟ ಖುಲಾಯಿಸಿ ಧಿಡೀರನೆ ಸದಸ್ಯ, ಅನ್ವೇಷಕ 
ಭಾರೀ ಲಾಭ ಪಡೆಯು 

| scowl V, ಅಪ್ರಸನ್ನನಾಗು , ಕೋಪಗೊಂದು, 
n, ಇತರರಿಗೆ ಸಿಗದ ಪ್ರತ್ಯೇಕ ವಾರ್ತೆಯನ್ನು | ಸಿಂಡರಿಸು, ಹುಬ್ಬುಗಂಟಿಕ್ಕು 
ಹಿಡಿ, ಉದ್ದಸೌಟು 

| scraggy adj. ಕ್ರಮವಿಲ್ಲದ, ಒರಟಾದ, 

ಬಡಕಲಾದ, ತೀರಸೊರಗಿರುವ 


364 


screw 


scramble 


scramble V, 1 , ಕೆರಳು , 2 ಹೋರಾಡು, Scratch of the pen ಲೆಕ್ಕಣಿಕೆಯಿಂದಾದ 

ಹೊಡೆದಾಟ, ಹಿಗ್ಗಾಮುಗ್ಗಾ ಹೋರಾಡು, ಗೀರು, ಅರ್ಥವಿಲ್ಲದ ಬರಹ, ಸುಲಭವಾಗಿ 
ಕಚ್ಚಾಡು | 

ಹಾಕಿದ ರುಜು, ಕೊಟ್ಟ ಅಪ್ಪಣೆ 
n , ಸಂಘರ್ಷಣ, ನುಗ್ಗಿ ಸಾಗು, | scratchy adj, ಅಡ್ಡದಿಡ್ಡವಾದ, ಗೀಚಿದ, 
ತೆವಳಿಹೋಗು, ಏರು 

ನಯನಾಜೂಕಿಲ್ಲದ, ತಾರ್ಕಿಕವಲ್ಲದ, 
Scramble for pennies ಹಣಕ್ಕಾಗಿ | 

ಅವ್ಯವಸ್ಥೆಯ , ತರಕಲಾಗಿ ಬರೆದಿರುವ 
ಹೊಡೆದಾಟ, ಕಾಸಿಗೆ ತಿಕ್ಕಾಟ 

Scrawl V, ಕೋಡುಕೋಚಾಗಿ ಗೀಸು, ಗೀಚು, 
Scramble for place ಸ್ಥಳಕ್ಕಾಗಿ 

ಕುರುಕು, ಗೀಚಿಹಾಕು 
ಹೊಡೆದಾಟ 

n, ಕೊಚುಕೊಚಾಗಿ ಬರೆದುದು, 
Scrap V. ತೊಡೆದು ಹಾಕು, ತೆಗೆದುಹಾಕು, ತಿಪ್ಪೆಗೆ 

ಅವಸರದ ಬರಹ, ಸೊಟ್ಟಸೊಟ್ಟಗೆ ಬರೆದುದು 
ಎಸೆ, ಚಚ್ಚಿ ಮೂಲೆಗೆಸೆ, ಬಿಸಾಡು Scream V. ಅರಚು, ಕಿರಚು, ಚೀರು, ಚೀತ್ಕರಿಸು 
_ n. ಚೂರು, ತುಂಡು, ರದ್ದಿ , ಹರಕು 

n, ಅರಚುವ, ಕಿರಚುವ ಧ್ವನಿ, ಚೀತ್ಕಾರ, 
ಮುರುಕು 

ಕಿರುಚುವಿಕೆ, ಚೀರಲು ಧ್ವನಿ, ಅರಚಾಟ, 
Scrap book ಅದೂ ಇದೂ ಗೀಚುವ 

ಚೀರಾಟ 
ಪುಸ್ತಕ, ಸಂಗ್ರಹಿಸಲು ವರದಿ, ಸಾಹಿತ್ಯ , ಚಿತ್ರ | screech V. ಕೀಚಲು ಧ್ವನಿ ಮಾಡು, ಕಿರಚು, 
ಇತ್ಯಾದಿಗಳನ್ನು ವರದಿ, ಸಾಹಿತ್ಯ ಚಿತ್ರ | ಅರಚು, ಚೀರು, ಚೀತ್ಕರಿಸು 
ಇತ್ಯಾದಿಗಳನ್ನು ಸಂಗ್ರಹಿಸಲು ( ಕತ್ತರಿಸಿ 

n, ಅರುಚುವ ಧ್ವನಿ, ಕೀಚಲು ಶಬ್ದ , 
ಅಂಟಿಸುವ ಪುಸ್ತಕ) 

ಚೀರಾಟ, ಚೀತ್ಕಾರ | 
Scrap heap policy ರದ್ದಿ ಗಾಳಿಯ | screen v. 1. ಪರಿಶೀಲನೆ ಮಾಡು, ಮರೆಮಾಡು, 
ವಿಧಾನ, ನಿರುಪಯೋಗವಾದುದನ್ನು ತಕ್ಷಣ | 

ಮುಚ್ಚು, ರಕ್ಷಿಸು, ಆಶ್ರಯನೀಡು, ಪರಾಮರ್ಶೆ 
ತಿಪ್ಪೆಗೆಸೆಯುವ ನೀತಿ 

ಮಾಡು, 2. ಎಕ್ಸ್‌ರೇ ಚಿತ್ರವನ್ನು ತೆಗೆ, ಪರದೆಯ 
Scrap iron ಕಬ್ಬಿಣದ ಚೂರುಪಾರು ಮೇಲೆತೋರಿಸು, ಪ್ರದರ್ಶಿಸು 
Scrap metal ಉಪಯೋಗಕ್ಕೆ ಬಾರದ _ n, ತೆರೆ, ಪರದೆ, ಮರೆ, ಚಲನ ಚಿತ್ರ , 
ಲೋಹದ ಚೂರುಪಾರು 

ತಡಕೆ , ಅಡ್ಡಗೋಡೆ 
Scrape V. ಉಜ್ಜಿ ತಿಕ್ಕಿ ಸಾಪು ಮಾಡು, ತಿಕ್ಕು | the screen ಸಿನಿಮಾ, ಚಲನ ಚಿತ್ರ 
ಉಜ್ಜು, ನಯಗೊಳಿಸು, ಮೆರುಗಿಸು 

screw V. ತಿರುವು ಮೊಳೆಹಾಕು , ತಿರುಗಿಸು , 
Scrape through ಗಾಸಿಪಟ್ಟು, ಪಾರಾಗು, ಮುಚ್ಚಿಬಿಡು ( ಬಾಗಿಲು) ಬಿಗಿಸು, ಬಂಧಿಸು , 
ಬಚಾವಾಗು, ನುಣಚಿಕೊ 

ತಿರುವು ಮೊಳೆಗಳಿಂದ 
Scratch V, ಗೀರು, ಪರಚು, ಕೆರೆ, ತರಚು 

- ೧. ತಿರುಪು ಮೊಳೆ 
n. ಗೀರು ಗಾಯ , ಗೀಟು, ಗೆರೆ, ಗೀರು, have a screw loose wa 25, 
ಕೆರೆತ, ತುರುಸಿಕೆ 

ಯಾಗು 
Scratch one's head 1. ತಲೆ ಕೆರೆದು | screw - driver ತಿರುಪು ಮೊಳೆಯನ್ನು ಹಾಕುವ 
ಕೊಳ್ಳು, 2. ಆಲೋಚನೆ ಮಾಡು 

ಸಾಧನ, ಉಪಕರಣ 


365 


scribble 


scum 


Scribble V . ಕೆಟ್ಟ ಬರಹ, ಅಸಹ್ಯ ರಚನೆ, | scruple V, ಶಂಕೆಪಡು, ಅಳುಕು, ಹಿಂದೆ ಮುಂದೆ 

ಅವಸರವಾಗಿ ಅಸ್ಪಷ್ಟವಾಗಿ ಬರೆಯು, ಗೀಚು, | ನೋಡು, ಹಿಂಜರಿ 
ಯೋಚಿಸದೆ ಬರೆದು ಬಿಡು 

n, ಅಳುಕು, ಸಂಕೋಚಸ್ವಭಾವ, 
n, ಸಿಕ್ಕಾಬಟ್ಟೆ ಗೀಚುವುದು, ಗೀಚು, | ಧರ್ಮಸೂಕ್ಷತೆ, ಅಧರ್ಮ ಭೀತಿ 
ಗೀಚಿಹಾಕು , ಅಡ್ಡಾದಿಡ್ಡಿ ಗೀಚುವುದು , | scrupulous adj, ಬಹು ಎಚರಿಕೆಯ , ಚಾಚೂ 
ಅಸ್ಪಷ್ಟವಾಗಿ ಬರೆಯು 

ತಪ್ಪದ, ಸೂಕ್ಷ್ಮ ವಿವರಗಳನ್ನು ಗಮನಿಸುವ, 
Scribbler n. ಅಸಮರ್ಥನಾದ ಬರಹಗಾರ, | ಅತ್ಯಂತ ನಿಷ್ಠೆಯ, ಕಟ್ಟುನಿಟ್ಟಿನ 

ನಿರುಪಯುಕ್ತ ಲೇಖಕ, ಗೀಚುವವನು | scrupulously adv , ಎಚರಿಕೆಯಿಂದ , 
scribe n. ಲಿಪಿಕಾರ , ಬರೆಯುವವನು , | ಕಟ್ಟುನಿಟ್ಟಾಗಿ 
ಬರವಣಿಗೆಯವ 

Scrutator n. ಸೂಕ್ಷದರ್ಶಿ , ಅನ್ವೇಷಕ,ಶೋಧಕ 
Scrimmage n. ಗೊಂದಲದ ಜಗಳ, ಗುದ್ದಾಟ, 

scrutinize V, ಸೂಕ್ಷ್ಮವಾಗಿ ಪರಿಶೀಲಿಸು, ತನಿಖೆ 
ದೊಂಬಿ, ಕಾದಾಟ , ಜಗಳ, ಮುಂಭಾಗದ 

ಮಾಡು, ಪರಿಶೋಧಿಸು 
ಆಟಗಾರರ ನೂಕುನುಗ್ಗಲು 

Scrutiny n. ಸೂಕ್ಷ ಪರಿಶೀಲನೆ, ವಿಮರ್ಶಕ ದೃಷ್ಟಿ 
Scrip n. ಹಂಗಾಮಿ ರಸೀತಿ, ತಾತ್ಕಾಲಿಕ ಪಾವತಿ 

ತನಿಖೆ, ಶೋಧನೆ, ಕೂಲಂಕಷ ಪರೀಕ್ಷೆ 
ಪತ್ರ 

Scud V. ಜೋರಾಗಿ ಓಡು, ಹಾರು, ತೇಲಿಕೊಂಡು 
Script n, ಬರಹ, ಲೇಖನ, ಹಸ್ತಪ್ರತಿ, ಅಸಲು 

ಹೋಗು 
ದಾಖಲೆ, ಕೈಬರವಣಿಗೆ, ಮೂಲಪ್ರತಿ 

_ n . ಗಾಳಿಯಿಂದ ಓಡುವ ಹಗರು 
Script writer ಲೇಖಕ, ಆಕಾಶವಾಣಿ, 

ಮೋಡಗಳು,ಜೋರಾದ ಓಟ, ಬೆಟ್ಟದತೇಲು 
ದೂರದರ್ಶನ, ಸಿನೆಮಾ ಮುಂತಾದುವಕ್ಕೆ 

ಮೋಡ, ಚದುರುತ್ತಿರುವ ಮೋಡಗಳು 
ಲೇಖನಗಳನ್ನು ರಚಿಸಿ ಕೊಡುವವನು 

Scuffle n. ಹೊಡೆದಾಟ, ಬಡಿದಾಟ, ದ್ವಂದ್ವ 
Scriptural adj, ಧರ್ಮಶಾಸ್ತ್ರಾನುಸಾರವಾದ, 

ಗುದ್ದಾಟ, ನೂಕುನುಗ್ಗಲಿನ ಜಗಳ, ತುಮುಲ 
ಧರ್ಮಶಾಸ್ತ್ರಗಳಿಗೆ ಸಂಬಂಧಿಸಿದ, ಧರ್ಮ 

sculptor n. ಶಿಲ್ಪಿ , ಸ್ಥಪತಿ, ಮೂರ್ತಿಕಾರ , 
ಗ್ರಂಥ ಸಮ್ಮತ, ಧರ್ಮಶಾಸ್ತ್ರ ಆಧಾರಿತ 

ರೂವಾರಿ 
Scripture n. ಧರ್ಮಗ್ರಂಥ, ಪವಿತ್ರ ಗ್ರಂಥ, 

Sculpture V, ಶಿಲ್ಪವನ್ನು ತಯಾರಿಸು, ವಿಗ್ರಹವನ್ನು 
ಧರ್ಮ ಶಾಸ್ತ್ರದ ಗ್ರಂಥ 

ಕೆತ್ತು, ಮೂರ್ತಿಯನ್ನು ನಿರ್ಮಿಸು, ಶಿಲ್ಪದಲ್ಲಿ 
Scrivener n ದಸ್ತಾವೇಜು ಬರೆಯುವವನು, 

ರೂಪಿಸು, ಶಿಲ್ಪಾಲಂಕಾರ ಮಾಡು 
ಲಿಪಿಕಾರ, ಬರಹಗಾರ, ಬರಹದ ಕಸುಬಿನವ, 

n, ಶಿಲ್ಪ , ಶಿಲ್ಪಕಲೆ, ಕೆತ್ತನೆಯ ಕೆಲಸ, 
ಲೇಖಕ, ಪತ್ರಾಧಿಕಾರಿ (ನೋಟರಿ) ಗುಮಾಸ್ತ , 

ಮೂರ್ತಿಶಿಲ್ಪ 
ದಲ್ಲಾಳಿ, ಸಾಲಿಗ 

Scum V, ಕಸವನ್ನು ತೆಗೆದು ಹಾಕು, ಕೊಳೆಯನ್ನು 
Scroll , ಕಾಗದದ ಸುತ್ತು, ಸುರಳಿ, ಲೇಖನ, 

ಬಾಚಿ ಎಸೆ, ಕೊಳೆಯು, ಕುದಿಯುವ ದ್ರವದ 
ಶಾಸನಗಳ ಕರಡು ಪ್ರತಿ, ಸುರಳಿ ಆಕಾರದ 

ಮೇಲೆಕೆನೆಗಟ್ಟು, ನೊರೆಗಟ್ಟು 
ಪುಸ್ತಕ , ಹೆಸರುಗಳ ಪಟ್ಟಿ 

_ n. 1. ಕೊಳೆ, ಮಲಿನತೆ, ಕಸ, ಕಲ್ಮಷ, 
Scrub V, ಉಜ್ಜಿ ಶುಭ್ರಮಾಡು, ತೊಳೆ, ತಿಕ್ಕು , 

2. ಕೆಳವರ್ಗದ ಜನ, ನೊರೆ, (ಲೋಹದ) 
ಪೊರಕೆ ಹಿಡಿ, ಜೀತ ಮಾಡು, ಚಾಕರಿ ಮಾಡು 

ಕೆಟ್ಟ , ಕಳಪೆ (ರೂಪ) 


366 


search 


scurrilous 


ರಾಕ್ಷಸ 


SCurrilous adj, ಅಶ್ಲೀಲ, ಮಲಿನ, ಭಂಡ, sea- borne trade ಸಮುದ್ರ ವ್ಯಾಪಾರ 
ಹಾಸ್ಯ , ಕೀಳು 

sea customs ಸಮುದ್ರ ವ್ಯಾಪಾರದ 
scurvy V. ಸಿಕ್ಕಾಪಟ್ಟೆ ಓಟಕೀಳು, ಕ್ಷಿಪ್ರ ಹೆಜ್ಜೆಗಳಿಂದ ಶುಲ್ಕ , ಸಮುದ್ರ ವ್ಯಾಪಾರದ ತೆರಿಗೆ 
ಓಡು 

sea defences ಸಮುದ್ರ ರಕ್ಷಣ, 
_ n. ರಕ್ತಪಿತ್ತ ವ್ಯಾಧಿ, ಒಂದುರೋಗ, ಒಸಡು ಸಮುದ್ರದ ರಕ್ಷಣಾ ವ್ಯವಸ್ಥೆ 
ಊದುವುದು, ಶಕ್ತಿಗುಂದುವುದು ( ದೇಹ) | seafarer _ n, ನಾವಿಕ, ಸಮುದ್ರಯಾನ 
Scuttle V. ಅವಸರದಲ್ಲಿ ಓಡಾಡು, ( ಹಡಗು | * ಮಾಡುವವ 

ಮುಳುಗಿಸಲು) ಕೊರೆ, ತೂತು ಮಾಡು , seafaring n . Javos, osus 
ಪಲಾಯನ ಮಾಡು, ಕೆಲಸ ಹಾಳುಗೆಡಹು 

Sea-fight n. ಕಡಲ ಯುದ್ಧ, ನೌಕಾ ಯುದ್ಧ 
_ n, ಅವಸರದ ಓಟ, ಬೆಳಕು ಕಂಡಿ, ಸಣ್ಣ 

sea gift ಸಮುದ್ರ ಪರಿವೃತವಾದ, ಕಡಲು 
ತೊಟ್ಟಿ ( ಅಡಿಗೆ ಇದ್ದಲು ಇಡುವ) ಗವಾಕ್ಷ, 

ಬಳಸಿರುವ 
ಹೆಡೆಗೆ, ಕೆರಸೆ, ಕುಕ್ಕೆ , ಸಣ್ಣ ಬುಟ್ಟಿ 

sea level Jaots, 203, 
Scyllan, ಇಟಲಿಯ ಕಡಲ ಕರೆಯಲ್ಲಿರುವ ಒಂದು 

ಬಂಡೆ, ಗ್ರೀಕ್ ಪುರಾಣ ಬಂಡೆಯ ಮೇಲೆ| Seaman n. ನಾವಿಕ 
ಇರುವುದಾಗಿ ಹೇಳಿರುವ ಆರು ತಲೆಗಳ ಸಮುದ್ರ | seamanship n. ಹಡಗು ನಡೆಸುವ ಸಾಮರ್ಥ್ಯ, 

ನೌಕಾಚಾಲನಾ ಸಾಮರ್ಥ್ಯ 
between scylla and charybdis | seasickness n. ಸಮುದ್ರಯಾನದಲ್ಲಿ ಬರುವ 
ಉಭಯ ಸಂಕಟ, ಅತದರಿ ಇತ್ತ ಹುಲಿ ವಾಂತಿ ಪ್ರವೃತ್ತಿ 
( ನಾಣ್ಣುಡಿ) 

Seaworthiness n. ಸಮುದ್ರಯಾನ ಯೋಗ್ಯತೆ, 
scythe n. ಕುಡುಗೋಲು, ಕೊಯ್ದುಕತ್ತಿ 

ಸಮುದ್ರ ಪ್ರಯಾಣಕ್ಕೆ ಯೋಗ್ಯವಾಗಿರುವುದು 
Sean, ಸಮುದ್ರ , ಕಡಲು, ಸಾಗರ | seaworthy adj. ಸಮುದ್ರಯಾನ ಯೋಗ್ಯವಾದ 

deep sea fishing ಆಳವಾದ seaworthy vessel ಸಮುದ್ರಯಾನ 
ಸಮುದ್ರದಲ್ಲಿ ಮೀನು ಹಿಡಿಯುವುದು , ಯೋಗ್ಯ ನಾವೆ 
ಸಮುದ್ರದಾಳದ ಮಿನುಗಾರಿಕೆ 

the high seas ಕ್ಷುಭಿತ ಸಮುದ್ರ, ಚಂಡ 
deep sea port ಆಳವಾದ ಸಮುದ್ರದ| ಮಾರುತ ಸಮುದ್ರ , ನಡುಸಮುದ್ರ , 
ರೇವು 

ಭೋರ್ಗರೆಯುವ ಸಮುದ್ರ 
go to sea ನಾವಿಕನಾಗು, ನಾವಿಕ ವೃತ್ತಿ | seal V. 1. ಮುದ್ರೆ ಹಾಕು, ಮೊಹರು ಮಾಡು, 
ಮಾಡು 

2. ಕೊನೆಯ ತೀರಾನವನ್ನು ತೆಗೆದುಕೊಳ್ಳು 
put to sea ಸಮುದ್ರಯಾನವನ್ನು n, ಮುದ್ರೆ , ಗುರುತು, ಮೊಹರು 
ಪ್ರಾರಂಭಿಸು, ಸಮುದ್ರ ತೀರ ಬಿಟ್ಟು ಹೊರಡು, | sealed adj, ಮುದೈಹಾಕಿದ, ಅ೦ಟಿಸಿದ, 
ಸಮುದ್ರ ತೀರ ಬಿಡು 

ಗೋಂದು ಹಾಕಿದ 
seaboard n. ಸಮುದ್ರ ತೀರ, ಕರಾವಳಿ , ಕಡಲ | 

Search V. ಹುಡುಕು, ಅನ್ವೇಷಿಸು, ಹುಡುಕಾಡು, 
ತೀರ ಪ್ರದೇಶ 

ಪರೀಕ್ಷಿಸು, ಒಳಹೊಕ್ಕುನೋಡು 
sea- borne adj. ಕಡಲು ಸಾಗಾಣಿಕೆಯ , ಕಡಲ 
ಮೂಲಕ ಸಾಗಿಸಿದ 

n, ಅನ್ವೇಷಣ , ಹುಡುಕಾಟ 


367 


searchlight 


second 


Searching of heart ಆತ್ಮ ಪರೀಕ್ಷೆ, ಆತ್ಮ | seat V. ಕೂರಿಸು, ಕುಳ್ಳಿರುವಂತೆ ಮಾಡು, 
ನಿರೀಕ್ಷೆ 

ಕುಳಿತುಕೊ 
Searchlight n. ಎಲ್ಲಕಡೆಗೂ ತಿರುಗಿಸಬಲ್ಲ _ n. 1 . ಪೀಠ, ಆಸನ, ಕುರ್ಚಿ, ಸ್ಥಳ, 
ವಿದ್ಯುದ್ದೀಪ, ಸರ್ಚ್ಲೈಟ್ 

2. ಅಧಿಕಾರಸ್ಥಾನ, ಅಧಿಕಾರ 
Search Warrant ಅನ್ವೇಷಣದ ಆಜ್ಞೆ | a deep seated disease aceae 
ಶೋಧನ ಆಜ್ಞೆ ಹುಡುಕಿ ಬಂಧಿಸಬೇಕೆಂಬ , ರೋಗ, ಆಳವಾಗಿ ಬೇರೂರಿರುವರೋಗ 

ಕಛೇರಿ, ಮನೆಶೋಧಿಸಲು ಆಜ್ಞಾಪತ್ರ | secede V. ಕೂಟದಿಂದ ಬಿಟ್ಟು ಹೋಗು, 
Season V , ಉಪಯೋಗಯೋಗ್ಯವಾಗಿ ಮಾಡು, ಪ್ರತ್ಯೇಕವಾಗು, ಒಕ್ಕೂಟದಿಂದ, ಸಂಸ್ಥೆಯಿಂದ, 
ರುಚಿಯುಂಟುಮಾಡು, ಕಳಿಯುವಂತೆ ಮಾಡು, 

ವಿಧಿವತ್ತಾಗಿ ಬೇರೆಯಾಗು , ತ್ಯಜಿಸು , 
ಪಳಗಿಸು, ಹದಗೊಳಿಸು, ಸಂಸ್ಕರಿಸು + 1 ಬಿಟ್ಟುಹೋಗು 

n, 1. ಋತು, 2. ಸರಿಯಾದ ಸಮಯ, Secession n. ಬೇಡ್ವಾಟು, ಪ್ರತ್ಯೇಕತೆ, ಬೇರೆ 
ಸಕಾಲ 

ಯಾಗುವುದು , ಬಿಟ್ಟು ಹೋಗುವುದು, 

ತ್ಯಜಿಸುವುದು 
busy season ( of trade) ವ್ಯಾಪಾರದ | 

seclude V, ಏಕಾಂತವಾಗಿರು, ಬೇರೆಯಾಗಿರು, 
ಒತ್ತಡದ ಕಾಲ 

ದೂರವಾಗಿರು, ಪ್ರತ್ಯೇಕವಾಗಿರು 
in season ಸರಿಯಾದ ಸಮಯ , ಒಳ್ಳೆಯ 

secluded adj. ಏಕಾಂತ, ಏಕಾಂಗಿ , ಬೇರೆ 
ಸಮಯ 

- ಯಾದ, ಪ್ರತ್ಯೇಕಗೊಂಡಿರುವ, ಏಕಾಂಗಿ 
in season and out of season 

ಯಾಗಿರುವ 
ಸಮಯಾಸಮಯಗಳನ್ನು ನೋಡದೆ, 

seclusion n, ಏಕಾಂತತೆ, ನಿರ್ಜನತೆ, ಪ್ರತ್ಯೇಕತೆ 
ಅಕಾಲಸುಕಾಲಗಳನ್ನು ಗಮನಿಸದೆ, 

Second V, ಸಮರ್ಥಿಸು, ಪುಷ್ಟಿಕೊಡು, ಪುಟ್ಟ 
ಹೊತ್ತುಗೊತ್ತುಗಳಿಲ್ಲದೆ 

ಕರಿಸು, ಬೆಂಬಲಿಸು , ಬಲಪಡಿಸು, 
Season ticket ಒಂದು ಕಾಲಾವಧಿಯ 

ಅನುಮೋದಿಸು 
ಟಿಕೆಟ್ಟು , ಗೊತಾದ ಅವಧಿಗೆ ಖರೀದಿಸಿದ 

n , 1. ಎರಡನೆಯದು, ಸಹಾಯಕ, 2. 
ಪ್ರಯಾಣದ ಅವಕಾಶ ಚೀಟಿ 

ಒಂದುಕ್ಷಣ, ( ಅಧಿಕಾರ, ಪಂದ್ಯದಲ್ಲಿ 
seasonable adj, ಯುಕ್ತ ಕಾಲಿಕವಾದ, ಎರಡನೆಯವನು) , ಇನ್ನೊಬ್ಬ, ಮತ್ತೊಬ್ಬ, 
ಸಮಯಕ್ಕೆ ತಕ್ಕುದಾದ, ಕಾಲೋಚಿತ, ಸಕಾಲಿಕ 

ಇನ್ನೊಂದು 
Sesonal adj. ಸಕಾಲಿಕವಾದ, ಸಮಯಾನು adj. ಎರಡನೆಯ, ದ್ವಿತೀಯ, ಇನ್ನೊಬ್ಬ, 

ಗುಣವಾದ, ಆಯಾ ಋತುವಿಗೆ ತಕ್ಕುದಾದ, ಇನ್ನೊಂದು, ಮತ್ತೊಬ್ಬ, ಮತ್ತೊಂದು, 
ಆಯಾ ಕಾಲದ, ಕಾಲಕಾಲದ 

ಅನಂತರದವನು 
seasonal employment ಸಮಯಾನು at second hand ಅಪ್ರತ್ಯಕ್ಷವಾಗಿ, 
ಸಾರವಾದ ಉದ್ಯೋಗ, ವೃತ್ತಿ, ಕಾಲಕ್ಕೆ ಇನ್ನೊಬ್ಬರ ಮೂಲಕ, ಪರೋಕ್ಷವಾಗಿ ಬಂದ, 
ತಕ್ಕುದಾಗಿ ಸೀಮಿತ ಅವಧಿಯ ಉದ್ಯೋಗ ಇನ್ನೊಬ್ಬರಿಂದ ಪಡೆದ, ತೆಗೆದುಕೊಂಡ, 

ಉಪಯೋಗಿಸಿ ಬಿಟ್ಟ ಹಳೆಯ 
seasoning n ಕಳಿಸುವುದು, ಹದಕ್ಕೆ ತರುವುದು, 

ರುಚಿಕಾರಕ ಮಸಾಲೆ, ಕಳಿತಿರುವಂತೆ on second thoughts ಪುನರಾ 
ಮಾಡುವುದು 

ಲೋಚನೆ ಮಾಡಿದ ಬಳಿಕ, ಪರಾಮರ್ಶಿಸಿದ 


ಬಳಿಕ 


368 


second -hand 


section 


Second ballot ಎರಡನೆಯ ಎಣಿಕೆ, Secret Service ಗೂಢಚರ್ಯ ಸೇವಾ 

ಮಾರ್ಗ 
ಚುನಾವಣೆಯಲ್ಲಿ ಎರಡನೆಯ ಎಣಿಕೆ, ಶೇ . 
10 % ಕಡಿಮೆ ಮತ ಗಳಿಸಿದಾಗ ದ್ವಿತೀಯ secret service money to 
ಚುನಾವಣೆ, ಮೊದಲ ಮತ್ತು ಎರಡನೆಯವರ 

ಸೇವಾಧನ 
ನಡುವೆ ಆಯ್ಕೆ ನಡೆಸುವ 

secretariat n: ಸಚಿವಾಲಯ , ವಿಧಾನ ಸೌಧ, 
second- class citizen ಎರಡನೆಯ 

ಕಾರ್ಯದರ್ಶಿಯ , ಇಲಾಖೆಯ 
ದರ್ಜೆ , ಪೌರ, ದ್ವಿತೀಯ ದರ್ಜೆಯ ನಾಗರಿಕ 

ಕಾರ್ಯಾಲಯ 
Second- hand adj , ಹೊಸದಲ್ಲದ, ಒಮ್ಮೆ | secretary n, ಕಾರ್ಯ ದರ್ಶಿ 
ಉಪಯೋಗಿಸಿದ, ಬಳಸಿದ 

general Secretary ಪ್ರಧಾನ 
Second nature ಎರಡನೆಯ ಪ್ರಕೃತಿ, 

ಕಾರ್ಯದರ್ಶಿ 
ಅಭ್ಯಾಸದ ಗುಣ, ಎರಡನೆಯ ಸ್ವಭಾವ 

secretary general ಪ್ರಧಾನ 
second- rate adj. wot3053 3528 

ಕಾಠ್ಯದರ್ಶಿ , ವಿಶ್ವಸಂಸ್ಥೆಯ ಪ್ರಧಾನಾಧಿಕಾರಿ 
Second reading ದ್ವಿತೀಯ ಪಠನ, 

secretary of state (u . s . a ) 
ಎರಡನೆಯ ವಾಚನ 

ವಿದೇಶಾಂಗ ಮಂತ್ರಿ 
second- sight n ಭವಿಷ್ಯ ದೃಷ್ಟಿ , ದೂರದೃಷ್ಟಿ, under secretary ಉಪಕಾರ್ಯ ದರ್ಶಿ , 
ದಿವ್ಯದೃಷ್ಟಿ, ಮುಂಗಾಣೆ 

ಅಧೀನಕಾರ್ಯದರ್ಶಿ 
second to none ea. seaso 

secrete V. ರಹಸ್ಯ ಸ್ಥಾನದಲ್ಲಿ ಮುಚ್ಚಿಡು, 
Secondary adj, ಗೌಣ, ಅಪ್ರಧಾನ, ಅಮುಖ್ಯ , | ಬಚ್ಚಿಡು, ಮರೆಸಿಡು, ಶ್ರವಿಸು, ದ್ರವಿಸು 

ಎರಡನೆಯ , ತರುವಾಯದ, ಆನುಷಂಗಿಕ, | secretion n . ಸಾವ, ಸ . ವಿಸುವದು. 
ಕೆಳಮಟ್ಟದ 

ದ್ರವಿಸುವುದು , ಒಸರುವಿಕೆ , ಹೊರಕ್ಕೆ 
Secondary education ಪ್ರೌಢಶಿಕ್ಷಣ | ಸೇರುವುದು 
Secondary employment ಅಮುಖ್ಯ secretive adj, ರಹಸ್ಯಾತ್ಮಕ, ಒಳಗುಟ್ಟಿನ, ಗುಟ್ಟು 
ಉದ್ಯೋಗ, ಹವ್ಯಾಸ 

ಬಿಡದ, ಮುಚ್ಚುಮರೆಯ , ಗೋಪ್ಪ 
secondary School ಪ್ರೌಢಶಾಲೆ | sect _ n, ಪಂಥ, ಒಳಪಂಗಡ, ಮತ, ಸಂಘ, 
Secrecy n. ರಹಸ್ಯ , ಗುಟ್ಟು, ಬಚ್ಚಿಡುವುದು , 

ಉಪಶಾಖೆ 
ರಹಸ್ಯ ಸ್ವಭಾವ, ಮುಚ್ಚಿಡುವುದು, ಗೋಪ್ಯತೆ | sectarian n, ಪಂಥಾಭಿಮಾನಿ, ಸಂಘಾಬಿ 
Secret n. ರಹಸ್ಯ , ಗುಟ್ಟು, ಏಕಾಂತ 

ಮಾನಿ, ಒಳಪಂಗಡದ ಅಭಿಮಾನಿ, ಮತಸ್ಥ 
adj, ರಹಸ್ಯವಾದ, ಗುಟ್ಟಾದ, ಗುಪ್ತವಾದ | Sectarianism n. 1. ಪಂಥಾಭಿಮಾನ, 
open secret ಬಹಿರ೦ಗ ರಹಸ್ಯ | 

2 . ಸಾಂಘಿಕ ದುರಭಿಮಾನ 
ಎಲ್ಲರಿಗೂ ತಿಳಿದ ರಹಸ್ಯ , ರಹಸ್ಯವಲ್ಲದ | 

section V, ವಿಭಜಿಸು,ಕೊಯ್ದು ( ಭಾಗಗಳಾಗಿ) 
Secret-ballot n. ರಹಸ್ಯ ಮತದಾನ 

ಕತ್ತರಿಸು, ಛೇದಿಸು, ಮುರುಕು ಮಾಡು, 
Secret section ರಹಸ್ಯ ವಿಭಾಗ, 

ವಿಂಗಡಿಸು 
ಗೂಢಚಾರಿಕೆ ವಿಭಾಗ 

n. 1. ವಿಭಾಗ, ಅಂಶ, ದಳ, ಶಾಖೆ, 
2. ಕಲಮು, ಪರಿಚ್ಚೇದ, ಪ್ರಕರಣ , 3. ಪಂಗಡ, 
ವರ್ಗ , ಖಂಡ, ಪರ್ವ 


369 


sector 


seedy 
cross Section 1. ಅಡ್ಡಕೊಯ್ಯ, ವಿವಿಧ | seditious adj, ರಾಜದ್ರೋಹಕದ, ಸರ್ಕಾರ 

ಸಮೂಹಗಳ, ವಿಭಿನ್ನ ವರ್ಗಗಳ ಪ್ರಾತಿನಿಧ್ಯ | ವಿರೋಧಿ, ವಿದ್ರೋಹಕರ 
Sector n. ವಿಭಾಗ, ಕ್ಷೇತ್ರ 

seduce V, ದುರ್ಮಾರ್ಗಕ್ಕೆ ಎಳೆ, ಮರುಳು 
secular adj, ಲೌಕಿಕ, ಜಾತ್ಯತೀತ, ಪ್ರಾಪಂಚಿಕ, ಗೊಳಿಸು , ದುಪ್ಪಪ್ರೇರಣೆ ಮಾಡು , 

ಸಾಂಸಾರಿಕ, ವ್ಯವಹಾರಿಕ, ಐಹಿಕ ವಿಷಯಗಳ | ಭ್ರಷ್ಟನಾಗಿಸು, ಕೆಡಿಸು, ಪಾತಿವ್ರತ್ಯ ಕೆಡಿಸು 
ಸಂಬಂಧನೀತಿ, ತಾರ್ಕಿಕ ದೃಷ್ಟಿ 

| seduction n. ಪ್ರಲೋಭ, ಮರುಳು 
secure V, ಭದ್ರಪಡಿಸು , ಸುರಕ್ಷಿತಗೊಳಿಸು, | ಮಾಡುವುದು , ದುರ್ಮಾರ್ಗಕ್ಕೆ ಆಕರ್ಷಿಸು 
ಅಪಾಯವಿಲ್ಲದಂತೆ ಮಾಡು, ಜೋಪಾನ 

ವುದು, ಮೋಹಿಸುವುದು 
ಮಾಡು 

sedulous adj, ಉದ್ಯೋಗಶೀಲ, ಸ್ಥಿರ 
- adj, ಸುರಕ್ಷಿತ , ಅಪಾಯವಿಲ್ಲದ, | ಪ್ರಯತ್ನದ, ಶ್ರಮಶೀಲ, ಸ್ಥಿರ, ದೃಢ 

ನಿರಪಾಯ, ನಿರಾತಂಕ, ನೆಮ್ಮದಿಯ, ನಿರ್ಭಯ see V, ನೋಡು, ಕಾಣು, ಗಮನಿಸು, ವೀಕ್ಷಿಸು, 
Securities . ಭದ್ರತಾ ನಿದರ್ಶನಗಳು, ಭದ್ರತಾ ತಿಳಿ, ದೃಷ್ಟಿಸು 
ಪತ್ರಗಳು, ದಸ್ತಾವೇಜುಗಳು 

_ n, ಕೆಸ್ತಮಾತಾಧಿಪತಿ ಪದವಿ ಮತ್ತು ಆ 
Security n. ಜಾಮೀನು, ಆಧಾರ ಪತ್ರ , ಭದ್ರತೆ, ಅಧಿಕಾರ ಕ್ಷೇತ್ರ, ಮಠಾಧಿಪತ್ಯ , ರೋಮನ್ 
ಸಾಲಪತ್ರ , ಮುಚ್ಚಳಿಕೆ ಪತ್ರ , ಹೊಣೆ 

ಮಠ, ಪೀಠ 
gilt- edged security ಅತ್ಯುತ್ತಮ ರಕ್ಷಣೆ, 

see off 2968 , 
ಭದ್ರತೆ, ಹೆಚ್ಚು ಖಾತರಿಯ ಭದ್ರತೆಯ see the light 1 , ಬೆಳಕುಕಾಣು, 
ಸಾಲಪತ್ರ 

2. ಪ್ರಕಟಿತವಾಗು , ಸತ್ಯವನ್ನು ಅರಿಯು, 
personal security ವ್ಯಕ್ತಿಗತ ಹೊಣೆ, 

ಪ್ರಪಂಚದಲ್ಲಿ ಹುಟ್ಟು, ಜನಿಸು, ಯಶಸ್ವಿ 
ಸ್ವಂತ ಜಾಮೀನು 

ಯಾಗು, ಫಲಿಸು, ಲೋಕಕ್ಕೆ ತಿಳಿದು ಬರು 
public security, public safety | Seed V. ಬಿತ್ತು ಕಾರಣವಾಗು, ಮೂಲವಾಗು 
ಪ್ರಜಾಕ್ಷೇತ್ರ , ಸಾರ್ವಜನಿಕ ಭದ್ರತೆ, n, 1. ಬೀಜ, ಬಿತ್ತು, 2. ಮೂಲ ವಂಶ, 

ಸಾರ್ವಜನಿಕಕ್ಷೇಮ, ಸಾರ್ವಜನಿಕ ಸುರಕ್ಷತೆ ಸಂತಾನ 
security Council ಭದ್ರತಾ ಸಮಿತಿ, ಭದ್ರತಾ seed- farm ಬೀಜೋತ್ಪತ್ತಿ ಕ್ಷೇತ್ರ , 

ಮಂಡಲಿ, ವಿಶ್ವಸಂಸ್ಥೆಯ ಒಂದು ಮುಖ್ಯ ಸಮಿತಿ ಬೀಜೋತ್ಪತ್ತಿಯ ವ್ಯವಸಾಯ 
sedate adj, ಶಾಂತ, ಗಂಭೀರ, ಸಮಾಧಾನಕರ, seed-nursery ಬೀಜರಕ್ಷಣ ಕ್ಷೇತ್ರ 
ನಿರುದ್ಯೋಗದ | 

Seed- plot ಬಿತ್ತಿಗಳ ಮಡಿ, ಬಿತ್ತನೆ ಮಡಿ 
sedative n. ಉಪಶಮನಕಾರಿ ಔಷಧಿ, ಶಾಮಕ Seed-time ಬಿತ್ತನೆಗೆಉಚಿತ ಸಮಯ, ಬಿತ್ತನೆಯ 
sedimentary adj, ಚರಟ, ಮಡ್ಡಿ, ಗಪ್ಪು 
ಇವುಗಳಿಗೆ ಸಂಬಂಧಿಸಿದ 

seedling n ಮೊಳಕೆ, ಅಂಕುರ, ಬೀಜಬಿತ್ತಿ 
Sediment n. ಮಡ್ಡಿ, ಗಷ್ಟು, ಚರಟ 

ಮೊಳೆತ ಸಸಿ, ಬೀಜಾಂಕುರ, ಅಗೆ, ಸಸಿ 
Sedition n , ರಾಜದ್ರೋಹ, ದೇಶದ್ರೋಹ, | seedy adj, ಬೀಜಗಳಿಂದ ತುಂಬಿದ, ಬೀಜದ 

ಸರ್ಕಾರ ವಿರೋಧಿಕೃತ ಸರ್ಕಾರ ವಿರೋಧಿ ಕಂಪು ಇರುವ 
ಚಳುವಳಿ, ಪ್ರಭುತ್ವ ವಿರೋಧಿಕಾರ 


370 


self - evident 


seek 


select Committee ಆಯ್ಕೆ ಸಮಿತಿ, 
seek v. 1. ಅರಸು, ಹುಡುಕು, ಅನ್ವೇಷಿಸು , 

2 . ಬಯಸು, ಕೊರು, ಪ್ರಯತ್ನಿಸು , ಮುಖ್ಯರ ಸಮಿತಿ 
ಅಭ್ಯರ್ಥಿಸು, ಬೇಡು 

selection n. 1. ಆಯ್ಕೆ , ಆರಿಸುವಿಕೆ, 2 . ಆಯ್ಕೆ 
seem V. ಕಾಣರಿಸು, ತಿಳಿಯಿಸು, ಭಾಸವಾಗು, ಮಾಡಿದುದು, ಆರಿಸಿದುದು 
ತೋರು 

self n. 1. ತಾನು, 2. ಆತ, ಸ್ವಯಂ 
seeming adj, ತೋರಿಕೆಯ , ಹೊರಗಿನ, 

beside one's self ತಾನಲ್ಲದೆ 
ನಟನೆಯ 

self -aggrandisement n, ಸ್ವಬಲವೃದ್ದಿ, ಸ್ವಂತ 
Seep V. ಪ್ರವಿಸು, ಜಿನುಗು,ಸೋರು, ತೊಟ್ಟಿಕ್ಕು ಅಭಿವೃದ್ಧಿ , ಸ್ವಾತ್ಮಬಲ ಸಂವೃದ್ಧಿ , ಸ್ವಲಾಭ 
seepage n. ಜಿನುಗುವುದು, ಸ್ರವಿಸುವುದು, | ಸಂವೃದ್ದಿ, ಸ್ವಪ್ರತಿಷ್ಟೆ 
ತೊಟ್ಟಿಡುವುದು 

self assertion n . ಆತ್ಮ ನಿರ್ಧಾರ, ಆತ 
seer n. ಜ್ಞಾನಿ, ಋಷಿ, ಮುನಿ 

ಪ್ರತಿಷ್ಠಾಪನೆ, ಹಟಮಾರಿತನ 
seesaw , ಮೇಲೆ ಕೆಳಗೆ, ಮುಂದೆ ಹಿಂದೆ, | self centred adj, ಆತ್ಮಾಭಿಮಾನಿ, ಸ್ವಾರ್ಥಿ, 

ಚಲಿಸುವ ಒಂದು ಆಟ , ತೂಗುತೊಲೆಯಾಟ | ಸ್ವವಿಚಾರಾಸಕ್ತ , ಸ್ವಕೇಂದ್ರೀಕೃತ 
Seethev ತಳಮಳಿಸು, ಕುದಿ, ಬೇಯು, ಬೇಯಿಸು | self -condemnation , ಆತ್ಮನಿಂದೆ, ಆತ 
segment n ಖಂಡ, ಭಾಗ, ತುಂಡು, ಹೋಳು ಖಂಡನೆ, ಆತ್ಮಾವಹೇಳನ 
Segregate V. ಬೇರಡಿಸು, ಪ್ರತ್ಯೇಕಿಸು 

self-confidence n. ಆತ್ಮಪ್ರತ್ಯಯ, ಆತ್ಮವಿಶ್ವಾಸ 
segregation n. ಬೇರಾ ಟು , ಪ್ರತ್ಯೇಕ, ಪ್ರತ್ಯೇಕ | self-conscious adj. ಆತ್ಮವಿಶ್ವಾಸಿಯಾದ, 

ವಾಗಿರಿಸುವುದು, ಸಮೂಹದಿಂದ ಆತ್ಮಜ್ಞಾನವುಳ್ಳ , ಎಚ್ಚೆತ್ತ ತನ್ನ ವ್ಯಕ್ತಿತ್ವವನ್ನು 
ದೂರವಿಡುವುದು 

ಎತ್ತಿತೋರಿಸುವ 
seismic adi, ಭೂಕಂಪ ಸಂಬಂಧಿ, ಭೂಕಂಪದ | self-contained adj. ಸ್ವಂಯಪೂರ್ಣ, ತನ್ನಲ್ಲೇ 
seismograph n ಭೂಕಂಪ ಸೂಚಕ ಯಂತ್ರ 

( ವಿಚಾರ, ಭಾವನೆ) ಇಟ್ಟುಕೊಳ್ಳುವ, ಮೌನ 

ವೃತ್ತಿಯ, ಮಿತಭಾಷಿ, ಅಡಕವಾಗಿರುವ 
seismological adj. ಭೂಕಂಪ ವಿಜ್ಞಾನ 

| self- contradictory adj, ಆತ್ಮವಿರೋಧಿಯಾದ, 
ಸಂಬಂಧಿ 

ಸೊಕ್ಕಿವಿರುದ್ದವಾದ, ತಾನು ಹೇಳಿರುವುದನ್ನೇ 
seize V . . ಹಿಡಿ, ಪತ್ತೆಮಾಡು, ಸ್ವಾಧೀನ 

ನಂತರ ವಿರೋಧಿಸುವ 
ಪಡಿಸಿಕೊಳ್ಳು, ಉಪಯೋಗಿಸಿಕೊಳ್ಳು 
(ಸಂದರ್ಭ, ಅವಕಾಶಗಳನ್ನು) 

self-control n. ese mood to 
seizure n. ಜಪ್ತಿ , ಬಲಾತ್ಕಾರ ಸ್ವಾಧೀನ, 

self-deception n . et 30253 
ಒತ್ತಾಯದಿಂದ ಸ್ವಾಧೀನ ಪಡಿಸಿಕೊಳ್ಳು, 

self -defence n. ಆತ್ಮ ರಕ್ಷಣೆ 
ರೋಗಗ್ರಸ್ತವಾಗುವುದು, ರೋಗದ ಹಿಡಿತ, self-denial n. ಆತ್ಮತ್ಯಾಗ, ವೈರಾಗ್ಯ, ಸ್ವಾರ್ಥತ್ಯಾಗ 
ರೋಗದ ಹೊಡೆತ 

self- determination n. ಆತ್ಮ ನಿರ್ಧಾರ, 
seldom adv , ಅಪೂವ್ವವಾಗಿ, ಕ್ವಚಿತ್ತಾಗಿ, ಕೆಲವು | ಮನಃಸಂಕಲ್ಪ , ಸ್ವನಿರ್ಧಾರ, ಸ್ವನಿಶ್ಚಯ 
ವೇಳೆ 

self- discipline n. ಆತ್ಮ ಶಿಕ್ಷಣ , ಸ್ವಶಿಕ್ಷಣ ,ಸ್ವಯಂ 
select V, ಆಯು, ಆರಿಸು, ಹೆಕ್ಕು 

ಶಿಕ್ಷಣ , ಆತ್ಮ ಸಂಯಮ , ಆತ್ಮ ದಂಡನೆ 
adj, ಆರಿಸಿದ, ಆಯ್ದ , ಹೆಕ್ಕಿದ, ಉತೃಷ್ಟ | self- evident adj. ಸ್ವಯಂ ಸಿದ್ದ , ಸ್ವಯಂ ವೃತ್ತ 


371 


self -explanatory 


semioties, semiology 


self- explanatory adj, ಸ್ವವಿವರಾತ್ಯಕ, ಸ್ವಯಂ | self -willed adj. ಸ್ವಬುದ್ದಿಯ , ಮೊಂಡ, 
ವೇದ್ಯ 

ಹಟಮಾರಿ, ದುರಾಗ್ರಹದ 
self- governing adj. ಸ್ವಯಂಪಾಲಿತ, | self-winding adj. ಸ್ವಯಂ ವಲಯಿತ, ಸ್ವಯಂ 

ಸ್ವಯಂಮಾಡಳಿತದ, ಸ್ವತಂತ್ರ ಆಳ್ವಿಕೆಯ - ಚಾಲಿತ , ( ತಾನೇ ಕೀಲಿಕೊಟ್ಟುಕೊಳ್ಳುವ, 
self- governing colony n. ಸ್ವಯಂ ಪಾಲಿತ | - ಗಡಿಯಾರ ಇತ್ಯಾದಿ) 
ಪ್ರಾಂತ 

selfish adj. ಸ್ವಾರ್ಥಪರ, ಸ್ವಾರ್ಥಸಾಧಕ, 
self- government n, ಸ್ವರಾಜ್ಯ , ಸ್ವಪರಿಪಾಲನ, 

- ಸ್ವಾರ್ಥಿ 
ಸ್ವಾಯತ್ತ ಸರಕಾರ 

sell V, ಮಾರು, ವಿಕ್ರಯಿಸು 
self-help n . Do JO093 

sell one's life ತನ್ನನ್ನೇ ಮಾರಿಕೊಳ್ಳು 
self -interest 1. ಸ್ವಂತ ಆಸಕ್ತಿ, ಸ್ವಾರ್ಥ, ಸ್ವಹಿತ, | sell one's life dearly ತಾನು ಸಾಯುವ 
ಸ್ವಹಿತಾಸಕ್ತಿ , ಸ್ವಪ್ರಯೋಜನ 

ಮೊದಲು ಹಲವು ಶತ್ರುಗಳನ್ನು ಬಲಿ ತೆಗೆದು 
self-luminous adj. ಸ್ವಯಂ ಪ್ರಕಾಶ, ಸ್ವಯಂ | ಕೊಳ್ಳು 
ಪ್ರಭೆಯ 

semaphore n, ಬಾವುಟಗಳ ಸಂಕೇತ ಭಾಷೆ 
self - made adj. ಸ್ವಯಂಕೃತ 

( ಕೈಗಂಬ,ಕೈಮರ, ದ್ರವ ಸಂಖ್ಯೆ ) 
self - possession n. ನಿಗ್ರಹ, ಸಂಯಮ , | semanties n. ಶಬ್ದಾರ್ಥ ವಿಜ್ಞಾನ 
ಸ್ವಚಿತ್ತತೆ, ಶಾಂತತೆ, ಇಂದ್ರಿಯ ನಿಗ್ರಹ 

semblance n. ಸಾದೃಶ್ಯ , ಸಮಾನತೆ, ಹೋಲಿಕೆ, 
self - protection n. ಆತ್ಮ ರಕ್ಷಣೆ 

ಹೊರರೂಪ, ತೋರಿಕೆ , ಸೋಗು 
self-reliance n. ಸ್ವಾವಲಂಬನೆ 

Semester system n. ಷಾಣ್ಮಾಸಿಕ ಪದ್ಧತಿ, ಆರು 
self -respect n. ಆತ್ಮ ಗೌರವ 

ತಿಂಗಳ ಕಾಲದ ಶಿಕ್ಷಣ ಪದ್ಧತಿ 
self -restraint n. ಆತ್ಮ ಸಂಯಮ , ಆತ್ಮ ನಿಗ್ರಹ | semi, ಅರ್ಧ, ಅರೆ 
self -seeking adj. ಸ್ವಾರ್ಥ ಪರಾಯಣ, semi- conscious adj , ಅರೆ ಚೇತನದ, 
ಸ್ವಾರ್ಥಿ 

ಅರೆಸ್ಕೃತಿಯ , ಅರೆ ಪ್ರಜ್ಞೆಯ 
self-service n . Lasso zes 

semi-final adj. evados 
self-styled adj. ಸ್ವಂತ ಜೀವದ ಮಾರ್ಗದರ್ಶಿ , 

Seminar n. ಗೋಷ್ಠಿ, ವಿಚಾರಗೋಷ್ಠಿ, ಪ್ರೌಢ 
ತಾನೇ ( ಹಕ್ಕಿಲ್ಲದ) ಹೆಸರಿಟ್ಟುಕೊಂಡವ, 

- ವಿದ್ಯಾರ್ಥಿ ವರ್ಗ, ವಿಚಾರ ಸಂಕಿರಣ 
ಸ್ವಯಂ ಆರೋಪಿತ 

semination n. ಬೀಜಾರೋಪಣ, ಬಿತ್ತನೆ ಬೀಜ 
self- sufficiency n. ಸ್ವಯಂ ಪೂರ್ಣತೆ, | 

ಪ್ರಸಾರಣೆ 
ಸ್ವಾವಲಂಬನೆ, ಸ್ವಯಂ ಪರಿಪೂರ್ಣ 

semi-official adj. ಅರ್ಧಾಧಿಕಾರದ, ಅರೆ 
self-sufficient adj. ಸ್ವಾವಲಂಬಿಯಾದ, 

(ಪೂರ್ಣ ಅಲ್ಲದ) ಅಧಿಕೃತ 
ಸ್ವಾವಲಂಬಿ, ಸ್ವಯಂ ಸಮೃದ್ಧ 

semioties , Semiology n. ಸಂಸ್ಕೃತಿ ಸಂಕೇತಗಳ 
self -supporting adj, ಸ್ವಯಂ ಸಹಾಯಕ, 

ವಿವರಣೆ, ಭಾವಪ್ರಕಟನ ಪದ್ಧತಿಯ ವ್ಯಾಸಂಗ, 
ಸ್ವಂತ ಆಧಾರವಿರುವ, ಸ್ವಾವಲಂಬಿ , 

ರೋಗ ಲಕ್ಷಣ ಶಾಸ್ತ್ರ ರೋಗವಿಧಾನ ಶಾಸ್ತ್ರ 
ಸ್ವತಂತ್ರವಾಗಿ ನಿರ್ವಹಿಸಿಕೊಳ್ಳುವ 


372 


senate 


serious 


Senate n, ವಿಶ್ವವಿದ್ಯಾಲಯದ ಆಡಳಿತ ಸಭೆ, | sequence n, 1, ಅನುಕ್ರಮ, ಕ್ರಮಾಗತಿ, 

ಸೆನೆಟ್ಟು, ಶಾಸನ ಸಭೆ, ಶಾಸನ ಮಂಡಲಿ, | ಪರಿವಿಡಿ, ಪರಂಪರಾನುಕ್ರಮ , 2. ಪ್ರಸಂಗ, 
ಆಡಳಿತ ಮಂಡಲಿ 

ಅನುಸರಿಸಿಬರುವಿಕೆ 
Senator n, ಸೆನೆಟಿನ ಸದಸ್ಯ , ಶಾಸನಸಭಾ ಸದಸ್ಯ | sequential adj. ಪರಂಪರಾನುಗತ, ಕ್ರಮಾಗತ, 
ಶಾಸನ ಮಂಡಲಿಯ ಸದಸ್ಯ 

ಅನುಕ್ರಮವಾದ 
send V, ಕಳುಹಿಸು, ರವಾನಿಸು, ಅಟ್ಟಿಬಿಡು | sequester (Sequestrate) V. ಪ್ರತ್ಯೇಕ 
send for ಬರ ಹೇಳು, ಕೊಂಡು ತರಿಸು ವಾಗಿಡು, ವಿರಕ್ತನಾಗು, ಆವಿಯನ್ನು ರಕ್ಷಿಸು, 

ಬೇರೆ ಮಾಡು, ಪ್ರತ್ಯೇಕವಾಗಿರು, ಏಕಾಂತ 
send of ಬೀಳ್ಕೊಡು, ಸಾಗಿಕಳುಹಿಸು 

ವಾಗಿರು 
Senile adj. ಮುಪ್ಪಿನ, ಮುಪ್ಪಿನಿಂದಾದ, ಅರುಳು | 
ಮರುಳು , ವಾರ್ಧಕ್ಯದ 

seraglion. 1 . ಅಂತಃಪುರ , ರಾಣಿವಾಸ, 
Senility , ಮುಪ್ಪಿನ ಮರೆವು, ಅರುಳು ಮರುಳು, 

ಜನಾನಾ, 2 . ತುರ್ಕಿಸ್ಥಾನದ ಸುಲ್ತಾನನ 

ಅರಮನೆ | 
ವಾರ್ಧಕ್ಯ 
senior adj, ಉನ್ನತ, ಜೇಷ, ವರಿಷ, ಹಿರಿಯ | Serene adj. 1 . ಶಾಂತ, ಪ್ರಶಾಂತ, 2. ಧೀರ, 
ಮೇಲಧಿಕಾರದ 

ನಿರುದ್ಯೋಗದ, ಪ್ರಸನ್ನ , ಗಂಭೀರ, 3. ನಿಶ್ಚಲ 
Seniority n, ಹಿರಿತನ, ವಯಸಿನ ಹಿರಿತನ, | sert n, ಜೀತದ ಆಳು , ದಾಸ, ಗುಲಾಮ , ದುಡಿತದ 
- ಸೀನಿಯಾರಿಟಿ, ಜೇಷ್ಠತೆ, ಸೇವಾ ಹಿರಿತನ ತೊತ್ತು 

Seniority list ಜೈಷ್ಠಿಕಾ ಪಟ್ಟಿ sergeant n ಸೈನ್ಯಾಧಿಕಾರಿ, ಸಾರ್ಜೆಂಟ್ , 
sensation n 1. ಉದ್ರೇಕ, ಉದ್ವೇಗ, ಅರಿವು, | 

- ಮಿಲಿಟರಿ ಅಧಿಕಾರಿ, ಮೇಲು ದರ್ಜೆಯ 
ಪ್ರಜ್ಞೆ ಸಂವೇದನೆ, ಇಂದ್ರಿಯಜನ್ಯ ಜ್ಞಾನ, ( ವಕೀಲ, ನ್ಯಾಯವಾದಿ) 
ಅನುಭವ, ಭಾವೋದ್ರೇಕ, 2 . ಸಂವೇದನ, | serial adj. ಕ್ರಮಾನುಸಾರ , ಕ್ರಮಬದ್ಧ, 
ಅನುಭೂತಿ 

ಶ್ರೇಣಿಯ , ಶ್ರೇಣಿಗೆ ಸೇರಿದ, ಅನುಕ್ರಮಿತ, 
sensational adj , ಉದ್ವೇಗಪೂರಿತ , 

ಧಾರಾವಾಹಿ 
ಭಾವೋದ್ರೇಕಕಾರಿ , ಆಶ್ಚರ್ಯಕರ, ಕುತೂ | serial publication ಥಾರಾವಾಹಿ 
ಹಲದ, ಭಾವೋದ್ವೇಗದ | 

ಪ್ರಕಟಣೆ, ಗ್ರಂಥಮಾಲೆ, ನಿಯತಕಾಲಿಕ 
sensational news ಉದ್ರೇಕಪೂರಿತ | serial rights ಧಾರಾವಾಹಿಯನ್ನು 
ವಾರ್ತೆ , ಅಚ್ಚರಿಯ ಸುದ್ದಿ , ಭಾವೋದ್ವೇಗ ಪ್ರಕಟಿಸುವ ಹಕ್ಕು , ಗ್ರಂಥಮಾಲಾ ಸ್ವಾಮ್ಯ , 
ಕಾರಿ ಸುದ್ದಿ 

ಗ್ರಂಥ ಸ್ವಾಮ್ಯ 
sense V, ಅರ್ಥ ಮಾಡಿಕೊಳ್ಳು, ಅವಗತವಾಗು, | 

serialize V, ಧಾರಾವಾಹಿಯಾಗಿ ಮುದ್ರಿಸು 
ಒಟ್ನಾಭಿಪ್ರಾಯ ತೆಗೆದುಕೊ , ಗ್ರಹಿಸು, ತಿಳಿ 

sericulture n. ರೇಷ್ಠ ಕೃಷಿ, ವ್ಯವಸಾಯ , ರೇಷ್ಠ 
n. 1. ಪ್ರಜ್ಞೆ ಬುದ್ದಿ, ವಿವೇಕ, ಅರಿವು, | 

ಹುಳು ಸಾಕಣೆ 
ಜ್ಞಾನೇಂದ್ರಿಯ , ವ್ಯವಹಾರ ಜ್ಞಾನ, 
2 . ಅರ್ಥ, ಭಾವನೆ, ಅಭಿಪ್ರಾಯ 

series 1, ಪರಂಪರೆ, ವರಸೆ, ಕ್ರಮ, ಸಾಲು, ಪಂಕ್ತಿ , 
sequel n . ತರುವಾಯ , ಅನುಕ್ರಮದಲ್ಲಿ 

ಶ್ರೇಣಿ, ಸರಣಿ 
ಮುಂದಿನದು, ಪ್ರಕರಣ , ಪ್ರಸಂಗ, ನಿರ್ಣಯ , 

serious adj. 1. ಗಂಭೀರ, ಗುರುಪರ, ಮುಖ್ಯ , 
ತೀರ್ಮಾನ, ಉತ್ತರಾರ್ಧ, ಮು೦ದಿನ 

ವಿಚಾರ ಶೀಲ, 2 . ವಿಕಟ, ಕ್ಲಿಷ್ಟ, ತೀವ್ರ , 
ಪ್ರಸರಣ, ಫಲಿತಾಂಶ 

ಅಪಾಯಕರ 


373 


sermon 

set 
Sermon V, ಉಪದೇಶಿಸು, ಬುದ್ಧಿವಾದ ಹೇಳು, | service n. 1. ಸೇವೆ, ಉದ್ಯೋಗ, ಅಧಿಕಾರ, 
ವಾಗ್ದಂಡಿಸು 

2. ಪೂಜೆ, ಆರಾಧನೆ, ಅನುಷ್ಠಾನ, ನೆರವು, 
_ n . ಉಪದೇಶ, ಮತೀಯ ಉಪನ್ಯಾಸ, 

ಸಹಾಯ 
ಧರೋಪದೇಶ 

active Service ಯುದ್ಧಕಾಲದ ಸೇವೆ 
serpent n, ಹಾವು, ಸರ್ಪ 

Service Conditions ಸೇವಾಧಿಕಾರಿಗಳು, 
serpentine adj. ಸರ್ಪಾಕಾರವಾದ, ಹಾವಿ 

ಉದ್ಯೋಗ ಪರಿಸ್ಥಿತಿಗಳು , ಸೇವಾ 
ನಂತಹ , ಡೊಂಕು ಡೊಂಕಾದ, ತಿರುಗಿ ತಿರುಗಿ 

ನಿಯಮಗಳು, ಸೇವಾ ಶರತ್ತುಗಳು 
ಹೋಗುವ, ಕಪಟಿ, ಕುಟಿಲತೆಯ , ಬಾಗಿ ಬಾಗಿ servicepostage stamps ಪ್ರಭುತ್ವದ 
ಹೋಗುವ, ವಂಚಕ 

ಅಂಚೆ ಚೀಟಿಗಳು 
serried adj, ದಟ್ಟವಾದ, ಒತ್ತಾಗಿರುವ, ಭುಜಕ್ಕೆ | 

services delegation ಸೈನಿಕ ಪ್ರತಿನಿಧಿ 
ಭುಜ ಸೇರಿಸಿ ನಿಂತಿರುವ 

ವರ್ಗ 
serum n. ಲಸಿಕೆ, ಹಾಲು ಒಡೆದ ನೀರು, ರಕ್ತಸಾರ social service ಸಮಾಜ ಸೇವೆ, 
servant n, ಆಳು, ಸೇವಕ, ನೌಕರ, ದಾಸ 

ಸಾಮಾಜಿಕ ಸೇವಾಕಾರ್ಯ 
civil servant ಪ್ರಭುತ್ವದ ಉದ್ಯೋಗಿ, 

Serviceable adj, ಪ್ರಯೋಜನಕರ , 

ಉಪಯುಕ್ತ 
ಸರ್ಕಾರಿ ನೌಕರ , ಸರ್ಕಾರಿ ಅಧಿಕಾರಿ, 
ಐ. ಎ. ಎಸ್ .ಶ್ರೇಣಿಯ ಅಧಿಕಾರಿ servile adj, ಗುಲಾಮತನದ, ದಾಸ್ಯದ, ಜೀತದ, 
public servant 

ಗುಲಾಮನ 
ಪ್ರಜಾಸೇವಕ , 
ಸಾರ್ವಜನಿಕ ಮುಂದಾಳು, ಸರ್ಕಾರಿ ನೌಕರ , 

servitude n. 1. ಗುಲಾಮಗಿರಿ, ದಾಸ, 
ಸರ್ಕಾರಿ ಅಧಿಕಾರಿ, ಸಾರ್ವಜನಿಕ ಸೇವಕ , 

2. ಉದೋಗಕಾಲ, ಅನುಭೋಗದ ಹಕ್ಕು 
ಸಮಾಜ ಸೇವಕ 

session 1. ಸಭೆ, ಸಮಾವೇಶ, ಅಧಿವೇಶನ 
serve V, ಸೇವಿಸು , ನೌಕರಿ ಮಾಡು, ಜ್ಯಾರಿ autumn session ಶರತ್ಕಾಲ ಸಮಾವೇಶ, 

ಗೊಳಿಸು, ಕೆಲಸ ಮಾಡು, ಕೆಲಸಕ್ಕೆ ಬರು,ಸೇವೆ ಸಂಸತ್ತಿನ ಶರತ್ಕಾಲದ ಅಧಿವೇಶನ 
ಮಾಡು, ಉಪಕರಿಸು 

budget Session ಬಜೆಟ್ ಸಮಾವೇಶ, 
serve a sentence 37 035 Jo 

ಹಣಕಾಸಿನ ಸಮಾವೇಶ, ಶಾಸನ ಸಭೆಯ 
ಅನು ಭವಿಸು , ಕಾರಾಗೃಹ ಶಿಕ್ಷೆಯನ್ನು ಸಂಸತ್ತಿನ ವಾರ್ಷಿಕ ಆಯವ್ಯಯ ಅಂದಾಜಿನ 
ಅನುಭವಿಸು 

ಅಧಿವೇಶನ 
Serve one out ಹಗೆ ತೀರಿಸಿಕೊಳ್ಳು 

Winter Session ಚಳಿಗಾಲದ ಸಮಾವೇಶ 
serve the purpose ಉಪಯೋಗಕೆ | Set V. ಇಡು, ಇರಿಸು, ನೆಡು, ನಿಲ್ಲಿಸು, ಕೂಡಿಸು , 

ಸ್ಥಾಪಿಸು, ಹೂಡು 
ಬರು , ಉದ್ದೇಶವನ್ನು ಪೂರೈಸು, ಉದ್ದೇಶವನ್ನು 
ಸಾಧಿಸು, ಪ್ರಯೋಜನಕರವಾಗಿರು 

n, ಗುಂಪು, ತಂಡ, ಜತೆ, ಕಟ್ಟು, ವರ್ಗ ,ಶ್ರೇಣಿ, 

ಕೂಟ 
serve time ಕಾರಾಗೃಹವಾಸದ ಶಿಕ್ಷೆಯನ್ನು 
ಅನು ಭವಿಸು, ತನ್ನ ಅವಧಿಯವರೆಗೆ adj, ನಿಶ್ಚಿತ, ಸ್ಥಿರ, ದೃಢ 
ಅಧಿಕಾರದಲ್ಲಿರು (ಸೇವೆಯಲ್ಲಿರು) . set apart ಪ್ರತ್ಯೇಕಿಸು, ಬೇರೆ ಇಡು, 

ಎತ್ತಿಡು, ಮಿಸಲಾಗಿಡು 


374 


setback 


sexageneraian 


set aside ತಳ್ಳಿಹಾಕು, ಎತ್ತಿಡು, ಬದಿಗಿಡು, | setting n 1. ಪರಿಸರ, 2. ಸಂಗೀತದ ಹಿನ್ನೆಲೆ, 
ನಿರಾಕರಿಸು, ಹೊಡೆದು ಹಾಕು 

ಸಂಗೀತ ಕ್ರಮ , ಸ್ವರಜೋಡಣೆ , 3. ವಾತಾ 
set at ease ಸರಿಮಾಡು, ಶಾಂತಿತರು , | ವರಣ, ರಂಗಭೂಮಿಯ ದೃಶ್ಯ ಸಂಯೋಜನೆ, 

ಸನ್ನಿವೇಶ, ಪರಿಸ್ಥಿತಿ, ಆವರಣ, ವ್ಯವಸ್ಥೆ 
ಮನಸ್ಸನ್ನು ನಿರಾತಂಕಗೊಳಿಸು 

settle V. 1. ನೆಲಸು, ನಿಲ್ಲು, ನೆಲೆಗೊಳಿಸು, 
set at naught ಲೆಕ್ಕಿಸದಿರು, ಉಪೇಕ್ಷಿಸು, 

ಸ್ಥಿರಗೊಳ್ಳು, ಸ್ಥಾಪಿಸು, ತಳವೂರು, ತಿಳಿಯಾಗು, 
ಕಡೆಗಣಿಸು 

2. ನಿಶ್ಚಿತಗೊಳಿಸು, ನಿರ್ಧರಿಸು, 3. ತೀರಿಸು, 
setback n ಪರಾಜಯ, ಅಸಫಲತೆ, ಕಡೆಗಣಿಸು 

ಬಗೆಹರಿಸು , 4. ರಾಜಿ ಮಾಡು, ತೀರ್ಮಾನ 
set down ಬರೆದಿಡು, ಬರಹದಲ್ಲಿ ಕಾಣಿಸು, 

ಮಾಡು 
ಹೇಳು, ಪರಿಗಣಿಸು 

settlement n. 1. ವ್ಯವಸ್ಥೆ , 2. ಫೈಸಲು, ಇತ್ಯರ್ಥ, 
set in ಪ್ರಾರಂಭವಾಗು, ತಲೆದೋರು, | 3. ವಸಾಹತು, 4. ರಾಜಿ, 5. ಭೂ ಕಂದಾಯ 
ಕಾಣಿಸಿ ಕೊಳ್ಳು, ಸ್ಥಿರವಾಗು 

ವ್ಯವಸ್ಥೆ , ಆಸ್ತಿ ವ್ಯವಸ್ಥೆ , ಆಸ್ತಿಯ ವರ್ಗಾವಣೆ , 
set off ಎದ್ದು ಕಾಣುವಂತೆ ಇಡು, ವರ್ಗದ ದಾಖಲೆ ಪತ್ರ 
ಅಲಂಕಾರವಾಗಿ ಜೋಡಿಸು , ಪಡಿ, ಈಡು amicable settlement ಸ್ನೇಹಪೂರಿತ, 
( ಲೆಕ್ಕಾಚಾರದಲ್ಲಿ) ಉತ್ತರ, ಪರಿಹಾರ, ಕಾಂತಿ ಪರಸ್ಪರ ಒಪ್ಪಿಗೆಯ ಒಡಂಬಡಿಕೆ, ತೀರ್ಮಾನ, 
ವರ್ಧಕ, ಅಲಂಕಾರಕ , ಭೂಷಣ ಪ್ರಾಯ 

ರಾಜಿ, 
set one's face to ಬಲವಾಗಿ | sever V. 1. ಬೇರ್ಪಡಿಸು, ಪ್ರತ್ಯೇಕಿಸು, ಅಗಲಿಸು, 
ವಿರೋಧಿಸು, ಬಲವಾಗಿ ಎದುರಿಸು 

ಬಿಟ್ಟುಬಿಡು, ತ್ಯಜಿಸು , ಕೊನೆಗೊಳಿಸು , 
Set one's heart on ಪಡೆಯಲು | 

2. ಕತ್ತರಿಸು, ಎರಡು ಭಾಗ ಮಾಡು 
ಪ್ರಯತ್ನಿಸು 

several adj. ಬೇರೆ ಬೇರೆ, ಪ್ರತ್ಯೇಕ, ವಿವಿಧ 
set one's house in order ವ್ಯವಹಾರ | 

ಅನೇಕ, ನಾನಾ, ಆಯಾ 
ಗಳನ್ನು ಕ್ರಮಕ್ಕೆ ತರು, ನೇರ್ಪಡಿಸು, ಸುಧಾರಿಸು several liability ಬೇರೆ ಬೇರೆ ಬಾಧ್ಯತೆ, 
set one's seal ಅನುಮತಿಸು, ಅಧಿಕಾರ ಪ್ರತ್ಯೇಕ ಜವಾಬ್ದಾರಿ 
ಕೊಡು, ಅಧಿಕೃತ ಮುದ್ರೆಯೊತ್ತು, ಅಂಗೀಕರಿಸು | severe adj, ಉಗ್ರ, ತೀವ್ರ, ಪ್ರಚಂಡ, ದುಸ್ಸಹ, 
set out ಪ್ರಯಾಣ ಹೊರಡು, ಅಲಂಕರಿಸು, 

ಕಟ್ಟುನಿಟ್ಟಾದ, ಕಠಿಣ, ತೀಕ್ಷ , ಕಷ್ಟಕರ , 
ಪ್ರದರ್ಶಿಸು, ಪ್ರತಿವಾದಿಸು, ವಿವರಿಸು 

ಕಠೋರ 
set store by ಅಮೂಲ್ಯವೆಂದು ತಿಳಿ, | 

| severence n . ವಿಭಜನೆ , ವಿಚ್ಛೇದ, ಬೇರೆ 
ಗೌರವಿಸು 

ಯಾಗುವಿಕೆ, ಅಗಲಿಕೆ 
set to ಮಲ್ಲಯುದ್ಧದಲ್ಲಿ ಮೊದಲ ಪೆಟ್ಟು 

sewagen, 1. ಗ್ರಾಮಸಾರ, ಊರಿನ ಕೊಚ್ಚೆ, 
(ಕಾದಾಟಕ್ಕೆ , ವಾದಕ್ಕೆ ) ಹುರುಪಿನಿಂದ 

2 . ಚರಂಡಿ, ಮೋರಿ 
ತೊಡಗು, ವಾಗ್ವಾದ, ಹೋರಾಟ 

Sewer . ಹೊಲಸು ನೀರನ್ನು ಸಾಗಿಸುವ ಕಾಲುವೆ, 
setup ವ್ಯವಸ್ಥೆ ಮಾಡು, ನೆಲೆಗೊಳಿಸು, 

ಒಳಚರಂಡಿ, ಕೊಳಾಯಿ , ಮೋರಿ 
ಪ್ರಾರ೦ಭಿಸು, ಸ್ಥಾಪಿಸು , ನಿಲ್ಲಿಸು, | 

Sex n. ಲಿಂಗ. 
ದೇಹಸೌಷ್ಟವ ಪಡೆ, ನಿಲ್ಲು ನೆಲೆಸು sexageneraian n. escozo Jouz 100200 

ವ್ಯಕ್ತಿ , ಷಷ್ಟ್ರೀಯ 


375 


shabby 


share 


shabby adj, ಚಿಂದಿಬಟ್ಟೆ ಧರಿಸುವ, ನೀಚ, ಕುದ್ರ , - sham V. ನಟಿಸು,ಸೋಗುಹಾಕು, ಕಪಟಾಚರಣೆ 

ಜೀರ್ಣ, ಕೀಳಾದ, ತುಚ್ಛ, ಹೀನ, ಅಯೋಗ್ಯ ಮಾಡು 
shackle V, ಸಂಕೋಲೆ ಹಾಕು, ಬೇಡಿಹಾಕು, n, ಮಿಥ್ಯ, ಮೋಸ, ಸೋಗು, ಕಪಟ, ಠಕ್ಕ , 
ಕೊಂಡಿಕೂಡಿಸು, ಬಂಧನ ಹಾಕು, ತಡೆಯೊಡ್ಡು ನಟನೆ, ಕೃತ್ರಿಮ 

n, ಕೈಕೋಳ, ಶೃಂಖಲೆ, ಬೇಡಿ, ಕಾಲು adj, ಬೂಟಾಟಿಕೆಯ , ಮೋಸಕಾರವಾದ, 
ಬೇಡಿ, ಸರಪಳಿ ಕೊಂಡಿ, ಬಳೆ 

ಮಿಥೈಯ , ಸೋಗಿನ, ಖೋಟಾ 
shade v . 1. ಬಣ್ಣ ಹಾಕು, 2. ತೆರೆ ಹಾಕು, sham fight ಬೂಟಾಟಿಕೆಯ ಹೊಡೆದಾಟ 

3. ನೆರಳಿಡು, ಮರೆ ಮಾಡು, ವರ್ಣಾಂತರ ( ಅಭ್ಯಾಸಕ್ಕಾಗಿ ಸೈನಿಕರು ಮಾಡುವ) ಹುಸಿ 


ಗೊಳ್ಳು 


ಯುದ್ಧ 


_ n. 1. ನೆರಳು , ಛಾಯ , 2. ಆಶ್ರಯ, ತೆರೆ, | shamble (S) 1. ಕಸಾಯಿ ಅಂಗಡಿ, 2. ವಿಧ್ವಂಸನ, 
3. ಬಣ್ಣ 

ಕಟುಕರ ಅಂಗಡಿ, ಕಗ್ಗೂಲೆಯ ತಾಣ 
shadow V. 1 . ನೆರಳುಂಟು ಮಾಡು, ಅಸಷವಾಗಿ | shame V. ನಾಟಿಕೆಯುಂಟು ಮಾಡು, ಅವಮಾನ 

ಕಾಣು, 2. ರಹಸ್ಯವಾಗಿ ಹಿಂಬಾಲಿಸು, ಮರೆ ಮಾಡು, ಅಪಮಾನಿಸು 
ಮಾಡು 

n, ನಾಚಿಕೆ, ಲಜ್ಜೆ ಸಿಗ್ಗು ಎಗ್ಗು , ಅಪಮಾನ 
_ n. 1. ನೆರಳು , ಪ್ರತಿಬಿಂಬ , 2 . ಆಶ್ರಯ, | shamefaced adj, ನಾಚಿಕೆಯುಳ್ಳ ಲಜ್ಜೆಯ , 
ಮಬ್ಬು, ಮರಣಛಾಯೆ, ಕತ್ತಲೆ, ಅಂಧಕಾರ | ಸಂಕೋಚಸ್ವಭಾವದ 
shady adj. ಸಂದೇಹಕರ, ನೆರಳು ಬೆಳಕಿಗೆ shameful adj , ಲಜ್ಜಾಸ್ಪದ, ಅವಮಾನಕರ, 

ಬಾರದ, ಸಂಶಯಾಸ್ಪದ, ಕಳಂಕಿತ , ನಾಚಿಕೆಗೇಡಿ 
ಒಳಗೊಳಗೇ ನಡೆದ, ಮರೆಯಲ್ಲೇ ನಡೆಯುವ, | shanty n. ಗುಡಿಸಲು, ಜೋಪಡಿ, ಕುಟೀರ 
ಅನುಮಾನದ 

shape V, ಆಕಾರಕೊಡು, ರೂಪವನ್ನು ನೀಡು, 
shaft n. 1. ಬಾಣ, ಈಟಿ, ಭರ್ಜಿ, 2 . ಸುರಂಗ, ರೂಪಿಸು, ಮಾದರಿ ನಿರಿಸು 
3 . ಬೆಳಕಿನ ಕಿರಣ, ಇಳುಕಲು ತೋಡುದಾರಿ 

n, ಆಕಾರ, ರೂಪ, ಮಾದರಿ, ಮುಖ , 
shaggy adj . ಒರಟು ಕೂದಲಿನ, ಪೊದೆ| ಸ್ವರೂಪ 

ಗೂದಲಿನ, ಅತಿರೇಕ ಪ್ರಮಾಣದಕೂದಲಿನ take shape ತಯಾರಾಗು, ರೂಪು 
shake V. 1. ಕದಲಿಸು ಅಳ್ಳಾಡಿಸು, ಕುಲುಕಿಸು, ಹೊಂದು, ರೂಪುಗೊಳ್ಳು 
2. ಕಂಪಿಸು 

| shapely adj. ಸುಂದರವಾದ, ರೂಪವಂತ ಅಂಗ 
shake off ಮುಕ್ತಿಗೊಳಿಸು, ಮುಕ್ತನಾಗು, | ಸೌಷ್ಠವವುಳ್ಳ 
ತ್ಯಜಿಸು, ಕಳಚಿಕೊಳ್ಳು, ಝಾಡಿಸಿ ತೊಲಗಿಸು | share V, ಪಾಲುಮಾಡು, ಹಂಚು, ವಿಭಾಗ 
shake up ಮಿಶ್ರಗೊಳಿಸು, ಕಲಸು, ಮಾಡು, ಹಂಚಿಕೊಡು, ಸಹಮತಿಸು 
ಕುಲುಕು, ಅಲ್ಲಾಡಿಸು, ಹೊಡೆದೆಬ್ಬಿಸು 

( ಅಭಿಪ್ರಾಯದಲ್ಲಿ) 
shaky adj, ದುರ್ಬಲ, ನಡುಗುವ, ಅಸ್ಥಿರ , 

n. 1. ಭಾಗ, ಹಸುಗೆ, ಹಿನ್ನೆ, ಅಂಶ, ಪಾಲು, 
ಅಲ್ಲಾಡುವ, ಭದ್ರವಿಲ್ಲದ, ನಂಬಲಾಗದ 

2. ಬಂಡವಾಳ ಪಾಲು, ಷೇರು 

deferred shares ಮುಂದೆ ಸಲ್ಲಿಸುವ 
shallow adj. 1. ಆಳವಿಲ್ಲದ, ಮೇಲುಮೇಲಿನ, 

ಷೇರುಗಳು , ಲಾಭಾಂಶವನ್ನು ಮುಂದೂಡಿರುವ 
2 . ಗಾಢಜ್ಞಾನವಿಲ್ಲದ, ಅಲ್ಪಮತಿ, ಸಾರಹೀನ, 

ಪಾಲುಗಳು, ಲಾಭ ತಳ್ಳಿಟ್ಟ ಪಾಲುಗಳು 
ಅಲ್ಪ ಬುದ್ಧಿಯ 


376 


shelve 


share -brocker 


ordinary shares ಮಾಮೂಲು| sheep n, ಕುರಿ 
ಷೇರುಗಳು, ಸಾಮಾನ್ಯ ಪಾಲುಗಳು 

black sheep ವಿಶ್ವಾಸ ಘಾತುಕ, ವಂಚಕ, 
share- brocker n. ಷೇರು ದಳ್ಳಾಳಿ 

ನೀತಿ ಬಾಹಿರ, ಅಧಮ, ಭ್ರಷ್ಟ, ಕರಿಯ ಕುರಿ 
share- capital n. ಷೇರುಮೂಲ ಧನ 

Wolf in sheep's clothing ಗೋಮುಖ 
shre certificate ಷೇರು ಪತ್ರ 

ವ್ಯಾಘ್ರ , ಕಪಟಿ, ಮೋಸಗಾರ 

sheep - skinn. ಕುರಿಯ ತೊಗಲು, ಉಣ್ಣೆ 
share-holder n. medo wod 

ಸಮೇತಕುರಿಯ ಚರ್ಮದ ಹೊದಿಕೆ, ಉಡುಪು 
share- market n, ಷೇರು ಪೇಟೆ, ಪೇರು 
ಮಾರುಕಟ್ಟೆ 

sheer _ V, ದಾರಿಬಿಟ್ಟು ಹೋಗು, ತಿರುಗು, 

ಓರೆಯಾಗು, ದೂರಸರಿ, ಬಾಗು 
sharp adj, ತೀಕ್ಷವಾದ, ಚುರುಕಾದ, 
ಮೊನಚಾದ, ತೀವ್ರವಾದ, ಸ್ಪಷ್ಟವಾದ, 

n, ಹಡಗಿನ ದಿಕ್ಕು, ಬದಲಾವಣೆ, ತಿರುವು, 
ಹರಿತವಾದ, ಸ್ಪುಟವಾದ 

ಬಾಗು 
sharpshooter n. ಗುರಿಗಾರ 

adj, ಶುದ್ಧ ,ಕೇವಲ, ಮಾತ್ರ , ಬರಿಯ 
shatter V, ಧ್ವಂಸ ಮಾಡು, ಚಲ್ಲಾಪಿಲ್ಲಿ ಮಾಡು, | sheet n. 1. ನೀರಿನ ವಿಸ್ತಾರ, ಹರವು, 2. ಕಾಗದದ 

ಮುರಿದು ಹಾಕು , ಸೀಳುಗಳಾಗಿ ಮಾಡು, ಹಾಳೆ, 3. ಕಬ್ಬಿಣದ ತಗಡು 
ಒಡೆದು ಚೂರುಚೂರುಮಾಡು 

sheet anchor ಭಾರಿ ದೊಡ್ಡ ಲಂಗರು, 
shave V. ಕ್ಷೌರ ಮಾಡು, ಕಷ್ಟ ಮಾಡು, ಹಜಾಮತಿ | ಕೊನೆಯ ಆಧಾರ 
ಮಾಡು, ಬೋಳಿಸು 

sheikhdom 1. ಅರಬ್ಬರ ರಾಜ್ಯ, ಅರಬ್ಬಿ ಶೇಕರ 
have a close shave ತಪ್ಪಿಸಿಕೊಳ್ಳು | ಆಡಳಿತದ ರಾಜ್ಯ 
ಸ್ವಲ್ಪದರಲ್ಲಿ ಅಪಾಯದಿಂದ ಪಾರಾಗುವುದು, | shelf n ಮರದ ಕಪಾಟು, ಹಲಗೆಗಳ ಒಡೆ 
ನುಣಿಚಿಕೊಳ್ಳು, ಸ್ವಲ್ಪದರಲ್ಲಿ ತಪ್ಪುವುದು shel ! V. ಹಣಕೊಡು, ಹಣಸುರಿ, ಹಣ ತೆರು, ಚಿಪ್ಪು, 
have a near shave ಸ್ವಲ್ಪದರಲ್ಲಿ ಕೋಶಗಳಿಂದ ಹೊರತೆಗೆಯು, ಸಿಡಿಗುಂಡು 
ತಪ್ಪಿಸಿಕೊಳ್ಳು 

ಹಾರಿಸು, ಗುಂಡಿನ ದಾಳಿ ಮಾಡು 
shavings n. ಚಕ್ಕೆ , ಸಿಪ್ಪೆ 

n. 1. ಕರಟ, ಚಿಪ್ಪು, ಸಿಂಪಿ , ಸಿಪ್ಪೆ, ಕವಚ, 
sheat n: ಕಟ್ಟು, ಹೊರೆ, ಸೂಡು, ಖಿವುಡು, ಗುಚ್ಚ 2. ಕಪ್ಪೆ ಚಿಪ್ಪು ಶಂಖ , ಕವಡೆ, 3. ಬಾಂಬು, 
ಕಂತೆ 

ಗುಂಡು 
shearing n. ಉಣ್ಣೆ ಕತ್ತರಿಸುವುದು, ಉಣ್ಣೆಯ 

shell out ಹಣಚೆಲ್ಲು , ಸ್ವಾಧೀನ ಪಡಿಸು, 
ಕೊಯ್ಯ, ಹರಿದು ಹಾಕುವುದು, ಒಮ್ಮೆ ಉಣ್ಣೆ ಕೊಟ್ಟುಬಿಡು ( ಹಣವನ್ನು) 
ಕತ್ತರಿಸಲಾಗಿರುವ ಕುರಿ 

| shellac n. ಶುದ್ದ ಅರಗು, ಪದರ ಮಾಡಿದ ಅರಗು 
sheath (e) ಒರೆ,ಕೋಶ, ಕತ್ತಿ ಇಡುವಕೋಶ| shelter _ V, ಶರಣುನೀಡು, ಆಶ್ರಯ ಕೊಡು, 
shed V. ಬೀಳಿಸು, ಹರಡು, ಹರಿಸು, ತ್ಯಜಿಸು, ರಕ್ಷಿಸು, ಕಾಪಾಡು, ಮರೆ ಮಾಡು, ಬಚ್ಚಿಡು 
ಉದುರು, ಉದುರಿಸು, ತೊರೆ, ಬಿಟ್ಟುಬಿಡು _ n. 1. ಆಶ್ರಯ, ರಕ್ಷಣೆ , ಶರಣು, ನೆರಳು, 

n, ಕೊಟ್ಟಿಗೆ, ಗುಡಿಸಲು,ಜೋಪಡಿ, ಗಾಡಿ, ಮರೆ, 2. ಮನೆ, ಸೂರು, ತಡೆ 
ವಾಹನಗಳನ್ನಿಡುವ ಜಾಗ 

shelve V. ಕೈಬಿಡು, ಮೂಲೆಗೆ ಹಾಕು, ಆಚೆ ಸರಿಸು, 
sheen n ಪ್ರಕಾಶ, ಹೊಳಪು, ಕಾಂತಿ 

ಕೆಲಸದಿಂದ ವಜಾ ಮಾಡು 


377 


shibboleth 


shock 


shibboleth n ಪ್ರಶಂಸಾವಾಕ್ಯವಾಗಿದ್ದು ಈಗ | shipment n. 1. ಹಡಗು ಸರಕು, ರವಾನೆ ಸರಕು , 

ಕೈಬಿಟ್ಟ ಸಿದ್ದಾಂತ, ಹಳೆಯ ಕಾಲದ ತತ್ವ ಗೊಡ್ಡು | 2. ಸರಕು ಹೇರಾಟ, ಸರಕು ತುಂಬುವುದು, 

ತತ್ವ ಸಂಕೇತ ಪದ, ಲಾಂಛನ, ಪದ್ಧತಿ, ವರ್ತನೆ | ಹಡಗಿನಿಂದ ಸರಕು ರವಾನೆ 
shield V. ಕಾಪಾಡು, ರಕ್ಷಿಸು, ಉಳಿಸು shipper n : ಸಾಮಾನುಗಳನ್ನು ಹಡಗಿನಲ್ಲಿ 

n, ಪ್ರಶಸ್ತಿ ಫಲಕ, ಗುರಾಣಿ, ಢಾಲು, ರಕ್ಷಕ, | ಸಾಗಿಸುವ ವ್ಯಕ್ತಿ , ಹಡಗು ಸಾಗಣೆಯ ವ್ಯಾಪಾರಿ 
ರಕ್ಷಣೆ , ವಂಶ ಲಾಂಛನ ಕೆತ್ತಿದ ಫಲಕ shipping n ನೌಕಾಸಮುದಾಯ , ಹಡಗಿನ 
shift V, ಕದಲು, ಕದಲಿಸು , ಸ್ಥಳಾಂತರಿಸು , | ರವಾನೆ 
ರೂಪಾಂತರಿಸು, ಬದಲಿಸು 

shipping crew ಹಡಗಿನ ಸಿಬ್ಬಂದಿ, 
n, ಪಾಳಿ, ಸರದಿ ( ಸ್ಥಳ, ಸ್ವಭಾವದಲ್ಲಿ) 

ನೌಕೆಯ ಕೆಲಸಗಾರರು 
ಬದಲಾವಣೆ, ಪರಿವರ್ತನೆ, ವ್ಯತ್ಯಾಸವಾಗುವಿಕೆ shipping development fund 
ಆವರ್ತನ, ಸರದಿ 

ನೌಕಾಯಾನಾಭಿವೃದ್ಧಿ ನಿಧಿ 
shifty n, ಮೋಸಗಾರ, ನುಣುಚಿಕೊಳ್ಳುವ, shipping freight ನೌಕೆಯಲ್ಲಿ 
ಕುತಂತ್ರಿ , ಠಕ್ಕ 

ರವಾನಿಸಲು ತಗಲುವ ವೆಚ್ಚ ರವಾನಿಸುವ 
shilly -shally V , ಸಂಕೋಚಪಡು, ದಾಕ್ಷಿಣ್ಯ 

ಖರ್ಚು 
ಪಡು, ಮೀನಮೇಷಎಣಿಸು, ಹಿಂದು ಮುಂದು shipping route JODIDAE 
ನೋಡು, ಚಂಚಲವಾಗಿರು, ಅನಿಶ್ಚಿತವಾಗಿರು 

ship way ದೋಣಿಸಾಗುವ ಕಾಲುವೆ 
shine V. ಹೊಳೆ, ಪ್ರಕಾಶಿಸು, ಮಿರುಗು, ( ಆಲಂ) | shipwreck n ನೌಕಾಘಾತ, ನೌಕಾನಾಶ, 
ಪ್ರಸಿದ್ಧನಾಗು, ಹೆಸರುವಾಸಿಯಾಗು 

ನೌಕಾಭಂಗ 
_ n. ಪ್ರಕಾಶ, ಮೆರಗು , ಹೊಳಪು, ಬಿಸಿಲು, | shipyard n, ನೌಕಾಂಗಣ 
ತೇಜಸ್ಸು, ಗಲಭೆ, ಗೊಂದಲ, ಕೋಲಾಹಲ, 

shirk V . ಜಾರಿಕೊಳ್ಳು, ತಪ್ಪಿಸಿಕೊಳ್ಳು, 
ತೇಜಸ್ವಿಯಾಗಿರು 

ಸ್ವಾರ್ಥದಿಂದ ಹಿಂತೆಗೆ 
shingle V. ಮರದ ಹೆಂಚು ಹೊದಿಸು, ( ತಲೆ 

shiver V. 1 . ನಡುಗು, ಕಂಪಿಸು, ಅದುರು, 
ಕೂದಲನ್ನು) ಮಟ್ಟಸವಾಗಿ ಕತ್ತರಿಸು 

2. ಒಡೆದು ತುಂಡುಮಾಡು, ಚೂರುಚೂರು 
_ n. 1. ತೆಳುವಾದ ಹಲಗೆ, ಬೋರ್ಡು, 
ಮಾಡು 
2.ಕಡಲ ತಡಿಯ ನೊರಜು ಕಲ್ಲು , ಮರಹೆಂಚು 

n. 1. ನಡುಕ, ಕಂಪನ, 2. ತುಂಡು ಚೂರು 
( ಮಾಡಿನ ಹೊದಿಕೆಗೆ) 

shoal n. 1. ಮೀನಿನ ದೊಡ್ಡ ತಂಡ, ಗುಂಪು, 
ship V. ಹಡಗಿಗೆ ಸರಕುಗಳನ್ನು ತುಂಬು, ಹಡಗಿಗೆ 

ಅಗೋಚರ ಆತಂಕ, ಅಪಾಯಗಳು, 2. ಆಳ 
ಸರಕುಗಳನ್ನು ತುಂಬಿ ರವಾನಿಸು 

ವಿಲ್ಲದ, ತಟ್ಟೆಯಂಥ ಸ್ಥಳ 
n, ಹಡಗು, ದೋಣಿ, ನೌಕೆ 

shock v. 1. ದಿಗಿಲುಂಟುಮಾಡು, ತಲ್ಲಣ ತರು, 
on shipboard ಹಡಗಿನಲ್ಲಿ ನೌಕೆಯ 

ಆಘಾತಿಸು , 2. ಅಸಹ್ಯ ಉಂಟುಮಾಡು, 
ಮೇಲೆ 

3. ಸಿಡಿಲು ಬಡಿ 
ship - building n, ನೌಕೆಯ ನಿರಾಣ 

n, 1. ಆಘಾತ, ಧಕ್ಕೆ , 2. ತೆನೆಗಳ ರಾಶಿ, 
shipload n, ಹಡಗು ತುಂಬಿರುವ ಸರಕು, ಒಂದು | ಕಂತೆಯೊಟ್ಟಿಲು, ಹುಲ್ಲುಹೊರೆಗಳ ಬಣವೆ 

ಹಡಗು ಭರ್ತಿ ಸಾಮಾನು 


378 


shout 


shoot 


electric shock ವಿದ್ಯುಚ್ಛಕ್ತಿಯ ಆಘಾತ, | shortfall n. ಕೊರತೆ, ಕಡಿಮೆ 
ಎಲೆಕ್ಷಿಕ್ ಶಾಕ್ 

- short notice question ಅಲ್ಪಾವಧಿ ಪ್ರಶ್ನೆ 
shoot v. 1. ಬಾಣಬಿಡು, 2, ಅಂಕುರಬರು, | short - sight n. ಸಮೀಪದೃಷ್ಟಿ, ಸಂಕುಚಿತ ದೃಷ್ಟಿ, 

ಮೊಳಕೆಬರು, 3. ತುಪಾಕಿಯ ಗುಂಡು ಹೊಡೆ, | ಸಮೀಪದೃಷ್ಟಿಯ ದೋಷ, ದೂರದೃಷ್ಟಿ ಇಲ್ಲದ 
ರಭಸವಾಗಿ ನಿದ್ದು , ರಭಸವಾಗಿ ಚಿಮ್ಮು . | short- spoken n. ಮಿತಭಾಷಿ, ಕಡಿಮೆ 
shooting War ಬಂದೂಕ, ತುಪಾಕಿ, ಮಾತಾಡುವ ವ್ಯಕ್ತಿ 

ಫಿರಂಗಿ ಮುಂತಾದವುಗಳ ಯುದ್ದ | short- staple cotton ಸಣ್ಣ ಎಳೆಗಳ ಹತ್ತಿ 
shop n, ಅಂಗಡಿ, ಮಾರಾಟದಕಟ್ಟೆ 

short-term course ಅಲ್ಲಾವಧಿ ಶಿಕ್ಷಣ, 
shorthand n. ಶೀಘ್ರಲಿಪಿ 

ಅಲ್ಪಾವಧಿ ತರಬೇತಿ 
short view adj, ಅಲ್ಪಕಾಲದ, ಕ್ಷಣಿಕ 

short -wave n. ಆಕಾಶವಾಣಿಯ 10 ರಿಂದ 100 
short-term loan les JO DOO 

ಮೀಟರು ತರಂಗಾಂತರದ ಅಲೆ , ಅಲ್ಪ 

ತರಂಗಾಂತರದ, ಪ್ರಸ್ವ ತರಂಗಾಂತರದ ಅಲೆ 
short -notice n. ಅಲ್ಪಾವಧಿ ಸೂಚನೆ 

shortage n. ಕೊರತೆ 
short term credit ಅಲ್ಪಾವಧಿ ಸಾಲ 

shortcoming n ನ್ಯೂನತೆಗಳು 
take shop ಅಪ್ರಸಕ್ತವಾದ, ವೃತ್ತಿ 

shortly adv . ಇಷ್ಟರಲ್ಲಿಯೇ , ಬೇಗನೆ, ಕ್ಷಿಪ್ರವಾಗಿ 
ಸಂಬಂಧದ ಹರಟೆ 

shot n. ತುಪಾಕಿ ಗುಂಡು, ಗೋಳಿ, ಕ್ಷಿಪಣಿ 
shore n, ದಡ, ತೀರ, ಕಡಲ ದಂಡೆ 

random shot ಗುರಿಯಿಲ್ಲದ ಗುಂಡು 
shore- batteries ತೀರ ಪ್ರಾಂತ್ಯದ 

ಹೊಡೆತ 
ಆಯುಧ ವಿಶೇಷಗಳು 

snap shot ತ್ವರೆಯಾಗಿ ಹಾರಿಸಿದ ಗುಂಡು, 
short adj . ಕಡಿಮೆಯಾದ, ಅಪರಾಹ್ನ , 

ಇದ್ದಕ್ಕಿದಂತೆಯೇ ತೆಗೆದ ಭಾವಚಿತ್ರ 
ಕೊರತೆಯಾದ, ಚಿಕ್ಕ , ಗಿಡ್ಡ, ಪ್ರಸ್ವ ಸ್ವಲ್ಪ 

shotproof adj, ತುಪಾಕಿಯ ಗುಂಡು 
shortage n. ಕೊರತೆ, ಕಡಿಮೆ 

ನುಗ್ಗದ, ಗುಂಡು ನಿರೋಧಕ 
short emings n ನ್ಯೂನತೆಗಳು ,ಕೊರತೆಗಳು | shoulder V, ಭಾರಹೊರು, ಹೊಣೆಹೊರು, 

fall short ಕಡಮೆ ಬೀಳು, ಕೊರತೆಯಾಗು ನಿರ್ವಹಿಸು, ನೆರವಾಗು 
make shot work of 1. ಕೆಲಸವನ್ನು 

h , ಭುಜ, ಬಾಹು 
ಪೂರೈಸು, 2. ತಾತ್ಕಾಲಿಕ ತೀರಾನವನ್ನು give the cold shoulder ಅನಾದರಣೆ 
ತೆಗೆದುಕೊಳ್ಳು 

ಮಾಡು, ಆಸಕ್ತಿ ತೋರಿಸದಿರು, ವಿಶ್ವಾಸವನ್ನು 
run short ಕಡಿಮೆಯಾಗು, ಸಾಕಾಗದಿರು, 

ತೋರದಿರು 
ಕೊರತೆ 

shoulder to shoulder ಭುಜಕ್ಕೆ ಭುಜ 
short of hands ಕಡಿಮೆ ಕೆಲಸಗಾರರು, | 
ಕೆಲಸಗಾರರ ಕೊರತೆ, ಕೆಲಸಗಾರರ ಸಂಖ್ಯೆ 1 shout V. ಕಿರಿಚು, ಅರಚು, ಕೂಗು, ಬೊಬ್ಬೆ ಹಾಕು, 
ಸಾಲದಾಗಿದೆ 

( ಬೊಬ್ಬೆಹಾಕು, ಜೋರಾಗಿ ಕರೆ) 
the long and shot of ಅದರ ಸಾರ, 

n, ಕಿರಚುವಿಕೆ, ಅಬ್ಬರದಕೂಗು, ಸ್ವರ ಏರಿಸಿ 
ಸಾರಾಂಶ, ಅರ್ಥ, ಒಟ್ಟಿನಲ್ಲಿ ಹೇಳುವದಾದರೆ, 

ಕರೆಯುವುದು, ಎತ್ತರದ ಧ್ವನಿಯಿಂದ 
ಸಂಕ್ಷಿಪ್ತವಾಗಿ, 

ಹೇಳುವುದು 


ಕೊಟ್ಟು 


379 


shove 


shroud 


shout for joy ಆನಂದದ ಆರ್ಭಟ, | shred V . ಮುಕ್ಕು ಮಾಡು, ಚೂರು ಮಾಡು, 
ಸಂತೋಷದಕೇಕೆ, ಬೊಬೈ, ಆನಂದದಿಂದಕೇಕೆ ಹರಿದು ಹಾಕು 
ಹಾಕು 

n, ಮುಕ್ಕು , ಚೂರು, ಹರಕಲು, ಲೇಶ 
shove V. ಜೋರಾಗಿ ನೂಕು, ದಬ್ಬು, ತಳ್ಳು 

ಮಾತ್ರ , ಅತ್ಯಲ್ಪ , ಎಳ್ಳಷ್ಟು ( ಆಧಾರ, ಸಾಕ್ಷಿ 
n, ದೂಡುವಿಕೆ, ನೂಕುವಿಕೆ 

ಇತ್ಯಾದಿ) 
show V 1, ಬಹಿರಂಗಪಡಿಸು, 2 ತೋರಿಸು, | shredder n. ಕಾಗದವನ್ನು ಚೂರು ಚೂರಾಗಿ 
ಮಾರ್ಗದರ್ಶನ ಮಾಡು, 

ಕತ್ತರಿಸುವ ಯಂತ್ರ 
n, 1. ಪ್ರದರ್ಶನ, ನೋಟ, ದಶ | shreik V. ಕಿರಚು, ಅರಚು, ಚೀರು, ಬೊಬ್ಬೆಹೊಡಿ 
2. ಆಟ, ತಮಾಷೆ, ಸೋಗು, ನಾಟಕೀಯ | n, ಕೀಚುಶಬ್ದ, ಕೀಚಲು ಧ್ವನಿ, ಚೀರಾಟ, 
ವರ್ತನೆ 

ಚೀತ್ಕಾರ, ಕಿರುಚುವುದು 
show cause notice ಕಾರಣ ಕೇಳುವ | shrewd adj, ಚತುರ, ಸೂಕ್ಷ್ಮ ಬುದ್ದಿಯುಳ್ಳ 
ಸೂಚನೆ, ಸೂಚನಾಪತ್ರ 

ಬುದ್ದಿವಂತ, ನಿಪುಣನಾದ 
flower - show n ಪುಷ್ಪ ಪ್ರದರ್ಶನ shrewdress n. ಚಾತುರ , ನೈಪುಣ್ಯ ,ಸೂಕ್ಷ್ಮ ಬುದ್ದಿ 

horse show ಕುದುರೆಯ ಪ್ರದರ್ಶನ | shrill adj. ಕೀರಲು, ಕೀಚು, ತೀಕ್ಷ್ಯ 
show of ಪ್ರದರ್ಶಿಸು, ಮೆರೆಸು, ಪ್ರಮುಖ | shrimp ಸೀಗಡಿ 
ಮಾಡಿ ತೋರಿಸು 

shrine n. ಗರ್ಭಗುಡಿ , ದೇವಸ್ಥಾನ, ತೀರ್ಥಕ್ಷೇತ್ರ, 
show room ಪ್ರದರ್ಶನಶಾಲೆ, ಪ್ರದರ್ಶನ | ಪುಣ್ಯಕ್ಷೇತ್ರ, ದೇವಮಂದಿರ 

shrink V. ಸಂಕೋಚವಾಗು, ಕುಗ್ಗು , ಮುರುಟು, 
show up ಹಾಜರಾಗು, ಕಾಣಿಸಿಕೊಳ್ಳು, | ನಿವೃತ್ತನಾಗು 
ಬೆಳಕಿಗೆ ತರು, ಬಯಲು ಮಾಡು | shrinkage n, ಸಂಕೋಚನ, ಕುಗು ವಿಕೆ, ಕುಗಿದ 
(ಮೋಸವನ್ನು , ಮೋಸಗಾರರನ್ನು ) | 
ಹೊರಗೆಡಹು 

shrivel V , ಮುರುಟು, ಕುಗ್ಗು , ಸುಕ್ಕಾಗು, 
show -window ಪ್ರದರ್ಶನದ ಸ್ಥಳ | ಮುಡುಚಿಕೊಳ್ಳು, ಬಾಡು, ರೋಗಬರು 
shower V. ತುಂತುರು ಮಳೆ ಬೀಳು, ಸುರಿಸು, | shroud V, ಮರೆಮಾಡು, ಮುಚು, ಹೊದಿಸು, 
ಅಪಾರವಾಗಿ ಅನುಗ್ರಹಿಸು ( ಕರುಣೆ , 

ಪರದೆಯಲ್ಲಿರು 
ಆಶೀರ್ವಾದ) ಅಪಾರವಾಗಿ ಪ್ರಶಂಸಿಸು 

n. ಶವಗಳನ್ನು ಮುಚ್ಚುವ ಬಟ್ಟೆ, ಪರದೆ, 
( ಉಡುಗೊರೆ, ದಾನ ಇತ್ಯಾದಿ) 

ಮುಸುಕು, ಹೆಣದ ಮೇಲೆ ಹೊದೆಸುವ ಬಟ್ಟೆ, 
n, ಮಳೆ, ತುಂತುರು 

ಧ್ವಜಸ್ತಂಭದ ಹಗ್ಗಗಳು ( ಧ್ವಜವೇರಿಸಲು, 
showmanship ಪ್ರದರ್ಶನ ಶುಲ್ಕ ಕಟ್ಟಲು) 
showy adj, ಎದ್ದು ಕಾಣುವ, ಆಡಂಬರದ, shouded in mystery ರಹಸ್ಯವಾಗಿರು, 
ಕೇವಲ ತೋರಿಕೆಯ , ಬೂಟಾಟಿಕೆಯ 

ರಹಸ್ಯವಾಗಿರುವ, ಅಪ್ರಕಟವಾಗಿರು , 

ಅನುಮಾನಕ್ಕೆ ಕಾರಣವಾದ, ರಹಸ್ಯಗಳಿಂದ 
sharpnel n . ಬಾಂಬು , ಸಿಡಿಗುಂಡು, 

ತುಂಬಿದ, ಮುಚ್ಚಿಹೋಗಿರು 
ಸೊಟಕದಲ್ಲಿನ, ಚೂಪಾದ ಲೋಹದ 
ತುಣುಕು 


380 


sign 


shudder 


shudder V, ನಡುಗು, ಕಂಪಿಸು, ಹೆದರು 

fightshy of ಸಂಕೋಚಪ್ರಕೃತಿ ಹೊಂದಿರು, 

ದಾಕ್ಷಿಣ್ಯದಿಂದಿರು, ಹಿಡಿತಕ್ಕೆ ಸಿಕ್ಕದಿರು 
. ಕಂಪನ, ನಡುಕ , ಹಿಂಸಾತ್ಮಕವಾಗಿ | 

siamese twins ಅಂಟಿರುವ ಅವಳಿ 
ಕೆರಳು 

ಜವಳಿಗಳು, ಬೇರ್ಪಡಿಸಲಾಗದ ( ಪ್ರಾಣ) 
shufle V. ಕಲಸು, ಕಲಸು ಮಲಸು, ತಪ್ಪಿಸಿಕೊಳ್ಳು 

ಸ್ನೇಹಿತರು 
ಇನ್ನೊಬ್ಬನಿಗೆ ವಹಿಸಿಕೊಡು, ಪುನರ್‌ವ್ಯವಸ್ಥೆ 
ಮಾಡು 

sibilant n. ಊಷ್ಯ ಧ್ವನಿ, ' ಸ್ ' ಎಂಬ ಉಚ್ಚಾರಣೆ 
n, ಪುನರ್ ವ್ಯವಸ್ಥೆ , ಹೊಸಏರ್ಪಾಟು | sick adj, ಆರೋಗ್ಯವಿಲ್ಲದ, ಕಾಯಿಲೆಯಿರುವ, 
shun V. ದೂರವಿಡು, ಜತೆಗೆಸೇರದಿರು, ತ್ಯಜಿಸು, ಅಸ್ವಸ್ಥ,ರೋಗಿ 

ತಪ್ಪಿಸಿಕೊಳ್ಳು, ಕೈಗೆ ಸಿಗದಿರು, ಹಾಜರಾಗದಿರು sick- benefit ಕಾಯಿಲೆ ಭತ್ಯೆ 
shunting n. ರೈಲ್ವೆ ಗಾಡಿಗಳನ್ನು ಹಳಿಗಳ ಮೇಲೆ | sick- leave n . ಕಾಯಿಲೆ ರಜ , ಅಸ್ವಾಸ್ಪದ 

ಬದಲಾಯಿಸು, ಒಂದರಿಂದ ಇನ್ನೊಂದಕ್ಕೆ | ರಜೆ 

ಬದಲಾಯಿಸು, ದಾರಿ ಬದಲಾಯಿಸು | sick- room n. ರೋಗಿಗಳ ಕೊಠಡಿ 
shut V, ಮುಚ್ಚು, ಕದಹಾಕು, ಒಂದು ಮಾಡು 

sickening adj, ಭಾವಿಸುವ, ಅಸಹ್ಯವಾದ, 
adj, ಮುಚ್ಚಿದ, ಒಂದು ಮಾಡಿದ, ಕದ | ಜುಗುಪ್ಪೆ ತರುವ, ಬೇಸರದ 
ಮುಚ್ಚಿದ 

sickle n. ಕುಡುಗೋಲು, ಕುಯಿಲ ಕತ್ತಿ 
shut- down n . ಕೆಲಸವಿಲ್ಲದಿರುವುದು , | sickly adj, ರೋಗಿಯಾಗಿರುವ, 
ಕಾರ್ಖಾನೆಗಳ ಕೆಲಸ ನಿಂತಿರುವುದು, ಮುಚ್ಚಿ | 

ಬಲಹೀನ, ಶಕ್ತಿಹೀನ, ದುರ್ಬಲ, ಕೃಶ, 
ಹೋಗುವುದು (ಕಾರ್ಖಾನೆ, ಅಂಗಡಿ, 

ಬಿಳಿಚಿಕೊಂಡ 
ಕಛೇರಿ) 

sickness n. ರೋಗ, ಕಾಯಿಲೆ, ಜಾಡ್ಯ 
shut in V. ಸುತ್ತುವರಿ , ಸುತ್ತು ಗಟ್ಟು ( ಪ್ರವೇಶಕ್ಕೆ) 

side V. ಪಕ್ಷವಹಿಸು, ಪಕ್ಷವಹಿಸಿ ಮಾತನಾಡು, 
ತಡೆ ಮಾಡು, ಮುಚ್ಚಿಬಿಡು 

ಅವಲಂಬಿಸು 
shut up 1. ಒಂದು ಮಾಡು, ಮುಚ್ಚಿರು, 
ಕದ ಬಾಗಿಲುಗಳನ್ನು ಮುಚ್ಚಿರು, 2. ಬೈದು 

n, ಪಾರ್ಶ್ವ , ಪಕ್ಕ , ಮೈ , ಮಗ್ಗಲು, ಕಡೆ, 

ಬದಿ 
ಬಾಯಿ ಮುಚ್ಚಿಸು, ಬಾಯಿಮುಚ್ಚು 

side-track V. ಬದಿಗೆ ಸರಿಸು, ಮೂಲೆಗುಂಪು 
shutter n. ಕದ, ಕವಾಟ 

ಮಾಡು 
shuttle n, ನೆಮ್ಮೆಯ ಮಗ್ಗದ ಲಾಳಿ, ಷಟಲ್ 
ಗಾಡಿ, ರೈಲುಗಾಡಿ, ದಾರಹಿಡಿಕೆ ( ಹೊಲಿಗೆ 

credit side ಜಮಾಖಾತೆ, ಜಮಾಭಾಗ 
ಯಂತ್ರದ) 

debit side ಖರ್ಚುಖಾತೆ, ಖರ್ಚಿನ 
shuttle train ಸ್ವಲ್ಪ ದೂರ ಹೋಗಿ| 

ಭಾಗ 
ಹಿಂದಿರುಗುವ ರೈಲುಗಾಡಿ, ಹೆಚ್ಚು ನಿಲ್ದಾಣ | Sign V. ರುಜು ಮಾಡು, ಸಹಿ ಹಾಕು 
ಗಳಲ್ಲಿ ನಿಂತು ಹೋಗುವ ರೈಲುಗಾಡಿ 

n, ಚಿಹ್ನೆ , ರುಜು, ಹಸ್ತಾಕ್ಷರ, ಸಹಿ , ಗುರುತು 
shy V. ನಾಚು, ಲಜ್ಜೆ ಹೊಂದು 

sign and countersign ಸಹಿ ಮತ್ತು 
adj, ಬೆದರುವ, ಗಾಬರಿ ಬೀಳುವ, ನಾಚುವ, 

ಧ್ರುವೀಕರಣದ ಸಹಿ , ಗುಪ್ತ ಸಂಕೇತ( ಪರಸ್ಪರ 
ಲಜ್ಜೆಯುಳ್ಳ , ದೂರವಾಗಿರುವ, ಪ್ರತ್ಯೇಕ ಗುರುತಿಸಲು) ಸಂಕೇತ, ಪ್ರತಿಸಂಕೇತ 
ಗೊಂಡಿರುವ 


381 


signal 

silver 
signal V, ಸಂಜ್ಞೆ ಮಾಡು, ಗುರುತು ಸೂಚಿಸು, break silence ಮೌನಭಂಗ ಮಾಡು, 

ಸಂಕೇತ ಮಾಡು, ಸಂಕೇತದ ಮೂಲಕ ತಿಳಿಸು, ಮಾತನಾಡಲು ಮೊದಲು ಮಾಡು, 
ಸೂಚನೆ ನೀಡು 

ಮಾತನಾಡು 
n, ಸಂಕೇತ, ಸಂಜ್ಜೆ ಗುರುತು, ಸೂಚನೆ put to silence ನಿರುತ್ತರಗೊಳಿಸು , 

adj, ಅಪೂರ್ವ , ವಿಶಿಷ್ಟ, ಪ್ರಸಿದ್ದ , ( ವಾದದಲ್ಲಿ) ಬಾಯಿ ಮುಚ್ಚಿಸು, ಮಾತನಾಡ 
ಆದರ್ಶಪ್ರಾಯ, ಗಮನಾರ್ಹ, ಪ್ರಮುಖ , ದಿರುವಂತೆ ಮಾಡು 
ಮಹತ್ವದ 

silent film ಮೂಕ ಚಿತ್ರ , ಮೂಕ ಚಲನ 
storm - signal ಬಿರುಗಾಳಿಯ ಎಚ್ಚರಿಕೆ 

ಚಿತ್ರ 
signalize V. ಪ್ರಸಿದ್ದಿ ಪಡಿಸು, ಘನತೆಯಿಂದ silentpartner ಸಕ್ರಿಯವಲ್ಲದ ಭಾಗದಾತ, 

ಕೂಡಿಸು , ವಿಶಿಷ್ಟಗೊಳಿಸು , ಕಳೆಕಟ್ಟು , ಕಾರ್ಯನಿರ್ವಹಣೆಯಲ್ಲಿ ಹೊಣೆಯಿಲ್ಲದ 
ಗಮನಾರ್ಹವಾಗಿಸು , ಪ್ರಸಿದ್ದಗೊಳಿಸು , ಪಾಲುಗಾರ 
ಮಹತ್ವದ್ದೆನಿಸು 

silhoutte n, ಛಾಯಾಚಿತ್ರ , ಛಾಯಾರೂಪ, 
signaling 1. ಸಂಕೇತಕ್ರಮ, ಸಂಜ್ಞಾ ವ್ಯವಸ್ಥೆ 

ಪಾರ್ಶ್ವಚ್ಚಾಯಿ, ನೆರಳುಬೊಂಬೆ, ನೆರಳು ಚಿತ್ರ 
signatory n. ರುಜು ಹಾಕಿರುವ ವ್ಯಕ್ತಿ ಸಹಿ 

silkworm n. ರೇಷ್ಮೆ ಹುಳು 
ಮಾಡಿರುವ ವ್ಯಕ್ತಿ 

silky adj, ರೇಷ್ಮೆಯಂತಿರುವ, ರೇಷ್ಮೆಯಂತಹ, 
signature n, ಸಹಿ, ರುಜು, ದಸ್ಕತ್ತು , ಹಸ್ತಾಕ್ಷರ , 

ಮೃದುವಾದ 
ಒಪ್ಪು, ಗುರುತು, ಚಿಹ್ನೆ , ಲಾಂಛನ, ಲಕ್ಷಣ 

silly adj , ಮೂರ್ಖ ನಾದ, ತಿಳಿವಿರದ, 
signature tune ಪ್ರಾರ೦ಭಸ್ವರ, 

ತಿಳಿವಳಿಕೆಯಿಲ್ಲದ, ಅವಿವೇಕಿಯಾದ , 
ವಿಶಿಷ್ಟವಾದ ಗಳಿಗೆ ಸಂಬಂಧಿಸಿದ ಸ್ವರ | 

ಏನೂ ಅರಿಯದ, ಸರಳ , ಅಸಹಾಯ , 
significance n, ಮಹತ್ವ, ಅರ್ಥ, ಪ್ರಾಧಾನ್ಯ, | 

ಶೋಚನೀಯ, ದುರ್ಬಲ 
ಸಾರ್ಥಕತೆ, ಭಾವ ಅಭಿಪ್ರಾಯ, ತಾತ್ಪರ್ಯ 

silt V. ಬಂಡು ತೆಗೆದು ಹಾಕು, ಕೆಸರು ಎತ್ತಿಹಾಕು, 
significant adj, ಮಹತ್ವವುಳ್ಳ , ಪ್ರಮುಖ , 

ಹೂಳೆತ್ತು , ಬುರುಡೆಯನ್ನು ಹೊರಹಾಕು, 
ಪ್ರಧಾನ, ಸಾರ್ಥಕವಾದ, ಅರ್ಥವತ್ತಾದ, 

ಹೂಳು ತೆಗೆ . 
ಗಮನಾರ್ಹ, ಅರ್ಥಗರ್ಭಿತ, ಪರಿಣಾಮ 

. ಬಂಡು, ಕೆಸರು, ಬುರುಡೆ, ಹೂಳು 
ಕಾರಿಯಾದ 
Signification n . ಅರ್ಥಸೂಚನೆ , ಭಾವದ | SIVer 1 , ಬೆಳ್ಳಿ , ರಜತ 

ಸಾರ್ಥಕತೆ, ಖಚಿತವಾದ ಅರ್ಥ , ತಾತ್ಪರ್ಯ, silver screen ಬೆಳ್ಳಿಯ ತೆರೆ, ಬಿಳಿ ಪರದೆ, 
ಮಹತ್ವ , ಪ್ರಾಮುಖ್ಯ 

ಚಲನ ಚಿತ್ರದ ಪರದೆ 
signify V, ಸೂಚಿಸು, ಅರ್ಥಮಾಡು, ತಿಳಿಸು, silver standard ಬೆಳ್ಳಿಯ ಪ್ರಮಾಣ , 
ತೋರಿಸು 

ಬೆಳ್ಳಿಯ ( ನಾಣ್ಯ) ಚಲಾವಣೆ, ರಜತ , 
signport n. ಕೋರ್ಗ೦ಬ, ಕೈಮರ, ಹೆಸರು ಕಂಬ ನಾಣ್ಯದಲ್ಲಿ ಬೆಳ್ಳಿಯ ಪ್ರಮಾಣ 
silence V , ಮಾತನಾಡಬಾರದು ಎಂದು ಸೂಚನೆ silver -tongued ವಾಗೈಖರಿಯುಳ್ಳ , 
ಮಾಡು, ಮಾತನಾಡದಿರುವಂತೆ ಮಾಡು, 

ವಾಚಾಳವಾದ,ಶ್ರೇಷ್ಠ ವಾಗಿ 
ಸುಮ್ಮನಾಗಿಸು, ನಿರುತ್ತರಗೊಳಿಸು, ಬಾಯಿ silver wedding dadão 2399,000 
ಮುಚ್ಚಿಸು 

ಹಬ್ಬ , ಮದುವೆಯ ರಜತೋತ್ಸವ 
n, ಮೌನ, ನೀರವತೆ , ನಿಶ್ಯಬ್ದ . 


382 


sinew 
silvery 
silvery adj, ಬೆಳ್ಳಿಯಂಥ, ಬೆಳ್ಳಗೆ ಹೊಳೆಯುವ, | simplify V, ಸುಲಭ ಮಾಡು, ಸರಳಗೊಳಿಸು , 

( ಧ್ವನಿ) ವಿಶದವೂ ಮೃದುವೂ ಆಗಿರುವ, | ಸಿಕ್ಕುಬಿಡಿಸು, ಸುಗಮಗೊಳಿಸು 
ಇಂಪಾಗಿರುವ, ಬೆಳ್ಳಿಯ ಧ್ವನಿ, ಬೆಳ್ಳಿಯುಳ್ಳ , | simply adv, ಸರಳವಾಗಿ, ಸುಲಭವಾಗಿ , ಕೇವಲ , 
ರಜತಭರಿತ 

ಸುಮ್ಮನೆ 
silviculture 1. ಅರಣ್ಯ ರಕ್ಷಣೆ, ಕಾಡಿನಪೋಷಣೆ , | simulation n, ಕಪಟ, ನಟನೆ, ವಿಡಂಬನ. 
ಅರಣ್ಯಶಾಸ್ತ್ರ , ವೃಕ್ಷ, ಅರಣ್ಯಕೃಷಿ 

ಸೋಗು, ಅನುಕರಣೆ 
Similar adj. ಸದೃಶ್ಯ , ಸಮಾನ, ಸಮರೂಪದ, | simulate V. ಅಭಿನಯಿಸು, ನಟಿಸು, ವೇಷಹಾಕು, 

ಅದೇ ರೀತಿಯ , ಒಂದೇ ವಿಧದ, ಸದೃಶ್ಯವುಳ್ಯ | ಸೋಗುಹಾಕು, ವಿಡಂಬನೆ ಮಾಡು, 
ಒಂದೇ ಬಗೆಯ ಹಾಗಿರುವ, ಹೋಲುವ, | ಅನುಕರಿಸು 
ಅಂತಹ 

| simultaneous adj. ಸಮಕಾಲಿಕವಾದ, ಒಂದೇ 
similarity 7, ಸಮಾನತೆ, ಸದೃಶ್ಯ , ಹೋಲಿಕೆ, 

| ಸಮಯದಲ್ಲಾದ, ಒಡನೆಯ , ಏಕಕಾಲಿಕ, 
ಸೌಮ್ಯ , ಒಂದೇ ಬಗೆ 

ಸಹಕಾಲಿಕ 
Simile n. ಉಪಮಾನ, ಹೋಲಿಕೆ, ಸಾದೃಶ್ಯ, | simultaneously adv , ಸಮಕಾಲದಲಿ , ಜೊತೆ 
ಸಾಮ್ಯ , ಉಪಮಾನಾಲಂಕಾರ 

ಜೊತೆಗೆ , ಏಕಕಾಲಿತವಾಗಿ, ಒಂದೇ 
similitude n . ಉಪಮಾನ, ಹೋಲಿಕೆ , | 

ಸಮಯದಲ್ಲಿ 
ಏಕರೂಪತೆ, ರೂಪಸಾದೃಶ್ಯ , ಆಕಾರಸಾಮ್ಯ | sin V, ಪಾಪ ಮಾಡು, ತಪ್ಪು ಮಾಡು, ಅಪಚಾರ 
simmer V. 1. ಕುದಿ, ತಳಮಳಿಸು, ಮರಳು, | ಗೈಯ್ಯು, ಅಪರಾಧ ಮಾಡು 
ಮರಳಿಸು, 2. ಕರುಬು 

n, ಪಾಪ, ತಪ್ಪು, ಅಪರಾಧ, ದುಷ್ಕರ್ಮ, 
_ n 1. ಒಳಕುದಿ, ಒಳಕುದಿಕೆ, ಮೆಲ್ಲಗೆ ಪಾತಕ , ದುರಿತ 
ಮರಳು , 2. ಎದೆಕುದಿತ 

since adv. ಅಲ್ಲಿಂದೀಚೆಗೆ , ಉದ್ದಕೂ , 
Simple adj. ಸರಳ, ಸುಲಭ, ಸಾಧಾರಣ , ಸಹಜ , | ತರುವಾಯ , ಅಂದಿನಿಂದಲೂ , ಆ ದಿನದಿಂದ 

ಸಾಮಾನ್ಯ , ಸತ್ಯವದ, ಸಾಚಾ, ಧಾತುವಿ, | sincere adj, ವಿಶಾ ಸದ, ಸಹ ದಯದ, 
ಅವಿಭಾಜ್ಯ, ಅಮಿಶ್ರಿತ 

ಯಥಾರ್ಥ , ಆತ್ಮೀಯತೆಯ , ಪ್ರಾಮಾಣಿಕ , 
simple fracture ಸಾಮಾನ್ಯ ಮೂಳೆ ನಿಷ್ಕಪಟ, ಹೃತೂರ್ವಕ , ಪ್ರಾಮಾಣಿಕ , 
ಮುರಿತ, ಎಲುಬು ಮಾತ್ರ ಮುರಿದ | 

ಶ್ರದ್ದಾವಂತ 
Simple imprisonment ಸಾದಾ ಜೈಲು | sinecure adj. ಕೆಲಸವಿಲ್ಲದ, ಉದ್ಯೋಗಏನೂ 
ಶಿಕ್ಷೆ , ಸಾಧಾರಣ ಜೈಲು ಶಿಕ್ಷೆ , ಸಾಧಾರಣ ಮಾಡಬೇಕಾಗಿಲ್ಲದ ಅಧಿಕಾರ, ಲಾಭಪ್ರದ 
ಸೆರೆವಾಸ 

ಅಧಿಕಾರ, ಲಾಭದಾಯಕ ಸ್ಥಾನ 
Simple minded ನಿಷ್ಕಪಟಿಯಾದ, ನೇರ | sine die ಅನಿರ್ದಿಷ್ಟ ಕಾಲ , ಅನಿರ್ದಿಷ್ಟ 
ವ್ಯವಹಾರದ, ಪ್ರಾಮಾಣಿಕ , ಸರಳ ಮನಸ್ಸಿನ, ವಾಗಿ 
ಸಾಧು ಪ್ರವೃತ್ತಿಯ 

sine qua non ಅತ್ಯಗತ್ಯ , ಅತ್ಯಾವಶ್ಯಕ, 
simpleton n. ಅಮಾಯಕ, ಬೋಳೆಸ್ವಭಾವದ, ಅನಿವಾರ್ಯ, ಅಪರಿಹಾರ್ಯ 
ದಡ್ಡ , ಬೆಪ್ಪ , ಮೂಢ 

sinew n, ಮಾಂಸಖಂಡ, ಖಂಡ, ಮೈಕಟ್ಟು, 
simplicity n, ಸರಳತೆ, ನಿಷ್ಕಪಟತೆ ಪರಿಶುದ್ಧತೆ, ಸ್ನಾಯು 

ಸೌಜನ್ಯ , ಅಮಾಯಕತ್ವ , ನಿರಾಡಂಬರತೆ 


383 


sign 

sitting 
Sing V. 1. ಹಾಡು, ಸಂಗೀತ ಹೇಳು, ಗಾನಮಾಡು, sinuous adj, ಬಾಗು, ತಿರುವು ಇರುವ, ತಿರುವು 

2. ಕೀರ್ತಿಸು, ಸ್ತುತಿಸು,ಸ್ತೋತ್ರ ಮಾಡು ಮುರುವು, ತಿರುವು ಮುರುವಾದ, ಡೊಂಕು 
Sing another tune ಬೇರೆ ರಾಗ ಹಾಡು, | ಡೊಂಕಾದ 
ವಿರೋಧತೋರು, ವರ್ತನೆ ಬದಲಾಯಿಸು, | siren n. ಎಚ್ಚರಿಕೆಯ ಕೂಗು, ಎಚ್ಚರಿಕೆಯ ಗಂಟೆ, 
ಎದುರು ಬೀಳು 

ಗಿರಣಿಗಳಲ್ಲಿ ಬೇರೆಪಾಳಿಯ ಕೆಲಸಗಾರರು 
singe v . ಮತ್ತೆ ಮತ್ತೆ ಸುಡು, ಸುಟ್ಟುಬೂದಿ 

ಬರಬೇಕೆಂಬ ಕೂಗು 
ಯಾಗು , ಬೂದಿಮಾಡು, ಸೀಯಿಸು, | sister 7, ಸಹೋದರಿ, ಸೋದರಿ , ಭಗಿನಿ 
ಕರಿಕಾಗಿಸು, ಕಮರಿಸು 

sisterhood n, ಸ್ತ್ರೀ ಸಂಘ ,ಸೋದರಿ 
single . ಒಂದು, ಒಂಟಿ, ಏಕಾಂಗಿ , ಬ್ರಹ್ಮಚಾರಿ , ಸೋದರೀ ಸಂಬಂಧ, ಸೇವಿಕಾದಳ , ಸೇವಕಿ 
ಅವಿವಾಹಿತ, ಬಿಡಿ 

ಸೋದರೀ ಸಮಾಜ 
single life ಮದುವೆಯಾಗದ ಬಾಳು, | sit V. ಕುಳಿತುಕೊಳ್ಳು, ಕುಳ್ಳಿರು, ಅಲ್ಲಾಡದಿರು, 
ಒಂಟಿ ಬಾಳು, ಅವಿವಾಹಿತ ಸ್ಥಿತಿ 

ಎಲ್ಲೇ ಇರು 
single - minded ಏಕಾಗ್ರತೆಯ , sit at home ಕೆಲಸವಿಲ್ಲದೆ ಮನೆಯಲ್ಲಿರು, 
ತನ್ಮಯವಾದ, ಏಕನಿಷ್ಠ , ಶ್ರದ್ಧಾವಂತ, ಮನೆಯಲ್ಲೇ ಸೋಮಾರಿಯಾಗಿರು 
ತಲ್ಲೀನವಾದ 

sit down strike ಬೈಠಕ್ ಮುಷ್ಕರ, ಧರಣಿ 
single transferablevote ಬದಲಾಯಿಸ ಮುಷ್ಕರ 
ಬಹುದಾದ, ಒಂದೇ ಓಟು, ವರ್ಗಾಭಿಮತ 

sit down under (insult etc ) 
Singular adj, ಅದ್ವಿತೀಯವಾದ, ವಿಚಿತ್ರವಾದ, ಸಹಿಸಿಕೊಳ್ಳು, ಮೌನವಾಗಿ ನುಂಗಿರು, ಸುಮ್ಮನೆ 

ಏಕವಚನದ, ಪ್ರತ್ಯೇಕ, ವೈಯಕ್ತಿಕ, ವಿಶಿಷ್ಟ, ಕುಳಿತಿರು, ಪ್ರತಿಭಟಿಸದೆ ತಾಳಿಕೊಳ್ಳು 
ಅಸಾಧಾರಣ , ಅಸಾಮಾನ್ಯ , ಅದ್ಭುತ, ಶ್ರೇಷ್ಠ, sit in judgement ಇತರರನ್ನು ವಿಮರ್ಶೆಗೆ 
ಅಸದೃಶ, ಅಪೂರ್ವವಾದ 

ಒಳಗು ಮಾಡು, ಇತರರ ತಪ್ಪು ಹುಡುಕು, ಟೀಕೆ 
singularity n. ವಿಚಿತ್ರತೆ, ವೈಚಿತ್ರ್ಯ , ವಿಲಕ್ಷಣತೆ, ಮಾಡು, ತಪ್ಪುಹೊರಿಸು 
ಅಸಾಮಾನ್ಯತೆ, ಅಪೂರ್ವತೆ, ಅಸಮಾನತೆ, 

sit out ಹೊರಚ್ಚಾಗಿರು, ಭಾಗವಹಿಸದಿರು, 
ವೈಶಿಷ್ಟ್ಯ 

ಸೇರದಿರು 
sinister adj, ಕುಟಿಲ, ಅಶುಭ, ಅಮಂಗಳಕಾರಿ, sit tight ಕದಲದೆ ಕೂಡು, ಕೆಲಸದಲ್ಲಿ 

ಅಪಶಕುನದ, ದುಷ್ಟ, ದುರ್ಭಾವನೆಯ ತಲ್ಲೀನನಾಗು 
Sink v. 1. ಮುಳುಗು, ಕುಗ್ಗು, ಕುಸಿ,ತೋಡು sit up ಚೈತನ್ಯಯುಕ್ತನಾಗು, ಎಚ್ಚೆತ್ತಿರು, 
( ಬಾವಿ, ಗುಂಡಿ) , 2. ಮುಳುಗಿಸು, ಕುಗ್ಗಿಸು, 

ಆಸಕ್ತಿ ವಹಿಸು 

site n. ನಿವೇಶನ , ಜಾಗ , ಸ್ಥಳ 
_ n, 1. ತೊಟ್ಟಿ, ಕೊಳೆನೀರು ಹೋಗುವ 

sitting n. 1. ಸಮಾವೇಶ, ಸಭೆ, 2. ಸಭೆ ಸೇರುವ 
ಬಚ್ಚಲು ಗುಂಡಿ, ಕೋಟಿ, 2. ಕೊಳಚೆಸಾಗುವ 

ಸಮಯ, ಅಧಿವೇಶನ 
ಚರಂಡಿ 

sitting member ಸದ್ಯದ ಸದಸ್ಯ , ಈಗಿನ 
sinking fund ಸಾಲ ತೀರಿಸಲು ರಾಜ್ಯವು 
ಏರ್ಪಡಿಸಿದ ನಿಧಿ, ನಿಕ್ಷೇಪ ಹಣ 


ತಗ್ಗಿಸು 


ಸದಸ್ಯ 


384 


skywriting 


situation 


situation n. ಪರಿಸ್ಥಿತಿ, ಸಮಯ, ಸನ್ನಿವೇಶ, only skin and bone 2307 was 
ಸಂದರ್ಭ, ಸ್ಥಳ, ಸ್ಥಾನ, ನೆಲೆ, ಜಾಗ, ಸುತ್ತು ಮಾತ್ರ ಇರುವಿಕೆ, ಕೃತಕ , ಒಣಕಲು ( ಶರೀರ) 

ನರಪೇತಲ 
ಮುತ್ತು, ಉದ್ಯೋಗ 
fluid situation ಅನಿಶ್ಚಿತ ಸ್ಥಿತಿ, | skin -deep adj, ಆಳವಾಗಿ ಪ್ರವೇಶಿಸದ, ಮೇಲು 
ಅನಿರ್ಧಾರದ ಸ್ಥಿತಿ 

ಮೇಲಿನ ತಿಳುವಳಿಕೆಯ , ಆಳವಿಲ್ಲದ ಅಸ್ಥಿರ 
six n . edo 

skins and hides ಚರಗಳು , 

ತೊಗಲುಗಳು 
to beat sixes and sevens ಅವ್ಯವಸ್ಥೆ 
ಯಲ್ಲಿರು, ಚಲ್ಲಾಪಿಲ್ಲಿಯಾಗಿ ಹರಡಿರು | skipper n. 1. ಆಟಗಾರರ ಕ್ಯಾಪ್ಟನ್ , 2. ದಳಪತಿ, 

ನೌಕಾಧಿಪತಿ 
size , ಅಳತೆ, ಪರಿಮಾಣ, ಪಡಿ, ಗಾತ್ರ , ಆಕಾರ 

skirmish V, ಬಡಿದಾಟಮಾಡು, ಹೊಡೆದಾಡು, 
Sizing n. ಆಹಾರ ಪಾನೀಯಗಳ ಭತ್ಯೆ 

ಲಟಾಪಟಿ ಮಾಡು, ಸಣ್ಣ ಯುದ್ದದಲ್ಲಿ 
skein n. ಲಡಿ, ಪಿಂಜಿ, ರೇಷ್ಠೆಯ ಅಥವಾ ನೂಲಿನ 

ಭಾಗವಹಿಸು 
ಪಿಂಜಿ,ಗೋಜು, ಸಿಕ್ಕು , ತೊಡಕು 

_ n, ಹೊಡೆದಾಟ, ಕದನ, ಚಿಲ್ಲರೆ 
tangled skein ಗೋಜಾದ ಪಿಂಜಿ, ಸಿಕ್ಕು 

ಘರ್ಷಣೆ, ಚಿಲ್ಲರೆ ಹೊಡೆದಾಟ, ಬಡಿದಾಟ, 
ಸಿಕ್ಕಾದ ಪಿಂಜಿ 

ಸಣ್ಣ ಯುದ್ಧ 
skeleton n. ಅಸ್ಥಿ ಪಂಜರ, ಎಲುಬಿನಗೂಡು 

skirt n. 1. ಲಂಗ, ಹೆಂಗಸರ ಒಳ ಉಡುಪು, 
sketch V, ರೂಪರೇಖೆ ರಚಿಸು, ಸ್ಥಲನಕ್ಷೆ ಬರೆ 

ಅಂಚು, ಪರಕಾರ, ಸೆರಗು, 2. ಮೇಲೆ, ಗಡಿ, 
_ n. ಚಿತ್ರ ,ರೇಖಾಚಿತ್ರ , ನಕ್ಷೆ, ರೂಪರೇಖೆ, | ಸರಹದ್ದು 
ಸ್ಕೂಲ ನಕ್ಷೆ 

| skit n, ವ್ಯಂಗ್ಯ ರಚನೆ, ಲಘು ವಿಡಂಬನೆ, ಲಘು 
sketch -book ಸ್ಕೂಲ ನಕ್ಷೆಯ ಪುಸ್ತಕ, | ವಿಡಂಬನಾ ಕಾವ್ಯ, ಅಣಕುಕಾವ್ಯ 
ಸ್ಕೂಲ ನಕ್ಷೆಗಳ ಹಾಳೆಗಳ ಪುಸ್ತಕ 

skulk V. ತಪ್ಪಿಸಿಕೊಳ್ಳು ಜಾರಿಕೊಳ್ಳು, ಅವಿತು 
sketch- map ರೂಪರೇಷೆಯ ಭೂಪಟ ಕೊಳ್ಳು, ತಲೆಮರೆಸಿಕೊಂಡಿರು, ಮೈಗಳ್ಳತನ 
skew -eyed ಪಕ್ಕಕ್ಕೆ ತಿರುಗಿ ನೋಡುವ, | ತೋರಿಸು 

ವಕ್ರವಾಗಿ ನೋಡುವ, ಓರೆಗಣ್ಣಿನ | skull n, ತಲೆಬುರುಡೆ, ಕಪಾಲ 
skill n, ಕೌಶಲ, ನೈಪುಣ್ಯ , ಚತುರತೆ, ಚಾತುರ್ಯ, | sky n, ಆಕಾಶ, ಗಗನ, ಆಗಸ, ನಭ , ಬಾನು, 
ಬುದ್ದಿವಂತಿಕೆ 

ಅಂತರಿಕ್ಷ, ನಭೋಮಂಡಲ 
skilled labour ನಿಪುಣ ಕಾರಿಕರು, | skyline n. ಆಕಾಶದಲ್ಲಿ ಕಾಣುವ ಆಕಾರ , 
ತರಬೇತಿ ಹೊಂದಿದ ಕೆಲಸಗಾರರು 

ದಿಗಂತದ ನಗರದ ಆಕಾರ, ಆಕಾಶದ 
skim V. 1. ಕೆನೆ ತೆಗೆದು ಹಾಕು, ಸಾರವನ್ನು ತೆಗೆ, | ರೂಪರೇಖೆ 

ಸಾರಾಂಶವನ್ನು ಗ್ರಹಿಸು, 2 . ಸೂಲದೃಷ್ಟಿ | skyscraper 1, ಗಗನಗಾಮಿ ಸೌಧ, ಅತಿ ಎತ್ತರದ 
ಯಿಂದನೋಡು 

ಕಟ್ಟಡ, ಅಂಬರ ಚುಂಬಿ ಭವನ 
skimmed milk ಕೆನೆ ತೆಗದ ಹಾಲು | skywriting n , ಹಾರುವ ವಿಮಾನದ ಸಹಾಯ 
skin V, ಚರ್ಮಸುಲಿ, ಚರ್ಮಕಳೆಯು, ಎಚ್ಚರಿಕೆ | ದಿಂದ ಆಕಾಶದಲ್ಲಿ ಜಾಹಿರಾತಿಗಾಗಿ 
ವಹಿಸು 

ಬರಹವನ್ನು ರಚಿಸುವುದು , ಆಕಾಶಲೇಖನ 
೧. ಚರ , ತೊಗಲು, ತ್ವಚೆ 

slabs of income ಆದಾಯ ಶ್ರೇಣಿ 


385 


slack 

sleep 
slab system of taxation ಆದಾಯಕ್ಕೆ slashing criticism ತೀವ್ರವಿಮರ್ಶೆ , 
ಹಾಕುವ ತೆರಿಗೆಯ ಶ್ರೇಣಿ 

ಕಟು ಟೀಕೆ, ಸಿಗಿದು ಹಾಕುವ ಖಂಡನೆ, ಉಗ್ರ 
slack V. ನಿಧಾನ ಮಾಡು, ಆಲಸ್ಯತೋರು, ಸಡಿಲ 

ಟೀಕೆ 
ಬಿಡು,ಜೋರು ತಗ್ಗಿಸು, ವೇಗಕಡಿಮೆ ಮಾಡು | slaughter V. ಕೊಲೆ ಮಾಡು, ವಧೆ ಮಾಡು, 
adj, ಮಂದವಾದ, ಜಡವಾದ, ನಿಧಾನದ, 

ಸಂಹರಿಸು, ಕಗ್ಗೂಲೆ ಮಾಡು, ನಿರ್ದಯವಾಗಿ 
ಸೋಮಾರಿಯಾಗಿರುವ, ತಡ ಮಾಡುವ, 

ಸಾಮೂಹಿಕವಾಗಿ ಕೊಲೆ ಮಾಡು 
ಆಲಸ್ಯದ 

_ n, ಸಂಹಾರ, ಹತ್ಯೆ, ವಧೆ, ಕೊಲೆ, 
slack season ( of trade ) Jo Judo 

ಸಾಮೂಹಿಕ ಕೊಲೆ 
ಮಾಂದ್ಯ ಉಂಟಾಗುವ ಕಾಲ 

slaughter house ಕಸಾಯಿಖಾನೆ 
slack trade ಮಂದವಾದ ವ್ಯಾಪಾರ , | slave n. ಗುಲಾಮ, ದಾಸ, ಜೀತದಾಳು 
ಬಿದ್ದು ಹೋಗಿರುವ ವ್ಯಾಪಾರ , ಕೆಳಮುಖ 

slave- driver ಗುಲಾಮರಮೇಲ್ವಿಚಾರಕ 
ವಾಗಿರುವ ವ್ಯಾಪಾರ 

slave -hunter ಗುಲಾಮಗಿರಿಗೆ ನೂಕಲು 
slag V. ಕಿಟ್ಟ, ಶಿಲಾರಸದ ಮುದ್ದೆ , ಕಿಟ್ಟವಾಗು, 

ಜನರನ್ನು ಬೇಟೆ ಮಾಡುವವ, ಗುಲಾಮರ 
ಮುದ್ದೆಯಾಗು ( 6 ) 

ಬೇಟೆಗಾರ 
slake V. 1. ಬಾಯಾರಿಕೆಯನ್ನುತೀರಿಸು, ತಣಿಸು, slave trade ಗುಲಾಮರ ವ್ಯಾಪಾರ, 
ತೀರಿಸು, 2. ಬೆಂಕಿಯನ್ನು ಆರಿಸು, 3. ಸುಣ್ಣ 

ಬೇಟೆಯಾಡಿದ ಗುಲಾಮರನ್ನು ಮಾರುವುದು, 
ನೀರು ಬೆರಸು, ತೃಪ್ತಿಗೊಳಿಸು 

ದಾಸ ವಿಕ್ರಯ 
slaked lime ಬಿರಿದ ಸುಣ್ಣಕಲ್ಲು, ಸುಣ್ಣ | slavery n. ಗುಲಾಮಗಿರಿ, ದಾಸ್ಯ, ಗುಲಾಮ 
slam V. ದಡಾರನೆ ಬಾಗಿಲು ಮುಚ್ಚು, ದೊಪ್ಪನೆ | ಪದ್ಧತಿ 
ಕೆಳಗಿಡು, ಬಡಿ 

| slavish adj, ಗುಲಾಮರಂಥ, ಕ್ಷುದ್ರ , ದಾಸ್ಯದ, 
slander _ V, ದೂಷಿಸು, ಅಪನಿಂದೆ ಹೊರಿಸು, 

- ದಾಸ್ಯಭಾವದ, ಹೀನ, ತುಚ್ಚ, ಕೀಳು, ನೀಚ, 
ಅಪವಾದ, ಆರೋಪಿಸು, ಚಾಡಿ ಹೇಳು, ಅಧಮ , ಅಂಧಾನುಕರಣ 
ಅಪಮಾನಿಸು 

slavishly adv, ಗುಲಾಮರ ಹಾಗೆ 
_ n . ಅಪನಿಂದೆ, ಆರೋಪ, ಸುಳ್ಳು ಸುದ್ದಿ | slay V, ಕೊಲು, ವಧೆ ಮಾಡು 
ನಿಂದಕ ಮಾತು, ದೂಷಣೆ , ಅಪವಾದ 

sledge- hammer n. ಭಾರವಾದ ಸುತ್ತಿಗೆ, 
slang n, ಅನಾಗರಿಕ ಭಾಷೆ, ಅಸಂಸ್ಕೃತ ಭಾಷೆ | 

ಕಮ್ಮಾರನ ದೊಡ್ಡ ಸುತ್ತಿಗೆ 
slant V, ಬಾಗಿಸು, ಬಗ್ಗಿಸು, ಇಳಿಜಾರಾಗಿರು, sledge hammer blow ಭಾರವಾದ 
ಇಳುಕಲಾಗಿಸು 

ಸುತ್ತಿಗೆಯ ಹೊಡೆತ, ಭಾರಿ ಪೆಟ್ಟು 
h, ಇಳುಕಲು, ಬಾಗು, ಓರೆ, ಇಳಿಜಾರು, | sledging n , ಸೆಡ್ ಬಂಡಿಯ ಪ್ರಯಾಣ, ಜಾರು 
ಕೊಂಕು ಟೀಕೆ, ಓರೆಮಾತು 

ಬಂಡಿಯ ಪ್ರಯಾಣ 
slap V. ಕಟ್ಟು, ಪೆಟ್ಟು ಹಾಕು, ಹೊಡೆ, ತಪರಾಕಿ | sleek adj, ನಯವಾಗಿಯೂ , ನುಣು 
ಹೊಡೆ, ಅಪ್ಪಳಿಸು, ಕಪಾಳಕ್ಕೆ ಹೊಡೆ 

ಪಾಗಿಯೂ , ಹೊಳಪಾಗಿಯೂ ಇರುವ 
slapdash adv . ಆಕಸ್ಮಿಕವಾಗಿ, ರಭಸದಿಂದ, | sleep V, ನಿದ್ದೆ ಮಾಡು 
ಆತುರದಿಂದ, ತಕ್ಷಣ 

n, ನಿದ್ದೆ, ನಿದ್ರೆ , ಶಯನ 


386 


sleeve 


slop 


ಕೆ 


sleeping accommodation | slight V, ಲೆಕ್ಕಿಸದಿರು , ಉದಾಸೀನನಾಗಿರು , 
ಮಲಗಲು ಸ್ಥಳ 

ತಾತ್ಕಾರದಿಂದ ಕಾಣು, ಕಡೆಗಣಿಸು 
sleeping drug ನಿದ್ದೆ ತರುವ ಔಷಧಿ, | R. ಅಶ್ರದ್ದೆ, ಅಲಕ್ಷ್ಯ , ತಾತ್ಸಾರ, ಅವಗಣನೆ 
ನಿದ್ರಾಜನಕ, ನಿದ್ರಾದಾಯಕ ಔಷಧಿ 

- adj. ಸ್ವಲ್ಪ , ಅಲ್ಪ , ಕಡಿಮೆ , ಸಣ್ಣ , 
sleeping partner ಸಕ್ರಿಯವಾಗದೆ, ಹಣ | ಲಘುವಾದ, ಕೃಶನಾದ, ತೆಳ್ಳನೆಯ, ಸಣಕಲಾದ 
ನೀಡಿರುವ ಪಾಲುದಾರ, ಆಡಳಿತದ ಹೊಣೆ 

slim V. ಕೃಶವಾಗು, ತೆಳ್ಳಗಾಗು, ಬೊಜ್ಜುತೆಗೆ 
ಇಲ್ಲದ ಪಾಲುಗಾರ 

- adj, ತೆಳುವಾದ, ಕೃಶವಾದ, ತೆಳ್ಳನೆಯ 
sleeping sickness ಅಧಿಕ ನಿದ್ರೆಯ | 

ಸಣಕಲಾದ 
ಕಾಯಿಲೆ 

slime n . 1. ಜೇಡಿಮಣ್ಣು, ಜಿಗುಟುಮಣ್ಣು, 
sleep over ತಾತ್ಸಾರಮಾಡು, ಲೆಕ್ಕಿಸದಿರು, 

ಅಂಟು, 2. ಕೆಸರು, ಲೋಳೆ 
ನಿರ್ಲಕ್ಷ್ಯದಿಂದಿರು, ಮಾಡದಿರು 

slip V. ಜಾರು, ನುಣುಚಿಕೊಳ್ಳು, ತಪ್ಪಿಸಿಕೊಳ್ಳು, 
sleeve n, ತೋಳು, ಅಂಗಿಯ ತೋಳು 

ಕೈಕೊಡು 
have something up one 's sleeves 

n, 1, ಚಿಕ್ಕತುಂಡು, ಚೀಟಿ, 2 .ಕಪ್ಪು, 
ಯಾವುದಕ್ಕೂ ಸಿದ್ಧನಾಗಿರು, ಏನೋ ತಂತ್ರ 

ಜಾರುವುದು, ಕೈತಪ್ಪು, ಪ್ರಮಾದ, ಸ್ಟಾಲಿತ್ಯ , 
ಸಿದ್ಧಗೊಳಸಿರಬೇಕು 

ಅವಿವೇಕ 
laugh in one's sleeve ತನ್ನೊಳಗೇ | 

give the slip ಗುಟ್ಟಾಗಿ ತಪ್ಪಿಸಿಕೊಂಡು 
ನಗು, ಇತರರಿಗೆ ತಿಳಿಯದಂತೆ ನಗು, ವಿನೋದ 

ಹೋಗು, ಕೈಕೊಡು, ಪರಾರಿಯಾಗು 
ಪಡು, ಶಬ್ದ ಮಾಡದೆ ನಗು 
slender adj, ತೆಳ್ಳನೆಯ, ಕೃಶವಾದ, ಅತ್ಯಲ್ಪ, 

slip out ಕೈನುಣುಚಿಹೋಗು, ತಪ್ಪಿಸಿ 
ತುಚ್ಚ, ದುರ್ಬಲ , ಅಲ್ಪಸ್ವಲ್ಪ 

ಕೊಂಡು ಓಡು 
sleuth y ಹಾರಿ ಹುಡುಕು ಶತ ಮಾಡು | SllpShod adj ಅಜಾಗರೂಕ, ಶುಭ್ರವಲ್ಲದೆ, 
ಪರಿಶೋಧಿಸು 

ಅಶ್ರದ್ದೆಯಿಂದ ಮಾಡಿದ, ಅಚ್ಚುಕಟ್ಟಿಲ್ಲದ, 
n. ಗೂಢಚಾರಿ, ಪತ್ತೆದಾರಿ , | 

ಕೊಳಕಾದ, ಕ್ರಮವಿಲ್ಲದ, ತಾತ್ಸಾರದ, 

ಅಡ್ಡಾದಿಡ್ಡಿಯ 
ಪರಿಶೋಧಕ, ಪೋಲೀಸು 
slice V, ಚೂರು ಮಾಡು, ವಿಭಾಗಿಸು, ಹೋಳು 

slipway n ಹಡಗು ಕಟ್ಟುವ ಜಾರುಕಟ್ಟೆ, 
ಮಾಡು, ಮುರುಕು ಮಾಡು 

ಸಾಮಾನುಗಳನ್ನು ಇಳಿಸುವ ಕಟ್ಟೆ 
n, ಚೂರು, ಭಾಗ, ಮುರುಕು, ಹೋಳು | 

| slit V, ಸಿಗಿ, ಸೀಳು, ಉದ್ದವಾಗಿ ಭಾಗ ಮಾಡು 
slick adj. 1. ಚತುರ,ಜಾಯ , ಬುದ್ದಿವಂತಿ 

n ಸೀಳು, ಉದ್ದನೆಯಕೊಯ್ದ 
ಕೆಯ , 2. ದಾರಿ ತಪ್ಪದ, ಚಾಕಚಕ್ಯದ 

| slogan n, ಘೋಷಣೆ, ರಾಜಕೀಯ ಪಕ್ಷಗಳ 
slide V. ಜಾರು, ಸರಿ, ಜಾರಿಕೊಂಡು ಹೋಗು 

| ಧೈಯವಚನ, ಉದ್ಯೋಷ, ಧೈಯಮಂತ್ರ , 
n, 1. ಜಾರುದಾರಿ, ಜಾರುವುದು, ಇಳುಕಲು, | 

ಸೂತ್ರ 
2. ಜಾರುಗಾಡಿ, ಜಾರುಗಾಜು 

slop V, ಚೆಲ್ಲು , ತುಳುಕು, ತುಂಬಿ ಹರಿದುಹೋಗು 
sliding Scale ಹೆಚ್ಚು ಕಡಿಮೆಯಾಗುವ 

n. 1. ಕೊಚ್ಚೆನೀರು, ಕಲಗಚ್ಚು , 
ವೇತನಶ್ರೇಣಿ, ಮಾರುಕಟ್ಟೆಯ ಧಾರಣೆಯನ್ನು 

2 . ರುಚಿಯಿಲ್ಲದ ಸಪ್ಪೆ ನೀರು 
ಅನುಸರಿಸುವ ವೇತನ ಶ್ರೇಣಿ 


387 


slouch 


small- savings 


ಕೆ 


ess , 


slouch V, ಅವಲಕ್ಷಣವಾಗಿ ನಡೆಯುವಿಕೆ, ಜೋತು slum clearance ಕೊಳೆಗೇರಿ 
ಬಿದ್ದು ನಡೆಯುವುದು, ಆಲಸ್ಯದ ನಡಿಗೆ 

ನಿರ್ಮೂಲನೆ 
n, ಸಮರ್ಥವಿಲ್ಲದ ವ್ಯಕ್ತಿ , ವಕ್ರಮನುಷ್ಯ, | slump V. ಧಾರಣೆ ತಗ್ಗು , ಕುಸಿ, ಬೆಲೆಗಳು, 
ಅವಲಕ್ಷಣದವನು,ಸೋಮಾರಿ, ಅಸಮರ್ಥ ಗಿರಾಕಿಗಳು ಕಡಿಮೆಯಾಗು 
slough V , ಪೊರೆಕಳಚು, ಪೊರೆ ಬಿಡು, ಉದುರಿ | _ n. 1. ಧಾರಣೆ ಕುಸಿಯುವುದು, ಧಾರಣೆಯ 
ಹೋಗು, ಕಳಚು 

ಮಾಂದ್ಯ , ಆಸಕ್ತಿ , ಉತ್ಸಾಹಗಳು ಕುಗ್ಗುವುದು 
_ n. 1. ಹಾವಿನ ಪೊರೆ, 2. ಹುಣ್ಣು, ಹೆಕ್ಕಳಿಕೆ, | slur V. 1. ಅಸ್ಪಷ್ಟವಾಗಿ ಬರೆ, 2. ಅಸ್ಪಷ್ಟವಾಗಿ 
ಸತ್ತ ಚರ್ಮ 

ಉಚ್ಚರಿಸು, ಅಲ್ಪವಾಗಿ ಪರಿಗಣಿಸು 
slovenly adj. ಕೊಳಕಾದ, ಹೊಲಸಾದ, | n, ಅಪವಾದ, ಕಳಂಕ, ನಿಂದೆ 
ಶುಚಿಯಿರದ, ಎಚ್ಚರಗೇಡಿ,ಸೋಮಾರಿ 

slush 1. ಕರಗುತ್ತಿರುವ ಮಂಜು, ನೀರು ಕೆಸರು, 
ಯಾದ 

ಗೊಡ್ಡು ಬರವಣಿಗೆ, ಕಾಡುಹರಟೆ, ಹೊಲಸು 
slow V . ತಡ ಮಾಡು , ವಿಳಂಬ ಮಾಡು, ಸಾಹಿತ್ಯ 
ನಿಧಾನಿಸು, ಮೆಲ್ಲಗೆ ಮಾಡು 

sly adj. ಕುಹಕದ, ಕಪಟವಾದ, ಕೃತ್ರಿಮದ, 
adj, ನಿಧಾನವಾದ, ತಡವಾದ, ಮೆಲ್ಲನೆ, ಮೋಸದ, ಕುತಂತ್ರದ, ಮುಚ್ಚುಮರೆಯ , 
ಸಾವಕಾಶದ, ಆಲಸ್ಯದ, ಮೆಲ್ಲಗೆ 

ಗುಟ್ಟಿನ 
- adv . ತಡವಾಗಿ, ನಿಧಾನವಾಗಿ, ಮೆಲ್ಲನೆ, | on the sly ರಹಸ್ಯವಾಗಿ, ಗುಟ್ಟಾಗಿ, ಕಳ್ಳತನದಲ್ಲಿ , 
ಮಂದ, ವಿಳಂಬದ 

ಕಪಟದಿಂದ 
Slow down ಮಂದವಾಗು, ತಡವಾಗು, | smack V. ಬಾಯಿ ಚಪ್ಪರಿಸು, ಲೊಟ್ಟೆಹೊಡೆ, 
ಕಡಿಮೆ ಮಾಡು, ಇಳಿಸು 

ವಿಚಿತ್ರ ವಾಸನೆ ಇರು, ಬೇರೆರುಚಿ ಇರು, ಲಕ್ಷಣ 
slow - motion film ಮಂದಗತಿಯ ಚಿತ್ರ ಛಾಯೆ ಉಳ್ಳದ್ದಾಗಿರು 
sludge n. ರಾಡಿ, ಕೆಸರು, ರೊಚ್ಚೆ 

_ n. ಚಪ್ಪರಿಸುವುದು, ರುಚಿಯಿದೆ ಎಂದು 
slug V . ಗೋಡೆ ಹುಳುವನ್ನು ನಾಶ ಮಾಡು, 

ತೋರಿಸಲು ಬಾಯಿ ಚಪ್ಪರಿಸುವಿಕೆ, ವಾಸನೆ , 
ಕೊಡವಿ ಹಾಕು 

ಗಂಧ, ರುಚಿ, ಬಾಯಿಲೊಟ್ಟೆ, ಲಕ್ಷಣ, ಸೂಚನೆ 
n, 1.ಸೋಮಾರಿ, ಸೋಂಬೇರಿ, ಆಲಸಿ, | small adj, ಚಿಕ್ಕ, ಸಣ್ಣ ಪುಟ್ಟ, ಕಿರಿಯ , ಕುದ್ರ 
2 . ಸಸ್ಯಕ್ಕೆ ಹತ್ತುವ ಗೊಂಡೆ ಹುಳು , ಬಸವನ look small, feel small 1. awal 
ಹುಳು 

ಚಿಕ್ಕದು ಮಾಡು, 2 . ನಾಚಿಕೆ ಹೊಂದು, 
sluggish adj. ಮಂದವಾದ, ನಿಧಾನವಾದ, ಅವಮಾನ ಹೊಂದು 
ಸೋಮಾರಿಯಾದ, ಆಲಸ್ಯದ, ಚಟುವಟಿಕೆ in a small way ಸಣ್ಣದಾಗಿ, ಚಿಕ್ಕದಾಗಿ, 
ಇಲ್ಲದ, ಚುರುಕು ಇಲ್ಲದ 

ಬಡತನದಲ್ಲಿ ಸಣ್ಣ ರೀತಿಯಲ್ಲಿ 
sluicegate, sluice valve ನೀರಿನ ತೂಬು, small craft ಸಣ್ಣ ಕೈಗಾರಿಕೆ, ಚಿಕ್ಕ ಕೈಗಾರಿಕೆ 
ನೀರು ಹರಿಯುವ ದ್ವಾರ 

Small holding ಚಿಕ್ಕ ಹಿಡುವಳಿ, ಸಣ್ಣ 
slum V. 1. ಕೊಳೆಗೇರಿಗಳಲ್ಲಿ ತಿರುಗಾಡು, ಹಿಡುವಳಿ, ಕಡಿಮೆ ಜಮೀನು, ಆಸ್ತಿ ಇರುವಿಕೆ 
2. ಕೊಳೆಗೇರಿಯಲ್ಲಿ ತಲೆಮರೆಸಿಕೊಂಡಿರು 

smallpox n. ಸಿಡುಬು, ಮೈಲಿ, ದೇವಿ 
n, ಕೊಳೆಗೇರಿ, ಕೊಳಚೆ ಪ್ರದೇಶ, ಹೊಲಸು 

small-savings n . Toe eve us to 


388 


smooth 


smart 


small savings scheme ಸಣ್ಣ smelt V. ಅದುರನ್ನು ಕರಗಿಸು , ಅದುರಿಂದ 
ಉಳಿತಾಯ ಯೋಜನೆ 

ಲೋಹವನ್ನು ತೆಗೆ 
small scale industry ಸಣ್ಣ ಕೈಗಾರಿಕೆ, | smeltern, ಕರಗಿಸುವ ಯಂತ್ರ , ಲೋಹವನ್ನು 
ಸಣ್ಣ ಪ್ರಮಾಣದ ಕೈಗಾರಿಕೆ 

ಕರಗಿಸುವ ಸಾಧನ 
still small voice ಆತೃವಾಣಿ, | smile V, ನಸುನಗು, ಮುಗುಳುನಗೆ ತೋರು, 
ಅಂತರ್ವಾಣಿ, ಅಂತಃಸಾಕ್ಷಿ 

ಮಂದಹಾಸ ಬೀರು 
smart V, ನೋಯು, ತೀವ್ರವಾಗಿ ನೋವನ್ನು n, ಮುಗುಳುನಗೆ, ಮಂದಹಾಸ, ನಸುನಗೆ 

ಅನುಭವಿಸು , ಸಂಕಟಪಡು, ಹಿಂಸಪಡು, | smirch V , ಕಲೆ ಮಾಡು , ಕೊಳೆಮಾಡು . 
ಯಾತನೆಪಡು 

ಮಚ್ಚುತರು, ಕಳಂಕವನ್ನುಂಟು ಮಾಡು 
n, ನೋವು, ಉರಿ, ವೇದನೆ, ಹಿಂಸೆ, ಸಂಕಟ 

n, ಕಲೆ, ಕಳಂಕ, ಮಲಿನ, ಚಿತ್ತು 
adj, ಚುರುಕಾದ, ತೀಕ್ಷ ಚೂಟಿಯಾದ, 

smirk n ಹುಸಿನಗು, ವಿಕಟ ಹಾಸ, ಮುಗ್ಟಹಾಸ 
ತೀವ್ರವಾದ, ಜೋರಾದ, ಗೆಲುವಿನ, 
ಹುರುಪಿನ, ಉತ್ಸಾಹದ 

smite V. 1. ಬಡಿ, ಚಚ್ಚು, ಹೊಡೆ, 2.ಸೋಲಿಸು 
smart turn - out (for soldiers etc ) 

smith n. ಲೋಹದ ಕೆಲಸ ಮಾಡುವವನು, 
ಅಚ್ಚುಕಟ್ಟಾದ ಕವಾಯತು, ಠಿಕಾದ ಕುಲುಮೆ ಕೆಲಸಗಾರ 
ಕವಾಯಿತು 

smithy n. ಲೋಹಕಾರ್ಯಾಲಯ, ಕುಲುಮೆ , 
smash V. 1. ಡಿಕ್ಕಿ ಹೊಡೆ, ಬಲವಾದ ಪೆಟ್ಟು ಕಮ್ಮಾರಸಾಲೆ | 

ಬೀಳು, ಧ್ವಂಸಗೊಳಿಸು , 2 . ದಿವಾಳಿ ಎದ್ದು | smoke n, ಹೊಗೆ, ಧೂಮ, ದೂಮ್ರ 
ಹೋಗು 

end in smoke ವಿಫಲವಾಗು , 
n, ದುರ್ಘಟನೆ, ವಿನಾಶ, ಪ್ರಮಾದ, ಪುಡಿ | 

ವ್ಯರ್ಥವಾಗು, ನಿಷ್ಪಲವಾಗು 
ಪುಡಿ, ಚೂರುಚೂರು ಆದುದು, ಡಿಕ್ಕಿ ಹೊಡೆತ 

smoke- screen ಹೊಗೆಯ ಕರೆ, 
smattering n. ಹರಕು ಮುರುಕು ಮಾತು, 

ಧೂಮಪಟ 
ಅಲ್ಪ ತಿಳಿವಳಿಕೆ, ಅಲ್ಪ ವಿದ್ಯೆ, ಮೇಲುಮೇಲಿನ 

smoking n . ಧೂಮಪಾನ, ಧೂಮ್ರಪಾನ, 
ಪರಿಚಯ , ಅಲ್ಪ ವಿಷಯ ಸಂಗ್ರಹ, ಅಲ್ಪ 
ತಿಳುವಳಿಕೆ 

ಹೊಗೆಸೇದುವುದು 
smear V. ಬಳಿ, ಹಚ್ಚು, ಲೇಪಿಸು, ಕಲೆ ಮಾಡು, 

smoky adj, ಹೊಗೆ ತುಂಬಿದ, ಹೊಗೆಕಾರುವ 
ಚಿತ್ರ ಮಾಡು 

smooth V, ನಯಗೊಳಿಸು, ಸುಲಭ ಮಾಡು, 
_ n. ಲೇಪನ, ಬಳಿತ, ಚಿತ್ತು , ಕಲೆ 

ಶಾಂತಗೊಳಿಸು , ಸರಳಗೊಳಿಸು , ನಿರ್ವಿಘ್ನ 

ಗೊಳಿಸು 
smell v. 1. ವಾಸನೆ ಹಿಡಿ, ಮೂಸಿನೋಡು, 
ಪತ್ತೆ ಹಚ್ಚು , 2. ಏನಾದರೂ ಕೆಟ್ಟದ್ದನ್ನು 

- adj. 1. ನುಣುಪಾದ, ನಯವಾದ, 
ಕಂಡುಹಿಡಿ 

2 . ಮೆದುವಾದ, ಮಧುರವಾದ, 
n, 1. ವಾಸನೆ, 2 . ದುರ್ವಾಸನೆ, ಕಂಪು, 

3. ನಿರ್ವಿಘ್ನ , ಸರಳ, ಸುಗಮ 
ಗಂಧ 

have a smooth passage ಸುಖ 
Smell a rat 

ಪ್ರಯಾಣ ಮಾಡು 
ಸಂದೇಹ, ಅನುಮಾನ, 
ಅನುಮಾನಿಸು, ಶಂಕಿಸು, ಶಂಕೆ- ಇವನ್ನು ಕಂಡು 

smooth- spoken ಮಧುರ ಭಾಷಿಯಾದ, 
ಹಿಡಿ 

ವಿನಯದ ಮಾತಿನ 


389 


smother 

snob 
smother V, ಉಸಿರುಕಟ್ಟಿಕೊಲ್ಲು, ಉಸರಡಗಿಸು snap -shooting ತಟ್ಟನೆ ಚಿತ್ರ ತೆಗೆಯುವಿಕೆ 
Smoulder V, ಮೆಲ್ಲಗೆ ಉರಿ, ಸೀಯು, ಕುಮುಲು, | snap-shot n, ಕೂಡಲೆ ತೆಗೆದ ಭಾವಚಿತ್ರ 
ಒಳಗೊಳಗೆ ಹೊತ್ತಿಕೊಂಡು ಹೋಗು 

snap-vote n. ಹಠಾತ್ತು ನಡೆದ ಚುನಾವಣೆ , 
smudge V, ಕೊಳೆಯಾಗು, ಕಲೆಯಾಗು, ಚಿತ್ತು 

ತಟ್ಟನೆ ನಡೆದ ಮತದಾನ 
ಮಾಡು, ಗುರುತು ಬೀಳು, ಮಸಿ ಬಳಿದು 

| snare V, ಪ್ರಾಣಿಗಳನ್ನು ಸಿಕ್ಕಿಸಲು ಬಲೆಯನ್ನು 
ಅಸ್ಪಷ್ಟಗೊಳಿಸು 

ಹರಡು, ಉರುಲು ಕಟ್ಟಿರು, ಪಾಶವನ್ನು ಒಡ್ಡು, 
n, ಕೊಳೆ, ಕಲೆ, ಗುರುತು, ಚಿತ್ತು ಕಳಂಕ | 

ಹಿಡಿ,ಕೆಡವು, ಉಪಾಯದಿಂದ ಸಿಕ್ಕಿಸು, ಬಲೆಗೆ | 
smug adj, ಅಣಿಯಾದ, ಅಚ್ಚುಕಟ್ಟಾದ, | 

ಬೀಳಿಸು 
ಆತ್ಮತೃಪ್ತಿ , ಸ್ವಸಂತುಷ್ಟ, ಸ್ವಾಭಿಮಾನದ, 
ಸೊಗಸಾದ, ಅಂದವಾದ 

n, ಒಲೆ, ಉರುಲು, ಬೋನು, ಕುಣಿಕೆ 

snatch V, ಕ್ಷಣದಲ್ಲಿ ಕಿತ್ತುಕೊಳ್ಳು 
Smuggle V, ಸುಂಕ ತಪ್ಪಿಸಿ ಕಳ್ಳಸಾಗಣೆ ಮಾಡು, 
ಕಳ್ಳ ವ್ಯಾಪಾರ ಮಾಡು 

n, ಸರನೆ ಕಿತ್ತುಕೊಳ್ಳುವುದು 
smuggler n. ಕಳ್ಳಸಾಗಾಣಿಕೆದಾರ, ಸುಂಕ ತಪ್ಪಿಸಿ 

snatch from the jaws of death 
ಮಾಡುವ 

ಸಾವಿನ ಬಾಯಿಂದ ಉಳಿಸು, ಮೃತ್ಯುಮುಖ 

ದಿಂದ ಬದುಕಿಸು 
smuggling n, ಕಳ್ಳಸಾಗಾಣಿಕೆ, ರಹಸ್ಯ ವ್ಯಾಪಾರ, 
ಸುಂಕಗಳ್ಳತನ | 

sneak V, ಕದ್ದು ಹೋಗು, ತಪ್ಪಿಸಿಕೊಳ್ಳು, ಗುಟ್ಟಾಗಿ 

ಹೋಗು, ಗುಟ್ಟಾಗಿ ಒಳಸೇರು 
smutty adj, ಅಶ್ಲೀಲ, ಮಲಿನ, ಅಸಭ್ಯ, ಭಂಡ, 

n, 1. ಕಳ್ಳಕೊರಮ , ನುಣುಚಿಕೊಳ್ಳುವ 
ಅಸಹ್ಯ , ಜುಗುಪ್ಪೆ ತರುವ 

ಕಳ್ಳ 2. ಚಾಡಿಕೋರ 
snag V . ಹಡಗನ್ನು ಬಂಡೆಗೆ ತಗುಲಿಸು, 

ಹೊಡೆಯು,ಕೊಚುಕೊಚಾಗಿ ಮರದ | Sneaking adj. ಕದ್ದು ಓಡಿ ಹೋಗುವ, ನುಣಿಚಿ 
ಬುಡವನ್ನು ಕಡಿ, ಕತ್ತರಿಸು 

ಕೊಳ್ಳುವ 
n, ಅವರೋಧ, ಅಡೆತಡೆ, ಕೊಕ್ಕೆ, ತೊಡರು, | 

sneer V. ಗೇಲಿ ಮಾಡು, ತಿರಸ್ಕರಿಸು, ಅಣಕಿಸು, 
ಆತಂಕ 

ಅವಹೇಳನ ಮಾಡು, ಹೀಯಾಳಿಸು 
snail n. 1. ಬಸವನಹುಳು, ಶಂಬುಕ, ( ಆಲಂ) 

n, ತಿರಸ್ಕಾರ ಸೂಚಕ ಧ್ವನಿ, ತಿರಸ್ಕಾರದ, 
2 .ಸೋಮಾರಿ, ಮೈಗಳ್ಳ, ಆಲಸಿ 

ಅವಹೇಳನದ ಮುಗುಳುನಗೆ, ಧಿಕ್ಕಾರ, ಗೇಲಿ, 
at a snail's pace ಮಂದಗತಿಯಲ್ಲಿ, 

ಅಪಹಾಸ್ಯ ಮಾಡುವುದು, ಅಣಕಿಸುವುದು 
ಆಮೆಗತಿಯಲ್ಲಿ ಅತಿನಿಧಾನದ ಚಲನೆ sneeze v. 2015 
snake n, ಹಾವು, ಸರ್ಪ, ಸರೀಸೃಪ 

_ n, ಸೀನುವಿಕೆ 
snake in the grass ಗುಪ್ತಶತ್ರು , | sniper 1, ಮರೆಯಿಂದ ಗುಂಡು ಹಾರಿಸಿಕೊಲ್ಲುವ 

ಅಡಗಿರುವ ಶತ್ರು , ಗುಪ್ತ ಅಪಾಯ 
Snap V. ಕೂಡಲೆ ಕತ್ತರಿಸು, ಕಡಿದು ಹಾಕು, ತೆಗೆ, | sniping n. ತುಂಡು ತುಂಡಾಗಿ ಕತ್ತರಿಸುವುದು 
ತಟ್ಟನೆ ತೆಗೆ ( ಛಾಯಾಚಿತ್ರ ) 

snob n, ಬೆಡಗುಗಾರ, ಜಂಬಗಾರ, ದೊಡ್ಡಸ್ತಿಕೆಯ 
n, 1. ಕಚ್ಚುವಿಕೆ, ಮುರಿತ, ಹರಿಯುವಿಕೆ, ದಾಸಯ್ಯ , ಆತ್ಮಾಭಿಮಾನಿ, ಗರಿಷ್ಠ, ದೊಡ್ಡವರ 
ಸಿಡಿಗುಟ್ಟುವಿಕೆ, ಚಿಟಕೆ ಹಾಕುವುದು, ತಟಕ್ಕನೆ, ಅಡಿಯಾಳು, ಪ್ರತಿಷ್ಠಾ ಪೂಜಕ 
2. ತಕ್ಷಣ ತೆಗೆದ ಭಾವಚಿತ್ರ , ಫೋಟೋ 


390 


solar 


snobbery 


snobbery n. ಆತ ದುರಭಿಮಾನ, ಪ್ರತಿಷ್ಠಾ | soar V, ಮೇಲಕ್ಕೇರು, ಹಾರು 
ಪೂಜೆ, ಒಣಜಂಬ, ಗರ್ವ 

social adj. ಸಾಮಾಜಿಕ 
snobbish adj , ಬಡಾಯಿಯ , ಪ್ರದರ್ಶನ socialism n. Tastat 
ಪ್ರಿಯವಾದ, ಹಿರಿಮೆಯನ್ನು ಪ್ರದರ್ಶಿಸುವ, 

socialist n . Lantada 
ಅವಗುಣ, ಪ್ರತಿಷ್ಠಾಪೂಜಕ 

Sociologist , ಸಮಾಜಶಾಸ್ತ್ರಜ್ಞ 
snort V. ಬುಸುಗುಟ್ಟು, ಬಲವಂತವಾಗಿ ಮೂಗಿ| 

| social service n. ಸಮಾಜ ಸೇವೆ 
ನಿಂದ ಗಾಳಿಬಿಡು,ಕೋಪ, ರೋಷಗಳಿಂದಾಗಿ 
ಘರ್ಜಿಸು, ಆರ್ಭಟಿಸು 

Social status n, ಸಾಮಾಜಿಕ ಸ್ಥಾನಮಾನ 
Snow n. ಮಂಜು, ಹಿಮ 

Social Welfare - ಸಮಾಜ ಕಲ್ಯಾಣ 
snow - blind adj, ಹಿಮದಿಂದ ಅಂಧವಾದ, | society n, ಸಮಾಜ ಸಂಘ 
ಮಂಜುಗುರುಡಾದ, ಹಿಮಾಂಧ 

soft adj. 1.ಕೋಮಲ, ಮೃದು, 2 . ಶಾಂತ 
snow - bound adj. ಮಂಜು ತಡೆಗಟ್ಟಿದ, ಸುಕುಮಾರ 
ಹಿಮಬದ್ಧ 

soft currency ಸುಲಭ ಚಲಾವಣೆ ನಾಣ್ಯ, 
snow -fall n, ಮಂಜುಸುರಿತ, ಹಿಮಪಾತ 

ಕಾಗದದ ನಾಣ್ಯ , ವಿನಿಮಯಿಸಬಹುದಾದ 

ಹಣ 
snow -field _ n, ಹಿಮಪಾತ ಕ್ಷೇತ್ರ, ಮಂಜಿನ 
ಹರವು, ಹಿಮಭೂಮಿ 

soft - goods n. ನೇಯ್ದ ಸರಕು , ಗಿರಣಿ ಬಟ್ಟೆ 
snow - line n. ಓಮರೇಖೆ, ಸದಾಕಾಲ soft -spoken n. ಮೃದು ಭಾಷಿ, ಮಧುರ ಭಾಷಿ 
ಹಿಮವಿರುವ ಎತ್ತರದ ಮಟ್ಟ 

Soil V. ಕೊಳಕು ಮಾಡು, ಕೊಳೆ ಮಾಡು, ದನ 
snowmann, ಹಿಮಮಾನವ, ಹಿಮದಿಂದ ಕರುಗಳಿಗೆ ಹಸಿಮೇವುತಿನ್ನಿಸು, ಮಲಿನ ಗೊಳಿಸು 
ರಚಿಸಿದ ಮಾನವನ ಬೊಂಬೆ ( ಮಂಜು 

n. 1. ನೆಲ, ಮಣ್ಣು, ಭೂಮಿ, ದೇಶ, 
ಗಡ್ಡೆಯಿಂದ ತಯಾರಿಸಿದ ಮಾನವಾಕೃತಿ, 2. ಕೊಳೆ, ಹೊಲಸು, ಕೊಳಕು 
ಮಂಜು ಮನುಷ್ಯ) 

night-soil ಮಲ, ಪಾಯಿಖಾನೆ 
Snow -storm n , ಮಂಜಿನ ಬಿರುಗಾಳಿ 

soil-conservation BODO ZOOTTO 
snub V. ಗದರಿಸು, ದಬಾಯಿಸ್ತು, ಅವಮಾನ 
ಮಾಡು, ತೇಜೋವಧೆ ಮಾಡು, ಛೀಮಾರಿ 

soil erosion ಭೂಸವೆತ, ಭೂಮಿಯ 
ಹಾಕು, ಬಾಯಿ ಮುಚ್ಚಿಸು 
n, ತೇಜೋವಧೆ, ಗದರಿಕೆ, ದಬಾವಣೆ , 

soil stabilisation ಭೂಮಿಯನ್ನು 
ಅಪಮಾನ, ಛೀಮಾರಿ 

ಸಮಸ್ಥಿತಿಗೆ ತರುವಿಕೆ 
snuff n. 1 . ನಶ್ಯ , 2. ದೀಪದ ಕಂಟು 

soiree n. ಸಂಧ್ಯಾ ವಿನೋದ,ಗೋಷ್ಠಿ 
snuf out 1.ದೀಪವನ್ನು ಆರಿಸಿ ಬಿಡು, 

sojourn n. 1. ಯಾತ್ರೆ , 2. ಪ್ರವಾಸ, 3. ತಾತ್ಕಾಲಿಕ 
2. ನಂದಿ ಹೋಗು 

ನಿವಾಸ 
snug adj. ಸೌಕಯ್ಯವಿರುವ, ಮುಚ್ಚುಮರೆ 

solace n , ಕೇಶದಲ್ಲಿ ನೀಡುವ ಸಾಂತ್ವನ, 
ಯಾಗಿರುವ, ಸುಖಪ್ರದವಾದ, ಬೆಚ್ಚನೆಯ , | 

ಸಂತೈಸುವಿಕೆ, ಸಮಾಧಾನ, ದುಃಖೋಪಶಮನ 
ಭದ್ರವಾದ 

solar adj. ಸೌರ, ಸೂರಸಂಬಂಧಿ 


391 


solar-day 

sophisticated 
solar - day n. ಸೌರದಿನ ( ಮಧ್ಯಾಹ್ನದಿಂದ | solemnly adv. ಗಂಭೀರವಾಗಿ, ಸತ್ಯನಿಷ್ಠೆಯಿಂದ, 
ಮರುದಿನ ಮಧ್ಯಾಹ್ನದವರೆಗೆ) 

ಗಾಂಭೀರ್ಯದಿಂದ, ವಿಧಿವತ್ತಾಗಿ, ಶಾಸ್ತ್ರಬದ್ದ 
solar- eclipse n. ಸೂರಗ್ರಹಣ 

ವಾಗಿ 
solar -month n . Jadwida 

solicit V. ಕೇಳಿಕೊಳ್ಳು, ಪ್ರಾರ್ಥಿಸು,ಬೇಡಿಕೊಳ್ಳು, 
solar -system n. Todellismo 

ಕೋರು, ಬಯಸು 
solder V, ಟಿಂಕ ಹಾಕು, ಬೆಸುಗೆ ಹಾಕು 

solicitation n, ಪ್ರಾರ್ಥನೆ, ಬೇಡಿಕೆ,ಕೋರಿಕೆ 
n, ಬೆಸುಗೆ, ಟಿಂಕ 

solicitor n ಸಲಹೆಗಾರ, ವಕೀಲ 
soldier 1. ಸೈನಿಕ, ಯೋಧ 

solicitous adj, ಆತಂಕಗೊಂಡ, ಚಿಂತಾಕ್ರಾಂತ, 
soldier of fortune 

ತವಕಿಸುವ, ಆಸಕ್ತನಾದ, ಕಳವಳಗೊಂಡ, 
ಕೂಲಿ ಸಿಪಾಯಿ , 

ಉತ್ಸುಕನಾಗಿರುವ 
ಸಂಬಳಕ್ಕಾಗಿ ಯಾರಕಡೆ ಬೇಕಾದರೂ 
ಕಾದಾಡಲು ಸಿದ್ದನಾದ ಸಿಪಾಯಿ 

solid adj, ಗಟ್ಟಿ , ಘನ, ದೃಢ, ಸ್ಥಿರ 
sole n. 1. ಅಂಗಾಲು, ಕೆಳಅಡಿ, ಪಾದತಲ, 

solid consideration ದೃಢ ಪರಿಶೀಲನೆ, 
ಅಟ್ಟೆಯ ಗಟ್ಟಿ ಚರ್ಮ 

ನಿಜವಾದ, ವಾಸ್ತವವಾದ ಪ್ರತಿಫಲ , 

ಪ್ರಯೋಜನ : 
adj, ಒಬ್ಬನೇ , ಒಂದೇ , ಏಕಮಾತ್ರ 

solidarity n ದೃಢವಾದ ಒಮ್ಮತ, ಒಕ್ಕಟ್ಟು, 
solecism 1. ಅಬದ್ದ ಪ್ರಯೋಗ, ವ್ಯಾಕರಣ | 

ಐಕಮತ್ಯ 
ದೋಷ, ಅಪಪ್ರಯೋಗ 

solidification n . ಘನವಾಗುವಿಕೆ , 
solemn adj. ವಿಧಿಯುಕ್ತ, ಗಂಭೀರ,ಶಾಕ್ತ , 

ಘನೀಕರಿಸುವುದು 
ಪವಿತ್ರ , ಕ್ರಮಬದ್ಧ 

soliloquyn, ಸ್ವಗತ ಭಾಷಣ, ಆತ್ಮಗತವಾದ 
solemn and brief ceremony 

ಮಾತುಗಳು 
ಗಂಭೀರವಾದ, ಸಂಕ್ಷಿಪ್ತ ಕಾರ್ಯಕ್ರಮ 

solution n. 1. ದ್ರಾವಣ , 2. ಪರಿಹಾರ 
solemn music ಗಂಭೀರವಾದ ಸಂಗೀತ, 

Somnambulism n, ನಿದ್ರಾ ಸಂಚಾರ 
ವೈದುಷ್ಯಪೂರ್ಣ ಸಂಗೀತ 
solemn promise ದೃಢ ಪ್ರತಿಜ್ಞೆ, 

solvency n. ಸಾಲ ತೀರಿಸುವ ಶಕ್ತಿ 
ಗಂಭೀರವಾಗಿಕೊಟ್ಟ ವಾಗ್ದಾನ 

soothsayer n . ಭವಿಷ್ಯ ಹೇಳುವವನು, 
solemnity n. ಭಕ್ತಿಭಾವನೆ, ಗಾಂಭೀಯ್ಯ, 

ಕಾಲಜ್ಞಾನಿ 
ಮತವಿಧಿ, ಕರ್ಮ, ಪಾವಿತ್ರ್ಯ , ಸಂಸ್ಕಾರ , | Sop V. ನೆನೆಹಾಕು, ಊರಿಡು,ತೋಯಿಸು 
ಉತ್ಸವ, ಗಾಂಭೀರ್ಯ, ಮಹತ್ವ, ವೈಭವ, | n ಹುರಿದ ರೊಟ್ಟಿ, ನೆನೆಹಾಕಿದ ರೊಟ್ಟಿ 
ಘನತೆ 

sophism n, ಕುತರ್ಕ , ಸಿದ್ದಾಂತಾಭಾಸ, 
solemnize V . ವಿಧಿವತ್ತಾಗಿ ಆಚರಿಸು , ವಿತಂಡವಾದ 
ಗಂಭೀರವಾಗಿ ಆಚರಣೆ ಮಾಡು 

sophistic adj, ಕುತರ್ಕದ, ವಿತಂಡವಾದ 
solemnization of marriage 

sophisticate V . ಕುತರ್ಕದಲ್ಲಿ ತೊಡಗಿಸು , 
ವಿವಾಹದ ಪವಿತ್ರಾಚರಣೆ, ವಿಧಿವತ್ತಾಗಿ, 

ಕುತರ್ಕದಿಂದ ಮೋಸಗೊಳಿಸು 
ಶಾಸ್ತ್ರಕ್ಕನುಗುಣವಾಗಿ ವಿವಾಹ ಸಮಾರಂಭ 

sophisticated adj, ಕುತರ್ಕದಿಂದಕೂಡಿದ, 
ನಡೆಸುವುದು 

ತರ್ಕಾಭಾಸದ | 


392 


sorcerer 


space 


sorcerer n, ಐಂದ್ರಜಾಲಿಕ, ಇಂದ್ರಜಾಲವನ್ನು | sound v ಶಬ್ದ ಮಾಡು, ಧ್ವನಿ ಬರಿಸು, ಆಳವನ್ನು 

ಬಲ್ಲವನು , ಮಾಂತ್ರಿಕ, ಮಂತ್ರವಾದಿ, ಕಂಡು ಹಿಡಿ 
ಮಾಟಗಾರ 

೧. ಶಬ್ದ , ಧ್ವನಿ, ನಾದ, ಸಪ್ಪಳ 
Sorcery n. ಇಂದ್ರಜಾಲ, ಯಕ್ಷಿಣಿವಿದ್ಯೆ, ಮಂತ್ರ , adj, ಆರೋಗ್ಯವಾದ, ದೃಢ, ಸ್ವಸ್ವ ಗಟ್ಟಿ 
ಮಾಟ, ಶೂನ್ಯ 

ಮುಟ್ಟಾದ 
sordid adj. ಕುದ್ರ , ಅಸಹ್ಯ , ನೀಚ, ಅಧಮ, sound- proof adj, ಧ್ವನಿ ನಿರೋಧಕ 
ಕುತ್ತಿತ 

Sound - track n ಶಬ್ದ ಚಿತ್ರ , ಚಲನಚಿತ್ರದ 
sore adj, - ದುಃಖದಾಯಕ, ಭಯಂಕರ , 

ಜತೆಯಲ್ಲಿ ಸಾಗುವ ಧ್ವನಿ ಮುದ್ರಿತ ಭಾಗ 
ಹುಣ್ಣಾಗಿರುವ 

SOur V , ಹುಳಿಯಾರು, ಹುಳಿತು ಹೋಗು, ಹುಳಿಸು 
sorption n . isco 

adj. 1. ಹುಳಿಯಾದ, ಹುಳಿತ, 2 . ಕಠೋರ, 
sorrow _ V, ಖೇದಪಡು, ದುಃಖಪಡು, ಸಂತಾಪ 

ಮುಂಗೋಪಿಯಾದ 
ಪಡು 

SOur spot ಅನಿಷ್ಟ ವಿಷಯ, ಬೇಡದ 
n , ಖೇದ, ದುಃಖ , ವ್ಯಥೆ, ಶೋಕ 

ವಿಚಾರ 
Sorry adj, ವಿಷಾದಕರ,ಶೋಚನೀಯ, ದುಃಖದ, | source , ಆಧಾರ, ಮೂಲ, ಉತತಿ ಸಾನ 
ವ್ಯಥೆಯ , ಪಶ್ಚಾತ್ತಾಪಪಡುವ 

Source of income ಆದಾಯಮೂಲ, 
in a sorry plight ಶೋಚನೀಯಾ | 

ಆದಾಯದ ಆಧಾರ 
ವಸ್ಥೆಯಲ್ಲಿ 

South 7, ದಕ್ಷಿಣ ದಿಕ್ಕು 
in a sorry state ಅಸ್ತವ್ಯಸ್ತ 
ಪರಿಸ್ಥಿತಿಯಲ್ಲಿ, ದಯನೀಯ ಸ್ಥಿತಿಯಲ್ಲಿ 

Souvenir n. ಸ್ಮಾರಕ ಸಂಪುಟ, ಸ್ಮರಣೆಯ ವಸ್ತು , 

ನೆನಪಿಗಾಗಿಕೊಟ್ಟಿದ್ದು , ಸ್ಮರಣೆಯ ವಸ್ತು , 
Sorry affair ದುಃಖದಾಯಕ - ಪ್ರಸಂಗ, 

ಸ್ಮಾರಕ, ನೆನಪಿನ ಗುರುತು 
ವಿಷಯ , ಘಟನೆ 

Souvereign n ಸಾಲ್ವಭೌಮ, ಚಕ್ರವರ್ತಿ, 
Sort V. ಬೇರೆ ಮಾಡು, ವರ್ಗೀಕರಿಸು, ವಿಂಗಡಿಸು 

ಪರಮ , ಸರ್ವೋತ್ತಮ , ಶ್ರೇಷ್ಠ 
n, ವಿಧ, ತೆರ, ಪ್ರಕಾರ, ರೀತಿ, ರಖಂ, ವರ್ಗ , 

Souvereign state ಗಣರಾಜ್ಯ, ಸಾರ 
ಜಾತಿ 

ಭೌಮ ಅಧಿಕಾರವುಳ್ಳ ರಾಜ್ಯ , ಸರ್ವಸ್ವತಂತ್ರ 
Sorter n . ವಿಂಗಡಿಸುವವ, ಅಂಚೆಯಲಿ 
ಪತ್ರಗಳನ್ನು ಬೇರೆ ಬೇರೆ ಊರುಗಳಿಗೆ 

Sovereignity n, ಸಾಲ್ವಭೌಮಾಧಿಕಾರ 
ಹಂಚುವವ 

SOW V. ಬೀಜವನ್ನು ಬಿತ್ತು , ಹರವು, ಬಿತ್ತನೆ ಮಾಡು 
Sortie n, ದಾಳಿ, ಆಕ್ರಮಣ, ಮುತ್ತಿಗೆ, ಹೊರದಾಳಿ 
sorting n ವಿಂಗಡಿಸುವುದು, ಹಂಚುವುದು, | 

sow the wind and reap the 

whirlwind 
ವಿಭಾಗ ಮಾಡುವುದು 

ಬೀಸು ಗಾಳಿಯನ್ನು ಬಿತ್ತಿ 

ಬಿರುಗಾಳಿಯನ್ನು ಬೆಳೆ, ಕೊಂಚಕೇಡನ್ನು ಮಾಡಿ 
Soul n. 1. ಆತ್ಮ , 2. ಸರಸ್ವ , ಸ್ವಾರ್ಥ 

ಬಿತ್ತಿ ಅದರ ಹತ್ತರಷ್ಟು ಕೇಡನ್ನು ಅನುಭವಿಸು 
soulful adj, ಭಾವಪೂರ್ಣ, ಭಾವಮಯ, | span, ಖನಿಜ ಜಲದ ಬುಗ್ಗೆ ಇರುವ ಸ್ಥಳ 
ಭಾವೋದಾತ್ತತೆಯ , ಭಾವನಾತ್ಮಕ 

space V. ಮಧ್ಯೆ ಮಧ್ಯೆ ಜಾಗ ಬಿಡು, ತೆರಪು ಬಿಡು 

n, ಅಂತರಿಕ್ಷ , ಆಗಸ, ನಭ, ಆಕಾಶ 


ರಾಜ್ಯ 


393. 


spacious 


special 


space satellite ಅಂತರಿಕ್ಷಕ್ಕೆ ಕಳುಹಿಸುವ | spasmodic adj, ಆಕಸ್ಮಿಕ,ತೀವ್ರ, ಸೆಳಕಿನ, ಬಿಟ್ಟು 
ಉಪಗ್ರಹ 

ಬಿಟ್ಟು ಬರುವ 
space writer ವೃತ್ತ ಪತ್ರಿಕೆಯಲ್ಲಿ ತನ್ನ | spate n, ಪ್ರವಾಹ, ನೆರೆ 
ಲೇಖನವು ಆಕ್ರಮಿಸುವ ಅಳತೆಯಂತೆ ಪ್ರತಿಫಲ | spatial adj, ಅಂತರಿಕಕೆ ಸಂಬಂಧಿಸಿದ, 

ಪಡೆಯುವ ಲೇಖಕ, ಅಳತೆ ಲೆಕ್ಕದ ಲೇಖಕ | ಪ್ರಾದೇಶಿಕ, ಸಳಸಂಬಂಧಿತ 
Spacious adj, ಹೆಚ್ಚು ಅವಕಾಶವುಳ್ಳ, ಹೆಚ್ಚು | speak V, ಮಾತನಾಡು, ಸಂಭಾಷಣೆ ಮಾಡು, 

ಸ್ಥಳಾವಕಾಶದ, ವಿಶಾಲ, ವಿಸ್ತಾರವಾದ ಹೇಳು, ವ್ಯಾಖ್ಯಾನ ಮಾಡು, ಉಪನ್ಯಾಸಿಸು 
spade n . 1. ಗುದ್ದಲಿ, ಸಲಿಕೆ , ಸನಿಕೆ , 

speak for ಒಬ್ಬರಿಗಾಗಿ ಮಾತನಾಡು, 
2. ಇಸ್ಪೇಟಾಟದ ಇಸ್ಪೀಟು ಎಲೆ 

ಒಬ್ಬರ ಪರ ವಾದಿಸು 
spade-work n. 3d,8023 

speak one's mind ಮನಸ್ಸಿನಲ್ಲಿರುವು 
span V. 1.ಸೇತುವೆ ಹಾಕು, 2. ಹುರಿ ಕಟ್ಟು, ದನ್ನು ಸ್ಪಷ್ಟವಾಗಿ ಬಿತ್ತರಿಸು 
ಹಾಯ್ದಿರು, ಹುರಿ ಬಿಗಿ, 3. ಅಳತೆ ಹಾಕು 

speak out, speak up ಸ್ಪಷ್ಟಪಡಿಸು, 
n. 1. ಒಂದುಗೇಣು, 2. ಸ್ವಲ್ಪಕಾಲ, ವ್ಯಾಪ್ತಿ | ಅನುಮಾನವಿರದಂತೆ ಮಾತನಾಡು 
ಹರವು, ವಿಸ್ತಾರ 

speaker n. 1. ಭಾಷಣಕಾರ, 2. ಶಾಸನ ಸಭೆಯ 
Spar V, ಮುಷ್ಟಿ ಯುದ್ಧ ಮಾಡು, ಗುದ್ದಾಡು ಅಧ್ಯಕ್ಷ 
spare v . 1. ಕ್ಷಮಿಸು, ಬಿಡುಗಡೆ ಮಾಡು, | speaking n, ಮಾತನಾಡುವುದು , ಭಾಷಣ 

ಕೊಡು, ಬಿಗಿಹಿಡಿ, ಉಳಿಸು, 2 . ಮಿತವಾಗಿ | ಮಾಡುವುದು 
ಉಪಯೋಗಿಸು 

generally speaking sens29 
adj, ಮಿತವಾದ, ಅಲ್ಪ , ಸಾಕಾದ, ರಾಮವಾಗಿ ಹೇಳುವುದಾದರೆ, ಸಾಮಾನ್ಯವಾಗಿ 
ಕೊಡಬಹುದಾದ 

ಹೇಳುವುದಾದರೆ 
spare parts ಬಿಡಿಭಾಗಗಳು, ಯಂತ್ರದ not on speaking terms ಪರಸ್ಪರ 
ಬಿಡಿಭಾಗಗಳು 

ಮಾತನಾಡದ, ಪರಸ್ಪರ ಮಾತು ಬಿಟ್ಟಿರುವ 
spare time ಮಿಗುವ ಸಮಯ, roughly speaking ಒರಟಾಗಿ 
ಪುರುಸೊತ್ತು 

ಹೇಳುವುದಾದರೆ , ಒಂದು ಅಂದಾಜಿನಲ್ಲಿ 

ಹೇಳುವುದಾದರೆ, ಒಟ್ಟಿನಲ್ಲಿ ಹೇಳುವುದಾದರೆ 
sparing adj, ಮಿತವಾದ , ಮಿತವ್ಯಯದ, 
ಉಳಿಸುವುದು 

speaking acquantance ಮಾತನಾಡು 

ವಷ್ಟು ಪರಿಚಯ 
spark 1, ಬೆಂಕಿಯ ಕಿಡಿ, ಅಗ್ನಿಕಣ 

strictly speaking ಖಚಿತವಾಗಿ 
sparkle V, ಮಿಂಚು, ಕಿಡಿಕಾರು, ಮಿನುಗು, | 

ಹೇಳುವುದಾದರೆ, ನಿಜವಾಗಿ ಹೇಳಬೇಕೆಂದರೆ 
ಥಳಥಳಿಸು, ಮಿರುಗು 
sparse adi, ಚದರಿದ, ವಿರಳ ವಿರಳವಾದ, | spearhead V. ಆಕ್ರಮಣಕ್ಕೆ ನಾಯಕತ್ವವಹಿಸು 

n, ಸೇನಾಕ್ರಮಣದ ಮುಂಭಾಗ 
ನಿಬಿಡವಲ್ಲದ 
spasm n. ಹಠಾತ್ ಸಂಕೋಚನ, ಉಕ್ಕಿ ಉಕ್ಕಿ | special ವಿಶೇಷ, ವಿಶಿಷ್ಟ, ಅಸಾಮಾನ್ಯ ಪ್ರತ್ಯೇಕ, 

ಬರುವ ದುಃಖೋದ್ರೇಕ, ಸ್ನಾಯುಗಳ ಸೆಳೆತ, 
ತೀವ್ರ ಸೆಳವು, ಹಟಾತ್ತನೆಯ ತೆರಳುವಿಕೆ 


ನಿರ್ದಿಷ್ಟ 


394 


spellbound 


specialist 


ಚಷ್ಮಾ 


Special bench ಪ್ರತ್ಯೇಕ ನ್ಯಾಯಪೀಠ, | spectacle n. 1. ದೃಶ್ಯ, ದೃಶ್ಯ ಚಮತ್ಕಾರ, 
ವಿಶೇಷನ್ಯಾಯಪೀಠ 

ಸಾರ್ವಜನಿಕ ಪ್ರದರ್ಶನ, ತಮಾಷೆ, ನೋಟ, 

ದೃಶ್ಯ , 2. ಕನ್ನಡಕ , ಉಪನೇತ್ರ , ಸುಲೋಚನ, 
special pleading ಪ್ರತ್ಯೇಕವಾದ, | 
ಸ್ವಾನುಕೂಲವಾದ, ವಿಶೇಷವಾದ 
special train ಪ್ರತ್ಯೇಕ ರೈಲುಗಾಡಿ, ವಿಶೇಷ| 

spectacular adj , ದರ್ಶನೀಯ, ಅದ್ಭುತ, 

ಪ್ರದರ್ಶನಾತ್ಮಕ, ನಯನಮನೋಹರ, 
ರೈಲುಗಾಡಿ 

ಪ್ರೇಕ್ಷಣಿಯ , ಅತ್ಯಾಕರ್ಷಕ , ಕಣ್ಣಿಗೆ ಹಬ್ಬವಾದ 
specialist n, ಕೋವಿದ, ಪಾರಂಗತ, ವಿಶಿಷ್ಟ 
ನಿಪುಣ , ವಿಶೇಷಜ್ಞ, ಪ್ರವೀಣ 

Spectator n ಪ್ರೇಕ್ಷಕ, ವೀಕ್ಷಕ 
speciality n. ವೈಶಿಷ್ಟ್ಯ 

spectre n. ದೆವ್ವ , ಭೂತ, ಪಿಶಾಚಿ, ಪ್ರೇತ, 

ಭ್ರಾಂತಿ, ಘೋರಕಲ್ಪನೆ 
specialize V, ವಿಶೇಷ ಜ್ಞಾನವನ್ನು ಸಂಪಾದಿಸು, | 

ವಿಶಿಷ್ಟಗೊಳಿಸು, ಪ್ರವೀಣನಾಗು, ವೈಶಿಷ್ಟವನ್ನು | spectrum n . ಲೋಲಕದ ಮೂಲಕ ಹೊರ 
ಸಂಪಾದಿಸು 

ಬಂದ, ವರ್ಣಪಂಕ್ತಿ , ವರ್ಣಪಟಲ 
specialized agencies ಪ್ರತ್ಯೇಕ| speculation n. 1. ಉಹಾಪೋಹ, ವಿಚಾರ, 
ಏಜೆನ್ಸಿಗಳು, ವಿಶಿಷ್ಟ ಸಂಸ್ಥೆಗಳು 

2. ಸಟ್ಟಾ ವ್ಯಾಪಾರ ಪರ್ಯಾಲೋಚನೆ, ಚಿಂತನ 
Specie n. ರೊಕ್ಕ, ದುಡ್ಡು, ನಾಣ್ಯ, ಕಾಸು | speculate V. 1.ಊಹಿಸು, ಕಲ್ಪಿಸು, ಚಿಂತಿಸು, 
species n, ರಕಂಗಳು, ವರ್ಗ , ಪಂಗಡ, ವಂಶ, 

ವಿಚಾರಮಾಡು, ಅನುಮಾನಿಸು, 2. ಸಟ್ಟಾ 
ಜಾತಿ, ಗುಂಪು 

ವ್ಯಾಪಾರಮಾಡು, ಲಾಭದಊಹೆ ಮಾಡು 
specific . ವಿಶಿಷ್ಟವಾದ ಔಷಧಿ, ವೈಶಿಷ್ಟ 

| speculator n ವ್ಯಾಪಾರದಲ್ಲಿ ಲಾಭದ ನಿರೀಕ್ಷೆ 
adj, ವಿಶಿಷ್ಟವಾದ( ಔಷಧಿ) ಗೊತ್ತಾದ, 

ಯಿಂದಊಹೆ ಮಾಡುವವನು, ಊಹೆಗಾರ, 

ಸಟ್ಟಾ ವ್ಯಾಪಾರಿ 
ನಿಗದಿತ, ತಕ್ಕುದಾದ, ನಿರ್ದಿಷ್ಟ 
specific conditions ಪ್ರತ್ಯೇಕ ಪರಿಸ್ಥಿತಿ, | 

speech n. ಮಾತು, ಭಾಷಣ , ಭಾಷೆ, ಮಾತ 
ವಿಶಿಷ್ಟ ಶರತ್ತುಗಳು, ನಿಗದಿತ ಶರತ್ತುಗಳು, 

- ನಾಡುವ ಶಕ್ತಿ , ಉಪನ್ಯಾಸ, ವ್ಯಾಖ್ಯಾನ 
ನಿರ್ದಿಷ್ಟ ಪರಿಸ್ಥಿತಿ 

speed V. ವೇಗಗೊಳಿಸು , ರಭಸ ಹೆಚ್ಚಿಸು, 
specific metallic alloy ಪ್ರತ್ಯೇಕವಾದ 

ಜೋರಾಗಿ ಚುರುಗಾರಿ ( ನಡೆ, ಹೋಗು) 
ಮಿಶ್ರಲೋಹ 

n, ವೇಗ, ಶೀಘ್ರತೆ, ರಭಸ, ಜೋರು 
specifications n, ವಿವರಗಳು , ಲಕ್ಷಣಗಳು, | Speedy adj, ವೇಗವುಳ್ಳ , ಶೀಘ್ರತೆಯ , 
ನಿರ್ದೇಶನಗಳು , ವಿಶದೀಕರಣಗಳು , 

ವೇಗವಾದ, ಚುರುಕಾದ, ಜೋರಾದ, 
ತಪಸೀಲು, ನಮೂದನೆ, ನಮೂದಿಸಿದ ವಿವರ , 

ತ್ವರಿತವಾದ 
ಅಂಶಗಳು , ವಿವರಣೆ 

spell v. 1. ಶಬ್ದದ ಕಾಗುಣಿತ, 2. ಬರಹೇಳು, 
specify V . ಉಲ್ಲೇಖಿಸು, ಖಚಿತವಾಗಿ , ಅಕ್ಷರ ಸಂಯೋಜನೆ ( ಹೇಳು, ಬರೆ) ಕಾಗುಣಿತ 
ನಮೂದಿಸು , ನಿರೂಪಿಸು, ನಿರ್ದಿಷ್ಟವಾಗಿ, 

ಹೇಳು 
ಸ್ಪಷ್ಟಿಕರಿಸು, ಲಿಖಿಸು, ನಿರ್ದಿಷ್ಟವಾಗಿ ಹೇಳು n, ಮಂತ್ರ , ಯಕ್ಷಿಣಿ, ವಶೀಕರಣ , ವಶೀಕರಣ 
specimen n, ಮಾದರಿ, ನಮೂನೆ 

ಮಂತ್ರ , ಮಂತ್ರ ( ಶಕ್ತಿ ) ,ಮೋಡಿ, ಆಕರ್ಷಣೆ, 
specious adj. ಹೊರಗೆ ಚೆನ್ನಾಗಿ ಕಾಣುವ | 

ಮಂತ್ರ ಮೋಹಕ, ಭಾಷಣಕಾರ, ಹರಿದಾಸ 
ತೋರಿಕೆಯ , ಸತ್ಯಾಭಾಸದ 

spellbound adj, ಮಂತ್ರಮುಗ್ಧ , ದಿಗ್ಟಂಧಿತ 


395 


ಎನ್ನು 


spelling 

splinter 
spelling n, ಕಾಗುಣಿತ , ಅಕ್ಷರ ಸಂಯೋಜನೆ | spit at or upon ತಿರಸ್ಕರಿಸು, ಧಿಕ್ಕರಿಸು, ಈ 
spinstern, ಅವಿವಾಹಿತೆ, ಅವಿವಾಹಿತ ಸ್ತ್ರೀ , 
ವೃದ್ಧಕಣ್ಯ 

spite V. ಹಗೆಯೆಂದು ಭಾವಿಸು, ದ್ವೇಷಿಸು, 
spiral n: ಸುರಳಿ , ಸಿಂಬಿ , ಆವರ್ತ 

ಕರುಬು, ಹೊಟ್ಟೆಕಿಚ್ಚು ಹೊಂದು,ರೋಪ 
adj. ಸಿಂಬಿಯಂಥ, ಮರುಸುತ್ತಿನ, 

ಗೊಳಿಸು 
ತಿರುಪಿನಾಕಾರದ, ಸುರಳಿಯಾಕಾರದ 

n, ವೈರ, ಮಾತ್ಸರ್ಯ, ಈರ್ಷ್ಯ, ದ್ವೇಷ, 
vicious spiral of rising prices and | ಹಗೆ, ಹೊಟ್ಟೆಕಿಚ್ಚು, ಸೇಡು 
Wages ಧಾರಣೆ, ವೇತನಗಳ ವಿಷ ವಲಯ , | spittire n. 1.ಕೋಪಿಷ್ಠನಾದ ವ್ಯಕ್ತಿ , ಉರಿಕಾರು 
ಏರುತ್ತಿರುವ ಬೆಲೆಗಳು ಮತ್ತು ಮಜೂರಿಯ ವವನು , ಮಹಾಕಪಿ, 2. ಬಾಂಬು 
ವಿಷವರ್ತುಲ 

ಎಸೆಯುವ ವಿಮಾನ, ಸಿಡುಕ 
spirit n. 1. ಉತ್ಸಾಹ, ಚೈತನ್ಯ, ಸ್ಫೂರ್ತಿ, ಆತ್ಮ, | splash V, ನೀರನ್ನು ಎರಚು, ಕೆಸರನ್ನು ಎರಚು, 

ಪ್ರಾಣ, ಜೀವ, ಚೇತನ, 2. ದೆವ್ವ , ಭೂತ, ಕೊಳೆಮಾಡು, ಒದ್ದೆಮಾಡು 
3. ಮದ್ಯ, ಸಾರಾಯಿ , 4. ಅರ್ಧ, ನಿಜವಾದ 

n, ನೀರನ್ನು ಎರಚುವುದು, ಅಪ್ಪಳಿಸುವಿಕೆ, 
ಅಭಿಪ್ರಾಯ 

ಹರಿಯುವ ನೀರನ್ನು ಎದುರಿಗೆ ತಳ್ಳುವುದು 
spirit away ಎತ್ತಿಕೊಂಡು ಓಡಿಹೋಗು, 

make a splash ಗೊಂದಲ ಎಬ್ಬಿಸು, 
ಅಪಹರಿಸು, ಕಳ್ಳತನಮಾಡಿಧಾವಿಸು, ಹಾರಿಸಿ | 

ಕೋಲಾ ಹಲವೆಬ್ಬಿಸು, ಆಡಂಬರ ಪ್ರದರ್ಶಿಸು 
ಕೊಂಡು ಹೋಗು, ಕಳ್ಳತನದಿಂದ ಕ್ಷಿಪ್ರವಾಗಿ 
ಸಾಗಿಸು 

spleen n. 1. ಪ್ಲೇಹ, 2. ಹಗೆ, ವೈರ, ದ್ವೇಷ, 
spirit of understanding and 

ನಿರುತ್ಸಾಹ, ಅಸಮಾಧಾನ, ಸಿಟ್ಟು, ಸಿಡುಕು, 

ಕೋಪಾವೇಶ 
flexibility ಅರ್ಥಮಾಡಿಕೊಳ್ಳುವಉತ್ಸಾಹ 
ಮತ್ತು ನಮ್ರತೆ 

vent one's spleen ಹಗೆ ತೀರಿಸಿಕೊಳ್ಳು, 

ಕೊಪವನ್ನು ಕಾರು 
spiritless adj, ಉತ್ತಾಹರಹಿತ, ನಿರ್ಜೀವ, 

ಧೈರ್ಯ, ಉತ್ಸಾಹ ಇಲ್ಲದ, ಖಿನ್ನ, ಕುಗ್ಗಿದ | splendid adj, ಭವ್ಯ, ವೈಭವಯುತ, ಅತ್ಯುತ್ಕಷ್ಟ, 
spiritual adj, ಆಧ್ಯಾತ್ಮಿಕ, ಆತ್ಮ ಸಂಬಂಧಿ 

ಉಜ್ವಲ, ಪ್ರಶಂಸನೀಯ 
spiritual head ಆಧ್ಯಾತ್ಮಿಕ ನೇತಾರ, | splendour ೧. ಭವ್ಯತೆ, ವೈಭವ, ಉಜ್ವಲ ಪ್ರಕಾಶ , 
ಧಾರ್ಮಿಕ ಗುರು 

ಕಾಂತಿ, ತೇಜಸ್ಸು, ಪ್ರಭೆ 
spiritualism n, ಪ್ರೇತಾತ್ಮವಾದ, ಸತ್ತವರ , | splint n. ಬಿದಿರಿನ ತುಂಡು, ದಬ್ಬೆ, ಗಡುಸು ಪಟ್ಟಿ 

ಪ್ರೇತಗಳು ಬದುಕಿರುವವರೊಡನೆ ವ್ಯವ | (ಮೂಳೆ ಮುರಿದಾಗ ಸರಿಗೂಡಿಸಲು ಕಟ್ಟುವ 
ಹರಿಸುತ್ತವೆ ಎಂಬ ನಂಬಿಕೆಯ ವಾದ 

ಬಿದಿರಿನ ಪಟ್ಟಿ) 
spiritualize V. ಪವಿತ್ರೀಕರಿಸು, ಉದಾತ್ತ | splintern, ದಬ್ಬೆ , ಪಟ್ಟಿ, ಸಿಬುರು 

ಗೊಳಿಸು, ಪವಿತ್ರಗೊಳಿಸು, ಆಧ್ಯಾತ್ಮಿಕ ಸತ್ವವನ್ನು | splinter proof ಚಕ್ಕೆ ಚುಚ್ಚದ, ದಬ್ಬೆ 
ಕೊಡು 

ಚುಚ್ಚುವುದು, ಸಿಡಿಗುಂಡು ತೂರಲಾಗದ, 
spit V, ಉಗುಳು, ಉಗಿ 

ಸಿಡಿಚೂರಿಗೆ ಸಗ್ಗದ 
n, ಮಾಂಸ ಬೇಯಿಸುವ ಫಲಾಕೆ 


396 


spouse 
split 

born with silver spoon in mouth 
split V, ವಿಭಾಗಮಾಡು, ಸೀಳು, ತುಂಡುಮಾಡು, 
ಪಾಲುಮಾಡು, ಒಡೆಯು, ಬಿರಿ 

ಆಗರ್ಭಶ್ರೀಮಂತನಾದ 
n, ಸೀಳು, ಬೀರಿಭಾಗ, ವಿಭಜನೆ, ಬಿರುಕು, spoon - fed industries ಸರಕಾರದ 
ಒಡಕು, ಛಿದ್ರ 

ಸಹಾಯದಿಂದ ನಡೆಯುವ, ಕೃತಕಘೋಷಿತ, 

ಸರ್ಕಾರಿ ಕೃಷಿ ಕೈಗಾರಿಕೆಗಳು | 
spoil V . 1. ಸುಲಿಗೆಮಾಡು, ವಿಫಲಗೊಳಿಸು, 

ಕೆಡಿಸು, 2. ಹಾಳುಮಾಡು, ನಾಶಮಾಡು sporadic adj, ವಿರಳವಾದ, ಅಲ್ಲಲ್ಲಿ ನಡೆಯುವ, 

_ n, ಲೂಟಿ, ಸುಲಿಗೆ, ದರೋಡೆ, ಕೊಳೆ | ಆಕಸ್ಮಿಕ, ವಿರಳ 
ಹೊಡೆದ ವಸ್ತುಗಳು 

sport V. 1. ಆಡು, ಆಟವಾಡು, 2. ಸರಸವಾಡು, 
spoils system ಲೂಟಿ ವ್ಯವಸ್ಥೆ , 

ತಮಾಷೆಮಾಡು, ವಿಹರಿಸು, ಹಾಸ್ಯಮಾಡು 
ಜಯಶೀಲ ಪಕ್ಷವು ತನ್ನ ಅನುಯಾಯಿಗಳಿಗೆ _ n . 1. ಲೀಲೆ, ವಿನೋದ, ಚೆಲ್ಲಾಟ, 
ಸರ್ಕಾರದಲ್ಲಿ ಸಾರ್ವಜನಿಕ ಅಧಿಕಾರ ವಿಹಾರ ತಮಾಷೆ, 2. ಆಟಗಳು, ಸ್ಪರ್ಧೆ, 
ಸ್ಥಾನಗಳನ್ನು ಕೊಡುವ ಪದ್ಧತಿ 

ಕ್ರೀಡೆ 
spoke n. ಚಕ್ರದಕೀಲು, ಅರ , ಮೆಟ್ಟು, ಏಣಿಯ | sportsman n. 1 . ಆಟಗಾರ, 2 . ಬೇಟೆಗಾರ, 
ಮೆಟ್ಟಲು, ಇಳಿಜಾರಿನ ತಡೆಗಂಬಿ 

ವಿಹಾರಿ, ಷಿಕಾರಿ 
put a spoke in person's wheel | sportsmanlike adj. ಗೆಲಿವಿನಲ್ಲಿ ಹಿಗ್ಗದ, 
ಒಬ್ಬರ ಕೆಲಸದಲ್ಲಿ ಅಡ್ಡಿತಂದು ಹಾಕು, ಒಬ್ಬನ | ಸೋಲಿನಲ್ಲಿ ಕುಗ್ಗದಂಥ 
ಉದ್ದೇಶಗಳಿಗೆ ಅಡ್ಡಿಪಡಿಸು, ತಡೆಹಾಕು 

sports view gets moueg 
Spokesman n. ಪ್ರತಿನಿಧಿ, ಪಕ್ಷದ ಪರವಾಗಿ | spot v. 1. ಮಚೆ ಹಾಕು, ಗುರುತುಮಾಡು, 
ಮಾತನಾಡುವವನು, ವಕ್ತಾರ 

ಕಲೆಮಾಡು , 2 . ದೂಪಿಸು , ಕಳ೦ಕಿಸು , 
spoliation n, ಲೂಟಿ, ಕೊಳೆ, ಸುಲಿಗೆ . 

ಪತ್ತೆಮಾಡು, ಗುರುತಿಸು 
Sponge n. ಸ್ಪಂಜು, ಸ್ಪಂಜು ಎಂಬ ಪ್ರಾಣಿ, n, 1, ಸ್ಥಾನ, ಪ್ರದೇಶ, 2. ಮಚ್ಚೆ 3. ಬಿಂದು, 

ಸರಂಧ್ರ ಮತ್ತು ಸ್ಥಿತಿಸ್ಥಾಪಕ ಮೈಕಟ್ಟಿನ ಪ್ರಾಣಿ, ಚುಕ್ಕೆ, ಕಲೆ 
ಸುರಂಧ್ರ ಜಲ ಶೋಧಕ 

on the spot ಕೂಡಲೆ, ಅಲ್ಲಿಯೇ , ಆ 
Sponge on ಪರೋಪಜೀವಿಯಾಗಿರು, | 

ಕ್ಷಣದಲ್ಲಿಯೇ 
ನೀಚತನದಿಂದ ಅವಲಂಬಿಸಿರು, ಆಶ್ರಯಿಸಿರು 

spotlight V. ಒಬ್ಬ ವ್ಯಕ್ತಿ ಅಥವಾ ಒಂದು ವಸ್ತುವಿನ 
throw up the sponge ಸೋಲೊಪ್ಪಿ ಕಡೆಗೆ ಗಮನ ಹರಿಸಲು ಅವನ ಅಥವಾ ಅದರ 

ಕೊಳ್ಳು, ಹೋರಾಟವನ್ನು ಬಿಟ್ಟುಬಿಡು ಮೇಲೆ ಬೆಳಕು ಬಿಡು 
sponsor V, ಬಾಧ್ಯತೆ ವಹಿಸಿಕೊಳ್ಳು, ಜವಾಬ್ದಾರಿ 

n, ಯಾವುದಾದರೂ ವಸ್ತುವಿನ ಅಥವಾ 
ಯನ್ನು ಅಂಗೀಕರಿಸು 

ವ್ಯಕ್ತಿಯ ಮೇಲೆ ಗಮನ ಸೆಳೆಯಲು 
_ n. ಭಾರಹೊರುವ ವ್ಯಕ್ತಿ, ಜವಾಬ್ದಾರ, 

ಉಪಯೋಗಿಸುವ ಬೆಳಕು ಹರಿಸುವ ಸಾಧನ, 
ಜಾಮೀನುದಾರ , ಹೊಣೆಹೊರುವ ವ್ಯಕ್ತಿ, ನೆಲೆಬೆಳಕು, ರಂಗದ ಬೆಳಕು 
ಹೊಣೆಗಾರ 

spot purchase ಆ ಸ್ಥಳದಲ್ಲಿ ಆಗಲೇ 
Spontaneous adj. ಸ್ವಯಂಪ್ರೇರಿತ , ಸ್ವಇಚ್ಛೆಯ ಕೊಳ್ಳುವಿಕೆ 
spoon n ಚಮಚ, ಮಿಳ್ಳೆ, ಉದ್ದರಣೆ spouse n. ಗಂಡ/ ಹೆಂಡತಿ, ಪತಿ | ಪತ್ನಿ 


397 


spout 

squabble 
spout V. ನುಗ್ಗಿ ಬರು, ಚಿಮ್ಮು , ಧಾರೆಯಾಗಿ | sprinkler ತುಂತುರು ನೀರಾವರಿ ಸಾಧನ 

ಜೋರಾಗಿ ಬರು, ಚುರಕಿಬಿಡು, ನಿರರ್ಗಳವಾಗಿ | sprint V, ದೌಡಾಯಿಸು, ಬಹುವೇಗದಲ್ಲಿ ಓಡು 
ಭಾಷಣಮಾಡು 

n, ಪೂರ್ಣವೇಗದ ಓಟ 
n, ನಳಿಕೆಯ ಮೂತಿ, ಹಂದಿಯ ಮೂತಿ. 

sprinter n. ಬಹುವೇಗವಾಗಿ ಓಡುವ ವ್ಯಕ್ತಿ 
ಬಾಯಿಯ ಕೊಳವೆ , ಮುಖನಾಳ 
sprawl V. ಅಸ್ತವ್ಯಸ್ತ ಹರಡಿರು, ಸಿಕ್ಕಾಪಟ್ಟೆ ಹರಡು, 

sprout V, ಅಂಕುರಿಸು, ಮೊಳಕೆಯಿಡು, ಚಿಗುರು, 

ಕುಡಿಯಿಡು 
ಹಾಗೆ ಹೀಗೆ ವಿಸ್ತರಿಸು 
spray V. ತುಂತುರಾಗಿ ಉದುರಿಸು, ಪರಚು, 

n, ಅಂಕುರ, ಮೊಳಕೆ , ಚಿಗುರು, ಕುಡಿ 
ಚಿಮುಕಿಸು 

spruce adj, ನೀಟಾದ ಉಡುಪಿನ, ನೋಟಕ್ಕೆ 
n , ಪಿಚಕಾರಿ, ತುಂತುರ, ಹನಿ, ಸೀರ್ಪನಿ, 

ಠೀಕಾದ, ಅಂದಚೆಂದದ 
ಸೀಕರ, ಮರದ ಎಲೆಗೊಂಚಲು, ಹೂ 

spur V . ಹಿಮ್ಮಡಿಯ ಮುಳ್ಳನ್ನು ಒತ್ತು , 
ಗೊಂಚಲು 

ಪ್ರಚೋದಿಸು, ವೇಗಗೊಳಿಸು , ಉತ್ತೇಜಿಸು 
spraying n, ಸಿಂಪಡಿಸುವುದು, ಚಿಮುಕಿಸುವುದು 

n. 1. ಮುಳ್ಳುಹಿಮ್ಮಡಿ, 2. ಉತ್ತೇಜಕ ವಸ್ತು, 

ತಿವಿಮೊನೆ, ಬೋದಕ 
spread V, ಹರಡು, ವಿಸ್ತರಿಸು, ಹರವು, ಹಾಸು, 
ಬಿಚ್ಚು ಬಿಚ್ಚಿತೋರಿಸು, ತೆರೆದುತೋರಿಸು 

on the spur of the moment is toege 
_ n, ಹರವು, ವಿಸ್ತೀರ್ಣ , ವಿಸ್ತಾರ, ಅಗಲ, 

ಆಲೋಚನೆ ಮಾಡದೆ, ತತ್ಕ್ಷಣ , ತಟಕ್ಕನೆ, 
ಪ್ರಸಾರ , ಪ್ರಸರಣ, ಹಬ್ಬದೂಟ, ಔತಣ , | 

ಇದ್ದಕ್ಕಿದಂತೆಯೇ 
ಭೋಜನ 

spura willing horse ಅನಾವಶ್ಯಕವಾಗಿ, 

ತಾನಾಗಿಯೇ ಮಾಡುವವನನ್ನು , ತಿವಿದು 
sprightly adv, ಚುರುಕಾಗಿ, ಉಲ್ಲಾಸವಾಗಿ, 

ಮಾಡಿಸು, ತಿವಿ, ಚುಚ್ಚು 
ಚೈತನ್ಯ ಹೊಮ್ಮುತ್ತಿರುವ ಚಟುವಟಿಕೆಯು, 
ನಗುಮೊಗದ 

spurious adj, ಮೋಸದ, ಕಪಟದ, ಖೋಟಾ 
spring V. ಚಿಮ್ಮು, ಹಾರು, ನೆಗೆ , ಜಿಗಿ, ಎಗುರು, 

spurious coin ಖೋಟಾನಾಣ್ಯ 
ಪುಟಿಯು 

spurious drugs ನಕಲಿ ಔಷಧಗಳು 
- n. 1. ವಸಂತಋತು, 2. ಸ್ಪಿಂಗು, 3. ಬುಗ್ಗೆ, | spurt V, ರಭಸದಿಂದ ನುಗ್ಗು, ಚಿಮ್ಮು, ಪಿಚಕ್ಕನೆ 
ತಲೆಪುರಣೆ, ನೆಗೆತ, ಹಾರಿಕೆ , ಎಗುರಿಕೆ , ಹಾರು 
ಚಿಮ್ಮುವಿಕೆ 

n. 1. ಮಹಾಪ್ರಯತ್ನ, 2. ರಭಸದ ಧಾಳಿ, 
spring board ಜಿಗಿಹಲಗೆ, ಎಗರುವ ಧಿಡೀರ್ , ಥಟ್ಟಕ್ಕನೆ ಮಹಾಪ್ರಯತ್ನ 
ಹಲಗೆ 

spy V. ಗೂಢಚಾರನಾಗಿರು, ಗೂಢಚರೈಮಾಡು, 
spring or vernal equinox ಗುಟ್ಟಿನಲ್ಲಿ ಶೋಧನೆಮಾಡು, ಕಂಡುಹಿಡಿ 
ಉತ್ತರಾಯಣ ವಸ೦ತಋತು ಅಥವಾ n. ಗೂಢಚಾರ, ಗುಪ್ತಚಾರ, ಬೇಹುಗಾರ, 
ಮೇಷಸಂಕ್ರಾಂತಿ 

ಗೂಢಚರೈ ಮಾಡುವವ 
springtide n. ವಸಂತಋತು, ವಸಂತ ಸಮಯ, | spying n. ಗೂಢಚಕ್ಕೆ 
ಸಮುದ್ರದುಬ್ಬರ 

Squabble V . ಕಲಹಮಾಡು, ಜಗಳವಾಡು, 
sprinkling n ಹಗುರವಾಗಿ ಸಿಂಪಡಿಸುವುದು, ಕಚ್ಚಾಡು, ಕಾದಾಡು 
ಚಿಮುಕಿಸುವುದು , ತಿಳಿಯುವುದು, 

n, ಕಲಹ, ಜಗಳ, ಕಚ್ಚಾಟ 
ಪ್ರೋಕ್ಷಿಸುವುದು 


398 


stability 


squad 


Squad , ಸಣ್ಣಕಂಡ, ತುಕಡಿ, ಸಣ್ಣಗಳ squat V. ನೆಲದ ಮೇಲೆಕೂಡು, ಪದ್ಮಾಸನ ಹಾಕಿ 

ಕೂಡು 
flying squad ವೇಗದಿಂದ ಬೆಂಬೀಳುವ, 
ಪೋಲಿಸರ ತುಕಡಿ 

squatter n ಮುಷ್ಕರ ಹೂಡುವ ವ್ಯಕ್ತಿ , ಸರ್ಕಾರಿ 

ಜಮೀನಿನ ಆಕ್ರಮಣಕಾರ, ಸುಲಭ ಕರಾರಿನ 
squadron n. 1. ನೌಕಾದಳ ವಿಭಾಗ, ನೌಕಾ 

ಮೇಲೆ ಸರ್ಕಾರಿ ಹುಲ್ಲುಗಾವಲಿನ ಹಕ್ಕು 
ಸಮೂಹ, 2 . ಸೈನಿಕ ದಳ, ಯುದ್ಧ ನೌಕಾತಂಡ 

ಪಡೆದವ 
flying squadron ಸಂಚಾರ ದಳ, 

squeak V. ಕಿರಿಚು, ಚೀರು 
ವೇಗದಿಂದ ಬೆಂಬತ್ತುವ ಪೋಲಿಸ್ ತಂಡ 

೧. ಕೀಚುಧ್ವನಿ, ಚೀತ್ಕಾರ 
squalid adj, ಹೊಲಸಾದ, ಕೊಳಕಾದ, ತುಚ್ಚ, 
ದರಿದ್ರ , ಮಲಿನವಾದ 

squeamish adj, ಗೊಣಗುತ್ತಿರುವ, 
squall n, ಕೂಗಾಟ, ಚೀರಾಟ 

ಕಸಪಿಪ್ಪೆಯ , ವಿಪರೀತ ಸೂಕ್ಷ್ಮವಾದ, 

ಯಾವುದನ್ನು ಒಪ್ಪದ 
Squander V. ದುಂದುಮಾಡು, ವ್ಯಯಮಾಡು, 
ದುರ್ವ್ಯಯಮಾಡು, ಪೋಲುಮಾಡು 

squeeze V. ಹಿಂಡು, ಬಲಾತ್ಕಾರಪಡಿಸು, ಸುಲಿಗೆ 

ಮಾಡು, ಒತ್ತಾಯಮಾಡು,ಶೋಷಣೆ ಮಾಡು 
square V, ಚೌಕಮಾಡು, ಸರಿಕಡಿಮೆ ಹೊಂದಿಸು, 
ಸರಿಹೊಂದು, ಸರಿಹೊಂದಿಸು, ಬಗೆಹರಿಸು, | 

squib 0, 1, ಪಟಾಕಿ, 2 . ಬಿರುನುಡಿ, 3, ವ್ಯಂಗ್ಯ 
ತೀರಿಸು 

ರಚನೆ, ಬಿರುಸುಬಾಣ, ವಿಡಂಬನೆಯ ಲೇಖನ 
n, ಚೌಕ, ಚದರ, ಚಚೌಕ 

| squint V. ಮೆಳ್ಳಗಣ್ಣಿನಿಂದನೋಡು, ವಕ್ರವಾಗಿ, 
adj. 1. ಚದರ , ಸಂಚಾಕವಾದ, ಚಚ್‌ಕ, 

ಓರೆಯಾಗಿನೋಡು 
2 . ಪ್ರಾಮಾಣಿಕ , ನ್ಯಾಯವಾದ 

೧. ಮೆಳ್ಳೆಗಣ್ಣುಳ್ಳವನು , ಓರೆನೋಟ, 
Squarely adv , ಯೋಗ್ಯವಾಗಿ, ನ್ಯಾಯವಾಗಿ, | 

ಕಳ್ಳನೋಟ, ಕಾಕದೃಷ್ಟಿ 
ಪೂರ್ಣವಾಗಿ 

squint- eye n. ಮೆಳ್ಳೆಗಣ್ಣು 
get square with ( creditors) ಲೆಕ | squirm V. ತೆವಳು, ಮೈಮುರಿ, ಗಿಂಜಿಕೊಳ್ಳು, 
ಸರಿಮಾಡಿಕೊಳ್ಳು, ಸಾಲಗಾರರ ಸಾಲ ಬಗೆ | 

ದಿಗಿಲುತೋರಿಸು , ಮಿಲಿಮಿಲಿ ಒದ್ದಾಡು, 
ಹರಿಸಿಕೊಳ್ಳು 

ತೀವ್ರವಾಗಿ ದುಃಖಿಸು 
make a square meal ಹೊಟೆತುಂಬ | stab V. ತಿವಿ, ಇರಿ , ಗಾಯಗೊಳಿಸು 
ತಿನ್ನು 

n, ಇರಿತ, ತಿವಿತ, ತಿವಿದಗಾಯ 
Square accounts with ಹಗೆ ತೀರಿಸಿ stab in the back 233 8008 2373 
ಕೊಳ್ಳು, ಸೇಡು ತೀರಿಸಿಕೊಳ್ಳು, ಮುಯ್ಯಗೆ ಹಾಕು , ದೋಹಮಾಡು, ಮೋಸಮಾಡು, 
ಮುಖ್ಯಿ ತೀರಿಸು 

ವಚನ ಭಂಗ ಮಾಡು, ಬೆನ್ನ ಹಿಂದೆ ನಿಂದಿಸು 
square deal ಸಕ್ರಮ ವ್ಯವಹಾರ, | stability n, ಸ್ಥಿರತೆ , ದೃಢತೆ , ಭದ್ರತೆ 
ಯೋಗ್ಯವಾದ ವ್ಯವಹಾರ 

stabilization n . 22extra 
squarefoot n . 23002 

stabilization of prices ಧಾರಣೆಗಳ 
Square root ವರ್ಗಮೂಲ 

ಸ್ಥಿರೀಕರಣ 
Square-toed adj, ಶಿಷ್ಟಾಚಾರಪರನಾದ stabilize prices ಧಾರಣೆಯನ್ನು 
squash V, ರಸತೆಗೆ, ಕುಟ್ಟಿ ರಸತೆಗೆ, ಹಿಂಡು ಸ್ಥಿರೀಕರಿಸು 


399 


stable 


stamp 


IND 


stabilizer ವಿದ್ಯುತ್ ಪ್ರವಾಹಕ ಏರಿಳಿತ staid adj, ಪ್ರಶಾಂತ, ಗಂಭೀರ, ಸ್ಥಿರ, ಸ್ಥಿರಚಿತ್ತದ 
ನಿಯಂತ್ರಕ 

stain n, ಕೊಳೆ, ಕಳಂಕ , ಮಲಿನತೆ, ಕಲೆ 
stable R. ಅಶ್ವಶಾಲೆ, ಕುದುರೆಲಾಯ 

stainless steel ಸ್ಪೇನ್ಲೆ ಸ್ ಸ್ಟೀಲು, 
adj, ದೃಢವಾದ, ಸ್ಥಿರವಾದ 

ತುಕ್ಕು ಹಿಡಿಯದಉಕ್ಕು 
stack n ಹುಲ್ಲಿನ ಮೆದೆ, ರಾಶಿ , ಸಂಗ್ರಹ, ಬಣವೆ | stair n, ಮೆಟ್ಟಿಲು, ನಿಚ್ಚಣಿಗೆ,ಸೋಪಾನ, 
staff n, ಸಿಬ್ಬಂದಿ, ಸಿಬ್ಬಂದಿವರ್ಗ , ಅಳತೆಗೋಲು, ಪಾವಟಿಗೆ 

ಅಧಿಕಾರದಂಡ, ಲಾಠಿ, ದೊಣ್ಣೆ ಸ್ತಂಭ | stake V. ಪಂದ್ಯಕಟ್ಟು, ಜೂಜಾಡು, ಪಣಒಡ್ಡು, 
diplomatic staff ದೂತಾವಾಸದ ಸಿಬ್ಬಂದಿ 

ಕಂಭ ಹೊಡೆದು ಎಲ್ಲಿ ಗುರುತಿಸು, ವಿಂಗಡಿಸು 
staff college ಸೈನಿಕಾ ಧಿಕಾರಿಗಳ n, 1. ಪಂದ್ಯ , ಪಣ, ಸ್ಪರ್ಧೆ, ಜೂಜು, 

ಶಿಕ್ಷಣಾಲಯ , ಸಿಬ್ಬಂದಿ ತರಬೇತಿ ವಿದ್ಯಾಲಯ ಆಸಕ್ತಿ , ಹಿತ, 2. ಗೂಟ, ದಸಿ, ಸುಡುಗಂಬ, 
stage V. ಪ್ರದರ್ಶಿಸು, ಅಭಿನಯಿಸು 

ಜೀವಂತ ಸುಡಲು 
n. 1. ಹಂತ, ಮೆಟ್ಟಲು, ಮಜಲು, ಘಟ್ಟ , 

stakeout a claim ಅಡ್ಡಹಾಕು, ಅಡ್ಡತರು 
2. ರಂಗಭೂಮಿ, ರಂಗಮಂಚ, ರಂಗಸ್ಥಳ, | 

ತ, ರಂಗಸಿ | stalemate n. ಚದುರಂಗದಲ್ಲಿ ರಾಜನನ್ನು 
3. ವೇದಿಕೆ, ಅಟ್ಟಣೆ, 4, ಸ್ಥಿತಿ, ಅತಿಸ್ಥಿ 

- ಸಬ್ಬಗೊಳ್ಳುವಿಕೆ , ಬಂಧಿಸುವುದು, ರಾಜನಿಗೆ 
stage craft ನಾಟಕ ಪ್ರದರ್ಶನಕಲೆ, ರಂಗ 

ಚಲನೆ ಇಲ್ಲದಂತೆ ಮಾಡುವುದು 
ಕೌಶಲ, ನಾಟಕ ಶಿಕ್ಷಣ , ನಟನಕಲೆ 

| stalk V. ನಿಧಾನವಾಗಿ ನಡೆ, ಒಯ್ಯಾರದಿಂದ ನಡೆ, 
stage effect ರಂಗಸ್ಥಳದ ಸಜ್ಜು ರಂಗದಲ್ಲಿ 

ಗತ್ತಿನಿಂದ ಹೆಜ್ಜೆ ಹಾಕು 
ಅಭಿನಯದ ಪ್ರಭಾವ, ರಂಗಶೋಭೆ 

n, ಕಾಂಡ, ವೃಂತ , ತೊಟ್ಟು, ಕಾವು 
stage fright ಸಭಾಕಂಪ 

| stall v. 1. ನಿಂತುಹೋಗು, ಚಲಿಸದೆ ಇರು, 

2. ನಿಲ್ಲಿಸು, ತಡೆಹಾಕು , ಹೂತುಕೊ , 
stage manager ಸೂತ್ರಧಾರ, 

ಹೂತುಹೋಗು 
ರಂಗಸ್ಥಳದ ಮೇಲ್ವಿಚಾರಕ 

n. 1. ಅಂಗಡಿ, ಮಳಿಗೆ, 2.ಕೊಟ್ಟಿಗೆ, ಲಾಯ , 
stage whisper ಸ್ವಾಗತ, ಆತ್ಮಗತ | 

ಗುಡಾರದಂಗಡಿ, ಚಪ್ಪರದಂಗಡಿ 
ಭಾಷಣ, ರಂಗದ ಪಿಸುಮಾತು , ಅಪವಾರಿತ 

stalwart 1, ಕಟ್ಟಾಳು, ದೃಢಕಾಯ , ಬಲಿಷ್ಠ, 
stagger V. ಕತ್ತರಿಸು , ಕೂಗಾಡು, ಹೆದರು, 

ಧೀರ, ಪ್ರಬಲ ವ್ಯಕ್ತಿ, ಕಟ್ಟುಮಸ್ತಾದವನು 
ಸೈರ್ಯಗೆಡಿಸು, ಸೈರ್ಯಗೆಡು, ತೂರಾಡು, 
ಹಿಂದೆ ಮುಂದೆನೋಡು( ನಿರ್ಧರಿಸದೆ) 

staminan, ತಾಣ, ಮೌಖಿಕು, ಸಾಮರ್ಥ್ಯ, 

ತಡೆದುಕೊಳ್ಳುವ ಶಕ್ತಿ , ಸಹನಶಕ್ತಿ 
staggering blow ತತ್ತರಿಸುವ ಪೆಟ್ಟು, 

stamp V. 1. ಅಂಚೆ ಚೀಟಿ ಅಂಟಿಸು, 2. ತುಳಿ, 
ಹೊಡೆತ 

ಮುದ್ರೆಯೊತ್ತು 
stagnant Water ನಿಂತನೀರು 

_ n 1. ಮುದ್ರೆ, ರಸ್ತೆ, 2. ಅಂಚೆ ಚೀಟಿ, 
stagnate V. ಒಂದೆಡೆ ನಿಲ್ಲು ಹರಿಯದಿರುವ, 

ಮುದ್ರಾಂಕ 
ನಿಂತುಹೋಗು, ಪ್ರವಹಿಸದೆ ಇರುವ 

starnp paper ಠಹಾಕು, ಠಸ್ಸೆ ಕಾಗದ, 
stagnation n. ಸ್ತಬ್ಧತೆ, ಜಡತೆ 

ಪತ್ರ 
stagy adj, ನಾಟಕೀಯ, ರಂಗಯೋಗ್ಯ 


A 


) . 


400 


stampede 


star 


commemoration stamp 


5 


standard bearer ನಾಯಕ, ಬಾವುಟ 
ಅಂಚೆ ಚೀಟಿ 

ಹಿಡಿಯುವವ, ಮಾರ್ಗದರ್ಶಕ, ನಿಶಾನೆ 
stamp collector 9023 23083745 

ಹೊರುವವನು, ಧ್ವಜಧಾರಿ, ಮುಂದಾಳು, 

ನೇಕಾರ 
ಶೇಖರಿಸುವವನು, ಅಂಚೆ ಚೀಟಿ ಸಂಗ್ರಾಹಕ 

standard of life , standard of living 
stamp out ನ ಪ್ಪವುಂಟುಮಾಡು, 
ಧ್ವಂಸಮಾಡು, ತುಳಿ, ಪೆಟ್ಟು, ಹುಟ್ಟಡಗಿಸು, 

ಜೀವನ ಮಟ್ಟ, ನಿಗದಿತ ದರ 
ನಿರ್ನಾಮ ಮಾಡು 

standardization n ಪ್ರಮಾಣೀಕರಣ, 
stampede V. ನುಗ್ಗು , ಬೆದರಿ ಓಡು, ಹೆದರಿ | 

ಪ್ರಮಾಣದ ನಿಷ್ಕರ್ಷ 
ಸಿಕ್ಕಾಪಟ್ಟೆ ಓಡು, ಚೆದರೋಡಿಸು 

standardize V. ಪ್ರಮಾಣೀಕರಿಸು, ನಿಷ್ಕರ್ಷಿಸು, 
n, ದೆಸೆಗೆಟ್ಟ ಓಟ, ಹೆದರಿ ಚದರುವಿಕೆ, ಶ್ರೇಣಿಬದ್ಧಗೊಳಿಸು, ನಿಗದಿತ ಮಟ್ಟಕ್ಕೆ ತಾ 
ದಿಕೆಟ್ಟು ಪಲಾಯನ, ನುಗ್ಗಾಟ, ನೂಕು ನುಗ್ಗಲು standing n. 1. ಸ್ಟಾನ, ಪದವಿ , 2 . ಅನುಭವ 
stand v . 1. ನಿಲ್ಲು , 2 . ಹುರಿಯಾಳಾಗು, 

standing army ಸ್ಥಾಯೀ ಸೇನೆ 
3. ಉಮೇದುವಾರನಾಗು 

standing Committee ಸ್ಥಾಯಿ ಸಮಿತಿ 
n, 1. ನಿಲವು, ಅಟ್ಟಣೆ, 2. ವೇದಿಕೆ, standing crop ಕುಯ್ಲಿಗೆಸಿದ್ದವಾದ ಪೈರು 
ನಿಲುಗಡೆ, ನಿಲ್ದಾಣ , ತತ್ಸ ಪಕ್ಷ ಪರವಾಗಿರು standing instruction ಸ್ಥಾಯೀ ಸೂಚನೆ 
stand by ಸಮರ್ಥಿಸು, ಸಹಕರಿಸು, 

standing orders ಸ್ಥಾಯಿ ಆದೇಶ, 
ನೆರವಾಗು , ನಂಬಿಕೆಯವ, ಆಶ್ರಯನೀಡು, 

ಸ್ಥಾಯೀ ಆಜ್ಞೆ 
ಸಿದ್ಧವಾಗಿರು 

standing rule Do Obe poso 
stand down ಸಾಕ್ಷ ನೀಡಲು ಹಿಂದೆಗೆ, 

standstill agreement ತಟಸ್ ಒಪ್ಪಂದ, 
ಸಾಕ್ಷ್ಯ ನೀಡಲು ಹಿಮ್ಮೆಟ್ಟು, ಸ್ಟಾನ ಅಧಿಕಾರ 

ಇದ್ದಲ್ಲೇ ಇರುವ ಒಪ್ಪಂದ, ಮುನ್ನುಗ್ಗದೆ ಇರಲು 
ತ್ಯಜಿಸು 

ಮಾಡಿಕೊಳ್ಳುವ ಕರಾರು 
stand no nonsense ಅರ್ಥರಹಿತ 

stand point ದೃಷ್ಟಿಕೋನ 
ಮಾತುಗಳನ್ನು ಕೇಳದಿರುವಿಕೆ 
stand-ofish - ತಪ್ಪಿಸಿಕೊಳ್ಳುವಂತೆ, ದೂರ | 

stanza , ಪದ್ಯ, ಶ್ಲೋಕ, ನುಡಿ 
ಸರಿಯುವಂತೆ 

staple n, ಹತ್ತಿ , ನಾರು, ಉಣ್ಣೆ ಇವುಗಳ ಎಳೆ, 

ನೂಲು, ಕೊಂಡಿ, ಕೊಕ್ಕೆ, ಚಿಲಕಗಳ ಸಲಾಕಿ, 
stand out ವಿಶಿಷ್ಟವಾಗಿ ಕಾಣು, 

ವ್ಯಾಪಾರದ ಮುಖ್ಯ ಸರಕು 
ಎದ್ದುಕಾಣು, ಪ್ರಮುಖವಾಗಿರು 
stand point ದೃಷ್ಟಿಕೋನ 

- adj. ಮುಖ್ಯವಾದ, ಪ್ರಮುಖ , ಪ್ರಧಾನ 

( ವಿಷಯ ), ಕಚ್ಚಾ , ಹಸಿ 
stand up for ಸಮರ್ಥಿಸು, ಸಾಧಿಸು, | star n. 1. ತಾರೆ, ನಕ್ಷತ್ರ , ಚುಕ್ಕೆ , 2. ಗೌರವದ 
ಬೆಂಬಲ ನೀಡು 

ಲಾಂಛನ, 3. ಪ್ರತಿಭಾಶಾಲಿ, 4. ಗ್ರಹಚಾರ, 
standard n. 1. ಪತಾಕೆ , ಧ್ವಜ, ನಿಶಾನೆ, ಬಾವುಟ, ಮುಖ್ಯ ನಟ , ನಟಿ 

2 . ಚಿಹ್ನೆ , ಲಾಂಛನ, ಗುರುತು , adj. 1. ಗುರುತು ಹಾಕಿದ, 2. ನಕ್ಷತ್ರ ತುಂಬಿದ, 
3. ಮಟ್ಟ, ದರ್ಜೆ, ಮಾನದಂಡ 

ಆಕರ್ಷಕ , 3, ಗೌರವಗಳಿಸಿದ, ಪ್ರಸಿದ್ದವಾದ, 
ಪ್ರಮುಖವಾದ 


401 


starvation 


state 


lism 


ರಾಜ್ಯದ 


starvation n . ಉಪವಾಸ , ನಿರಾಹಾರ , 

ಹಸಿದಿರುವುದು 
shooting star eves 
star-gazer ೧. ಜ್ಯೋತಿಷ್ಯ ಜ್ಯೋತಿರ್ವಿಜ್ಞಾನಿ, 

ನಕ್ಷತ್ರ ವೀಕ್ಷಕ 
star- board n, ಹಡಗಿನ ಬಲಭಾಗ 
starch . ಹಿಟ್ಟು, ಪಿಷ್ಟ , ಬಟ್ಟೆಗಳಿಗೆ ಹಾಕುವ ಗಂಜಿ 
stare V, ಕಣ್ಣಗಲಿಸಿನೋಡು, ದುರುಗುಟ್ಟಿಕೊಂಡು 

ನೋಡು, ದಿಟ್ಟಿಸು 
stark adv, ಕೇವಲ , ಪೂರಿಯಾಗಿ , ಬಲವಾದ, 

ಪೆಡಸಾಗಿರುವ, ಗಟ್ಟಿಮುಟ್ಟಾದ, ಪಕ್ಕಾ 

adj. ಕಠಿನವಾದ, ಬಿರುಸಾದ 
start V. 1. ಮೊದಲುಮಾಡು, ಪ್ರಾರಂಭಿಸು, 

ಚಂಗನೆ ಹಾರು, ಬೆಚ್ಚು ಬೆದರು, 2. ಚಲಿಸು, 
ಹೊರಡು, ಚಕಿತನಾಗು 
_ n, ಆರಂಭ, ಕಾರ್ಯಾರಂಭ ಮೊದಲು, 

ಪ್ರಾರಂಭ 
startle V. ಚಕಿತಗೊಳಿಸು ಆಶ್ಚರ್ಯ ಗೊಳಿಸು 
starvation n, ಹೊಟ್ಟೆಗಿಲ್ಲದಿರುವುದು, 

ಉಪವಾಸ ಬೀಳುವುದು 
strave V. ಹೊಟ್ಟೆಗಿಲ್ಲದೆ ಸಾಯು 
state V. ಹೇಳು, ವರ್ಣಿಸು, ಹೇಳಿಕೆನೀಡು, ತಿಳಿಸು, 

ನಮೂದಿಸು, ವ್ಯಕ್ತಪಡಿಸು, ಗೊತ್ತುಪಡಿಸು, 
ನಿರ್ದೇಶಿಸು 
_ n . 1. ರಾಜ್ಯ, ರಾಷ್ಟ್ರ, 2. ಘನತೆ, ಪ್ರಭುತ್ವ 
ಇರವು, ಸ್ಥಿತಿ, ಅವಸ್ಥೆ , ದೆಸೆ, ಸರ್ಕಾರ, ಸಂಸ್ಥಾನ 

adj, ರಾಜ್ಯಸಂಬಂಧಿ 
arrive in great state ಪ್ರಭುತ್ವ ಗೌರವ 
ಗಳೊಡನೆ ಆಗಮಿಸು, ಮಹಾನ್ ಗೌರವ 
ಗಳಿಂದ ಆಗಮಿಸು 
conscious state ಜಗದವಸ್ಥೆ , 
ಎಚ್ಚರವಿರುವಿಕೆ 
drive in state ರಾಜ್ಯಲಾಂಛನಗಳೊಡನೆ 
ಮೆರವಣಿಗೆ ಹೊರಡು 


state capitalism 
ಬಂಡವಾಳಷಾಹಿ 
state civil service ರಾಜ್ಯದ ಸಿವಿಲ್ 
ಅಧಿಕಾರಿ ವರ್ಗ 
state Council ರಾಜ್ಯಸಭೆ, ರಾಜ್ಯ ವಿಧಾನ 
ಪರಿಷತ್ತು 
statecraft ರಾಜ್ಯಾಡಳಿತ ನೀತಿ, 
ರಾಜ್ಯತಂತ್ರ , ರಾಜ್ಯಭಾರ ಕೌಶಲ್ಯ 
state department ಅಮೆರಿಕದ 
ವಿದೇಶಾಂಗ ಶಾಖೆ | 
state dinner ಸರ್ಕಾರದ ಔತಣ 
state emblem ರಾಜ್ಯಲಾಂಛನ | 
state employee ರಾಜ್ಯ ಸರಕಾರದ 
ಉದ್ಯೋಗಿ 
state forest ಸರ್ಕಾರಿ ಅರಣ್ಯ 
state function ರಾಜ್ಯ ಸಮಾರಂಭ 
state funds - ರಾಜ್ಯನಿಧಿ, ಸರ್ಕಾರಿ ನಿಧಿ 
state funeral ರಾಜ್ಯಗೌರವ ಪೂರ್ಣ 
ಸಂಸ್ಕಾರ, ಸರ್ಕಾರಿ ಗೌರವದ ಶವಸಂಸ್ಕಾರ 
state government ರಾಜ್ಯ ಸರಕಾರ 
state guest ಸರ್ಕಾರದ ಅತಿಥಿ 
state high ways ರಾಜ್ಯ ಹೆದ್ದಾರಿಗಳು 
stateless persons ಯಾವದೇಶದ 
ಸೌಕಯ್ಯವೂ ಇಲ್ಲದ ಜನ 
stateor public enterprise ಸರಕಾರದ 
ಅಥವಾ ಸಾರ್ವಜನಿಕ ಉದ್ಯಮ 
state- owned ಸರಕಾರದ ಸ್ವಾಮ್ಯವುಳ್ಳ 
ಸರ್ಕಾರಿ ಸ್ವಾಮ್ಯದ 
state prisoner ರಾಜಕೀಯ ಕೈದಿ 
state trading ಸರ್ಕಾರದ ವ್ಯಾಪಾರ, 
ಸರ್ಕಾರಿ ವ್ಯಾಪಾರ 
state trial ಸರ್ಕಾರಿ ವಿಚಾರಣೆ 
state visit ರಾಜ್ಯ ಪಠ್ಯಟನ 


402 


stated 


steady 


stated adj, ಹೇಳಿದ, ನಿರ್ಣಯಿಸಿದ 

status quo ಪೂರ್ವಸ್ಥಿತಿ, ಯಥಾಸ್ಥಿತಿ 
stately adj, ಗೌರವನೀಯ, ವೈಭವೋಪೇತ | statuen, ಕಾಯಿದೆ, ನಿಬಂಧನೆ, ಕಟ್ಟಳೆ, ವಿಧಿ, 
statement n. 1. ನಿರೂಪಣೆ, ವಿವರಣೆ, ಹೇಳಿಕೆ, ಲಿಖಿತ ಶಾಸನ, ವ್ಯವಸ್ಥೆ , ನಿಯಮ 
2 . ಮನವಿ, 3. ವಿವರಣ ಪತ್ರ 

statute book ಕಾಯಿದೆಗಳ ಗ್ರ೦ಥ, 
statement of accounts ಲೆಕ್ಕ ವಿವರಣೆ ಸಂಪುಟ 
statement of policy ನೀತಿ ನಿರೂಪಕ statuete law ಸಭಾಶಾಸನ, ಲಿಖಿತಶಾಸನ, 

ಲಿಖಿತ, ದಾಖಲಿಸಲ್ಪಟ್ಟ ಶಾಸನಗಳು 
statemonopoly ರಾಜ್ಯದ ಸ್ವಾಮ್ಯ | statutory adj, ಶಾಸನ ಸಂಬಂಧಿ, ಶಾಸನ 
statesman n ಆಡಳಿತಗಾರ, ರಾಜನೀತಿಜ್ಞ ವಿಧಿಸಿದ , ಶಾಸನ ಬದ್ದ , ಕಾನೂನಿಗೆ 
elder statesman ಹಿರಿಯ ರಾಜನೀತಿಜ್ಞ 

ಅನುಗುಣವಾದ 
statesmanlike adj, ರಾಜನೀತಿಜ್ಞನಂತೆ statutory rationing ಶಾಸನೋಕ್ತಿ 
ವ್ಯವಹರಿಸುವ 

ಪಡಿತರ 
statesmanship n. ರಾಜನೀತಿಜ್ಞತೆ, ವ್ಯವಹಾರ | staunch adj , ದೃಢ, ಸ್ಥಿರ, ನಂಬಿಕೆಯ , 
ಕೌಶಲ್ಯ 

ವಿಶ್ವಾಸಾರ್ಹ, ನಿಷ್ಟಾವಂತ, ದೃಢವಾದ 
static adj. ಸ್ಥಿರ, ಸ್ಥಾಯಿ , ಜಡ, ಇದ್ದಹಾಗೇ | stave ( of ) ದೂರಮಾಡು, ತೆಗೆಸು ಬಿಸಾಕು, 
ಇರುವ, ಪ್ರಗತಿಪಾಧಿಸದ 

ತಪ್ಪಿಸಿಕೊಳ್ಳು, ( ವಿನಾಶ, ಆಪತ್ತು , 
static economic policies ಸ್ಥಗಿತ | ಮೊದಲಾದವುಗಳನ್ನು ತಪ್ಪಿಸು, ನಿವಾರಿಸು, 
ಆರ್ಥಿಕ ನೀತಿಗಳು 

ತಡೆಯು) 
station V. ನಿಲ್ಲಿಸು, ನಿಲ್ಲುವಂತೆ ಮಾಡು ( ಒಂದು | stay V. ತಡೆಯಾಜ್ಞೆ ಯಮತರು, ನಿಲ್ಲಿಸು, ತಡೆ, 
ಸ್ಥಾನದಲ್ಲಿ) 

ತಡೆಯಾಜ್ಞೆಯನ್ನು ವಿರೋಧಿಸು 
n. 1. ನಿಲ್ದಾಣ, 2. ಠಾಣೆ, 3. ಸ್ಥಳ , ಸ್ಥಾನ, n, ನಿಲ್ಲಿಸುವಿಕೆ, ತಡೆಯಾಜ್ಞೆ 
ಬೆಲೆ | 

stay-in - strike ಒಳಗಿದ್ದು ಕೆಲಸ ಮಾಡಿದ 
stationary n, ಲೇಖನ ಸಾಮಗ್ರಿ, ಕಾಗದ 

ಮುಷ್ಕರ, ಕೆಲಸದ ಜಾಗದಲ್ಲಿ ಹೂಡಿರುವ 
ಲೇಖನಿ, ಶಾಯಿ ಇತ್ಯಾದಿ 

ಮುಷ್ಕರ 
- adj. 1. ಸ್ಥಿರ, ಸ್ಥಾಯಿ , 2. ಸಬ್ಬ , 
ನಿಶ್ಚಲ 

stay order ತಡೆಯಾಜ್ಞೆ 
statistics A. ಅಂಕಿ ಅಂಶಗಳು, ಸಂಖ್ಯಾ ಸಂಗ್ರಹಣ 

stay put ಇದ್ದಂತೆಯೇ ಇರು, ಇದ್ದಲ್ಲೇ 

ಇರು 
statuary 7, ಶಿಲ್ಪಶಾಲೆ, ಪ್ರತಿಮಾಶಾಲೆ, ವಿಗ್ರಹ 
ಶಾಲೆ 

steadfast adj, ಸ್ಥಿರ, ದೃಢ, ನಿಶ್ಚಲ, ದೃಢ ನಿಷ್ಠೆಯ 
statue n. ಶಿಲ್ಪ , ವಿಗ್ರಹ, ಮೂರ್ತಿ , ಪ್ರತಿಮೆ 

steady V. ಸರಿಮಾಡು, ಆಧಾರಕೊಡು, 
stature n, ನಿಲುವು, ನಿಲುವಿಕೆ , ಸ್ಥಾನಮಾನ, 

ಭದ್ರಗೊಳಿಸು, ಸ್ಥಿರಗೊಳಿಸು, ಸಿಮಿತವಾಗಿರು 
ಅಂತಸ್ತು , ಘನತೆ 

adj. ಸ್ಥಿರ, ನಿಶ್ಚಲ, ಏಕಪ್ರಕಾರ , 
status , ಸ್ಥಾನಮಾನ, ದರ್ಜೆ , ಅಂತಸ್ತು, ಗಣ್ಯತೆ, 

ಅಲ್ಲಾಡದ, ಭದ್ರವಾಗಿ ನಿಂತಿರುವ, ಸ್ಥಿರವಾದ, 
ಮಾನ್ಯತೆ 


ನಿಶ್ಚಲ 


403 


steal 


sterling 


ಅಚ್ಚು 


steal V . ಅಪಹರಿಸು, ಕದಿ , ಕಳ್ಳತನಮಾಡು . | stencil n. ಕೆತ್ತುತಗಡು, ತಗಡಚ್ಚು ,ಕೊರೆಯಚ್ಚು, 

steal a march upon ಹಿಂದೆ ಬೀಳಿಸು, 
ತಾನೇ ಮೊದಲು ಮಾಡು, ಮುಂದೆ ಹೋಗು, | sten - gun n. ಹಗುರವಾದ ಯಾಂತ್ರಿಕ ಬಂದೂಕ 
ತಾನೇ ಮೊದಲು ಆರಂಭಿಸಿಬಿಡು 

stenographer n. ಶೀಘ್ರಲಿಪಿಗಾರ 
steam 1. ಆವಿ , ಉಗಿ, ಬಾಷ್ಪ 

stenotypist n. ಶೀಘ್ರಲಿಪಿಗಾರ ಮತ್ತು 
steam roller ಆವಿಯಿಂದ ನಡೆಯುವ | ಜತೆಯಾಗಿ ಬೆರಳಚ್ಚುಗಾರ 
ರೋಲರ್ ಯಂತ್ರ , ಆವಿಯಿಂದ ನಡೆಯುವ | step V , ಹೆಜ್ಜೆ ಇಡು 
ಉರುಳುಯಂತ್ರ 

೧. ಹೆಜ್ಜೆ ನಡಿಗೆ, ಪಾವಟಿಗೆ, ಮೆಟ್ಟಲು,ಕ್ರಮ 
steamer p. ಆವಿದೋಣಿ, ಸ್ಟೀಮರು, ಆವಿಯ 

keep step with a person ನೃತ್ಯದಲ್ಲಿ 
ಜಹಜು 

ಸರಿ ಹೆಜ್ಜೆ ಹಾಕು, ಅವನೊಂದಿಗೆ ಸಮ 
steel V, ಕಠಿನಗೊಳಿಸು, ಮನಸ್ಸನ್ನು ಗಟ್ಟಿಮಾಡು 

ಹೆಜ್ಜೆಹಾಕು 
n. 1. ಉಕ್ಕು, 2. ಉಕ್ಕಿನ ಪರಿಸರ, 3. ಉಕ್ಕಿನ 

step by step ಕ್ರಮವಾಗಿ, ಮೆಲ್ಲಮೆಲ್ಲಗೆ 
ಆಯುಧ 

ಹೆಜ್ಜೆಯ ಹಿಂದ ಹೆಜ್ಜೆಯಿಡು 
Cold steel ಬಾಕು , ಖಡ್ಗ, ಕತ್ತಿ , ಸನೀನು, | step- daughter n, ಮಲಮಗಳು 
ಬಂದೂಕು 

step -father n. ಮಲತಂದೆ 
steel- clad ಕಬ್ಬಿಣಕವಚಧರಿಸುವ, ಉಕ್ಕಿನ 

step -mother n . w Ogo 090 
ಕವಚ ಧರಿಸಿದ 

stepney n. ಬಿಡಿಗಾಲಿ, ಹೆಚ್ಚಿನ ಚಕ್ರ 
steel iron ಗಟ್ಟಿಲೋಹ 

step- Son n. ಮಲಮಗ, ಸವತಿಯ ಮಗ 
steep V. ನೆನಸು,ಊರುಹಾಕು, ಅದ್ದುತೊಳೆ 

step system of taxation ಸೋಪಾನ 
n, ಪ್ರಪಾತ, ಕಡಿದು 

ಶುಲ್ಕ ವ್ಯವಸ್ಥೆ , ಹಂತಗಳಲ್ಲಿ ತೆರಿಗೆ ಹಾಕುವ 
- adj . ಕಡಿದಾದ, ಅತಿಶಯವಾದ, 
ಮುಳುಗಿದ, ವಿಪರೀತ, ಅನ್ಯಾಯವಾದ, 

step- up ವೃದ್ಧಿಪಡಿಸು, ಮುಂದುವರಿ , 
ದುಬಾರಿಯಾದ 

ಕ್ಷಿಪ್ರಗೊಳಿಸು 
steeple n. ಗುಡಿಗೋಪುರ, ಚೂಪುಗೋಪುರ | 

stepping - stone 1. ಮೆಟ್ಟಲು, ಪ್ರಗತಿಯ 
steer V, ಚುಕ್ಕಾಣಿಹಿಡಿ, ಹಡಗುನಡೆಸು, ಸಾರಥ್ಯ | ಸೋಪಾನ 
ವಹಿಸು 

stereotyped adj. ಫಲಬಿಡದ, ಬರಡಾದ, 
steering Committee ಚಾಲನ ಸಮಿತಿ, | ಬಂಜೆಯಾದ, ವ್ಯರ್ಥ 
ಸಂಚಾಲನಾ ಸಮಿತಿ 

sterilization n. 1. ಸಂತಾನ ಶಕ್ತಿಹರಣ, 
stellar adj, ನಕ್ಷತ್ರಗಳಿಗೆ ಸಂಬಂಧಿಸಿದ 

2 . ಕ್ರಿಮಿರಹಿತ ಕಿರಣ 
Stem V. ಅಡ್ಡಹಾಕು, ವಿರೋಧಿಸು, ತಡೆ, | sterilize V 1. ಗರ್ಭಾಧಾರಣ ಶಕಿಯನು ಕಳೆ, 
ಕಿತ್ತುಹಾಕು 

2. ಕ್ರಿಮಿ ರಹಿತಗೊಳಿಸು 
n. 1. ಕಾಂಡ, 2. ಹಡಗಿನ ಮುಂಭಾಗ, | sterling n. 1, ಪೌಂಡು, 2. ಅಪರಂಜಿ, 
ದಂಟು 

3. ಶುದ್ದವಾದ, ಚೊಕ್ಕವಾದ, ಅಪ್ಪಟ, 
ಪರಿಶುದ್ದ, ಯಥಾರ್ಥ, ಪ್ರಾಮಾಣಿಕ 


ಪದ್ದತಿ 


404 


stern 


stitch 


stering balance ಬ್ರಿಟನ್ನಿನ ನಾಣ್ಯದ | still birth ಸುಜನನವಾಗುವುದು, ಸತ್ತ 
ಸಿಲ್ಕು 

ಮಗುವಿನ ಜನನ 
stern n ಹಡಗಿನ ಅಥವಾ ವಿಮಾನದ ಹಿಂಭಾಗ | | still born ಸತ್ತು ಜನನಗೊಂಡ, 
adj, ಕಠೋರ, ನಿಷ್ಟುರ, ಗಡುಸಿನ 

ಹುಟ್ಟುವಾಗಲೇ ಸತ್ತಿರುವ 
stevedore , ಬಂದರಿನ ಕೂಲಿ, ಹಡಗಿನ | stimulant adj, ಉತ್ತೇಜಕ, ಉಲ್ಲಾಸಕರ , 

ಮಾದಕ, ಉದ್ರೇಕಕಾರಿ, ಪ್ರೇರಕ, ಉತ್ಸಾಹ 
ಕೂಲಿಯಾಳು 

ಹುಟ್ಟಿಸುವ 
steward n. ಉಗ್ರಾಣಿ, ಪಾರುಪತ್ಯಗಾರ, 

stimulate V, ಉತ್ಸಾಹವನ್ನುಂಟುಮಾಡು, 
ಕಾರಭಾರಿ, ಪ್ರಧಾನಾಧಿಕಾರಿ 

ಹುರಿದುಂಬಿಸು, ಉತ್ತೇಜನಕೊಡು, ಪ್ರೇರಿಸು 
stewardess n, ಪಾರುಪತ್ಯಗಾರ್ತಿ 

stimulus , ಪ್ರೇರಣ , ಪ್ರೋತ್ಸಾಹ, ಉತ್ತೇಜನ, 
stick V. ಅಂಟಿಸು, ಅಮಕು, ಸಿಕ್ಕಿಸು, ಸಿಕ್ಕಿಹಾಕಿ | 
ಕೊಳ್ಳು, ಮೆತ್ತಿಕೊಳ್ಳು, ಚುಚ್ಚು , ತಿವಿ, ಇರಿ , | | 

ಪ್ರಚೋದನೆ, ಉದ್ದೀಪನ 
ಹಾಕು, ಹಾಕಿಕೊಳ್ಳು, ಮೆತು, ಮೆತಿಕೊಳು | sting V. ಕುಟುಕು , ಕಚ್ಚು, ಚುಚ್ಚು, ಊರು, 

ನೋಯಿಸು, ಇರಿ, ಚುರುಕುಗುಟ್ಟಿಸು 
೧. ಬೆತ್ತ ,ಕೋಲು, ಬಡಿಗ, ಕಡ್ಡಿ 

_ n. 1. ಕೊಂಡಿ, 2 . ಚುರುಕು, ಬಾಧೆ, 
stick by ಅನುಸರಿಸು 

3. ಕಡಿತ, ಕಚ್ಚಿದುದು, ಕುಟುಕು 
stick Out ಸ್ಥಿತಿಯನ್ನು ಸಹಿಸಿಕೊಳ್ಳು, ಪಟ್ಟು 

stingy adj, ಜಿಪುಣನಾದ ಕೃಪಣನಾದ, 
ಹಿಡಿ, ತಾಳು 

ಜೀನನಾದ, ಲೋಭಿ 
stick up for ಪಕ್ಷವನ್ನು ವಹಿಸು , 

stinginess ಜಿಪುಣತನ, ಕೃಪಣತನ 
ಸಮರ್ಥಿಸು 
sticky adi, ಜಿಗುಟಾದ, ಅಂಟಿಕೊಂಡಿರುವ | Stipend n. ವಿದ್ಯಾರ್ಥಿವೇತನ, ವೇತನ, ಸಂಬಳ 
stif adj. ಜಗ್ಗದ, ಹಠಹಿಡಿಯುವ, ಬಗ್ಗದ, ಸ್ಥಿರ, | 

stipndiary adj , ವಿದ್ಯಾರ್ಥಿ ವೇತನ 
ಸೆಟೆದುನಿಂತ 

ಹೊಂದಿರುವ, ವೇತನ ಪಡೆಯುವವನು 
stifle V, ಉಸಿರು ಆಡದ ಹಾಗೆ ಮಾಡು, ಉಸಿರು | 

stipulate V. ಖಚಿತವಾಗಿ ನಿರ್ಣಯಮಾಡು, 
ಕಟ್ಟಿಸು 

ಶರತ್ತು ಹಾಕು , ಅಗತ್ಯವೆಂದು ನಮೂದಿಸು, 

ನಿರ್ಧಾರವಾಗಿ ಹೇಳು, ವಿಧಿಸು, ನಿಶ್ಚಯವಾಗಿ 
stigman, ಕಳಂಕ, ಅಪವಾದ, ನಿಂದೆ, ಅಪಕೀರ್ತಿ, 
ಕಲೆ 

ಒಪ್ಪಂದಮಾಡಿಕೊ 
stigmatize V, ಕಳಂಕವುಂಟುಮಾಡು, ಅಪವಾದ 

stipulation n. ಒಪ್ಪಂದ, ಕರಾರು, ವಿಧಿಸುವುದು, 
ಹೊರಿಸು, ನಿಂದೆತರು, ಬರೆಹಾಕು , ಗುರುತು 

ಕರಾರು ಮಾಡುವುದು, ನಮೂದಿಸುವುದು 
ಹಾಕು 

stir V. 1. ಕದಡು, ಅಲುಗು, ಚಲಿಸು, ಕದಲು, 
still V, ಸದ್ದಡಗಿಸು, ನಿಶ್ಯಬ್ದಗೊಳಿಸು 

2. ಉದ್ರೇಕಗೊಳಿಸು, ಪ್ರಚೋದಿಸು 
n. 1. ನಿಶ್ಯಬ್ದತೆ, 2. ಭಟ್ಟಿ ಇಳಿಸುವ ಪಾತ್ರೆ 

n, ಕದಲಿಕೆ, ಸದ್ದು, ಕಲಕಲ, ಅಲುಗಿಸುವಿಕೆ, 

ಚಲನೆ 
adj, ನಿಶ್ಚಲವಾದ, ನಿಶ್ಯಬ್ದವಾದ, ಚಲಿಸದ 

stitch V, ಹೊಲಿಗೆ ಹಾಕು , ಹೊಲಿ 
adv, ನಿಶ್ಯಬ್ದವಾಗಿ, ಮೌನವಾಗಿ, ಶಾಂತ, 
ಕಲಕಿಲ್ಲದ 

n, ಹೊಲಿಗೆ 


405 


stock 


stop -press 


stock v. 1. ಶೇಖರಿಸಿಡು, 2. ಜಮಾಮಾಡು, | stolid adj, ಭಾವರಹಿತ, ದಡ್ಡ, ಮೂರ್ಖ , 

3. ಬೇರೆ ಬೇರೆಯಾಗಿ ಇಡು, ದಾಸ್ತಾನು | ಮೊಂಡ, ಮಂದ, ಜಡ, ಚಟುವಟಿಕೆ ಇಲ್ಲದ 
ಮಾಡು 

stomach V, ಸಹಿಸಿಕೊಳ್ಳು, ನೋವುನುಂಗು 
_ n. 1. ಪಶು, ಜಾನುವಾರು, 2. ದಾಸ್ತಾನು, 

_ n. 1. ಹೊಟ್ಟೆ, ಜಠರ, 2. ಹಸಿವು 
ಸರಕು , 3, ಬಂಡವಾಳ ಪತ್ರ , ನಿಧಿಪತ್ರ , 
4. ವಂಶಮೂಲ, ಬುಡಕಟ್ಟು ತಳಿ 

stone n, ಕಲ್ಲು ಬಂಡೆ 
adj. ಕೂಡಿಹಾಕಿರುವ, ದಾಸ್ತಾನಿನ, 

leave no stone unturned ಸತ್ವವಿಧ 
ಪುರಾತನ, ಹಳೆಯ 

ಗಳಲ್ಲೂ ಪ್ರಯತ್ನಿಸು, ಎಲ್ಲ ಪ್ರಯತ್ನವನ್ನೂ 

ಮಾಡು 
take stock of ಗುಣ ದೋಷಗಳನ್ನು 

stone- age n . geson 
ಶೋಧಿಸು , ಪರಿಶೀಲಿಸು, ಸಂದರ್ಭಗಳನ್ನು 
ಪರೀಕ್ಷಿಸು, ವಿಮರ್ಶಿಸು 

stone- blind adj, ಪೂರ್ತಿಕುರುಡಾದ 
stock broker ಸ್ನಾಕು ದಳ್ಳಾಳಿ, 

throw stones at ನಿಂದಿಸು , 
ಬಂಡವಾಳದ ದಲ್ಲಾಳಿ, ಬಂಡವಾಳ ಪತ್ರಗಳ 

- ದೋಷಾರೋಪಣ ಮಾಡು 
ದಲ್ಲಾಳಿ 

| stony adj. 1. ಶಿಲಾಮಯ, 2. ಕಠಿನ, 3. ಅತಿ 
stock character ಸ್ಟಾಕುಗಳ ಯೋಗ್ಯತೆ 

ಹೀನ, ಹೃದಯ ಹೀನ, ಕಠಿಣವಾಗಿ 

ನಿರಾಕರಿಸುವ, ಕಲ್ಲೆದೆಯ 
stock exchange ವಿನಿಮಯ ಕಚೇರಿ, 
ಪತ್ರ ವ್ಯಾಪಾರ ಕಟ್ಟೆ , ಬಂಡವಾಳ ಪತ್ರ , 

ತವಾಳ ಪತ | stooge n, ಆಶ್ರಿತ, ಆಳು, ತೊತ್ತು, ಒಬ್ಬನ ದಲ್ಲಾಳಿ 
ವಿನಿಮಯ ( ಮಾರು -ಕೊಳ್ಳು) ಕೇಂದ್ರ 

stool n, ಮಲ, ವಿಷ್ಟ, ಪಾಯಖಾನೆ, ಕಾಲುಮಣೆ, 
stock -in - trade ವ್ಯಾಪಾರ ವಸ್ತು 

ಕೊಂಬೆ, ಚಿಗುರು, ಬೇರು 
ಸ೦ಚಯ , ಮಾರಾಟಕ್ಕಿಟ್ಟಿರುವ ಸರಕು , 

fall between two stools amoro 
ವ್ಯಾಪಾರಕ್ಕಾಗಿ ದಾಸ್ತಾನುಮಾಡಿರುವ ಸರಕು ವಿಲ್ಲದಿರು, ನಿರ್ಧರಿಸದೆ ವಿಫಲನಾಗು, ಕೆಡು, 

ಎರಡರ ಮಧ್ಯೆ ತೂಗಾಡು,ಅಭ್ರಷ್ಟ, 
stock - market ಬಂಡವಾಳ ಪತ್ರದಪೇಟೆ 

ಸತೊಭ್ರಷ್ಟನಾಗು 
stock- pile V. ರಾಶಿ ರಾಶಿಯಾಗಿ ಒಟ್ಟು 

stoop V. 1. ಬಗ್ಗು, ತಗ್ಗು , 2. ಕೀಳುತನಕ್ಕೆ ಇಳಿ, 
stock-register ದಾಸ್ತಾನು ರಿಜಿಸ್ಟ್ರಾರು 

ನೀಚವರ್ತನೆಗೆ,ಕೀಳುತನಕ್ಕೆ ಇಳಿ, ಅನುಗ್ರಹಿಸು 
stock-returns ಬಂಡವಾಳ ಪತ್ರಗಳ 

n. ಗೂನು, ದೇಹದ ಬಗ್ಗಿದ ನಿಲುವು, 
ವಿವರಣ, ದಾಸ್ತಾನು ಪಟ್ಟಿ , ದಾಸ್ತಾನು 

ಬಗ್ಗಿರುವುದು 
ಲೆಕ್ಕವಿವರಣೆಯ ತಪಸೀಲು 

stop V. ನಿಲ್ಲು ನಿಲ್ಲಿಸು, ತಡೆ 
stock -taking n . SD How to 

n, ನಿಲುಗಡೆ, ತಡೆ 
stockist ೧. ದಾಸ್ತಾನುಗಾರ 

stop -press n, ಅಚ್ಚುಹೊತ್ತಿನ ಸುದ್ದಿ, ಇತ್ತೀಚಿನ 
stockly adj, ಟೊಣಪನಾದ, ಗುಜ್ಜಾರಿಯಾದ 

ಸಮಾಚಾರ, ತಾಜಾಸುದ್ದಿ, ಕೊನೇ ನಿಮಿಷದಲ್ಲಿ 
stoical adj, ಮೌನವಾಗಿ ನಷ್ಟವನ್ನು ಬಂದ ಸುದ್ದಿ 
ಅನು ಭವಿಸುವ, ಸ೦ಯಮಿ , ವಿರಕ , 

stop watch ತಕ್ಷಣ ನಿಲ್ಲುವಂತೆ ಮಾಡುವ 
ಉದಾಸೀನ, ಜೀತೇಂದ್ರಿಯ 

ಅಥವಾ ನಡೆಯುವಂತೆ ಮಾಡುವ ಗಡಿಯಾರ, 
ಅವಧಿ ಸೂಚಕ ಗಡಿಯಾರ 


406, 


straight 
stoppage 

storm- centre 7, ಬಿರುಗಾಳಿಯ ಕಾರಣ, 
stoppage n ನಿಲುಗಡೆ 

ಬಿರುಗಾಳಿಯ ಕೇಂದ್ರ 
stopper 1, ಬಿರಡೆ, ಕಾರ್ಕು , ಮೂತಿಯ ಮುಚ್ಚಳ 

storm - cloud n , ಬಿರುಗಾಳಿಯ ಸೂಚನೆ, 
put a stopper on something 

ಬಿರುಗಾಳಿ ಸೂಚಕ, ಭಾರಿಮಳೆಮೋಡ . 
ಬಂ ಧಿಸು , ನಿಲ್ಲಿಸು, ಕೊನೆಗಾಣಿಸು , 
ಪ್ರತಿಬಂಧಿಸು 

storm in a tea Cup ಸಣ್ಣ ವಿಷಯಕ್ಕೆ 

ಆಗುವ ಗಡಿಬಿಡಿ, ಸಣ್ಣ ವಿಷಯದ ಬಗ್ಗೆ 
storage . ದಾಸ್ತಾನು, ಸಂಗ್ರಹ, ಸರಕಿನ 

ಮಾಡುವ ದೊಡ್ಡಕಾದಾಟ 
ದಾಸ್ತಾನು, ಉಗ್ರಾಣ ದಾಸ್ತಾನು ಮಳಿಗೆ, 
ಶೇಖರಣೆಯ ವಿಧಾನ 

storm signal ಬಿರುಗಾಳಿಯ ಸೂಚನೆ, 

ಬಿರುಗಾಳಿ ಸೂಚಕ 
storage cell ಶೇಖರಿಸುವಕೋಠಿ, ಗಿಡ್ಡಂಗಿ 
store V, ಶೇಖರಿಸು, ಜಮಾಮಾಡು, ತುಂಬು, ] storm -troops 7. ವಿಶೇಷಸೈನ್ಯದಳ, ಧಿಡೀರನೆ 
ಸುರಕ್ಷಿತಗೊಳಿಸು 

ಮುನ್ನುಗ್ಗುವ ಧಕ್ಕೆದಳ 
n, ಅಂಗಡಿ, ಭಂಡಾರ,ಸೋರು, ಖಜಾನೆ, | take by storm ಲಗ್ಗೆ ಹತ್ತಿ ಸಾಧಿಸು , 

ಆಕ್ರಮಣ ಮಾಡಿ ಹತೋಟಿಗೆ ತೆಗೆದುಕೊಳ್ಳು 
ಕೋಶ, ಗೋದಾಮು, ಸಾಮಾನು ಗಿಡ್ಡಂಗೆ 
in store ಮುಂದಾಗುವ, ಭವಿಷ್ಯದಲ್ಲಿ | Story n. ಕಥೆ, ವೃತ್ತಾಂತ, ಚರಿತ್ರೆ , ವರದಿ 
ಬರುವ, ಕಾದಿರುವ 

| story - teller n, ಕತೆಗಾರ, ಕಥಕ 
set store by ಆಸೆಹೊಂದಿರು, ಭರವಸೆ | stout adj. ದೃಢ, ಗಟ್ಟಿ , ಶಕ್ತಿಯುಳ್ಳ , ಶೂರ, ಧೀರ, 
ಇಡು , ಅಮೂಲ್ಯವಾದುದೆಂದು, ಮುಖ್ಯ ಸ್ಕೂಲ, ಸಾಹಸಿ, ಬಲಿಷ್ಠ 
ವಾದುದೆಂದು ಪರಿಗಣಿಸು 

stout-hearted adj, ಸಾಹಸಯುಕ್ಕ , ಕೆಚ್ಚೆದೆಯ, 
storehouse n . ಉಗ್ರಾಣ, ಗಿಡ್ಡ೦ಗಿ , | ಧೈರ್ಯಯುಕ್ತ , ಬಂಡೆಯಂಥ ಮನಸ್ಸಿನ 
ಸಂಗ್ರಹಕಾರ 

stove n. ಒಲೆ, ಅಗ್ಗಿಷ್ಟಿಕೆ, ಮುಟ್ಟೋಲೆ 
store-keeper n, ಅಂಗಡಿಕಾರ, ಉಗ್ರಾಣ stow V, ತುಂಬಿಸು, ಆಡಿಸು, ಅಡಚು 
ಪಾಲಕ 

stowagen, ಅಡಕಿರುವುದು, ಅಡಕುವ ಸ್ಥಳ, 
stores n. ಸಾಮಗ್ರಿ , ದಾಸ್ತಾನು, ಮಳಿಗೆ, ಅಂಗಡಿ 

ರುಸುಮು, ಬಾಡಿಗೆ, ದಾಸ್ತಾನು ಇರುವಸ್ಥಳ , 
storey 1, ಅಂತಸ್ತು , ಮಹಡಿ, ಉಪ್ಪರಿಗೆ || ಉಗ್ರಾಣ 
( ಮನೆಯ ) 

stowaway n. ಕಳ್ಳಪ್ರಯಾಣಿಕ 
storm V. ನುಗ್ಗು, ಲಗ್ಗೆ ಹಾಕು, ಅವೇಶಭರಿತನಾಗು | 

strate V. ಪಿರಂಗಿ ದಾಳಿಮಾಡು, ವಿಮಾನದಿಂದ 
ಬಿರುಗಾಳಿ ( ಗಾಳಿ, ಮಳೆ) ಹೊಡೆ, ಅಬ್ಬರಿಸು, 

ಗುಂಡಿನ ಮಳೆಸುರಿಸು , ಕಾಡು , ಪೀಡಿಸು , 
ಭೋರ್ಗರೆಯು, ರೇಗಾಡು 

ಛೀಮಾರಿಹಾಕು, ಬೆದರಿಸು 
n . 1 .ಕೋಲಾಹಲ, 2 . ಬಿರುಗಾಳಿ , ಚಂಡ | straight adj, ನೇರ, ಸರಾಗವಾದ, ನೆಟಗೆ. 
ಮಾರುತ 
storm and stress 

straightforward ಸರಳ, ನಿಷ್ಕಪಟ, ನೇರ 
ಗಡಿಬಿಡಿ, ಕಳವಳ 
ಗಲಿಬಿಲಿಗಳ ಅವಧಿ, ಮಹಾಕೋ ಭಯ , 

ನಡೆನುಡಿಗಳ, ಪ್ರಾಮಾಣಿಕ 
ಅಶಾಂತಿಯ ಕಾಲ 

straight tip ನಂಬಿಕೆಗೆ ಅರ್ಹವಾದ 
storm -belt n. ಬಿರುಗಾಳಿ ಬೀಸುವಕ್ಷೇತ್ರ, ಪ್ರಾಂತ್ಯ 

ಸೂಚನೆ , ಸರಿಯಾದ ಸುಳಿವು, ಸಂಕೇತ 


407 


strain 


street 


strain v. 1. ದಣಿಸು, ದುಡಿಸು, ಬಗಿಯಾಗಿ ಎಳೆ, || strategy n, ತಂತ್ರ , ವ್ಯೂಹ, ಯುದ್ದದಲ್ಲಿ 

ಬಗಿಯಾಗಿ ಚಾಚು, ಬಿಗಿಸು, 2. ಆಯಾಸ | ಸೇನಾವ್ಯವಸ್ಥೆ , ವ್ಯೂಹರಚನೆ 
ಪಡು, ಹದಗೆಡು 

stratified adj, ಪದರು ಪದರವಾದ, ಸರೀಕೃತ , 
_ n . 1. ಸಂತತಿ, ತಳಿ , ವಂಶ , 2. ರೇಖೆ, ಬೇರೆಬೇರೆಸನಿಗಳಾಗಿ ವಿಭಾಗಿಸಿದ | 
ಜಾಡು, ಹೊರೆ, ಒತ್ತಡ, ಶ್ರಮ, 3. ಪ್ರವೃತ್ತಿ | stratocracy n, ಸೈನಿಕ ಶಾಸನ, ಸೈನಿಕ ಪಾಲನ, 
4 . ರೀತಿ, ದಾಟಿ, ಧೋರಣೆ, ಆಯಾಸ, | 

ಸೈನಿಕ ಸರ್ಕಾರ 
ಪ್ರಯಾಸ 

stratosphere n. ಭೂಮಿಯ ಮೇಲೆ 15 .5 
strained relations ವಿಷಮ ಸಂಬಂಧಿ, 

ಕಿಲೋಮೀಟರ್ ಎತ್ತರವಿರುವ ವಾತಾವರಣ , 
ಬಿಗಡಾಯಿಸಿರುವ ಸಂಬಂಧಿ 

ಊರ್ಧ್ವ ವಾಯುಮಂಡಲ , ಭೂಮಿಯ 
strait n. 1. ಸಮುದ್ರಮಾರ್ಗ, ಜಲಸಂಧಿ, ಮೇಲೆ 7 ಮೈಲಿಯಿಂದ 18 ಮೈಲಿವರೆಗಿನ 

ದಾರಿದ್ರ , ಪೇಚಾಟ, 2. ಕಪ್ಪದೆಸೆ, ಸಂಕಟದ ಆವರಣ 
ಸ್ಥಿತಿ, ಬಿಕ್ಕಟ್ಟು, ಇಕ್ಕಟ್ಟು 

stratum n, ಅಂತಸ್ತು, ಶ್ರೇಣಿ, ವರ್ಗ , ದರ್ಜೆ , 
- adj, ಇಕ್ಕಟ್ಟಾದ, ಬಿಕ್ಕಟ್ಟಾದ, ಸಂಕೋಚ| ಮಟ್ಟ 
ವಾದ, ಬಂಧನಕ್ಕೊಳಗಾದ 

straw 1. ಹುಲ್ಲು, ತೃಣ, ಕಡ್ಡಿ, ಒಣಹುಲ್ಲು 
strand V. ದಂಡೆಗೆ ಬಂದು ನಿಲ್ಲು ದಂಡೆಗೆ ತಗಲು, | straw - board _ n, ಹುಲ್ಲಿನಿಂದ ಮಾಡಿದ 
ಸಿಕ್ಕಿಬೀಳು, ನಿಸ್ಸಹಾಯಕನಾಗು 

ಒರಟುಕಟ್ಟು, ಹುಲ್ಲು ರಟ್ಟು 
೧. ಸಮುದ್ರ ತೀರ, ಒಡ್ಡು , ದಡ , | stray V, ಅಲೆದಾಡು, ದಾರಿತಪ್ಪು, ಅಡ್ಡದಾರಿ ಹಿಡಿ, 
ಮುಂದುವರಿಯಲಾರದೆ ಸಿಕ್ಕಿಬೀಳುವುದು ದುರ್ಮಾರ್ಗಕ್ಕೆ ಬೀಳು 
strange adj. ವಿಚಿತ್ರ , ಅಸಾಧಾರಣ, ಅಪರಿಚಿತ, Waits and strays ಅನಾಥರು, 
ವಿಲಕ್ಷಣ , ಹೊಸ 

ಕೇಳುವವರಿಲ್ಲದವರು, ಕೇಳುವವರಿಲ್ಲದ ಸರಕು, 
stranger n. ಗುರುತಿಲ್ಲದವ, ಅಪರಿಚಿತ ವ್ಯಕ್ತಿ, ಮಾಲಿಕರಿಲ್ಲದೆ ಬಿದ್ದಿರುವ ವಸ್ತುಗಳು, ಅನಾಥ 
ಹೊಸಬ 

ಮಗು 
strangle V. ಕತ್ತು ಹಿಸುಕು,ಕೊರಳು ಹಿಸುಕಿ ಕೊಲ್ಲು | steak V, ಗೀರುಹಾಕು, ಗೆರೆಯಿಂದ ಗುರುತಿಸು, 

( ಚಳವಳಿ, ಪ್ರತಿಭಟನೆ ಇತ್ಯಾದಿ ಗಳನ್ನು | ಗೆರೆ, ಪಟ್ಟಿ ಎಳೆ 
ದಮನಮಾಡು, ಅಡಗಿಸಿ ಬಿಡು) 

n. ರೇಖೆ, ಅನಿಯಮ ಗೆರೆ, ಪಟ್ಟಿ 
Strangle hold ಬಗಿಹಿಡಿತ, ಕತ್ತುಹಿಡಿದ, | stream V, ಹರಿ , ಪ್ರವಹಿಸು, ಪ್ರವಾಹವಾಗು 
ಯವುಹಿಡಿತ 

_ n. 1. ಪ್ರವಾಹ, ಹರಿತ, ಹೊಳೆ, ಹಳ್ಳ, 
Stranguiate V. ಉಸಿರುಕಟ್ಟಿಸು, ಒತ್ತಿ ರಕ್ತ | ತೊರೆ, 2. ಚಲಿಸುವ ಜನರ ಗುಂಪು, ನದಿ 
ಪರಿಚನೆಯನ್ನು ನಿಲ್ಲಿಸು 

streamline _ V, ಸರಳಗೊಳಿಸಿ ಹೆಚ್ಚು 
Stratagem n. ಶತ್ರುಗಳನ್ನು ವಂಚಿಸುವ ಯುಕ್ತಿ | ಸಮರ್ಥವನಾಗಿಸು 
ಹಂಚಿಕೆ , ತಂತ್ರಕೌಶಲ 

_ n, ಸರಳಗೊಳಿಸಿ ಹೆಚ್ಚು ಸಮರ್ಥ 
strategic adj. ಆಯಕಟ್ಟಿನ, ತಂತ್ರಕುಶಲತೆಯ , ವಾಗಿ ಮಾಡಿರುವಿಕೆ , ಪ್ರವಾಹ ಮಾರ್ಗ 
ಯುದ್ಧತಂತ್ರದ 

street 1. ಬೀದಿ, ದಾರಿ, ಮಾರ್ಗ, ಸಂದಿ, ಗಲ್ಲಿ , 
strategic materials ಯುದ್ಧಸಾಮಗ್ರಿ | ಕೇರಿ 


408 


street- fighting 


string 


street delivery ಮನೆಮನೆಗೆ ವಿತರಣೆ sit- down strike ಬೈಠಕ್ಕು ಮುಷ್ಕರ, ಧರಣಿ 
ಮಾಡುವುದು 

ಮುಷ್ಕರ 
street-fighting 1. ಬೀದಿಜಗಳ , ಹೊಡೆದಾಟ strike at ಆಕ್ರಮಣಮಾಡು, ದಾಳಿ 

ಮಾಡು, ಹೊಡೆ, ಮೇಲೆಬೀಳು, ಸಹಿಸದಿರು, 
strength ೧, ಶಕ್ತಿ , ಬಲ , ಸಾಮರ್ಥ್ಯ, ತಾಕತ್ತು 

ಪ್ರತಿಭಟಿಸು 
strengthen V. ಬಲಪಡಿಸು, ಬಲಪಡು 

strike bargain ವ್ಯಾಪಾರವನ್ನು 
strenuons adj, ಕಠಿನ, ಪರಿಶ್ರಮಪಡಬೇಕಾದ 

ಕುದುರಿಸು, ಒಪ್ಪಂದ ಮಾಡಿಕೊ 
stress V. ಒತ್ತಾಯಮಾಡು, ಅವಧಾರಣೆ 

strike bound ಮುಷ್ಕರದಿಂದ ಮುಚ್ಚಿಸುವ 
ಮಾಡು, ಪ್ರಾಧಾನ್ಯಕೊಡು, ಒತ್ತಿಹೇಳು 

( ಗಿರಣಿ ಇತ್ಯಾದಿ) 
n, ಒತ್ತಡ, ಭಾರ , ಪ್ರಾಧಾನ್ಯ, ಬಲಾತ್ಕಾರ, 

strike- breakers ಮುಷ್ಕರ ವಿರುದ್ಧವಾಗಿ, 
ನಿರ್ಬಂಧ 

ಮುಷ್ಕರ ಮುರುಕರು , ಕೆಲಸಕ್ಕೆ ಹೋಗುವ 
stretch V, ವಿಸ್ತರಿಸು, ಹರಡು, ಚಾಚು, ಕಟ್ಟಿ 

ಅಥವಾ ಇತರ ಕೆಲಸಗಾರರನ್ನು ಒದಗಿಸುವ 
ಬಿಗಿಗೊಳಿಸು, ನೆಟ್ಟಗೆ ಮಾಡು, ಚಾಚು, ಹಿಗ್ಗಿಸು 

ವ್ಯಕ್ತಿಗಳು 
n, ಹರವು, ವಿಸ್ತಾರ, ಚಾಚುವುದು , 

strike pay ಮುಷ್ಕರಕಾಲದ ವೇತನ 
ಹಿಗ್ಗುವುದು 

strike force ಬೇಕಾದಾಗ ದಾಳಿಮಾಡುವ 
by a stretch of authority ಅಧಿಕಾರ 

ಸೈನ್ಯ 
ಬಲದಿಂದ 

strike power ಎದುರಿಸುವ ಶಕ್ತಿ 
stretch a point ಒಂದು ವಿಷಯವನ್ನು 
ದೀರ್ಘಗೊಳಿಸು 

sympathetic strike Gostosas 
strict adj. ಬಿಗಿಯಾದ, ಕಟ್ಟುನಿಟ್ಟಾದ, ನಿರ್ದಿಷ್ಟ | 

ಮುಷ್ಕರ 
ಕರಾರುವಕ್ಕಿನ 

token strike ಸಾಂಕೇತಿಕ ಮುಷ್ಕರ 
strictly speaking ನಿಖರವಾಗಿ 

within striking distance ಹೊಡೆತಕ್ಕೆ 
ಹೇಳುವುದಾದರೆ 

ಸಿಕ್ಕುವ, ಮಿತಿಯೊಳಗೆ, ಏಟುಕೊಡುವಷ್ಟು 
stricture n. ಖಂಡನೆ, ದೂಷಣೆ, ಆಕ್ಷೇಪಣೆ 

ಹತ್ತಿರದಲ್ಲಿ 
stride V. ಬೀಸುಗಾಲು ಹಾಕು, ದೊಡ್ಡ ಹೆಜ್ಜೆಹಾಕಿ 

string V. ಪೋಣಿಸು 
ನಡೆ, ದಾಪುಗಾಲು ಹಾಕು 

n. 1. ದಾರ, ನಾರು, ಹುರಿ, ತಂತಿ, ನೂಲು, 
_ n. ಬೀಸುಗಾಲು, ದಾಪುಗಾಲು, ದೊಡ್ಡ| 

2. ಸರ, ಮಾಲೆ, ಸಾಲು, ಪಂಕ್ತಿ 

pull the strings ಆಶ್ರಯಿಸಿ ಕೆಲಸ 
strident adj, ಬಿರುಸಾದ , ಕರ್ಕಶವಾದ, 

ಮಾಡಿದ್ದು , ಮತ್ತೊಬ್ಬನ ಮೂಲಕ 
ಕರ್ಣಕಠೋರ( ಧ್ವನಿ) 

ಕಾರ್ಯಮಾಡಿಸು, ಒಬ್ಬನನ್ನು ಎದುರಿಗೆ ಇಟ್ಟು 

ತಾನು ಹಿಂದಿನಿಂದ ಸೂತ್ರಚಾಲಕ 
strife n, ಹೋರಾಟ, ಜಗಳ , ಕಲಹ , ವ್ಯಾಜ್ಯ ನಾಗಿರುವುದು 
strike V, ಹೊಡೆ, ಪೆಟ್ಟುಹಾಕು, ಎರಗು, ಮೇಲೆ touch the strings 308 Wesso 
ಬೀಳು 

two strings to one's bow 
೧. ಮುಷ್ಕರ, ಸಂಪು 

ಸಾಧನಾ ಧಿಕ್ಯವನ್ನು ಹೊಂದಿರು, ಒಂದೇ 
ಕಾರ್ಯದ ಎರಡು ಸಾಧನಗಳು 


ಹೆಜ್ಜೆ 


ಕ 


409 


stringent 

student 
stringent adj . ಕಠಿನ , ಖಚಿತ , ತೀಕ್ಷ , strong evidence ಪ್ರಬಲ ಸಾಕ್ಷಿ 
ಬಿಗಿಯಾದ, ಕಟ್ಟುನಿಟ್ಟಾದ, ಚಾಚೂತಪ್ಪದೆ 

stronghold 
ನಡೆಸಬೇಕಾದ 

1. ಭದ್ರವಾದ ನೆಲೆ, 
strip V. ಬಟ್ಟೆ ಕಳಚು, ಬೆತ್ತಲೆಮಾಡು, ಕಳಚು, 

ಪ್ರಭಾವದ ಕ್ಷೇತ್ರ , 2. ಭದ್ರವಾದ ಹಿಡಿತ 

stronglanguage ಬೈಗಳು, ವಾಗ್ದಂಡನೆ, 
ತೆಗೆದುಹಾಕು, ಕಸಿದುಕೊಳ್ಳು, ಸುಲಿಗೆ ಮಾಡು 

ತೀಕ್ಷ್ಯ ಮಾತುಗಳು, ದುರ್ಭಾಷೆ 
n, ತುಂಡು, ತುಕಡಿ, ಪೆಟ್ಟಿ, ಅಗಲ ಕಿರಿದಾಗಿ 

strong market ಸ್ಥಿರವಾದ ಪೇಟೆ 
ಉದ್ದವಾದ ತುಕಡಿ ಪೆಟ್ಟಿ 

strong-room n ಸುಭದ್ರವಾದಕೋಣೆ, 
stripe n. 1. ಪೆಟ್ಟಿ, 2. ಬಾರೇಟು, ಬಾಸುಂಡೆ, | 

ತಿಜೋರಿಕೋಣೆ 
ಸೇನಾ ಧಿಕಾರಿಯ ಸುಮವಸ್ತದ ಅಂಗಿಯ 
ತೋಳಿಗೆ ಇರುವ ಅಧಿಕಾರ ಸೂಚಕ ಬಣ್ಣದ 

strugglev, ಹೋರಾಡು, ಕಷ್ಟಪಡು, ತೀವ್ರವಾಗಿ 
ಪಟ್ಟೆಗಳು , ಛಡಿ, ಶಿಕ್ಷೆ 

ಪ್ರಯತ್ನಿಸು, ಒದ್ದಾಡು, ಪ್ರಯಾಸಪಡು 
strive V. ಪ್ರಯತ್ನಿಸು, ಹೆಣಗು, ಹೋರಾಡು, 

_ n, ಹೋರಾಟ, ಒದ್ದಾಟ, ಹೆಣಗಾಟ, 
ಶ್ರಮಿಸು, ಸ್ಪರ್ಧಿಸು 

ತೀವ್ರ ಪ್ರಯತ್ನ, ಪ್ರಯಾಸ 
stroke n. ಆಘಾತ, ಹೊಡೆತ, ಪ್ರಹಾರ 

struggle for existence ಜೀವನ 

ಸಂಘರ್ಪಣೆ, ಬದುಕಿನ ಹೋರಾಟ, 
master stroke ಅತ್ಯಂತ ಚಾತುರ್ಯದ 

ಬಾಳಿಗಾಗಿ ಹೋರಾಟ 
ಪೆಟ್ಟು, ಅದ್ಭುತವಾದ ಪರಿಣಾಮಕಾರಿ ಹೊಡೆತ 

| structure n. ಆಕೃತಿ, ರಚನೆ, ವ್ಯವಸ್ಥೆ , ಸ್ವರೂಪ, 
( ತಂತ್ರ ) 

ರಚನಾಕ್ರಮ , ಕಟ್ಟಡ, ನಿರಾಣ, ರೀತಿ 
stroke of genius ನೈಪುಣ್ಯ ಸಾಧಕತ್ವ, 

| stub n, ಮರದಮೋಟು, ಯಾವುದಾದರೂ 
ಪ್ರತಿಭೆಯ ಹೊಡೆತ, ಅಪೂರ್ವ ಕಲ್ಪನೆ 

ಪದಾರ್ಥದ ತುಂಡು, ಮುರುಕು , ಉಳಿದ 
stroke of luck ಆಕಸ್ಮಿಕ ಲಾಭ, ಅದೃಷ್ಟದ ತುಂಡು ( ಬೀಡಿ, ಸಿಗರೇಟು ಸೇದಿ ಉಳಿದ 
ಹೊಡೆತ , ಅದೃಷ್ಟ ಲಾಭ ( ಭಾರಿ ಲಾಭ, 

ಕೊನೆಯ ತುಂಡು) 
ಭಾರೀಯಶಸ್ಸಿನ) 

stubble n. ಕೊಳೆ, ಕೊಹ್ಲಾದಮೇಲೆಉಳಿದಿರುವ 
stroll n, ವಿಹಾರ, ಓಡಾಟ, ತಿರುಗಾಟ, ಮೋಟು, ಕೊಯ್ದುಗದ್ದೆ, ಕ್ಷೌರ ಮಾಡಿದ 
ಅಡ್ಡಾಡುವುದು 

ನಂತರವೂ ಉಳಿದರುವಕೂದಲು, ಕಡ್ಡಿ 
Strolling players ಸಂಚಾರ ನಾಟಕಗಳ | stubborn adi, ಜಗದ, ಪಟುಹಿಡಿದ, ಮೊಂಡು, 
ಪಾತ್ರಧಾರಿಗಳು , ಸಂಚಾರಿ ಮಂಡಲಿಯ 

ಹಟಮಾರಿತನದ, ಮೂರ್ಖ , ತಿದ್ದಲಾಗದ | 
( ನಾಟಕ, ಪ್ರದರ್ಶನ) ಪಾತ್ರಧಾರಿಗಳು 

stucco n. ನಯಗಾರ, ಗಚ್ಚು ( ಅಲಂಕಾರಿತ) 
strong adj, ಪ್ರಬಲ, ಬಲಶಾಲಿಯಾದ, ತೀವ್ರ 

ತಿಳಿಗಚ್ಚು 
ತೀಕ್ಷ್ಯ , ಗಟ್ಟಿ , ದೃಢ, ಗಟ್ಟಿ ಮುಟ್ಟಾಗಿರುವ, 

stud-farm n 1. ಪಶುತಳಿ ಸಂವರ್ಧನಕ್ಷೇತ್ರ, 
ಉತ್ತಮ ಆರೋಗ್ಯದ 

2 . ಕುದುರೆಗಾವಲು, ಅಶ್ವತಳಿ ವರ್ಧನಕ್ಷೇತ್ರ 
have a strong hold upon 

stud bull 29ezo asco 
ಪ್ರಬಲವಾದ, ಬಲವಾದ ಹಿಡಿತ ಇಟ್ಟುಕೊ , 

studhorse ಬೀಜದಕುದುರೆ 
ಪ್ರಭಾವವನ್ನು ಹೊಂದಿರು 

strong -box ಕಬ್ಬಿಣದ ಪೆಟಿಗೆ, ತಿಜೋರಿ| student n. ವಿದ್ಯಾರ್ಥಿ, ಶಿಷ್ಯ , ಜಿಜ್ಞಾಸು 
strong - drink n , ಮಾದಕ ಪಾನೀಯ, ಮದ್ಯ 


410. 


studio 


sub -dialect 


studio n. ಚಿತ್ರಶಾಲೆ, ಶಿಲ್ಪಕಲಾಮಂದಿರ , | stupefy V , ಮಂಕುಮಾಡು, ಗಾಬರಿಗೊಳಿಸು , 

ಚಲನಚಿತ್ರ ನಿರ್ಮಾಣ ಶಾಲೆ, ಆಕಾಶ | - ಸ್ತಬ್ದಗೊಳಿಸು, ಮಾತಾಡದಂತೆ ಮಾಡು, 
ವಾಣಿಯ ಪ್ರಸಾರಕೋಣೆ 

ಬೆರಗುಗೊಳಿಸು , ಮಾದಕ ದ್ರವ್ಯಗಳಿಂದ 
studious adj, ಶ್ರದ್ದೆಯಿಂದ ವ್ಯಾಸಂಗಮಾಡುವ, | 

ಮರವಡಿಸು 
ಓದಿನಲ್ಲಿ ಆಸಕ್ತಿಯುಳ್ಳ ಅಭ್ಯಾಸನಿರತ | stupendous adj, ಅದ್ಭುತ, ಆಶ್ಚರ್ಯ ಕರ, 
study V, ವ್ಯಾಸಂಗಮಾಡು, ಅಭ್ಯಾಸಮಾಡು, | ಅಗಾಧ, ಭಾರೀ 
ಅಧ್ಯಯನ ಮಾಡು, ಓದು, ತಿಳಿದುಕೊ | stupid adj, ಮೂರ್ಖನಾದ, ಮೂಢನಾದ, 
೧. ಅಭ್ಯಾಸ ವ್ಯಾಸಂಗ, ಅಧ್ಯಯನ 

ಮಂದ, ಜಡ, ಮಂಕುಕವಿದ, ಗುಗ್ಗು , ದಡ್ಡ, 

ಪೆದ್ದ, ಅವಿವೇಕಿ 
stuff V . 1. ತುಂಬು, ಗಡಿ, 2. ಹೆಚ್ಚಾಗಿ ತಿನ್ನು, | 
ಒಟ್ಟುತ್ತ ತುಂಬು, ಅಡಚು, ಉಬ್ಬಿಸು 

stupidity 1, ಮೂರ್ಖ ತೆ, ಪದ್ದತನ, ಅವಿವೇಕ 
n, ಪದಾರ್ಥ, ಸಾಮಗ್ರಿ, ವಸ್ತು , 

stupor n. ಮೂರ್ಛ , ಜಡತ್ವ, ದಿಗ್ರಮೆ, ಸಬ್ಬತೆ, 
ಮೂಲದ್ರವ್ಯ, ಕಚ್ಚಾಪದಾರ್ಥ , ಹುರುಳು, ಬುದ್ಧಿಮಾಂದ್ಯ , ಮಂಕು 
ತಿರುಳು , ಸಾರ, ಸತ್ವ 

sturdy adj, ಬಲಿಷ್ಠ, ಶಕ್ತಿಯುಕ್ತವಾದ, ಗಟ್ಟಿ 
stultify V, ಸಂಕುಚಿತಗೊಳಿಸು, ಅಸಂಬದ್ಧ | ಮುಟ್ಟಾದ, ಕಟ್ಟುಮಸ್ತಾದ 

ಗೊಳಿಸು, ಅವಿವೇಕವೆಂದು ಹಾಸ್ಯಸ್ಪದ ವೆಂದು | stutter V. ಉಗ್ಗು, ತೊದಲು, ಬಿಕ್ಕು , ತೊದಲುತ್ತ , 
ತೋರಿಸು, ನಿರರ್ಥಕಗೊಳಿಸು ವ್ಯರ್ಥಮಾಡು | 

ಬಿಕ್ಕುತ್ತ ಹೇಳು 
stumble V. ಎಡವು, ಎಡವಿ ಬೀಳು, ಮುಗ್ಗರಿಸು , | style V. ಹೆಸರಿಡು, ಹೆಸರು ಕೊಡು, ಹೇಳು, 
ಕಾಲುತಪ್ಪು 

ಒಕ್ಕಣಿಸು, ಆಕಾರಕೊಡು, ರೂಪಿಸು 
stumbling - block n . 1. ಅಡ್ಡಿ, ಅಡಚಣೆ , n, ಶೈಲಿ, ರೀತಿ, ಕ್ರಮ, ಸಂಪ್ರದಾಯ, ಧಾಟಿ, 

ಆಂತಕಕಾರಿ, 2. ಎಡವುಗೋಡೆ, ಅಡ್ಡ , ಆತಂಕ ರೂಪ, ಆಕಾರ, ನಮೂನೆ, ಮಾದರಿ , ವಿಧಾನ, 
stump n , ಮೋಟು, ತುಂಡು, ಉಳಿಕೆ 

ಬರೆಯುವ ಶೈಲಿ, ಕ೦ಠ ( ಕಪಾಳದ ಬುಡದ 
stump oratory ಬೀದಿಚೌಕದ, 

ಎಲುಬು) ಪುಷ್ಪರಲಾಕ 
ರಾಜಕೀಯ ಭಾಷಣ , ಚಳವಳಿಯ ಭಾಷಣ | styliograph ೧. ಮೊನೆಯಿಂದ ಬರೆಯುವ, ಕಂಠ 
stumpy adj, ಟೊಣಪಿನಾದ, ಗುಜಾರಿಯಾದ, 

- ಲೇಖನ, ಮಸಿಬುಗ್ಗೆಯುಳ್ಳ ಲೇಖನಿ 
ಗಿಡ್ಡವಾಗಿ ದಪ್ಪನಾಗಿರುವ 

suave adj, ವಿನಮ್ಮ , ನುಣುಪಾದ, ಮಧುರ 
stun V. ಆಶ್ಚದ್ಯವನ್ನುಂಟುಮಾಡು, ತಾತ್ಕಾಲಿಕವಾಗಿ 

ವಾಗಿ ಮಾತನಾಡುವ, ನಯವಾದ, ಹಿತವಾದ 
ಕಿವುಡು ಮಾಡು, ದಿಗ್ರಮೆ ಹಿಡಿಸು sub ಉಪ, ಒಳ, ಕೆಳಗಣ 
stunt V, ಕುಂಠಿತಗೊಳಿಸು ( ಬೆಳವಣಿಗೆ) , ಕುಗಿಸು, | Subbing n . ಉಪಸಂಪಾದಕತ್ವ , ಸಂಕ್ಷಿಪ್ತ 
ತಡೆ 

ಗೊಳಿಸುವುದು 
n. 1. ಅದುತಕಾರ್ಯ, ಅದ್ದುತ ಪ್ರದರ್ಶನ, | Sub- Committee n. ಉಪಸಮಿತಿ 
2 . ಭಾರಿಸುಳ್ಳು , ಆವುಟ, ತೋರಿಕೆಯ sub -continent eva DOTS 
ವ್ಯವಹಾರ ( ಮಾತು , ಕೃತಿ, ಸೌಜನ್ಯ 

sub-contract n. ಉಪಕರಾರು,ಒಪ್ಪಂದ 
ಇತ್ಯಾದಿ) 

sub- dialect n. ಉಪಪ್ರಾದೇಶಿಕ ಭಾಷೆ 


(o 


411 


subdivision 


subscriber 


Subdivision n . ಉಪವಿಭಾಗ 

sublime adj. ಉತೃಷ್ಟ, ಉದಾತ್ತ , ಘನವಾದ, 
subdue V, ಜಯಿಸು, ಸೋಲಿಸು, ನಿಗ್ರಹಿಸು, ಮಹೋನ್ನತ, ಅದ್ಭುತ, ಲೋಕೋತ್ತರವಾದ, 

ಕೀಳಾಗಿ ಕಾಣು, ವಶಪಡಿಸಿಕೊಳ್ಳು, ದಮನ ಘನಗಾಂಭೀರ್ಯದ 
ಮಾಡು, ಅಡಗಿಸು, ಬಗ್ಗಿಸು, ಶಮನಗೊಳಿಸು Sublimeindiference ಉದಾತ್ತವಿರಕ್ಕಿ, 
subdued colour ಪ್ರಖರತೆಯನ್ನು ಸಂಪೂರ್ಣಉದಾಸೀನತೆ 
ತಗ್ಗಿಸಿದ, ಕಣ್ಣ ಕೋರೈಸುವುದನ್ನು ತಪ್ಪಿಸಿದ, sub -marginal standard of living 
ಬಣ್ಣದ ( ಚಿತ್ರ ) 

ನಿಕೃಷ್ಟ ಜೀವನ ಪ್ರಮಾಣ, ಅತಿಕೆಳಗಿನ, ಅತ್ಯಂತ 
subdued light ಉಜ್ವಲತೆಯನ್ನು ತಗ್ಗಿಸಿದ | ದುರ್ಭರವಾದ ಬದುಕು, ಜೀವನ ಮಟ್ಟ 
ಬೆಳಕು, ಮಂದ ಪ್ರಕಾಶ 

n. ಜಲಾಂತರ್ಗಾಮಿ ನೌಕೆ 
subdued effect ಶಾಂತ ಪ್ರಭಾವ, ತಗ್ಗಿದ | submerge V, ನೀರಿನಲ್ಲಿ ಮುಳುಗಿಸು, ಮುಳುಗು, 
ಪರಿಣಾಮ 

ನೀರಿನಲ್ಲಿ ಮುಳುಗು, ಪ್ರವಾಹದಲ್ಲಿ 
sub - editor n . evazoud ? 

ಕೊಚ್ಚಿಹೋಗು 
Sub - group n . ಉಪವರ್ಗ, ಉಪಪಂಗಡ, | submission n. ನಿವೇದನೆ, ಅರಿಕೆ , ಬಿನ್ನಹ, 
ಉಪತಂಡ 

ಶರಣಾಗತಿ, ಒಳಪಡುವಿಕೆ, ಮಂಡನೆ 
sub -head ಉಪಶೀರ್ಷಿಕೆ 

submissive adj, ನಮ್ರ , ವಿಧೇಯ 
subject V. ಅಧೀನಗೊಳಿಸು, ಒಳಪಡಿಸು, ಗುರಿ | submit V, ನಿವೇದಿಸು, ಒಪ್ಪಿಸು, ವಶವಾಗು, 
ಮಾಡು, ಸ್ವಾಧೀನಪಡಿಸಿಕೊಳ್ಳು 

ಮಂಡಿಸು 
n, ವಿಷಯ , ವಸ್ತು , ವಿಚಾರ, ಪ್ರಜೆ, | sub - mountainous region , ಪರ್ವತೋ 
ಒಳಪಟ್ಟವನು, ಅಧೀನನಾದವನು 

ಪಾಂತ್ಯ ಭೂಮಿ 
adj. 1. ಅಧೀನ, ಅಳ್ವಿಕೆಗೆ ಒಳಪಟ್ಟ, | sub - ordinate n. ಅಧೀನನಾಗಿರುವ 
2 . ಕೆಳಗಿರುವ, ಕೆಳಗಿನ 

* ಉದ್ಯೋಗಸ್ಟ ಕೆಳಗಿನ ಅಧಿಕಾರಿ, ತಾಬೇದಾರ 
subject heading ವಿಷಯ ಶೀರ್ಷಿಕೆ 

adj, ಅಧೀನ, ಒಳಪಟ್ಟ , ಕೆಳಗಿನ 
Subject matter ವಸ್ತು , ವಿಷಯ | subordination n, ಅಧೀನತೆ , ವಿಧೇಯತೆ, 

subject to consent ಒಪ್ಪಿಗೆಗೆ ಒಳಪಟ್ಟು | ಪರಾಧೀನತೆ | 
subjective adj, ಕಥನ ಸಂಬಂಧವುಳ್ಳ ಆತ್ಮದ, | suborn V, ಸುಳ್ಳು ಸಾಕ್ಷಹೇಳು, ಲಂಚಕೊಡು, 

ಆತ್ಮಸಂಬಂಧವಾದ, ಕಾಲ್ಪನಿಕ, ವ್ಯಕ್ತಿನಿಷ್ಠ, ಸುಳ್ಳು ಸಾಕ್ಷ್ಯ ಹೇಳುವಂತೆ ಪ್ರೇರಿಸು, ಎತ್ತಿಕಟ್ಟು, 
ಆಂತರಿಕ, ಮನೋಗ್ರಾಹ್ಯವಾದ 

ಕೆಟ್ಟ ಕೆಲಸ ಮಾಡಲು ಚಿತಾಯಿಸು, ದುಪ್ರೇರಣೆ 
sub-judice adj, ನ್ಯಾಯ ವಿಚಾರಣಾಧೀನ, ಮಾಡು 
ಇನ್ನೂ ತೀರ್ಮಾನವಾಗದ 

| subscribe V. 1. ಚಂದಾಕೊಡು, ವಂತಿಗೆಕೊಡು, 
subjugate V, ಜಯಿಸು, ಸೋಲಿಸು, ಸ್ವಾಧೀನ| 2. ರುಜು ಹಾಕು, ಸಹಿ ಮಾಡು, 3, ಒಪ್ಪು, 
ಪಡಿಸಿಕೊಳ್ಳು, ನಿಗ್ರಹಿಸು, ಅಡಗಿಸು 

ಚಂದಾದಾರನಾಗು, ಅನುಮೋದಿಸು 
sub -lease n. ಒಳಗೇಣಿ, ಒಳಗುತ್ತಿಗೆ 

subscribe to some view WODO 
sublimate V. ಪರಿಷ್ಕೃತಗೊಳಿಸು, ಬಾಘೀಕರಿಸು, | ಅಭಿಪ್ರಾಯವನ್ನು ಸಮರ್ಥಿಸು 

ಉದಾತ್ತಗೊಳಿಸು , ಆದರ್ಶಗೊಳಿಸು , | subscriber n, ವಂತಿಗೆದಾರ, ಚಂದಾದಾರ 
ಪರಿಶುಭ್ರಗೊಳಿಸು, ಉನ್ನತಗೊಳಿಸು 


412 


subrub 


subscription 


ಒಪ್ಪಂದ 


subscription n. ಚಂದಾ, ವಂತಿಗೆ substantial adj. ಸಾರಭೂತ, ಮುಖ್ಯ , 

ವಾಸ್ತವಿಕ, ತಿರುಳುಳ್ಳ ಗಣನಾರ್ಹ, ಸಾಕಷ್ಟು, 
sub -section n. ಉಪವಿಭಾಗ 

ಗಮನಾರ್ಹ , ಸತ್ವಶಾಲಿ, ಭದ್ರವಾದ, ದೃಢ 
subsequent adj, ಆಮೇಲಿನ, ತರುವಾಯದ, 

substantiate V , ಸಮರ್ಥಿಸು, ರುಜವಾತು 
ಮುಂದಿನ, ಅನಂತರದ 

ಮಾಡು, ಸಿದ್ದ ಮಾಡು, ಆಧಾರ ಕೊಡು 
Subservience , ಪರಾಧೀನತೆ, ದಾಸ್ಯ , ಓಲೈಕೆ 

substantive agreement ಕಾಯಂ ಆದ 
subservient adj , ಪರಾಧೀನತೆಯ , 
ಸಾಧಕವಾದ, ಉಪಕಾರಕ, ಉಪಕರಣವಾದ, 

substantive law ಮೂಲಕಾನೂನು, 
ಅಧೀನವಾದ, ಕೈಕೆಳಗಿನ, ಅತಿನಮ್ರ 

ಸ್ವತಂತ್ರ ಕಾನೂನು 
subside V, ಶಮನಹೊಂದು, ತಣ್ಣಗಾಗು, ತಗ್ಗು , 
ಶಾಂತವಾಗು, ಇಳಿ, ಕುಸಿಯು 

substantive pay ಮೂಲವೇತನ 
Subsidiary adj, ಅಧೀನ, ಸಹಾಯಕ, 

substantive rank ಸ್ಥಿರವಾದ ಪದವಿ 
ಉಪಾಂಗವಾದ, ಬಾಡಿಗೆಯ , ಗೌಣ, | substitute V . ಬದಲಾಗಿ ಇಡು, ಪ್ರತಿಯಾಗಿ 
ಸಹಾಯಕ ( ಉಪಕರಣ) 

ಸೇರಿಸು 
subsidiary industry ಸಹಾಯಕ 

n, ಬದಲಿಯಾಗಿ ಕೆಲಸ ಮಾಡುವ 
ಕೈಗಾರಿಕೆ 

ವ್ಯಕ್ತಿ , ಬದಲಿ | 
Subsidize V, ಸಹಾಯದ್ರವ್ಯ ಕೊಡು substitution n. 1. ಬದಲಿಕೆ, ಪ್ರತಿನಿಧಾನ, 
Subsidy n. ಸಹಾಯಧನ, ಸಹಾಯದ್ರವ್ಯ 

2 . ಆದೇಶ 
Subsist V . ಬದುಕಿರು ಜೀವದಿಂದಿರು, ಜೀವನ | Sub -tenent n . ಒಳಗೇಣಿದಾರ, ಒಳಒಕ್ಕಲು, 
ನಡೆಸು, ಪೋಷಿಸು 

ಒಳಬಾಡಿಗೆದಾರ 
subsistence n ಜೀವನ ನಿರ್ವಹಣೆ, ಅಸಿತ | Sub - title n. ಉಪಶೀರ್ಷಿ ಕೆ 
ಇರುವಿಕೆ , ಜೀವನಾಧಾರ 

subtefuge n, ಮೋಸ, ಕಪಟ, ನೆಪ, ಕುಯುಕ್ತಿ , 
Subsistence allowance ಜೀವನಾಧಾರ 

ಕಪಟೋಪಾಯ , ಹೊರಳು ಮಾತು, ನುಣುಚಿ 
ಭತ್ಯ 

ಕೊಳ್ಳುವಿಕೆ 
subsistence grant ಜೀವನಾಧಾರ | 

subterranean n: ಭೂಗರ್ಭದ, ಭೂಮಿಯ 
ಅನುದಾನ 

ಕೆಳಗಿರುವ, ನೆಲದೊಳಗಿನ, ಭೂಗತ ಪ್ರದೇಶದ 
sub -soil n . ಭೂಮಿಯ ಕೆಳಗಿನ ಮಣ್ಣು subtle adj. ಸೂಕ್ಷ , ಚತುರ, ನಾಜೂಕಾದ, 
sub soil drain ನೆಲದ ಕೆಳಗಿನ ಚರಂಡಿ 

ಬುದ್ದಿಗೆ ನಿಲುಕದ, ತೆಳ್ಳನೆಯ , ನವಿರಾದ, 
sub-soil water ನೆಲದ ಕೆಳಗಿನ ನೀರು 

ಹಿಡಿತಕ್ಕೆ ಸಿಕ್ಕದ, ನುಣುಚಿಕೊಳ್ಳುವ, ಗೂಢ 
substance n. 1. ವಸ್ತು, ಪದಾರ್ಥ , ವಿಷಯ, 

subtract V. ತಗ್ಗಿಸು, ತೆಗೆದುಹಾಕು, ಕಳೆ 
ದ್ರವ್ಯ, ವಾಸ್ತವಾಂಶ, 2. ಸಾರ , ಸಾರಾಂಶ, | 

subtraction n . ಕಳೆತ , ತಗ್ಗಿಸುವುದು, 
ತಿರುಳು, ಭಾವ, ತಾತ್ಪರ್ಯ 

ಕಳೆಯುವುದು 
aman of substance ಧನಿಕ, ಸಿರಿವಂತ, 

Subtreasury n ಉಪಖಜಾನೆ, ಬೊಕ್ಕಸ 
ಐಶ್ವಠ್ಯವಂತ, ಗಟ್ಟಿ ಕುಳ 

suburb n. ಉಪನಗರ, ಹೊರವಲಯ , 
sub- standard n. ಕೆಳಮಟ್ಟ, ಕೀಳುಮಟ್ಟ 

ಹೊರಗೇರಿ 


413 


ಕ 


subvention 

suffrage 
Suburb rain ಉಪನಗರದ ರೈಲು Succour V, ಸಹಾಯಮಾಡು, ನೆರವುಕೊಡು, 
Subvention n, ಆರ್ಥಿಕ ಸಹಾಯ , ದ್ರವ | ಒತ್ತಾಸೆಯಾಗಿರು 
ಸಹಾಯ, ಸಹಾಯ ದ್ರವ್ಯ,ಕೊಡುಗೆ 

n, ಸಹಾಯ , ರಕ್ಷಣೆ , ನೆರವು 
subversion V , ಉರುಳಿಸುವುದು, ನಾಶ | succumb V. ಅಧೀನವಾಗು, ವಶವಾಗು, 

ಮಾಡುವುದು, ಬುಡಮೇಲು ಮಾಡುವುದು, ಸೋಲು, ಶರಣಾಗು , ಸತ್ತುಹೋಗು, 
ವಿಧ್ವಂಸನ 

ತುತ್ತಾಗು, ಬಲಿಬೀಳು 
subversive adj, ವಿನಾಶಕಾರಕ , ವಿಧ್ವಂಸಕ , | such adv , ಮೊದಲಾದ, ಅಂಥ, ಇಂಥ, ಅಷ್ಟು 

ಧರ್ಮ, ದೇಶ, ವಿರೋಧಿ, ಧರ್ಮ ದೇಶ | ಇಷ್ಟು, ಹಾಗೆ, ಹೀಗೆ 
ವಿದ್ರೋಹಿ, ವಿದ್ರೋಹಕಾರಕ 

Suck v. ಹೀರು, ಲಾಭಪಡೆ, ಚೀಪು, ಸೇದು, 
Subversive activity ವಿದ್ರೋಹ ಚಿ . ಬಾಯೊಳಕ್ಕೆ ಎಳೆದುಕೊಳ್ಳು 
ದೇಶದ್ರೋಹಿ ಚಟುವಟಿಕೆ , ಬುಡಮೇಲು 

Suck dry ಪೂರ್ತಿಯಾಗಿ ಹೀರು, ಹೀರಿ 
ಚಟುವಟಿಕೆ , ವಿಧ್ವಂಸಕಾರಿ ಚಟುವಟಿಕೆ 

ಖಾಲಿಮಾಡು, ಪೂರ್ಣಹೀರಿಬರಿದುಮಾಡು 
Subvert V. ಸ್ಪಷ್ಟಪಡಿಸು, ಬುಡಮೇಲು ಮಾಡು 

Suction pump ಹೀರಿತೋಡುವ ಪಂಪು, 
sub -voucher n . evacse3 

ಹೀರುವ ಸಾಧನ 
sub -way n . Zo donat 

Sudden adv. ಹಠಾತ್ , ಆಕಸ್ಮಿಕ, ಕೂಡಲೆ, 
Succeed v. 1. ಗೆಲ್ಲು, ಜಯಿಸು, ಸಾಧಿಸು, | ಇದ್ದಕ್ಕಿದ್ದಂತೆಯೇ , ಥಟ್ಟನೆ, ಅಕಸ್ಮಾತ್ತಾಗಿ 

ಸಫಲವಾಗು, 2. ಉತ್ತರಾಧಿಕಾರಿಯಾಗು | sue V, ದಾವೆಹಾಕು, ದಾವೆಹೂಡು, ಮೊಕದ್ದಮೆ 
Success , ಸಿದ್ದಿ , ಜಯ , ವಿಜಯ , ಸಫಲತೆ | ಹಾಕು, ಬೇಡು, ಪ್ರಾರ್ಥಿಸು, ಮನವಿಮಾಡು 

nothing succeeds like success | suffer V. ಬಾಧೆಪಡು, ಅನುಭವಿಸು, ನರಳು, 
ಜಯವೇ ವಿಜಯ , ಯಶಸ್ಸಿಗೆ ಸಾಟಿಯಿಲ್ಲ, | ಕಷ್ಟಪಡು, ಸಹಿಸು, ನಷ್ಟಪಡು,ಸೋಲು, ಶಿಕ್ಷೆ 
ಜಯದಂತಹ ಜಯಸಾಧಕ ಮತ್ತೊಂದಿಲ್ಲ . 

ಅನುಭವಿಸು 
Succession n. 1. ಉತ್ತರಾಧಿಕಾರ, 2.ಶ್ರೇಣಿ, | sufferance n. 1. ಮೂಗೊಪ್ಪಿಗೆ, ಮೌನ 
ಪರಂಪರೆ, ಸಾಲು, ಅನುಕ್ರಮ 

ಸಮ್ಮತಿ, ಸಹನೆ, 2. ಸೈರಣೆ 
second in the succession Sufferer 7, ಸಂತ್ರಸ್ತ 
ಉತ್ತರಾಧಿಕಾರದಲ್ಲಿ ದ್ವಿತೀಯ 

suffering n, ಹಿಂಸೆ, ಕಾಟ, ನೋವು, ನಷ್ಟ, 
succession certificate eve os 

- ಪಾಡು, ನರಳಾಟ, ಪೇಚಾಟ 
ಕಾರಪತ್ರ , ಉತ್ತರಾಧಿಕಾರದ ಪ್ರಮಾಣಪತ್ರ | suffice V, ಸಾಕಾಗು, ತೃಪ್ತಿಯಾಗು 
Successive adj, ಉತ್ತರೋತ್ತರ, ಒಂದರ | sufficient adj. 1. ಸಾಕಷ್ಟು , ಸಾಲುವ, 

ಹಿಂದೆ, ಅನುಕ್ರಮದ, ಪರ೦ಪರೆಯಾಗಿ, - ಸಾಕಾಗುವ, ಬೇಕಾದಷ್ಟು , 2. ತಕ್ಕ, ಯೋಗ್ಯ, 
ಒಂದಾಗಿ, ಎಡೆಬಿಡದೆ 

ಅರ್ಹ , ಸಮರ್ಥ 
SUCCessor n, ಉತ್ತರಾಧಿಕಾರಿ 

Sufix n. ಪ್ರತ್ಯಯ , ಅಂತ್ಯಪ್ರತ್ಯಯ 
Succienct adj, ಸಂಗ್ರಹ, ಸ೦ಕ್ಷಿಪ್ತ , | suffocate V. ಉಸಿರುಕಟ್ಟು, ಉಸಿರುಕಟ್ಟಿಕೊಲ್ಲು 
ಸಂಕ್ಷೇಪವಾದ, ಬಿಗಿಯಾದ, ಸಾರವಾದ Sufrage n, ಕೊರಳುಬಿಗಿಸು, ಮತಾಧಿಕಾರ, 

ಓಟಿನಹಕ್ಕು , ಒಪ್ಪಿಗೆ ಮತ 


414 


summit 


suffragette 


adult sufrage ವಯಸ್ಕರ ಓಟಿನ ಹಕ್ಕು | suitability n. ಉಚಿತತ್ವ , ಅನುಕೂಲತೆ, ಅರ್ಹತೆ, 

ಯೋಗ್ಯತೆ 
ವಯಸ್ಕ ಮತಾಧಿಕಾರ 
universal suffrage ಸಾರಜನಿಕ | suitable adj. ಸೂಕ್ತ, ಯೋಗ್ಯ, ಉಚಿತ, ಯುಕ್ತ 

ಮತಾಧಿಕಾರ, ಸಾರ್ವತ್ರಿಕ ಮತಾಂತರ | suite n. 1. ಪರಿವಾರ, ಪರಿವಾರಕುಲ, ಪಂಕ್ತಿ 
suffragette n . ಸ್ತ್ರೀಯರ ಮತಾಧಿಕಾರಕ್ಕೆ ಪರಂಪರೆ , ಪರಿವಾರತಂಡ, 2 . ಜತೆ 
ಹೋರಾಟ ನಡೆಸುವವಳು, ಸೀಮತಾಧಿಕಾರ | 

ಕೋಣೆಗಳು 
ವಾದಿನಿ 

Sulky adj. ಸಿಡುಕಿನ, ರೂಕ್ಷ, ಉದ್ವಿಗ್ನ 
sufragist n. ಓಟಿನ ಹಕ್ಕಿಗಾಗಿ ಹೋರಾಡುವ sullage n. ಚರಂಡಿ, ಕಶ್ಚಲ, ರೊಚ್ಚು, ಚರಂಡಿಯ 
ಸ್ತ್ರೀ , ಹೆಂಗಸರ ಓಟಿನ ಹಕ್ಕಿಗಾಗಿ 

ಹೊಲಸು 
ವಾದಿಸುವವನು 

sullen adj, ಉದ್ವಿಗ್ನ, ಅಪ್ರಸನ್ನ , ಮುನಿಸಿಕೊಂಡ, 
Suffuse V. ಉಕ್ಕಿಸು, ವ್ಯಾಪಿಸು, ಹಬ್ಬಿಸು 

ವಿಪಾದಮಯ , ಮುಖಗಂಟು ಹಾಕಿ 
sugar . ಸಕ್ಕರೆ 

ಕೊಂಡಿರುವ 
sugar cane ಕಬ್ಬು, ಇಕ್ಷು 

Sully V. ಮಲಿನಮಾಡು, ಕೊಳೆಮಾಡು, ಕಲಂಕಿಸು , 
Sugar mill ಸಕ್ಕರೆ ಕಾರ್ಖಾನೆ 

ಅಪಮಾನಗೊಳಿಸು, ತೇಜಸ್ಸನ್ನು ಕುಗ್ಗಿಸು 
Suggest V, ಸೂಚಿಸು, ಸಲಹೆಮಾಡು, ತೋರಿಸು, | Sulphur 1. ಗಂಧಕ 
ಸಂಕೇತಿಸು 

sultry adj. ಸೆಕೆಯಾಗಿರುವ, ಉಪ್ತವಾಗಿರುವ, 
suggestio falsi ತಪ್ಪಾದುದರ ಸೂಚನೆ, | ಬೇಗೆಯ , ಧಗೆಯ , ಉಸಿರುಕಟ್ಟಿಸುವ 

ಅಸತ್ಯ ಸೂಚನೆ, ನಿಜವಲ್ಲದುದರ ಸೂಚನೆ | sum n. 1. ಮೊಬಲಗು, ಹಣ, ಮೊತ್ತ, ಒಟ್ಟು, 
Suggestion , ಸೂಚನೆ, ಸಲಹೆ, ಭಾವಪ್ರೇರಣೆ 2. ಗೋಷ್ಟಾರೆ, ಸಾರಾಂಶ, ತಾತ್ಪರ್ಯ 
Suggestion book ಸೂಚನೆ ಪುಸ್ತಕ, 

Sum and substance ಒಟ್ಟು ಸಾರಾಂಶ, 
ಸಲಹಾ ಪುಸ್ತಕ 

ಅರ್ಥ, ಒಟ್ಟಾಭಿಪ್ರಾಯ, ಒಟ್ಟಿನಲ್ಲಿ 
Suggestive adj, ಸೂಚಕ, ಸೂಚನೆ ಮಾಡುವ, 

sum total ಪೂರ್ತಿಮೊತ್ತ, ಒಟ್ಟಾರೆ, ಒಟ್ಟು 
ಧ್ವನ್ಯಾತ್ಮಕ 
Suicidal adj, ಆತ್ಮಹತ್ಯೆಯ 

sum - up V. ಕೂಡು, ಒಟ್ಟುಮಾಡು 
Suicide , ಆತ್ಮಹತ್ಯೆ 

Summary 1, ಸಾರಾಂಶ, ತಾತ್ಪರ್ಯ, ಸಂಗ್ರಹ, 
commit political suicide oozicato 

ಸಂಕ್ಷಿಪ್ತ, ಅರ್ಥ 
ಆತ್ಮಹತ್ಯೆ ಮಾಡಿಕೊಳ್ಳು 

adj. 1. ಸಾರಾಂಶದ, ಅಡಕವಾದ, 
race Suicide ಜಾತಿನಾಶ, ವರ್ಗನಾಶ, 

2. ಕ್ಷಿಪ್ರ , ಸಂಗ್ರಹಿತ, ಕ್ಷಿಪ್ರಕ್ರಮದ, ಸಾಮೂಹಿಕ 
ಜನಾಂಗ ನಾಶ, ಬುಡಕಟ್ಟು ನಾಶ 

Summary trial ಸಂಕ್ಷಿಪ್ತ ವಿಚಾರಣೆ , 
suit V. ಹೊಂದಿಕೆಯಾಗು, ಹೊಂದು, ಸೂಕ್ತವಾಗು, 

ಸಾಮೂಹಿಕ ವಿಚಾರಣೆ 
ಹೊಂದಿಸು, ಯೋಜಿಸು 

Summer - house ಬೇಸಿಗೆಯ ನಿವಾಸ 
೧. ವ್ಯಾಜ್ಯ, ದಾವೆ, ಮೊಕದ್ದಮೆ, ಅರಿಕೆ , summer school 23028050 Joes 
ಮನವಿ , ಅರ್ಜಿ, ಬೇಡಿಕೆ 

Summing up ಉಪಸಂಹಾರ 
law Suit ದಾವಾ, ವ್ಯಾಜ್ಯ 

Summit n. 1. ಶೃಂಗ, ಶಿಖರ, 2. ಶೃಂಗಸಭೆ 


ಮೊತ್ತ 


415 


summon 


superintendent 


at the summit of power ಅಧಿಕಾರ | sunder V, ವಿಂಗಡಿಸು, ಬೇರೆ ಬೇರೆಮಾಡು, 
ಶಿಖರದಲ್ಲಿ ಪರಾಕಾಷ್ಠೆಯಲ್ಲಿ 

ಪಾಲುಮಾಡು, ಅಗಲು, ಅಗಲಿಸು, ಒಡೆಯು, 
Summan V. ಕರೆಸು, ಬರಹೇಳು, ಹಾಜರಾಗಲು | ಕಡಿಯು 
ಆದೇಶಿಸು 

Sundry adj, ವಿವಿಧ, ಚಿಲ್ಲರೆಯಾದ, ಚಿಕ್ಕಪುಟ್ಟ 
Summons n ಕೋರ್ಟಿನ ಕರೆ, ಸಮನ್ನು, ಸ್ವತಃ Sunny side ಬಿಸಿಲು ಕಾಯುವಕಡೆ, ಅಂದ 
ಹಾಜರಾಗಲು ನ್ಯಾಯಾಲಯ ಹೊರಡಿಸಿದ ಇರುವ ಕಡೆ ( ಅಲ್ಪ ಲಾಭ ಬರುವಕಡೆ, 

ಅನುಕೂಲ ದೃಷ್ಟಿ) 
Summum bonum ಪರಮಶ್ರೇಯಸ್ಸು, ಸರ್ವ | suomoto ಸ್ವಯಂ ಪ್ರೇರಿತ, ತಾನಾಗಿಯೇ 
ನಿರ್ಧಾರಕ ತತ್ವ, ಪುರಷಾರ್ಥ 

super n. 1. ಮೇಲಿನ, 2 . ಅತೀತ, 3. ಮೇಲು, 
sumptuary adj. ವ್ಯಯಕ್ಕೆ ಸಂಬಂಧಿಸಿದ ವ್ಯಯ | ಮೆಲುಗಡೆ 

ನಿಯಂತ್ರಕ, ವೆಚ್ಚವನ್ನು ಕ್ರಮಗೊಳಿಸುವ superannuation n, ನಿವೃತ್ತಿ ವಯೋಮಿತಿ, 
sumptuary allowance ಸತ್ಕಾರ ಭತ್ಯ , | ನಿವೃತ್ತಿ 
ಆತಿಥ್ಯ ಭತ್ಯ 

Superb adj, ದಿವ್ಯ, ಉತ್ತಮ , ಶ್ರೇಷ್ಠ, ಮಹಾ 
sumptuary taxes ಸತ್ಕಾರದ ತೆರಿಗೆ, | ವೈಭವದ, ಬಲು ಸೊಗಸಾದ, ಭರ್ಜರಿ, ಭವ್ಯ 
ರಾಜ್ಯದ ಹಿತಕ್ಕಾಗಿ ಹಾಕುವ ತೆರಿಗೆ, | supercilious adj, ಗರ್ವದ, ಅಹಂಕಾರದ, 
ವ್ಯಯನಿಯಂತ್ರಕ ತೆರಿಗೆ 

ದರ್ಪದ, ಉಪೇಕ್ಷೆಯ , ಅಸಹ್ಯಕರ , ತಿರಸ್ಕಾರ 
sumptuous adj, ಪರಿಪೂರ್ಣ , ದಿವ್ಯ , ಭಾವದ 

ಸುಖಪ್ರದ, ಬಹುಬೆಲೆಯ , ಭರ್ಜರಿ, ಪುಷ್ಕಳ, | superficial adj, ಮೇಲುಮೇಲಿನ, ಆಳವಿಲ್ಲದ, 
ಬೇಕಾದಷ್ಟು, ಘನವಾದ, ಬಹುಮೌಲಿಕ, | 

ತೋರಿಕೆಯ , ಹೊರಗಣ , ಬಾಹ್ಯ, ಮೇಲೆ 
ಯಥೇಚ್ಛ 

ತೋರುವ 
Sun 7, ಸೂರ, ಸೂರ್ಯ 

super- fine adj, ಶ್ರೇಷ್ಠ, ನಾಜೂಕಾದ, 
make hay while the sun shines ನವಿರಾದ, ಸೊಗಸಾದ, ನಯವಾದ, 
ಗಾಳಿ ಬಂದಾಗ ತೂರಿಕೊ , ಸಿಕ್ಕಿದ | ಅತ್ಯುತ್ಕೃಷ್ಟ 
ಅವಕಾಶವನ್ನು ಬಳಸಿಕೊ 

superfluous adj, ಅತ್ಯಧಿಕ, ಬೇಕಾದ್ದಕ್ಕಿಂತ 
sunburnt adj, ಬಿಸಿಲುಂಡ, ಬಿಸಿಲು ಕಾಸಿದ ಹೆಚ್ಚಾದ, ಹೆಚ್ಚಿಗೆ, ಅತಿಸಮೃದ್ಧ, ಅನವಶ್ಯಕ 
Sunflower n, ಸೂರಕಾಂತಿ ಹೂವು superhuman adj . ಅತಿಮಾನವ , 
Sunstroken . ಬಿಸಿಲಿನ ಆಘಾತ, 

- ಅತಿಮಾನುಷ, ಮನುಷ್ಯಾತೀತ, ದಿವ್ಯ ಮನುಷ್ಯ 
ಸೂರ್ಯಘಾತ ( ಅಧಿಕಸೂರ್ಯತಾಪದಿಂದ | 

ಶಕ್ತಿಗೆ ಮೀರಿದ 
ಮೂರ್ಛಹೋಗುವುದು) 

superimpose V. ಅಧ್ಯಾರೋಪಿಸು, ಮೇಲೆ 

ಸೇರಿಸು, ಮೇಲೆ ಇಡು, ಮೇಲೆ ಹಾಕು 
sun -worship . ಸೂರನ ಪೂಜೆ, 
ಸೂರನಮಸ್ಕಾರ, ಸೂರ್ಯಾರಾಧನೆ superintend V. ಅಜಮಾಯಿಪಿಮಾಡು, 

ಮೇಲ್ವಿಚಾರಣೆ ಮಾಡು, ಆಡಳಿತ ನಿರ್ವಹಿಸು 
take the Sun ಬಿಸಿಲುಕಾಸು, ಬಿಸಿಲು | 
ಕಾಯಿಸು, ಬಿಸಿಲಿಗೆ ಮೈಯೊಡ್ಡು Superintendent n, ಅಧೀಕ್ಷಕ, ಮೇಲ್ವಿಚಾರಕ , 

ಕಚೇರಿಯ ವ್ಯವಸ್ಥಾಪಕ, ನಿರ್ವಾಹಕ 
under the sun ಭೂಮಿಯ ಮೇಲೆ, 
ಪ್ರಪಂಚದಲ್ಲಿ 


416 


supposed 


superior 


superior n. ಮೇಲಿನ ಅಧಿಕಾರಿ, ಉನ್ನತ | supplant V, ಆಕ್ರಮಿಸು, ತುಳಿದುಹಾಕು, ಮೋಸ 

ಅಧಿಕಾರಿ , ಹಿರಿಯ , ಶ್ರೇಷ್ಠ, ಉತ್ತಮ , | ದಿಂದ ಆಕ್ರಮಿಸು, ದುರಾಕ್ರಮಣ ಮಾಡು, 
ಮೇಲ್ಮಟ್ಟದವನು 

ಅಧೀನ ಪಡಿಸು, ನಾಶಮಾಡು 
adj, ಶ್ರೇಷ್ಠ, ಉನ್ನತ, ವರಿಷ್ಠ, | supple adj, ಕೋಮಲ, ಮೃದುವಾದ, 
ಮೇಲ್ಮಟ್ಟದ, ಹಿರಿಯ , ಉಚ್ಚ, ಉತೃಷ್ಟ | 

ಮೆತ್ತನೆಯ , ಹೇಳಿದಂತೆ ಕೇಳುವ, ಸುಲಭವಾಗಿ 
Superlative adj. ಸರ್ವೋತ್ತಮ , ಅತ್ಯುತ್ತಮ , 

ಮಣಿಯುವ 
ಅತ್ಯುತ್ಕಷ್ಟ, ಪರಮ 

supplement V. ಪೂರೈಸು, ಭರ್ತಿಮಾಡು, ಹೆಚ್ಚಿಗೆ 

ಸೇರಿಸು, ಅನುಬಂಧಿಸು , ಸಾಲದ್ದನ್ನು 
Supernatural adj, ಅಸಹಜ, ಅತೀವ ದೈವಿಕ, 
ಅಲೌಕಿಕ , ಅದ್ಭುತ, ಪ್ರಕೃತ್ಯತೀತ, ನಿಸರ್ಗಾತೀತ 

ಭರ್ತಿಮಾಡು, ಜತೆಗೆ ನೀಡು, ತುಂಬಿಕೊಡು| 
Supernumery adj. ಸಂಖ್ಯಾಧಿಕ, ಅತಿರಿಕ , 

n, 1. ಪೂರಕವಸ್ತು , ವಿಷಯ, 
( ಸಾಮಾನ್ಯವಾಗಿ ಇರಬೇಕಾದ ಸಂಖ್ಯೆಗಿಂತ) - ಅನುಬಂಧ, ಸಹಾಯಕ ವಸ್ತು , ವಿಷಯ , 
ಹೆಚ್ಚಿನ, ( ಹೆಚ್ಚಿನ ಆಳು , ಹೆಚ್ಚುವರಿ ಉದ್ಯೋಗಿ, 

2. ಪುರವಣಿ, ಸಾಪ್ತಾಹಿಕ ಪುರವಣಿ 
ನೌಕರ) 

Supplementary adj, ಪೂರಕ , ಸಹಾಯಕ 
supersede V. 1. ರದ್ದುಗೊಳಿಸು, ಕಡೆಗಣಿಸು, Supplementary question ಪೂರಕ ಪ್ರಶ್ನೆ 

ತಳ್ಳಿಹಾಕು , 2 . ಹಿಂದೆಹಾಕು , ಅತಿಕ್ರಮಿಸು, | suppliant adj. ಪ್ರಾರ್ಥಿಸುವ, ಬೇಡುವ. 
ಮತ್ತೊಬ್ಬನ ಸ್ಥಳದಲ್ಲಿ ನೇಮಿಸು, 

ಯಾಚಕ, ಮೊರೆಯಿಡುವ, ನಿವೇದಿಸುವ, 
ನೇಮಕಗೊಳ್ಳು 

ಕೋರುವ 
supersonic adj ಧ್ವನಿವೇಗಾಧಿಕ 

supply V. ಪೂರೈಕೆಮಾಡು, ಒದಗಿಸು, 
supersonic jet ಧ್ವನಿವೇಗಾಧಿಕವೇಗದ ಕೊರತೆಯನ್ನು ತುಂಬಿಸು 
ವಿಮಾನ, ಧ್ವನಿಮಿತಿಮೀರಿದ ವೇಗದ ವಿಮಾನ 

n, ಸರಬರಾಜು, ಪೂರೈಕೆ ಸಾಮಗ್ರಿ 
super-state n. ಅಧಿರಾಜ್ಯ, ರಾಜ್ಯದಮೇಲಿನ short supply ಕಡಿಮೆ ಪೂರೈಕೆ , 
superstition n, ಮೂಢನಂಬಿಕೆ, ಗೊಡ್ಡು ಒದಗಣೆಯ ಕೊರತೆ 
ನಂಬಿಕೆ , ಮೂಢಾಚರಣೆ, ಅಂಧಶ್ರದ್ದೆ 

supply and demand ಪೂರೈಕೆ ಮತ್ತು 
Supertax n . ಮೇಲು ತೆರಿಗೆ 

ಬೇಡಿಕೆ , ಸರಬರಾಜು ಮತ್ತು ಅಗತ್ಯ 
supervise V, ಮೇಲ್ವಿಚಾರಣೆ ನಡೆಸು, supply base ಪೂರೈಕೆಯ ಆಧಾರ, 

ಮೇಲುಸ್ತುವಾರಿ ನಡೆಸು , ಮೇಲುಸ್ತುವಾರಿ ಸಹಾಯ ಆಲಂಬ, ಪೂರೈಕೆಯ ( ಸೈನಿಕ) ನೆಲೆ 
ನೋಡು 

Support V ಸಮರ್ಥಿಸು, ಸಹಾಯಮಾಡು, 
supervision 1. ಮೇಲ್ವಿಚಾರಣೆ, ಮೇಲ್ಕನಿಖೆ, ಬೆಂಬಲನೀಡು 
ಮೇಲುಸ್ತುವಾರಿ 

_ n, ಆಧಾರ, ಆಸರೆ, ಆಲಂಬನ, ಬೆಂಬಲ, 
supervisor n, ಮೇಲ್ವಿಚಾರಕ, ತನಿಖೆದಾರ ಸಮರ್ಥನೆ, ಸಹಾಯ 

supervisory body ಮೇಲ್ವಿಚಾರಣ | suppose V. ಊಹಿಸು, ಕಲ್ಪಿಸು, ಭಾವಿಸು , 
ಸಮಿತಿ 

ಎಣಿಸು 
supine adj, ಮಂದವಾದ, ಉದಾಸೀನ, | supposed adj, ಊಹಿಸಿದ, ಕಲ್ಲಿಸಿದ, ತಿಳಿದು 
ಸೋಮಾರಿಯಾದ, ಜಡ, ಆಲಸಿ, 

ಕೊಂಡ, ಎಣಿಸಿದ 
ಮೇಲ್ಮುಖವಾದ 


417 


supposition 


surplus 


ನುಗ್ಗು . 


Supposition n, ಕಲ್ಪನೆ, ಅನುಮಾನ,ಊಹೆ | surety n. ಜಾಮೀನು, ಹೊಣೆ, ಒತ್, ಅಡವು, 
suppress V, ದಮನಮಾಡು, ಅಡಗಿಸು, 

ಜಾಮೀನುದಾರ, ಬಾಧ್ಯತೆ, ನಿಶ್ಚಯ , ಖಂಡಿತ 
ತಡೆಹಿಡಿ, ವ್ಯಕ್ತಪಡಿಸದಿರು , ಪ್ರಕಟಿಸದಿರು, | surface n, ಮೇಲೆ , ಮುಖ, ರೂಪ, ನೋಟ, 
ನಿರೋಧಿಸು 

ತೋರ್ಕೆ 
Supression n, ದಮನ, ಧ್ವಂಸ, ದಬ್ಬಾಳಿಕೆ , adj, ಮೇಲ್ಕೆಗೆ ಸಂಬಂಧಿಸಿದ 
ಮುಚ್ಚಿಡುವುದು 

Surfeit V. ಹೆಚ್ಚಾಗಿರು, ಅಧಿಕವಾಗಿರು, ಅತಿಯಾಗಿ 
suppressive adj. ನಿರೋಧಕ , ನಿಗ್ರಹದ, | ತಿನ್ನಿಸು, ಚಿಟ್ಟು ಹಿಡಿಸು , ಅತಿಯಾಗಿ ತಿನ್ನು , 
ದಮನಕಾರಕ, ಮುಚ್ಚಿಡುವ 

ಅತಿಯಾಗಿ ಕುಡಿ 
Supre adj, ಮೇಲೆ, ಮೇಲಿನ, ಮುಂಚಿನ 

_ n . ಅ ಧಿಕ್ಯ , ಅತಿಶಯವಾದುದು, 
Supremacy n. ಉತ್ತಮತೆ, ಆಧಿಕ್ಯ , ಪ್ರಾಧಾನ್ಯ | ಅತಿಸಮೃದ್ದಿ, ಕಂಠಪೂರ್ತಿ, ಅತಿಭೋಜನ, 
( ಸ್ಥಾನ, ಅಧಿಕಾರ) ವರಿಷ್ಠ, ಅತ್ಯುಚ್ಚ 

ಅತಿಪಾನ ಇತ್ಯಾದಿ 
Supreme adi, ಸರ್ವೋಚ, ಉಚತಮ ,ಶ್ರೇಷ್ಟ | Surge V. ಅಲೆಗಳ ಹಾಗೆ ಕದಲು, ಮೇಲೆಕೆಳಗೆ 
ಪರಮಪ್ರಧಾನ 

ಚಲಿಸು, ಉಕ್ಕು, ಉಕ್ಕೇರು, ಎಗರು, ಮೇಲೆ 
supreme commander 10 
ಸೈನ್ಯಾಧಿಪತಿ, ಮಹಾದಂಡನಾಯಕ 

n, ಅಲೆ, ತರಂಗ, ಪ್ರವಾಹ, ಕೋಭೆ, 
Supreme Court ಸರ್ವೋಚ್ಛ 

ಕಲ್ಲೋಲ, ಹೊಯ್ದಾಟ 
ನ್ಯಾಯಾಲಯ 

Surgeon . ಶಸ್ತ್ರವೈದ್ಯ , ಶಸ್ತ್ರಚಿಕಿತ್ಸಕ 
Supreme duty ಅಂತಿಮ ಕರ್ತವ್ಯ, | surgery n. ಶಸ್ತ್ರವಿಜ್ಞಾನ, ಶಸ್ತ್ರಚಿಕಿತ್ಸೆ 

ಅತಿಶ್ರೇಷ್ಠ ಕರ್ತವ್ಯ, ಪ್ರಮುಖ ಬಾಧ್ಯತೆ Surgical adj. ಶಸ್ತ್ರಚಿಕಿತ್ಸಾ ಸಂಬಂಧಿ, ಶಸ್ತ್ರವೈದ್ಯರ, 
surcharge V, ಅಧಿಕಕರ ಹಾಕು, ಮೇಲು ತೆರಿಗೆ | ಶಸ್ತ್ರಚಿಕಿತ್ಸೆಗೆ ಸಂಬಂಧಿಸಿದ 

ಹಾಕು, ದಂಡ ತೆರಿಗೆ ಹೇರು, ಸರ್ ಛಾರ್ಜು | surly adj. ಸಿಡುಕುಮುಖದ, ಅಸಭ್ಯ , 
ಹಾಕು 

ವಕ್ರಬುದ್ದಿಯ , ಸೌಜನ್ಯವಿಲ್ಲದ 
n, ಮೇಲುಕರ, ಮೇಲಿನ ತೆರಿಗೆ , | surmise V. ಅನುಮಾನಿಸು , ಊಹಿಸು, 
ಮೇಲ್ತರಿಗೆ , ದಂಡ ತೆರಿಗೆ 

ಅಂದಾಜುಮಾಡು 
Sure adj, ನಿಶ್ಚಯವಾದ, ನಿಶ್ಚಿತ, ದೃಢ, ಖಚಿತ, 

n , ಅನುಮಾನ,ಊಹೆ, ಅಂದಾಜು 
ಖಂಡಿತ, ನಿಸ್ಸಂದೇಹವಾದ 

Surmount V , ಮೇಲೇರು, ಹತ್ತು , ಗೆಲ್ಲು , 
a sure shot ಗುರಿಕಾರ, ಗುರಿದಾರ, ತಪ್ಪದ ಸಾಧಿಸು, ಉತ್ತೀರ್ಣನಾಗು, ಮೀರು, ದಾಟು, 
ಗುರಿಕಾರ 

ಕಡೆಹಾಯಿ 
make sure of ಖಚಿತಮಾಡಿಕೊಳ್ಳು, | surnamen, ಉಪನಾಮ , ಅಡ್ಡಹೆಸರು, 
ನಿರ್ಧಾರ ಮಾಡಿಕೊಳ್ಳು 

ಕುಲನಾಮ 
sure-footed adj, ಜಾಗರೂಕ, ಎಚ್ಚರಿಕೆಯ , | surpass V. ಮೀರು, ಮೀರಿಸು, ಮೇಲಾಗಿರು, 

ಅತಿಶಯಿಸು 
ದೃಢವಾದ ಹೆಜ್ಜೆಯ , ತಪ್ಪು ಹೆಜ್ಜೆ ಹಾಕದ, 
ಎಡವದ , ಮುಗ್ಗರಿಸದ, ಸೋಲದ, ವಿಜಯ surplus n. ಉಳಿಕೆ, ಹೆಚ್ಚುವರಿ, ಅಧಿಕ, ಮಿಗಿತ, 
ಸಾಧಿಸುವ 

ಉಳಿತಾಯ 


418 


sweltering 


surprise 


Surplus budget ಹೆಚ್ಚುವರಿ ಅಂದಾಜು | swear V, ಶಪಥಮಾಡು, ಪ್ರಮಾಣಮಾಡು, 
ಪತ್ರ , ಉಳಿತಾಯದ ಅಂದಾಜು ಪತ್ರ 

ಪ್ರತಿಜ್ಞೆ ಮಾಡು 
Surplus state ಅಧಿಕೋತ್ಪತ್ತಿಯ ದೇಶ, | Swearing-in ಪ್ರಮಾಣವಚನ ಸ್ವೀಕಾರ, 
ಆದಾಯ ಮಿಗಿತದ ರಾಜ್ಯ , ಉಳಿತಾಯದ | ಪ್ರಮಾಣವಚನ ಸ್ವೀಕರಿಸಿ ಅಧಿಕಾರ 

ರಾಜ್ಯ , ಹೆಚ್ಚುವರಿ ಉತ್ಪಾದನೆಯ ರಾಜ್ಯ ವಹಿಸಿಕೊಳ್ಳು 
surprise V, ಆಶ್ಚರ್ಯವನ್ನುಂಟುಮಾಡು, | Sweat V. ಬೆವರುಬರು, ಸೈದ ಹೊರಬರು, 
ಚಕಿತಗೊಳಿಸು, ವಿಸ್ಮಯವನ್ನುಂಟುಮಾಡು ಬೆವರಿಸು, ಬೆವರು, ದುಡಿ, ಶ್ರಮಿಸು 

೧. ಆಶ್ಚರ್ಯ , ವಿಸ್ಮಯ , ಅನಿರೀಕ್ಷಿತ n, ಬೆವರು, ಸ್ವದ 
surrender V. ಶರಣಾಗತನಾಗು, ಶರಣಾಗು Sweated labour ಕಷ್ಟದ ಕೆಲಮಾಡುವ 
n. ಶರಣಾಗತಿ 

ವ್ಯಕ್ತಿ, ಬೆವರು ದುಡಿಮೆಯ ಶ್ರಮಿಕ, ಶ್ರಮಿಕ 
Surrender leave ಬಿಟ್ಟುಕೊಡುವ ರಜೆ 

sweater n. ಅಧಿಕ ಕೆಲಮಾಡುವ ವ್ಯಕ್ತಿ , 

ಚಳಿತಾಗದಂತೆತೊಡುವ ಬೆಚ್ಚನೆಯ ಉಣ್ಣೆಯ 
surrender value ಬಿಟ್ಟುಕೊಡುವ ಬೆಲೆ 

ఆంగి 
swallow V. ನುಂಗು, ಕಬಳಿಸು, ತಿಂದುಹಾಕು 

Sweep V. ಗುಡಿಸು, ಉಡುಗು 
swamp V, ನೀರಿನಲ್ಲಿ ತೋಯಿಸು, ಚೌಗಿನಲ್ಲಿ 

_ n. ವಿಸ್ತೀರ್ಣ, ಹರಹು, ಹಾರು, ಬೀಸು, 
ಸಿಕ್ಕಿಸು, ಹೂಳು, ನೀರೆರಚಿಸೋಲಿಸು , 

ತೇಲು, ಹರವು, ಬಾಚು, ಗುಡಿಸಿ ಹಾಕುವುದು , 
ನಿಶ್ಯಕ್ತನಾಗಿ ಮಾಡು, ನೀರಿನಲ್ಲಿ ಮುಳುಗಿಸು , 

ಝಾಡಿಸುವುದು 
ಕೊಚ್ಚಿಹಾಕು, ನುಂಗಿಹಾಕು, ಮರೆಬಿಡು 
n, ಕೆಸರು ನೆಲ, ಜವುಗುನೆಲ 

Sweeper n . ಜಾಡಮಾಲಿ 
Swan -Song n . ಹಂಸಗೀತ, ಅಂತಿಮ ಮಾತು, 

Sweeping adj , ವಿಸ್ಕತ, ವ್ಯಾಪಕ , ಹರಡಿದ 
ಕೊನೆಯ ಸಂದೇಶ, ಬಾಳಿನಕೊನೆಯ ಕಾರ್ಯ 

sweeping statement ಅತಿವ್ಯಾಪ್ತಿಯ 
swarthy adj. ಕಪ್ಪಾದ, ಬಿಸಿಲಿನಲ್ಲಿ ಬೆಂದ, ಕಪು. 

ಹೇಳಿಕೆ 
ಮೈಬಣ್ಣದ, ಶ್ಯಾಮಲ 

Sweet n, ಸಿಹಿ, ಸಿಹಿಭಕ್ಷ , ಮಿಠಾಯಿ 
Swashbuckler n. 1. ಯೋದ್ದ, 2 . ಕಲಹ ಶೀಲ, adj. ಸಿಹಿಯಾದ, ಮಧುರ 

ದುಂಡಾವರ್ತಿ ಮನುಷ್ಯ , ಬಾಯಿ ಬಡಕ , sweet - meat n. ಸಿಹಿ , ಮಿಠಾಯಿ , 
ಜಗಳಗಂಟ 

ಸಿಹಿತಿಂಡಿಗಳು 
Swashing blow 1. ಭಾರಿ ಹೊಡೆತ, | sweet- potato n . ಗೆಣಸು 
ಗಾಯ , ಪೆಟ್ಟು, ಅಪ್ಪಳಿಕೆ, 2. ರಭಸದಿಂದ ಬಡಿ, 

Swell V, ಉಬ್ಬು, ಉಕ್ಕು, ಉಕ್ಕಿಸು, ಊದು, 
ಅಪ್ಪಳಿಸು 

ಬಾವೇರು, ಉಬ್ಬಿಸು, ಹೊಮ್ಮು 
Sway V . ಹಿಂದೆ ಮುಂದೆತೂಗು, ಆಡು, ಆಡಿಸು, | 
ತೂಗು, ತೂಗಾಡಿಸು, ಬೀಸು, ತಿರುಗಿಸು, 

n, ಊತ, ಉಬ್ಬಿರುವಿಕೆ , ಬಾತು 
ಪ್ರಭಾವಬೀರು, ಪ್ರಭುತ್ವ ನಡೆಸು, ಆಳು 

ಕೊಳ್ಳುವುದು 
n, ಅಧಿಕಾರ, ಶಾಸನ, ಪ್ರಭಾವ, ಓಲಾಟ, 

Swelter V, ಸೆಕೆಯಾಗು, ಸೆಕೆಯಿಂದ ಬೆವರು, 
ತೂಗಾಟ, ಪ್ರಭುತ್ವ 

ಸೆಕೆಯಿಂದ ಬಳಲು, ಉಬ್ಬಸಪಡು 
sweltering adj, ಅತಿತಾಪದಿಂದ ಹಿಂಸೆಪಡು 


419 


swerve 


synchronise 


Swerve V. ಚಲಿಸು , ಚೆದರು, ತಿರುಗು, | swoop V. ಅಕಸ್ಮಾತ್ತಾಗಿ ಆಕ್ರಮಿಸು, ರಭಸದಿಂದ 
ಮಾರ್ಗತಪ್ಪಿ ನಡೆ, ಪಥಚ್ಯುತನಾಗು 

ಆಕ್ರಮಿಸು, ತಟ್ಟನೆದೊಚು, ತಟಾರನೆ 
n, ಬೇಗ ಚಲಿಸುವುದು, ಆ ಕಡೆ ಈ ಕಡೆ ದಾಳಿಮಾಡು 
ತಿರುಗುವುದು , ಮಾರ್ಗಚ್ಯುತಿ, ದಾರಿಬಿಟ್ಟು | n, ಆಕ್ರಮಣ, ಆಕಸ್ಮಿಕ ದಾಳಿ 
ಹೋಗುವುದು, ವಿಚಲನೆ 

sycophancy n ಮುಖಸ್ತುತಿ, ವ್ಯಕ್ತಿಪೂಜೆ, 
Swift adj, ತೀವ್ರವಾದ, ವೇಗವಾದ, ಚುರುಕಾದ, - ಪರೋಪಜೀವಿ, ಭಟ್ಟಂಗಿತನ 
ಕ್ಷಿಪ್ರವಾದ 

sycophant n: ಮುಖಸ್ತುತಿ ಮಾಡುವವ, 
swim V, ಈಜು, ಈಸು 

ಭಟ್ಟಂಗಿ , ಹೊಗಳುಭಟ್ಟ , ವ್ಯಕ್ತಿಪೂಜಕ 
in the swim ವ್ಯವಹಾರವನ್ನು ತಿಳಿದು, | syllable n, ಅಕ್ಷರ, ವರ್ಣ, ಪದಾಂಶ 
ವಿದ್ಯಮಾನವನ್ನು ತಿಳಿದು 

syllabus n ಪಠ್ಯಕ್ರಮ, ವಿಷಯ ಸೂಚಿ, ವಿಷಯ 
Swim with the tide ಹತ್ತು ಜನರಂತೆ * ಸೂಚಿಕೆ , ಪಾಠಸೂಚಿಕೆ 
ನಡ , ಎಲ್ಲರಂತೆ ವ್ಯವಹರಿಸು, ಪರಿಸ್ಥಿತಿಗನು 

symbol n ಗುರುತು, ಚಿಹ್ನೆ, ಸಂಕೇತ, ಪ್ರತೀಕ, 
ಗುಣವಾಗಿ ವರ್ತಿಸು 

ಲಾಂಛನ 
swindle V, ಮೋಸಮಾಡು, ವಂಚಿಸು, ಟೋಪಿ 

symbolic , symbolical adj, ಪ್ರತೀಕಾತ್ಮಕ, 
ಹಾಕು, ತಿಂದುಹಾಕು, ಗುಳುಂ ಮಾಡು 

ಸಾಂಕೇತಿಕ 
_ n, ಕಪಟ, ಮೋಸ, ವಿಕಲಾಟ, ವಂಚನೆ, 

symmetry . ಸಮಾನತೆ, ಅನುರೂಪತೆ, 
ಠಕ್ಕು , ಖೋಟಾ 

ಸಮಪಾರ್ಶ್ವತೆ, ಹೊಂದಿಕೆ, ಸಮಸೂತ್ರತೆ 
Swing V. ತೂಗಾಡು, ತೂಗು, ಅಲ್ಲಾಡು, 

sympathetic strike ಸಹಾನುಭೂತಿ 
ಝಳಪಿಸು ( ಖಡ) , ನೇತಾಡು,ಜೋಲಾಡು, 

ಮುಷ್ಕರ 
ಸುತ್ತುತಿರುಗು 

sympathize V, ಸಹಾನುಭೂತಿ ಹೊಂದು, 
n . ಉಯ್ಯಾಲೆ, ತೂಗುಮಂಚ, 

| ಮರುಕಪಡು, ಅನುಕಂಪತೋರು 
ನೇತಾಡುವುದು 

sympathiser _ n, ಸಹಾನುಭೂತಿಪರ, 
swing - bridge . ತೂಗುಸೇತುವೆ ( ತಿರುಗಣೆಯ | 

ಸಹಾನುಭೂತಿಯುಳ್ಳವ 
ಮೇಲೆತಿರುಗಿಸಲಾಗುವ) ತಿರುಗು ಸೇತುವೆ 

sympathy 1, ಸಹಾನುಭೂತಿ, ಅನುಕಂಪ, 
Switch V, ಒತ್ತು ಗುಂಡಿಯನ್ನು ಚಾಲನೆ ಮಾಡು, | 

ಮರುಕ, ಕನಿಕರ 
ಕೀಲುಗುಂಡಿ ಒತ್ತಿ ದೀಪ ಬೆಳಗಿಸು, ಸ್ವಿಚ್ಚು 

symphony D. ಸ್ವರಸಮ್ಮೇಳನ, ಸ್ವರಮೇಳ, 
ಹಾಕು 

ವಾದ್ಯಕೃತಿ 
n, ಸ್ವಿಚ್ಚು ಒತ್ತುಗುಂಡಿ, ವಿದ್ಯುತ್ತಿನ | 

- | symposium _ n, ವಿಚಾರಗೋಷ್ಠಿ, ಉಪನ್ಯಾಸ 
ಕೀಲುಗುಂಡಿ 

ಮಾಲೆ, ಲೇಖನಮಾಲೆ 
Switch board ಸ್ವಿಚ್ಚುಗಳಿರುವಬೋರ್ಡ್ , 

| symptomn. ಗುರುತು, ಚಿಹ್ನೆ , ಸೂಚನೆ, 
ವಿದ್ಯುತ್ತಿನ ಕೀಲುಗುಂಡಿಗಳು ಇರುವ ಹಲಗೆ, 

ಕುರುಹು, ಲಕ್ಷಣ 
ಸ್ವಿಚ್ಚು ಹಲಗೆ 
swoon V , ಮೂರ್ಚೆ ಹೋಗು, ಪ್ರಜ್ಞಾಹೀನ | synchronise V. ಜತೆಯಲ್ಲಿ ನೆರವೇರು, 

ಮೇಲೈಸು, ಹೊಂದಾಣಿಕೆ ಮಾಡು, ಒಟ್ಟಿಗೆ 
ನಾಗು 

ಆಗು, ಏಕಕಾಲದಲ್ಲಿ ಉಂಟಾಗು 
_ n, ಮೂರ್ಚೆ, ಮೂರ್ಛ, ಪ್ರಜ್ಞಾಹೀನತೆ 


420 


syndicalism 


tubulation 


syndicalism n. ಕಾರಿಕಸಂಘಗಳಿಗೆ ಉದ್ಯಮ | systematic adj, ಪದ್ಧತಿಯ ಪ್ರಕಾರ, ಕ್ರಮಬದ್ದ, 

ಗಳಲ್ಲಿ ಸಮಾನಾಧಿಕಾರಬೇಕೆಂಬ ವಾದ, ಈ ವ್ಯವಸ್ಥಿತವಾಗಿ 
ಕಾರ್ಮಿಕಸಂಘ ಯಾಜಮಾನ್ಯವಾದ, 

T 
( ಕಾರ್ಖಾನೆಗಳ ಯಾಜಮಾನ್ಯವನ್ನು ಅವುಗಳ 

tab ಉಡುಪಿನ ಸಣ್ಣಪಟ್ಟಿ, ಹೆಸರು ಪಟ್ಟಿ 
ಕಾರ್ಮಿಕ ಸಂಘಗಳಿಗೆ ಒಪ್ಪಿಸಬೇಕೆಂಬ ವಾದ) 

( ಲೇಬಲ್) , ಗುಪ್ತನಿಗಾ ( ಆಡಳಿತದಲ್ಲಿ) 
Syndicate n. ಅಧಿಕಾರಯುಕ್ತ ಗುಂಪು, | 

| table V ಸಭೆಯ ಮುಂದೆ ಇಡು, ಮಂಡಿಸು, 
ಕಾರ್ಯಕಾರಿ ಮಂಡಲಿ, ಆಡಳಿತ ಮಂಡಲಿ | 

ಚರ್ಚೆಗೆ ಅವಕಾಶಮಾಡು 
Synod n. ಧರಸಭೆ, ಮತವಿಷಯಕ ಸಭೆ, 

n, 1. ಮೇಜು, ಟೇಬಲ್ಕು 2. ಪಟ್ಟಿ, ತಖ್ಯೆ 
ಧಾರ್ಮಿಕ ಆಡಳಿತ ಮಂಡಲಿ , ಧಾರ್ಮಿಕ 

ಪ್ರತಿನಿಧಿ ಸಭೆ, ನಕ್ಷತ್ರಗಳ ಗ್ರಹಗಳ ಯೋಗ | table- talk n. ಲೋಕಾಭಿರಾಮವಾದ ಮಾತು, 
synonym n, ಪರಾಯಪದ, ಸಮಾನಾರ್ಥ ಪದ | ಭೋಜನ ಸಲ್ಲಾಪ, ಭೋಜನ ಸಮಯದ 

ಮಾತುಕತೆ 
synonymous adj. ಸಮಾನಾರ್ಥಕ , 
ಸಮಾನಾರ್ಥದ 

table - tennis n. ಟೇಬಲ್ ಟೆನಿಸ್ತು ಎಂಬ ಆಟ, 

ಪಿಂಗ್‌ಪಾಂಗ್ ಆಟ, ಮೇಜಿನ ಇಕ್ಕೆಲಗಳಲ್ಲಿ 
synopsis n. ಸಾರಾಂಶ, ತಾತ್ಪರ್ಯ, ಸಂಗ್ರಹ 

ನಿಂತು ಆಡುವ ಕಿರಿ ಚೆಂಡಾಟ 
synoptic adj. ಸಂಕ್ಷಿಪ್ತ ಸಾರಭೂತವಾದ 

turn the table ಸಂದರ್ಭವನ್ನು 
Syntax n. ವಾಕ್ಯಲಕ್ಷಣ, ವಾಕ್ಯರಚನೆ, ವಾಕ್ಯ ಎದುರಾಳಿಯ ಮೇಲೆ ತಿರುಗುಬಾಣ ಮಾಡು, 

ನಿರಾಣ ಇತ್ಯಾದಿ, ಪದ- ವಿನ್ಯಾಸ ಜೋಡಣೆ, ತಿರುಗಿಸು 
ಸಂಖ್ಯಾವಿನ್ಯಾಸ ಶಾಸ್ತ್ರ 

tableau n, ಅದ್ಭುತ ದೃಶ್ಯ, ಚಿತ್ರ , ನಾಟಕ ಇತ್ಯಾದಿ, 
synthesis n: ಸಂಕ್ಷೇಪಣೆ, ಸಂಯೋಗ, 

ಕಣ್ಣಿಗೆ ಕಟ್ಟುವ ಯಥಾಚಿತ್ರ , ನಿಶ್ಚಲ ಚಿತ್ರ , 
ಸಂಘಟನೆ, ಒಟ್ಟುಗೂಡಿಸುವುದು, 

ಸ್ತಬ್ಧಚಿತ್ರ 
ಸಂಯೋಜನೆ 

tableau curtain : ದೊಡ್ಡತೆರೆ, 
synthetic adj. 1. ಸಂಶ್ಚಿಷ್ಟ ಸಂಯೋಜಿತ, ಕೃತಕ 

ವಿಸ್ತಾರವಾದ ಯವನಿಕೆ, ಪರದೆ, ರಂಗಸಜ್ಜಿಕೆಯ 
ಸಂಯೋಗದ, 2. ಕೃತಕ , ಮಿಶ್ರ, ಸೃಷ್ಟ 

ಜೋಡಿಪರದೆ 
Syphilis n. ಪರಂಗಿರೋಗ, ಲೈಂಗಿಕ ರೋಗ, | tablet n. 1, ಗುಳಿಗೆ, ಔಷಧಿಗಳಿಗೆ, 2, ಫಲಕ 
ವಿಶಿಷ್ಟ ಮೇಹರೋಗ 

ಹಲಗೆ , ಶಿಲಾಫಲಕ 
Syrup n. ಷರಬತ್ತು , ಪಾನಕ, ಪಾಕ, ಕಾಕಂಬಿ | 

tabloid n. 1. ಸಣ್ಣ ಪತ್ರಿಕೆ, 2, ಗುಳಿಗೆ, ಮಾತ್ರೆ , 
system n. 1. ಪದ್ಧತಿ, ವ್ಯವಸ್ಥೆ , ಏರ್ಪಾಟು, | ಸುದ್ದಿಗುಳಿಗೆಗಳ ಪತ್ರಿಕೆ 

ವಸ್ತುಗಳ ವ್ಯವಸ್ಥಿತ ಸಮುದಾಯ , ಶಿಸ್ತು , | taboo V, ನಿಷೇಧಿಸು, ಬಹಿಷ್ಕರಿಸು 
2. ವ್ಯೂಹ, ಸಮುದಾಯ , 3. ತಂತ್ರ , ವಿಧಾನ, 
ಕ್ರಮ, ಕಟ್ಟುಪಾಡು 

n, ನಿಷೇಧ, ನಿಷಿದ್ಧವಸ್ತು , ಬಹಿಷ್ಕಾರ 
mountain system ಪರೈತ ವ್ಯವಸ್ಥೆ, 

tabular adj, ತಖ್ಯೆಯ,ಕೋಷ್ಟಕದ 
ಪರ್ವತ ವ್ಯೂಹ, ಪರ್ವತಶ್ರೇಣಿ 

tabular form ಕೋಷ್ಟಕಗಳ ರೂಪ 
railway system ರೈಲೆ ವ್ಯವಸ್ತೆ, ರೈಲು | tabulate V. ಕೋಷ್ಟಕಗಳ ರೂಪದಲ್ಲಿ ಬರೆ, 
ಮಾರ್ಗದ ವ್ಯೂಹ 

ಪಟ್ಟಿಮಾಡು, ತಖೆಮಾಡು 
tabulation n. ತಃಖೀಕರಣ , ವರ್ಗೀಕರಣ 


421 


tacit 


take 


tacit adj, ಮಾತಾಡದ, ಗುಪ್ತ, ಮೌನ, ಸೂಚ್ಯ, | tactics n ತಂತ್ರ , ಉಪಾಯ , ಸಾಧನಯುಕ್ತಿ 

ಇಂಗಿತದ, ಸೂಚಿತ , ಧ್ವನಿತ, ಪ್ರಕಟವಾಗಿ | tag V. ಗಂಟುಹಾಕು,ಕೂಡಿಸು, ಸೇರಿಸು, ತಗುಲಿಸು 
ಹೇಳದಿರುವ 
tacit acceptance ಮೌನಸಮ್ಮತಿ, ಮೌನ| tail v. 1. ಬಾಲತಗುಲಿಸು 2. ಹಿಂದಿನ ಸಂಬಂದ. 

n. 1. ಕಟ್ಟುವ ದಾರ, 2. ವಿಳಾಸದ ಪಟ್ಟಿ 
ಅಂಗೀಕಾರ 

ಹಿಂದಾಗು, ಬಾಲಕ್ಕೆ ಕಟ್ಟು, ಹಿಂಬಾಲಿಸು, ಬಾಲ 
tacit consent ಮೌನ ಒಪ್ಪಿಗೆ 

ಹಿಡಿ, ಕೊನೆಯಲ್ಲಿ ಸೇರಿಸು 
tacit spectator ಮೌನವೀಕ್ಷಕ 

n, 1. ಬಾಲ,ತೋಕೆ, 2. ಹಿಂಭಾಗ, ಕೊನೆಯ 
taciturn n , ಅಲ್ಪಭಾಷಿ, ಮಿತಭಾಷಿ, ಕಡಿಮೆ ಭಾಗ 
ಮಾತನಾಡುವವನು 

tail- end ಅಂತಿಮಭಾಗ, ಕೊನೆಯಭಾಗ 
tack V . ಅಂಟಿಸು , ತಗುಲಿಸು, ಜತೆಸೇರಿಸು , | taint V , ಕಳಂಕವುಂಟುಮಾಡು, ದೂಷಿತಗೊಳಿಸು, 
ಸೂಜಿಯಿಂದ ಚುಚ್ಚು 

ಕೊಳೆಯು, ಅಪವಾದತರು, ಸೋಂಕು ಹಿಡಿಸು, 
n, ಕಾಗದಗಳನ್ನು ಕಟ್ಟುವಪಟ್ಟಿ, ಕಟ್ಟುಮೊಳೆ, ಕೆಟ್ಟುಹೋಗು, ಕಳಂಕಿಸು 

ದೊಡ್ಡತಲೆಯ ಹದವಾದ ಮೊಳೆಯುಳ್ಳದಾರ _ n. 1. ಕಳಂಕ, ಕೊಳೆ, 2. ದೋಪ, 
tackle V, ನಿಭಾಯಿಸು, ನಿರ್ವಹಿಸು, ಕೈಹಚ್ಚು, ಅಪಕೀರ್ತಿ, ಕಳೆ , ಸೋಂಕು 
ಎದುರಿಸು, ಸಂಭಾಳಿಸು, ಸಜ್ಜುಗೊಳಿಸು tained goods ದೋಷಪೂರಿತ ವಸ್ತುಗಳು, 

_ n . ರಾಟೆ, ಗಡಗಡೆ, ಉಪಕರಣ, ಸಾಮಾನು 
ಸಾಧನಸಾಮಗ್ರಿ , ಸರಂಜಾಮು 

tainted money ಅಕ್ರಮಗಳಿಕೆ , ಲಂಚದ 
tact n. ಔಚಿತ್ಯ ಜ್ಞಾನ, ಸಮಯೋಪಾಯ ಜಾಣೆ ಹಣ 
tactical adj. 1. ಚತುರ, ಸಮರ್ಥ, 2. ವ್ಯೂಹ | take V. ತೆಗೆದುಕೊಳ್ಳು ಸ್ವೀಕರಿಸು, ಹಿಡಿದುಕೊಳ್ಳು 

ರಚನಾ ಚತುರನಾದ, ಯುದ್ದಕುಶಲವಾದ, ವಶಪಡಿಸಿಕೊ , ಸೆರೆಹಿಡಿ 
ಚಮತ್ಕಾರದ, ಯುದ್ಧತಂತ್ರದ, ತಂತ್ರದ, take after ಅನುಕರಿಸು, ಅನುಸರಿಸು, 
ಉಪಾಯದ, ಜಾಣ್ಯ | 

ಹೋಲು, ತಂದೆ ತಾಯಿಗಳನ್ನು ಅಥವಾ 
tactical air force ವ್ಯೂಹಾತ್ಮಕ ವೈಮಾನಿಕ ಬಂಧುಗಳನ್ನು ಹೋಲು 
ದಳ 

take effect ಪ್ರಾರಂಭಿಸು , 
tactical-handling ಸಮಯೋಪಾಯ ಮೊದಲುಮಾಡು, ಜಾರಿಗೆ ಬರು, ಅನ್ವಯಿಸು 
ನಿಹಣೆ, ಜಾಣ್ಯ ನಿರ್ವಹಣೆ, take exception ಆಕ್ಷೇಪಿಸು, ತಪ್ಪು 
ಚಾತುರ್ಯದ ನಿರ್ವಹಣೆ 

ತೋರಿಸು 
tactical importance ವ್ಯೂಹಾತ್ಮಕ take for granted ಒಪ್ಪಿಗೆ ಇದೆಯೆಂದು 
ಪ್ರಾಧಾನ್ಯ , ತಾಂತ್ರಿಕ ಮಹತ್ವ 

ಊಹಿಸು 
tactical reconnaissance ವ್ಯೂಹ take from ತಗ್ಗಿಸು, ಕಡಿಮೆಮಾಡು, 
ರಚನಾನ್ವೇಷಣ, ಶತ್ರುಗಳ ಯುದ್ದ ತಾಂತ್ರಿಕ ಕೊರತೆಯುಂಟುಮಾಡು, ಕುಂದಿಸು 
ಸ್ಥಳಶೋಧನೆ 

take in ಮೋಸ, ವಂಚನೆ, ಠಕ್ಕು , 
tactician n, ಯುದ್ಧಕಲಾ ನಿಪುಣ , ತಂತ್ರಗಾರ, ಬರಗೊಡು, ಸೇರಿಸಿಕೊ , ಸ್ವೀಕರಿಸು 

ತಂತ್ರಜ್ಞ 


422 


taking 


tangible 


taking n. ಜಮಾವಟ್ಟು, ಕೂಡಿದ ಮೊತ್ತ, talk big ದೊಡ್ಡದಾಗಿ ಮಾತನಾಡು 
ಮಾರಾಟದಿಂದ ಬಂದ ಹಣ, ಜಮಾ ಆದ ಹಣ 

talk down ಬಾಯಿಮುಚ್ಚಿಸು, ದಬಾಯಿಸಿ 
take off 1. ಗೌರವಿಸು, 2. ಕರೆದೊಯ್ಯು, ಕೂರಿಸು, ಗಟ್ಟಿಯಾಗಿ ಮಾತನಾಡು 
ತೆಗೆದು ಹಾಕು, 3. ಕಳೆದುಹಾಕು , ಕಡಿಮೆ 

talk out ಮಾತಿನಲ್ಲಿ ಕಾಲಕ್ಷೇಪಮಾಡು, 
ಮಾಡು, 4. ಕುಡಿದುಬಿಡು, 5, ಅಣಕಿಸು , 

ಮಾತು ಬೆಳೆಸಿ ವಾದವನ್ನು ನಿವಾರಿಸಿಬಿಡು 
ಲೇವಡಿ ಮಾಡು, ಹಾರಿಕೆ, ನೆಗೆತ 

talk round ಬೆಳೆಸಿ ದೀರ್ಘ ವಾಗಿ 
take- of stage of economy ಆರ್ಥಿಕ | 

ಮಾತನಾಡು 
ವ್ಯವಸ್ಥೆಯು ಪ್ರಯೋಜನಕರವಾಗಲು 

talk turkey ಖಚಿತವಾಗಿ ಮಾತನಾಡು, 
ಮೊದಲು ಮಾಡಿದ ಜಾಗ, ಮುನ್ನೆಗೆತದ 

ಇದ್ದುದನ್ನು ಇದ್ದಹಾಗೇ ಹೇಳು 
ಸ್ಥಿತಿಯ ಆರ್ಥಿಕತೆ 
take one at his word ಆಡಿದ 

tall talk ಬಡಾಯಿಮಾತು, ಒಣಜಂಬ 
ಮಾತಿನಲ್ಲಿ ನಂಬಿಕೆಯಿಡು 

talkie n, ಸಿನೆಮಾ, ವಾಕ್ಸತ್ರ ( ಮಾತನಾಡುವ 
take over ಅಧಿಕಾರ ವಹಿಸಿಕೊಳ್ಳು | 

ಚಲನ ಚಿತ್ರ ) 
take the initiative ತಾನೆ ಉಪಕ್ರಮಿಸು, | tall adj, ಎತ್ತರವಾದ, ದೊಡ್ಡದಾದ 
ಪ್ರಾರಂಭಿಸು, ಮುಂದಾಗು, ಆರಂಭಿಸು | tall order ನ್ಯಾಯವಲ್ಲದ, ಮಿತಿಮೀರಿದ 
take the salute ವಂದನೆ ಸ್ವೀಕರಿಸು | tally V. ತಾಳೆನೋಡು, ತಾಳೆಯಾಗು 
take to ವಿನೋದ ಹೊಂದು, ಮುದ | n, ತಾಳೆ, ಹೊಂದಾಣಿಕೆ 
ಹೊಂದು, ನಿರತನಾಗು, ತೊಡಗು , 

tamarind n, ಹುಣಿಸೆಹಣ್ಣು 
ಪ್ರಾರಂಭಿಸು, ಹವ್ಯಾಸಕ್ಕೆ ಬೀಳು 

tame V. ದಮನಮಾಡು, ಸಾಧುವಾಗಿ ಮಾಡು, 
take up the cudgels ವ್ಯತಿರೇಕವಾಗು, 

ಪಳಗಿಸು, ಕುಗ್ಗಿಸು 
ವಾದದಲ್ಲಿ ಸಹಾಯಕ್ಕೆ ಬರು , ಪರವಾಗಿ 
ಹೋರಾಡು, ದೊಣ್ಣೆಯಿಂದ ಬಡಿ 

n, ನಮ್ರ , ಸಾಧು, ಮೆದುಗಲ 
take up with ಹಿಂದೆಯೇ ಇರು | temper V. 1. ಕೈವಾಡತೋರಿಸು, ಹಸ್ತಕ್ಷೇಪ 
ಸ್ನೇಹಮಾಡು, ಜೊತೆಸೇರು, ಸಹವಾಸಮಾಡು 

ಮಾಡು, 2. ದುರುದ್ದೇಶದಿಂದ ಬದಲು 
tale n. ಕಥೆ, ವೃತ್ತಾಂತ, ಆಖ್ಯಾನ, ಸಂಗತಿ, ಸುದ್ದಿ | 

ಮಾಡು, ಅಕ್ರಮವಾಗಿ ತಿದ್ದು , ರಹಸ್ಯವಾಗಿ 

ಒಳಹಾಕಿಕೊಳ್ಳು, ಲಂಚಕೊಡು 
tale bearer 25 Cisco 
talent n . 2323 

tangent n . 1558883 
talent money 

got of a tangent 
ಪಾರಿತೋಷಿಕ , | 

1. ತಟಕ್ಕನೆ ದಾರಿ 

ಬದಲಾಯಿಸು, 2. ಕೂಡಲೆ ಮಾತು 
ಬಹುಮಾನ 

ಬದಲಾಯಿಸು, ಪೂರ್ವಾಪರ ಸಂಬಂಧವಿಲ್ಲದೆ 
talisman n . ತಾಯಿತ, ರಕ್ಷಾಯ೦ತ್ರ , 

ಹೋಗು 
ಅದ್ಭುತಸಾಧಕ 

| tangible adj, ಮೂರ್ತ , ಪ್ರತ್ಯಕ್ಷ, ವಾಸ್ತವ, 
talk V. ಮಾತನಾಡು, ಸಂಭಾಷಣೆಮಾಡು, ಹರಟು 

ಮುಟ್ಟಲಾಗುವ, ಕೈಗೆಸಿಕ್ಕುವ 
n, 1. ಮಾತು, 2. ಸಂಭಾಷಣೆ, 3. ಭಾಷಣ tangible result ಸ್ಪಷ್ಟ ಫಲಿತಾಂಶ, ವಾಸ್ತವ 
small talk ವ್ಯರ್ಥಮಾತು, ಹರಟೆ, ಚಿಲ್ಲರೆ ಫಲಿತಾಂಶ 
ಮಾತುಕತೆ 


423 


tangle 


tattle 


tangle V, ಜಗಳಮಾಡು, ತೊಡಕಿಗೆ ಸಿಕ್ಕಿಸು, | tarif n. 1. ಆಮದು ರಫ್ತು ಸುಂಕ , ಶುಲ್ಕ 
ಗೋಜಾಗು 

2. ಶುಲ್ಕ ಸೂಚಿ, 3. ಶುಲ್ಕಪದ್ಧತಿ, ಬೆಲೆಗಳ, 
n, ಜಗಳ , ತಗಾದೆ, ಗೋಜು, ಸಿಕ್ಕು , ದರಗಳ ಸೇವಾಶುಲ್ಕಗಳ ಪಟ್ಟಿ 
ತೊಡಕು , ಅವ್ಯವಸ್ಥೆ 

preferential tarif ರಿಯಾಯತಿ ಸುಂಕ 
tank n, 1. ಕೊಳ, ತಟಾಕ, ಕೆರೆ, ಫಿರಂಗಿ ರಥ, tarif reform ಶುಲ್ಕ ಸಂಸ್ಕರಣ, ಸುಂಕದ 
2. ಸೈನಿಕ ವಾಹನ, ಯುದ್ಧ ಸಾಧನ 

ವ್ಯವಸ್ಥೆಯ, ಸುಂಕದ ದರಗಳ ಸುಧಾರಣೆ 
tanker n, ದ್ರವಪದಾರ್ಥಗಳನ್ನು ರವಾನೆ | tarnish V, ಮಿರುಗನ್ನು ಕಳೆ , ಅಶುಭಗೊಳಿಸು, 

ಮಾಡುವ ವಾಹನ, ಟ್ಯಾಂಕರು , ಎಣ್ಣೆಯ ಕಶ್ಚಲಗೊಳಿಸು, ಕಳಂಕಿಸು, ಮಾಸು, ಮಲಿನ 
ತೊಟ್ಟಿಯುಳ್ಳ ಹಡಗು 

ಗೊಳಿಸು, ಹೆಸರುಕೆಡಿಸು, ಮಸಿಬಳೆಯು 
tantalise V, ಪೀಡಿಸು, ಆಸೆಹುಟ್ಟಿಸಿ ಬಾಧಿಸು, | tarpaulin n . ಡಾಂಬರು ಬಳಿದಿರುವ, 
ಕಾಡು, ಗೋಳುಗುಟ್ಟಿಸು 

ಮೇಣಗಬಟ, ತಾಡಪತ್ರೆ 
tantamount adj. ಸಮಾನ, ಸರಿಯಾದ , | tarry V, ಆಲಸ್ಯಮಾಡು, ವಿಳಂಬಮಾಡು, 
ಹೋಲಿಸಲಾಗುವ 

ನಿರೀಕ್ಷಿಸು, ಕಾದಿರು , ಇರು, ಇಳಿ , ತಂಗು, 
tap V. 1. ಮೆಲ್ಲಗೆ ಹೊಡೆ, ತಟ್ಟು, ಬಿರಡೆ ಹಾಕು, ನಿಧಾನಮಾಡು | 

ತೂತುಮಾಡು, 2. ಉಪಯೋಗಿಸು, ದ್ರವ | task V. ಕೆಲಸ ಹೇರು, ಶ್ರಮಹೆಚ್ಚಿಸು, ವಹಿಸು 
ತೆಗೆ, ಈಚೆಗೆ ತೆಗೆ , ಇಳಿಸು 

( ಕೆಲಸ), ಆಕ್ಷೇಪಿಸು, ವಿಧಿಸು, ತೆಗೆ, ಹೊರಿಸು 
n, 1. ಕೊಳಾಯಿ, 2. ಚಿಟಿಕೆ ತಟ್ಟುವುದು, _ n. ಕಾರ್ಯ, ಕೆಲಸ, ಕಾರ್ಯಭಾರ 
ಪೀಪಾಯಿಯ ತಿರುಪು ಬಿರಡೆ 

( ಕೆಲಸದ) ಹೊರೆ 
tape n. ಉದ್ದವಾದ ಬಟ್ಟೆಯ ಟೇಪು, ಪಟ್ಟಿ, take to task ಆಕ್ಷೇಪಿಸು, ತರಾಟೆಗೆ 
ಲಾಡಿ, ಅಳತೆಯ ಪಟ್ಟಿ 

ತೆಗೆದುಕೊಳ್ಳು 
taper _ V , ಚೂಪಾಗು, ಗೋಪುರವಾಗು, task force ಪ್ರತ್ಯೇಕ ತಾತ್ಕಾಲಿಕ ಸೈನ್ಯದಳ, 
ತುದಿಯನ್ನು ಚೂಪುಮಾಡು, ಸಣ್ಣದು ಮಾಡು ಕಾರ್ಯದಳ, ವಿಶೇಷಕೆಲಸಗಳಿಗೆ ಸಜ್ಜುಗೊಂಡ 

ದಳ 
n, ಮೇಣದ ಬತ್ತಿ 
tapestry n, ಬೂಟಾ ಹಾಕಿದ ಬಟ್ಟೆ, ಚಿತ್ರವನ್ನ , 

task master ನಿಂತು ಕೊಂಡು ಕೆಲಸ 
ಚಿತ್ರನೇಯ್ದ ವಸ್ತ್ರ 

ಮಾಡಿಸುವ ವ್ಯಕ್ತಿ ದುಡಿಸುವವನು 
tapping , ಮದ್ಯವನ್ನು ಇಳಿಸುವುದು 

task wage ಕೆಲಸಕ್ಕೆ ತಕ್ಕ ಕೂಲಿ 
tar V, ಡಾಂಬರು ಹಾಕು, ತಾರುಹಾಕು 

task work ಪ್ರತ್ಯೇಕ ಕಾರ್ 
n , 1. ಡಾಂಬರು, ಟಾರು, ತಾರು. 2 . ನಾವಿಕ | taste V. ರುಚಿನೋಡು, ರುಚಿಯನ್ನು ಪರೀಕ್ಷಿಸು, 

ಅನುಭವಿಸು, ರುಚಿಹಿಡಿ 
ಕಲಾಸಿ 

_ n, 1. ಸವಿ , ರುಚಿ, 2 . ಅಭಿರುಚಿ 
tardy adj, ಮೆಲ್ಲಗಿರುವ, ಮಂದವಾದ, 

ನಿಧಾನದ, ಆಲಸ್ಯದಿಂದ ಕೂಡಿದ, | man of taste ರಸಿಕ, ಸುಸಂಸ್ಕೃತ, ಒಳ್ಳೆಯ 

ಸೋಮಾರಿಯಾದ, ವಿಳಂಬಿತ, ಕಾಲಮೀರಿದ | ಅಭಿರುಚಿಯುಳ್ಳವನು 
target n. ಗುರಿ, ಲಕ್ಷ್ಮ 

tasteful adj, ರುಚಿಕರವಾದ, ಸ್ವಾದಿಷ್ಟವಾದ 
target area ಉದ್ದೇಶಿತ ಪ್ರದೇಶ tattle V, ಹರಟೆ ಹೊಡೆ, ಗಳಹು, ಹರಟು 


424 


tattoo 


technical 


2. ಹಚ್ಚಿ 


tattoo n. 1. ದಂಡಿನಲ್ಲಿ ರಾತ್ರೆ ನಗಾರಿಶಬ್ದ storm in tea cup ಉಗುರಿನಲ್ಲಿ 

ಮಾಡುವುದು , ಸೈನಿಕರಿಗೆ ತಮ್ಮ ಸ್ಥಾನಗಳಿಗೆ | ಹೋಗುವುದಕ್ಕೆ ಕೊಡಲಿ ತೆಗೆದುಕೊಂಡರು, 
ಹಿಂತಿರುಗಲು ಮಾಡುವ ಕರೆಯ ಕಹಳೆ, ಭೇರಿ, - ಅಲ್ಲೋಲಕಲ್ಲೋಲ, ಅಲ್ಪವಿಷಯಕ್ಕೆ ದೊಡ್ಡ 

ರೇಗಾಟ,ಕೋಲಾಹಲ, ಗದ್ದಲ 
taunt V, ವ್ಯಂಗ್ಯವಾಗಿ ಮಾತನಾಡು, ಅಣಕಿಸು, | tea-chest n. ಟೀ ಡಬ್ಬ , ಚಹಾ ಡಬ್ಬ 
ಮೂದಿಲು, ಕೆಣಕು, ಅವಹೇಳನ ಮಾಡು tea- estate n, ಟೀ ತೋಟ, ಚಹಾ ತೋಟ 
n, ಎತ್ತಿ ಆಡು, ನಿಂದೆಮಾಡು, ಮೂದಲಿಕೆ, 

| tea- party ಸಂತೋಷಕೂಟ, ಚಹಾ ಕೂಟ 
ಹಂಗಿಸುವಿಕೆ, ಕೆಣಕುನುಡಿ, ಕಟಕಿ 

tea plantation ಟೀ ತೋಟ, ಚಹಾದ 
tautology n ಪುನರುಕ್ತಿ , ಚರಿತ ಚರ್ವಣ, | 

ತೋಟ, ಚಹಾದತೋಟಗಾರಿಕೆ 
ತಲೆಶಿರೋಭಾರ ಪ್ರಯೋಗ 

teach V, ಬೋಧಿಸು, ಹೇಳಿಕೊಡು, ಬುದ್ದಿಕಲಿಸು, 
tavern n ಪ್ರಯಾಣಿಕರ ವಸತಿಗೃಹ, ಛತ್ರ , | 

ಅಧ್ಯಾಪನಮಾಡು 
ಹೋಟಲು 

teacher . ಬೋಧಕ, ಅಧ್ಯಾಪಕ , ಮೇಸ್ಸು, 
tawdry adj, ಬೆಡಗಿನ, ಸೊಬಗಿನ,ತೋರಿಕೆಯ , 

ಉಪಾಧ್ಯಾಯ 
ಥಳಕಿನ, ಆಡಂಬರದ 

teaching . ಬೋಧನೆ, ಅಧ್ಯಾಪನ 
tax V. 1 . ತೆರಿಗೆಹಾಕು , 2 . ಭಾರಹೊರಿಸು, 

teak n. ತೇಗದ ಮರ, ಟೀಕು 
ದುಡಿಸು, ಹೇರು, ಶ್ರಮಿಸು 

team n, ಕ್ರೀಡಾತಂಡ, ದಳ, ವೃಂದ, ಗುಂಪು, 
n . 1. ತೆರಿಗೆ, 2 . ಭಾವ 

ಟೀಮು 
tax assessment ತೆರಿಗೆ ನಿರ್ಧಾರಣ 

team Work ಸಂಘಟಿತವಾಗಿ ಮಾಡುವ 
taxation n. ತೆರಿಗೆ ವಿಧಿಸುವುದು 

ಕೆಲಸ , ಒಟ್ಟಾಗಿ ಕೆಲಸಮಾಡುವುದು, 
tax collector ತೆರಿಗೆ ವಸೂಲಿಗಾರ ಕೂಡುಕಾರ್ಯ ನಿರ್ವಹಣೆ, ಒಕ್ಕೂಟದ ಕೆಲಸ 
tax dodger, tax evader ತೆರಿಗೆ ಕಳ್ಳ | tear V. ಹರಿ, ಹರಿದುಹಾಕು, ಬೇರೆಮಾಡು, ಸೀಳು, 
ತೆರಿಗೆ ತಪ್ಪಿಸುವವ 

ಕಿತ್ತುಹಾಕು, ಅಗಲಿಸು, ಪ್ರತ್ಯೇಕಿಸು 
tax dodger, tax evasion ತೆರಿಗೆ | n , ಕಂಬನಿ, ಅಶ್ರು , ಕಣ್ಣೀರು 
ತಪ್ಪಿಸುವ ವ್ಯಕ್ತಿ ತೆರಿಗೆ ತಪ್ಪಿಸುವಿಕೆ 

tear gas ಬಾಷ್ಪವಾಯು, ಅಶ್ರುವಾಯು 
tax exemption ತೆರಿಗೆ ವಿನಾಯಿತಿ 

tearing n . ಹರಿದು ಹಾಕುವುದು, ಚಿಂದಿ 
tax-free ತೆರಿಗೆ ವಿನಾಯಿತಿ, ತೆರಿಗೆ ರಹಿತ ಮಾಡುವುದು 

tax payer ತೆರಿಗೆದಾರ, ತೆರಿಗೆ ತೆರುವಾತ - adj, ರಭಸದ, ಬಿರುಸಾದ,ಜೋರಾದ, 
taxable adj, ತೆರಿಗೆ ಹಾಕಬಹುದಾದ 

taxable pay ತೆರಿಗೆ ಬೀಳುವ ವೇತನ | tease V. ಹಾಸ್ಯಮಾಡು, ಕೀಟಲೆಮಾಡು, ಕಿರುಕುಳ 
taxable Wealth ತೆರಿಗೆ ಹೊರಿಸ | 

ಕೊಡು, ಕಾಟಕೊಡು, ಪೀಡಿಸು 
ಬಹುದಾದ ಐಶ್ವರ , ಸಂಪತ್ತು 

teasern, ಕೀಟಲೆಕೊಡುವ ವ್ಯಕ್ತಿ , ಪೀಡಕ , 
taxi n. ಬಾಡಿಗೆಮೋಟಾರು ಗಾಡಿ, ಟ್ಯಾಕ್ಸಿ 

ಕಿರುಕುಳ ಕೊಡುವವ 
tea n . ಚಾ , ಟೀ 

technical adj, ತಾಂತ್ರಿಕ, ಪಾರಿಭಾಷಿಕ 


ತೀವ್ರ 


G 


425 


technicality 


tell 


technical aid or assistance teen -age n . ovo u J ,80250 JOGO TO 
ಸಾಂಕೇತಿಕ ಸಹಾಯ , ತಾಂತ್ರಿಕ ನೆರವು ಅಥವಾ | teetotaller n, ಮಾದಕ ಪದಾರ್ಥಗಳನ್ನು 
ಸಹಾಯ 

ಸೇವಿಸದ ವ್ಯಕ್ತಿ , ಮದ್ಯ ಪರಿತ್ಯಾಗಿ, 
technical charge ತಾಂತ್ರಿಕ ವೆಚ್ಚ | ಮದ್ಯವರ್ಜಕ, ಮದ್ಯಪಾನ ಮಾಡದವ 
technical committee ತಾಂತ್ರಿಕ ಸಮಿತಿ | telecommunication n. ಟೆಲಿ 
technical education ತಾಂತ್ರಿಕ ಶಿಕ್ಷಣ | 

ಕಮ್ಯೂನಿಕೇಷನ್ನು , ದೂರಸಂಪರ್ಕ 
technical error 
al error ತಾಂತತೋಡ | telegram n ತಂತಿ, ತಾರು, ಟೆಲಿಗ್ರಾಮು, ತಂತೀ 

ತಾಂತ್ರಿಕ ಲೋಪ, | 
ತಾಂತ್ರಿಕದೋಷ, ತಾಂತ್ರಿಕ ತಪ್ಪು 

ವರ್ತಮಾನ 
technical mission ತಾಂತಿಕ ಕರ್ತವ | telegraph n ತಂತಿಲೇಖ , ದೂರಲೇಖಕ, ತಂತಿ 
ತಾಂತ್ರಿಕ ನಿಯೋಗ, ತಾಂತ್ರಿಕ ಉದ್ದೇಶ 

ಸುದ್ದಿಯ ಸಲಕರಣೆ 
technical service ತಾಂತ್ರಿಕ ಸೇವೆ 

telegraphic address ತಂತಿ ವಿಳಾಸ 
technical terms ಪಾರಿಭಾಷಿಕ ಪದಗಳು , | telepathy . ದೂರಭಾವಸ್ಪಂದನ, ಭಾವಪ್ರೇಷಣೆ 
ತಾಂತ್ರಿಕ ಪದಗಳು 

telephone n. ದೂರವಾಣಿ, ಪೋನು, 
technicality n . 3903,73 

ಟೆಲಿಫೋನು 
technician n . 309, 

telephone operator ದೂರವಾಣಿ 

ಚಾಲಕ / ಚಾಲಕಿ 
technicolour adj. ಅನೇಕ ಬಣ್ಣಗಳುಳ್ಳ ಅನೇಕ 
ಬಣ್ಣಗಳಿಂದಕೂಡಿದ, ಬಹುವರ್ಣೀಯ 

telephone conversation widoward 

ಸಂಭಾಷಣೆ 
technicolour film ಅನೇಕ ಬಣ್ಣಗಳುಳ್ಳ 

telephone exchange ದೂರವಾಣಿ 
ಸಿನೆಮಾ, ಅನೇಕ ಬಣ್ಣಗಳುಳ್ಳ ಚಿತ್ರ , 
ಬಹುವರ್ಣೀಯ ಚಲನ ಚಿತ್ರ 

ವಿನಿಮಯ ಕೇಂದ್ರ , ದೂರವಾಣಿಯ ಕೇಂದ್ರ 

ಕಚೇರಿ 
technique n, ತಂತ್ರ , ಕೌಶಲ, ವಿಧಾನ 

telephotography n. ದೂರ ಚಿತ್ರಣ, ದೂರ 
technocrat n, ತಂತ್ರ , ಪ್ರವೀಣ 

ಛಾಯಾಚಿತ್ರಣ 
techno -economic survey Jogo 

teleprinter n. ದೂರಮುದ್ರಕ ಯಂತ್ರ 
ಆರ್ಥಿಕ ಸರ್ವೇಕ್ಷಣ 

telescopen. ದೂರದರ್ಶಕ ಯಂತ್ರ , 
technology n. ತಂತ್ರಶಾಸ್ತ್ರ, ಔದ್ಯೋಗಿಕ ವಿಜ್ಞಾನ 

ದುರ್ಬೀನು 
technological adj, ತಾಂತ್ರಿಕ ವಿಜ್ಞಾನಕ್ಕೆ ಸೇರಿದ, 

telescopic adj. ದೂರದರ್ಶಕ, ದುರ್ಬೀನಿನ, 
ತಾಂತ್ರಿಕತೆಯ , ತಂತ್ರಶಾಸ್ತ್ರ ಸಂಬಂಧಿತ 

ದೂರದರ್ಶಕದ, ದೂರದರ್ಶಕೀಯ 
tedious adj. ಎಂದಿಗೂ ಕೊನೆಗಾಣದ, 

telescopic observations 
ಬೇಸರಿಸುವ, ಬಳಲಿಸುವ , ದುರ್ಭರವಾದ, 

ದೂರದರ್ಶಕ ಪರಿಶೀಲನೆಗಳು | 
ಆಯಾಸಕರ, ಜುಗುಪ್ಪೆ ಹುಟ್ಟಿಸುವ 

television 1. ದೂರದರ್ಶನ, ಟಿ. ವಿ. 
teaming adj. ಅಸಂಖ್ಯಾತವಾದ, ತಂಡರಚಿಸುವ, 

tell y , ಹೇಳು, ತಿಳಿಸಿಕೊಡು, ಪರಿಣಾಮ ಮಾಡು, 
ಬಹುಸಂಖ್ಯೆಯ, ತಂಡತಂಡಗಳಲ್ಲಿ ಕೂಡುವ, | 

ಚಾಡಿಹೇಳು 
ಸೇರುವ 


426 


teller 


tender 


teller n. 1. ಮತಗಣಕ , 2. ಹೇಳುವವನು, | temporary adj, ತಾತ್ಕಾಲಿಕ, ಹಂಗಾಮಿ 
3. ಸರಾಫ 

temporise V, ಸಾಮಾನ್ಯವಾಗಿ ಕಾಲಹರಣ 
telling adj, ಖಚಿತವಾದ, ಪ್ರಭಾವ ಬೀರುವ, ಮಾಡದೆ ನಡೆಯುವ ವೇಗ, ಕಾಲಕ್ಕೆ ತಕ್ಕಂತೆ 
ಸುಬಲವಾದ 

ನಡೆ, ತಾತ್ಕಾಲಿಕವಾಗಿ ನಡೆಸು 
tell-tale n. ಚಾಡಿಕೋರ, ಚಾಡಿಹೇಳುವ | tempt V. ಆಕರ್ಷಿಸು, ಮನಸ್ಸನ್ನು ಆಕರ್ಷಿಸು, 
temper V, ಮ ದುಮಾಡು, ಹದಮಾಡು | ಆಸೆಯುಂಟುಮಾಡು, ಪ್ರೇರೇಪಿಸು, ಚಪಲ 
ಹದಗೊಳಿಸು 

ಗೊಳಿಸು, ಮೋಹಿಸು, ಪ್ರಲೋಭನಗೊಳಿಸು 
n, ಮನಸಿತಿ, ಸಭಾವ, ಮನೋಧರ್ಮ | temptation n. ದುರಾಕರ್ಷಣ, ದ್ರರ್ವತಿ, 

ಚಪಲತೆ, ಪ್ರೇರಣೆ, ದುಷ್ಟೇರಣೆ 
temperance n . 1. ಆತ್ಮ ಸ೦ಯಮ , 
ಮಿತಾಚಾರ, 2. ಮಿತಪಾನ, ಮಿತಸೇವನೆ | 

tenable adj, ಧಾರಣಸಾಧ್ಯ , ಸಮರ್ಥನೀಯ 
temperate adj. 1. ಮಿತ, 2. ಮಿತಭೋಗದ, 

tenacious adj. ಬಿಗಿಹಿಡಿದ, ಜಿಗುಟಾದ, 
ಆತ್ಮಸಂಯಮದ, 3, ಮಿತಪಾನದ, 

ಪಟ್ಟುಬಿಡದ, ಜಗ್ಗದ ಹಟದ , ಸ್ಥಿರವಾದ, 
4. ಸಮಶೀತೋಷ್ಣದ 

ದೃಢವಾದ 
temperate climate ಸಮಶೀತೋಷ | tenacity n. 1. ದೃಢತ್ವ , ದೃಢತೆ, ಹಠ, 2 .ಸ್ನೇಹ, 
ವಾತಾವರಣ 
temperate region ಸಮಶೀತೋಷ| tenancy n. ಗೇಣಿ, ಗೇಣಿದಾರಿಕೆ, ಒಕ್ಕಲುತನ 
ವಲಯ 

tenancy law ಗೇಣಿದಾರಿಕೆ ಕಾನೂನು 
temperature n. 1. ಉಷ್ಣಾಂಶ, 2. ಜ್ವರ | tenant n. ಗೇಣಿದಾರ, ಬಾಡಿಗೆದಾರ, ಒಕ್ಕಲು 
temperment n, ಸ್ವಭಾವ, ಶಾರೀರಕ ಮಾನಸಿಕ | tenantry _ n . ರೈತರು , ಆಸಾಮಿಗಳು , 
ಸ್ವಭಾವ, ಪ್ರವೃತ್ತಿ, ಮನೋಧರ್ಮ 

ಗೇಣಿದಾರರು, ಒಕ್ಕಲುಗಳು 
tempest n: ಸುಂಟರಗಾಳಿ, ಬಿರುಗಾಳಿ, ತುಫಾನು, | tend v . 1. ಉದ್ದೇಶಿಸು, ಹವಣಿಸು, ಆಶಯವಿಡು, 
ತಳಮಳ 

ಒಲವಿರು , ಪ್ರವೃತ್ತನಾಗು , 2 . ಕಾಯು, 
tempestuous adj, ಅಲ್ಲೋಲಕಲ್ಲೋಲ, | 

ಜೋಪಾನಮಾಡು, ಚಲಿಸುತ್ತಿರು, 
ಪ್ರಬಲವಾಗಿ ಕೆರಳಿದ, ಪ್ರಕ್ಷುಬ್ಬ , ಉಲ್ಲೋಲ 

ಪ್ರವೃತ್ತನಾಗು 
ಕಲ್ಲೋಲ 

tendency n ಪ್ರವೃತ್ತಿ , ಒಲವು 
temple n. ದೇವಾಲಯ , ದೇಗುಲ 

tendentious adj. ಸ್ವಾಭಿಪ್ರಾಯಬದ್ದ, ಒಳ 
tempo n. 1. ಸಂಗೀತದ ತಾಳ, ಗತಿ, ನಡೆಯ ಉದ್ದೇಶವುಳ್ಳ ಪಕ್ಷಪಾತಿ, ಏಕಪಕ್ಷೀಯ 

ವಿಶಿಷ್ಟ ಶೈಲಿ, 2. ಸಂಗೀತದ ವೇಗ, ನಡೆಯ | tender v. 1. ಒಪ್ಪಿಸು, ಸಲ್ಲಿಸು, 2. ಕೊಡು, 
ವೇಗ, ನಡೆಯ ಗತಿ 

ಪಾವತಿ ಮಾಡು, 3. ಸಮರ್ಪಿಸು, ನಿವೇದಿಸು 
temporal adj, ಲೌಕಿಕ , ಐಹಿಕ, ಪ್ರಾಪಂಚಿಕ 

n, ದರಖಾಸ್ತು, ಟೆಂಡರು, ಕೊಡುವುದು, 
temporal affairs ಲೌಕಿಕ ವ್ಯವಹಾರ, ಒಪ್ಪಿಸುವುದು, ಸಲ್ಲಿಕೆ 
ಲೌಕಿಕ ವ್ಯವಹಾರಗಳು 

- adj. ಎಳೆಯ,ಕೋಮಲ, ಮೃದು, 
temporarily adv . ಹಂಗಾಮಿಯಾಗಿ , ದಯಾದ್ರ್ರ , ಮುಟ್ಟಿದರೆ ನೋವಾಗುವ, 
ತಾತ್ಕಾಲಿಕವಾಗಿ 

ಹಸಿಯಾದ, ಮನಸ್ಸು ಕರಗುವ 


427 


tenement 


territorial 


tenement n. 1 . ಸ್ಥಿರಾಸ್ತಿ , ಭೂಮಿ, ಜಮೀನು, terms of reference ವಿಚಾರಣ 
2 . ಬಾಡಿಗೆ ವಾಸದ ಮನೆ, 3. ಗೇಣಿ, ಒಕ್ಕಲು, 

ನಿಬಂಧನೆಗಳು 
ಹಿಡುವಳಿ 

terms and conditions ನಿಬಂಧನೆಗಳು 
tenet n. ತತ್ವ , ಸೂತ್ರ, ಸಿದ್ದಾಂತ 

ಮತ್ತು ಷರತ್ತುಗಳು 
tenor n. 1. ಗತಿವಿಧಿ, 2. ಸ್ವಭಾವ, ತಾತ್ಪರ್ಯ, | terminable adj. ಸಮಾಪ್ತವಾಗುವ, ರದ್ದಾಗುವ, 
ಆಶಯ , ಭಾವ 

ರದ್ದು ಮಾಡಲು ಸಾಧ್ಯವಾದ 
tense adj, ಬಿಗಿ, ಸೆಟಗೊಂಡ, ಉದ್ವೇಗದ, | terminal adj, ಅಂತ್ಯದ, ಕಡೆಯ, ಕೊನೆಯ 
ಬಿಕ್ಕಟ್ಟಿನ, ಪ್ರಕ್ಷುಬ್ಧ 

n, ಅಂತಿಮ , ಕೊನೆಯ , ಒಂದು 
tension n. 1. ಎಳೆತ,ಕರ್ಷಣ, 2. ಒತ್ತಡ, ಬಿಗಿತ, ಕಾಲಾವಧಿಯ ಕೊನೆಗೆ ಬರುವ, ಸರಹದ್ದಿನ 
3. ಉದ್ವೇಗ, ಪ್ರಕ್ಷುಬ್ಧತೆ 

terminal leave ಸೇವಾಂತ್ಯದ ರಜೆ 
tent v. 1. ಡೇರೆ ಹಾಕು, ಗುಡಾರ ಹೂಡು, 

- terminal tax ಮಾರ್ಗಾಂತ್ಯದ ತೆರಿಗೆ | 
2. ಗುಡಾರದಲ್ಲಿ ವಾಸಿಸು 

terminate V. ಸಮಾಪ್ತಿಗೊಳಿಸು, ಕೊನೆಗೊಳಿಸು, 
n , ಡೇರೆ, ಗುಡಾರ, ಟೆಂಟು, ತಂಬು 

ಮುಗಿಸು 
tentacle n . ಪ್ರಾಣಿಗಳ ಗ್ರಹಣಾಂಗ, ಸ್ಪರ್ಶಾಂಗ || termination , ಸಮಾಪ್ತಿ , ಸಮಾಪನೆ , 
tenative adj. ತಾತ್ಕಾಲಿಕ, ಪ್ರಯೋಗಾರ್ಥ ಕೊನೆಗೊಳಿಸುವಿಕೆ 
ವಾದ, ಪ್ರಾಯೋಗಿಕ 

| terminology n. ಪಾರಿಭಾಷಿಕ ಪದಾವಳಿ , 
tenative programme ತಾತ್ಕಾಲಿಕ ಪಾರಿಭಾಷಿಕ ಶಬ್ದಾವಳಿ 
ಕಾರ್ಯಕ್ರಮ 

terminus, terminal station n. ಗಮ್ಯಸ್ಥಾನ, 
tenous adj, ತೆಳ್ಳಗಿರುವ, ನಾಜೂಕಾದ, ಸಣ್ಣ , ಅಂತ್ಯ , ಗುರಿ,ಕೊನೆ, ನಿಲ್ದಾಣ ,ಕೊನೆಯ ಸ್ಪಾಪು 
ಸೂಕ್ಷ್ಮ 

| termite n. ಗೆದ್ದಲು, ಗೆಜ್ಜಲು 
tenure n. 1. ಅಧಿಕಾರದ ಅವಧಿ, ಅನುಭೋಗದ terms cash ನಗದು ವ್ಯಾಪಾರ 
ಅವಧಿ, 2. ಆಸ್ತಿ , ಹಿಡುವಳಿ 

terrace cultivation ಅಟ್ಟಳಿಗೆ ಸಾಗುವಳಿ, 
tenure of land ಭೂಮಿಯ ಭೋಗಾವಧಿ | 

ಮೇಲುಜಗಲಿ ಸಾಗುವಳಿ 
tenure of office ಅಧಿಕಾರಾವಧಿ terra firma ಸ್ಥಿರಭೂಮಿ, ಭೂಸ್ಥಲ, ನೆಲ, 
tenure of post ಪದವಿಯ ಅವಧಿ, ಗಟ್ಟಿನೆಲ 
ಹುದ್ದೆಯ ಅವಧಿ 

terrain n. ಭೂಪ್ರದೇಶ, ಕ್ಷೇತ್ರ 
tenure of service ಸೇವಾವಧಿ terrestrial adj, ಭೂಮಿಯ, ಭೂಮಂಡಲದ 
tepid adj, ಉಗುರು ಬೆಚ್ಚಗಿರುವ 

terrible adj, ಭೀಕರ, ಭೀಷಣ , ಭಯಂಕರ 
tercentenery n 300ನೇ ವರ್ಷದ ಹಬ್ಬ , | terrific adj, ಉಗ್ರ, ವಿಪರೀತವಾದ, ಅಸಾಧ್ಯ 
ಉತ್ಸವ, ತ್ರಿಶತಕ , ತ್ರಿಶತಮಾನೋತ್ಸವ 

| terrify V. ಭಯಪಡಿಸು, ದಿಗಿಲು ಹುಟ್ಟಿಸು, 
term V. ಪರತ್ತುಗಳನ್ನು ವಿಧಿಸು, ಹೆಸರಿಡು, ಹೇಳು ಗಾಬರಿಪಡಿಸು 

೧ . 1. ಪದ, ಶಬ್ದ, ಮಾತು, 2 . ಅವಧಿ, | territorial adj, ಪ್ರಾದೇಶಿಕ, ಕೇತ್ರಿಯ 
ವಾಯಿದೆ, ಗಡು, ಕಾಲಾವಧಿ, 3. ನಿಬಂಧನೆ, 

territorial army ಪ್ರಾದೇಶಿಕ ಸೈನ್ಯ 
ಶರತ್ತು ಕರಾರು , ನಿಯಮ 


428 


therapeutics 


territory 


territorial integrity ಪ್ರಾದೇಶಿಕ | textile n. 1. ಬಟ್ಟೆ, ಜವಳಿ , ಅರಿವೆ 
ಅಖಂಡತೆ 

textile industry ಬಟ್ಟೆ ಕೈಗಾರಿಕೆ, ನೆಯ್ದೆ 
territorial sea ಪ್ರಾದೇಶಿಕ ಸಮುದ್ರ 

ಉದ್ಯಮ 
territorial waters ಗಡಿ ಸಮುದ್ರ | textile - mill n, ಬಟ್ಟೆ ಗಿರಣಿ 
territory n. ರಾಜ್ಯಕ್ಷೇತ್ರ, ಪ್ರದೇಶ, ಪ್ರಾಂತ texture n. ನೆಯ್ದೆ , ಹೆಣೆತ 
terror n. ಭಯ, ಭೀತಿ, ಹೆದರಿಕೆ , ಆತಂಕ , ಗಾಬರಿ | thank V. ಕೃತಜ್ಞತೆಯನ್ನು ಸಲ್ಲಿಸು, ಧನ್ಯವಾದ 

ಹೇಳು 
terrorist n. ಭಯೋತ್ಪಾದಕ, ಕ್ರಾಂತಿಕಾರಿ 
terse adj ಬಿಗಿಯಾದ, ಅಚ್ಚುಕಟ್ಟಾದ 

thankful adj. 1. ಕೃತಜ್ಞನಾದ, 2. ಕೃತಜ್ಞತೆಯುಳ್ಳ 
test V. ಪ್ರಯೋಗಿಸು, ಪರೀಕ್ಷೆಮಾಡು 

thankless adi, ಕೃತಘ್ನನಾದ 

thanks giving ಧನ್ಯವಾದ ಸಮರ್ಪಣೆ 
n, ಪ್ರಯೋಗ, ಪರೀಕ್ಷೆ ಪ್ರಮಾಣ, ಒರೆ 
test match ಪರೀಕ್ಷಾ ಪಂದ್ಯ, ನಿರ್ಣಾಯಕ 

| thaw V 1. ಕರಗು, 2. ಕರಗಿಸು, ದ್ರವೀಕರಿಸು 
ಪಂದ್ಯ 

theatre n, ರಂಗಭೂಮಿ, ರಂಗಸ್ಥಲ, ನೃತ್ಯ 
text works (in scarcity areas) ಮಂದಿರ, ನಾಟಕ ವೇದಿಕೆ, ನಾಟಕ ಶಾಲೆ 
ಪ್ರಾಯೋಗಿಕ (ಕಾಮಪೀಡಿತ ಪ್ರದೇಶ theatre craft J3837 703 
ಗಳಲ್ಲಿನ) ಕಾಮಗಾರಿ 

theatre of war ಯುದ್ಧರಂಗ, ಯುದ್ದ 
testament n. 1. ಉಯಿಲು, ಮರಣಶಾಸನ, ಭೂಮಿ, ರಣರಂಗ 
2 . ಒಡಂಬಡಿಕೆ 

theatrical adj, ನಾಟಕೀಯ 
testate adj, ಮರಣ ಶಾಸನವನ್ನು ಬರೆದ, 

theatrical performance JS 837 
ಉಯಿಲು ಮಾಡಿರುವ, ಸಾಕ್ಷಿಹೇಳು, 

ಪ್ರದರ್ಶನ 
ರುಜುವಾತು ಪಡಿಸು, ಪ್ರಮಾಣಿಸು 

theism n. ಆಸ್ತಿಕತ್ವ, ಸೇಶ್ವರವಾದ 
testimonial n, ಯೋಗ್ಯತಾಪತ್ರ , ಶಿಫಾರಸು ಪತ್ರ 

theme n. ವಸ್ತು ನಿರೂಪಣಾ ವಿಷಯ , ಪ್ರಬಂಧ, 
testimony 1, ಸಾಕ್ಷಿ, ಪ್ರಮಾಣ 

ಲೇಖನ | 
tetanus n . ಧನುರ್ವಾತ , ಸೆಟೆಬೇನೆ, 

| theology n, ದೇವತಾಶಾಸ್ತ್ರ ಧರ್ಮಶಾಸ್ತ್ರ 
ಧನುರ್ವಾಯುರೋಗ 

theorem n ಸಿದ್ದಾಂತ, ಸೂತ್ರ 
tete- a-tete n, ಏಕಾಂತದ ಮಾತುಕತೆ 

theoretical adj. ಸಿದ್ದಾಂತಪರ, ಸೈದ್ದಾಂತಿಕ, 
- adj, ಏಕಾಂತದಲ್ಲಿದ್ದು , ರಹಸ್ಯ 

ಶಾಸ್ತ್ರೀಯ 
ಸಲ್ಲಾಪ, ಸರಸ ಸಲ್ಲಾಪ 

theoretically adv, ಸಿದ್ದಾಂತದ ರೀತಿಯಲ್ಲಿ, 
tether n, ಸರಹಗ್ಗ , ಡಾಣಿ, ಡಾವಣಿ ಹಗ್ಗ , 
ಮೇಯುವ ಪ್ರಾಣಿಗೆ ಕಟ್ಟುವ ಹಗ್ಗ, ವ್ಯಾಪ್ತಿ, 

ಸೈದ್ಧಾಂತಿಕವಾಗಿ 
ಅವಕಾಶ , ಮಿತಿ 

theory n. ಸಿದ್ದಾಂತ, ತತ್ವ 
text n. 1. ಪಠ್ಯ , 2. ಗ್ರಂಥಪಾಠ, ಮೂಲ, 

theosophy , ದೇವತಾತತ್ವಜ್ಞಾನ, ಯೋಗ 
ಮೂಲಪಾಠ 

therapy n . 23: 3 
textbook n ಪಠ್ಯಪುಸ್ತಕ 

therapeutics n. ಚಿಕಿತ್ಸಾ ಶಾಸ್ತ್ರ ಚಿಕಿತ್ಸೆಯ 

ವಿಜ್ಞಾನ 


429 


thereafter 


thrash 


thereafter adv, ಅಲ್ಲಿಂದ ಮುಂದೆ, ಅನಂತರ, | thin -skinned adj, ಶೀಘ್ರ ಕೋಪಿಯಾದ, 
ಆಮೇಲೆ, ತರುವಾಯ, ಬಳಿಕ 

ಸೂಕ್ಷ್ಮ , ಮೃದು ( ಮನಸ್ಸಿನ) . 
thereby adv , ಅದಕ್ಕೆ ಸಂಬಂಧಿಸಿದಂತೆ , | thing n. 1. ವಸ್ತು , ಪದಾರ್ಥ, ಸಾಮಗ್ರಿ , 

ಆದುದರಿಂದ , ಅದರಿಂದಾಗಿ, ಅದರಿಂದ, | 2. ವಿಷಯ , ಅರ್ಥ , 3. ಕೃತ್ಯ, ಕೆಲಸ 
ಅದರ ಫಲವಾಗಿ 

| think V, ಭಾವಿಸು, ವಿಚಾರಮಾಡು, ಆಲೋಚಿಸು, 
therefore adv . ಆದ್ದರಿಂದ, ಅದಕ್ಕೋಸ್ಕರ, ಎಣಿಸು, ಊಹಿಸು, ಪರಿಗಣಿಸು, ಅಭಿಪ್ರಾಯ 
ಅದಕ್ಕಾಗಿ, ಆ ಉದ್ದೇಶಕ್ಕಾಗಿ 

ಪಡು 
thermal adj. ಉಷ್ಣದ, ಕಾವಿನ, ತಾಪದ think aloud ಗಟ್ಟಿಯಾಗಿ ಆಲೋಚಿಸು, 
thermal power generation ಥರಲ್ 

ಗಂಭೀರವಾಗಿ ಯೋಚಿಸು 
ವಿದ್ಯುದುತ್ಪತ್ತಿ 

think better of ಘನವಾದುದೆಂದು 
thermal power station ಥರಲ್ ಭಾವಿಸು , ಮರಳಿ ಯೋಚಿಸಿ ಸರಿಯಾದ 
ವಿದ್ಯುತೇಂದ್ರ , ಶಾಖೋತ್ಪನ್ನ ವಿದ್ಯುತ್ ಕೇಂದ್ರ 

ಅಭಿಪ್ರಾಯ ಹೊಂದು 
( ವಿದ್ಯುದಾಗಾರ) 

think fit ಯೋಗ್ಯವೆಂದು ತಿಳಿ , 
thermodynamics n . eva 13352 , 

ಉಚಿತವೆಂದು ಭಾವಿಸು 
( ಉಷ್ಣಕ್ಕೂ ಬಲಕ್ರಿಯೆಗೂ ಇರುವ 

third class ಮೂರನೆಯದರ್ಜೆ, ತೃತೀಯ 
ಸಂಬಂಧಗಳ ಶಾಸ್ತ್ರ , ಉಷ್ಣಬಲಕ್ರಿಯಾ ಶಾಸ್ತ್ರ ಶ್ರೇಣಿ, ಅತಿಸಾಮಾನ್ಯ 
thermometern . ಉಷ್ಣಮಾಪಕ , | third party or person ಮೂರನೆಯಾತ, 
ಥರ್ಮೋಮೀಟರ್, ಶಾಖಮಾಪಕ 

ತ್ರಯಸ್ಥ, ಮಧ್ಯಸ್ಥ 
thermostatics n ತಾಪ ನಿಯಂತ್ರಣ ಶಾಸ್ತ್ರ | third-rate adj. ಮೂರನೆಯ ತರಹ, 

ಉಪ್ಪ( ತಾ ) ಸಮಸ್ಥಿತಿ ಶಾಸ್ತ್ರ , ಉಪ್ಪ ಅತಿಕಡಿಮೆಯ , ಸಾಮಾನ್ಯ , ಮೂರನೇ 
ನಿಯಂತ್ರಣ ವಿಜ್ಞಾನ 

ದರ್ಜೆಯ , ಕಳಪೆ, ಅಯೋಗ್ಯ( ವ್ಯಕ್ತಿ) 
thesis n, ಮಹಾಪ್ರಬಂಧ, ಪ್ರೌಢಪ್ರಬಂಧ | thorough adj. ಸಂಪೂರ್ಣವಾದ, ಪಕ್ಕಾ , 

( ಸಮರ್ಥಿಸಬೇಕಾದ, ಪ್ರತಿಪಾದಿಸಬೇಕಾದ) | ಆದ್ಯಂತವಾದ, ಪೂರ್ತಿಯಾದ 
ವಿಷಯ , ಪ್ರಮೇಯ, ಪ್ರತಿಜ್ಞೆ 

thoughtful adj, ಆಲೋಚನಾಪೂರ್ಣ, 
thick adj, ಮಂದವಾದ, ದಪ್ಪವಾದ 

ಧ್ಯಾನಪರ , 

ವಿಚಾರಮಗ್ನ, 
thick -skinned adj, ಮೊದು, ದಪ ಚರ್ಮದ, | ಪರಾಮರ್ಶೆತುಂಬಿದ 

ಒರಟ , ಜಡ್ಡು , ಮಂದಬುದ್ದಿಯ , ಬೇಗ | thought- reader n ಪರೇಂಗಿತಜ್ಞ , ಇತರರ 
ತಿಳಿಯದ, ಬೇಗ ಅರ್ಥಹೊಳೆಯದ 

ಮನಸ್ಸಿನಲ್ಲಿರುವುದನ್ನು ಗ್ರಹಿಸುವವನು, 
thick -skulled adj, ಮ೦ದಬುದ್ದಿಯ , ಅನ್ಯಚಿತ್ರ ಗ್ರಾಹಕ 
ಮೂರ್ಖ, ದಡ್ಡ, ಮಡೆಯ , ಮಡ್ಡಿ thrash v. 1. ಹೊಡೆ, ಚಚ್ಚು, ಬಡಿ, ಸದೆಬಡಿಯು, 

ಪೂರ್ಣಸೋಲಿಸಿಬಿಡು, 2. ಒಕ್ಕು , ತೆನೆಬಡಿ 
through thick and thin 202020:2 
ಗಳಲ್ಲಿ , ಕಷ್ಟಸುಖಗಳಲ್ಲಿ , ಸದಾ, thrash out ಕೂಲಂಕಷವಾಗಿ ಚರ್ಚಿಸು, 
ಯಾವಾಗಲೂ , ಎಲ್ಲ ವಿಧ ಪರಿಸ್ಥಿತಿಗಳಲ್ಲೂ ಕೂಲಂಕಷವಾಗಿ ವಿಮರ್ಶಿಸು, ಪರಿಹಾರ 

ಹುಡುಕು, ತೀರ್ಮಾನಿಸು, ಪರಿಹರಿಸು 
thin adj. ಕೃಶ, ತೆಳ್ಳಗಿರುವ, ಸಣ್ಣಗಿರುವ 


430 


throw 
thrashing 
thrashing n. 1. ಒಕ್ಕುವುದು, ಧಾನ್ಯ ಬೇರೆ| thrill _ v, ರೋಮಾಂಚ ಹೊಂದು, ಪುಳಕಗೊಳ್ಳು 

ಮಾಡುವುದು, 2. ಸೋಲುವುದು, ಪೆಟ್ಟು || ಅತಿ ಉತ್ಸಾಹ ಹೊಂದು 
ತಿನ್ನುವುದು, ಸದೆಬಡಿಯುವುದು, ಚಚ್ಚಿ | _ n . ರೋಮಾ೦ಚ, ಅತ್ಯುತ್ತುಕತೆ , 
ಹಾಕುವುದು 

ಭಾವಪರವಶತೆ,ರೋಮಾಂಚನ, ಹರ್ಷಪುಲಕ 
thread V. ದಾರತೂರಿಸು, ದಾರಿ ಮಾಡಿಕೊಂಡು | thrive V, ಅಭಿವದಿ ಹೊಂದು, ಏಳಿಗೆಯಾಗು. 

ಹೋಗು, ದಾರವನ್ನು ಪೋಣಿಸು , ನುಸುಳಿ | ಪ್ರವರ್ಧಿಸು 
ಕೊಂಡು ಹೋಗು 

throen, ಪ್ರಸವವೇದನೆ, ಹೆರಿಗೆಯ ಬೇನೆ, 
n, ದಾರ, ನೂಲು 

ತೀವ್ರಸಂಕಟ , ತೀವ್ರಯಾತನೆ 
hang by thread ಸಂಕಟ ಪರಿಸ್ಥಿತಿಯಲ್ಲಿ | thrombosis n. ರಕ್ತ ಹೆಪ್ಪುಗಟ್ಟುವುದು 
ರುವ, ಅಪಾಯಸ್ಥಿತಿಯಲ್ಲಿರುವ 

throne V, ರಾಜನಾಗು, ಸಿಂಹಾಸನ ಏರು, 
lose the thread ಅನ್ವಯ ಸಿಕ್ಕಿ ಹಾಗೂ 

ಪಟ್ಟಕ್ಕೇರಿಸು, ಪಟ್ಟಕಟ್ಟು , ಪಟ್ಟಾಭೀಷೇಕ 
ಸಂಬಂಧ ಕಳೆದುಕೊಳ್ಳು, ತಪ್ಪಿ ಬಿಡು, ಮಾಡು 
ದೂರವಾಗು 

_ n, ಸಿಂಹಾಸನ, ಗದ್ದುಗೆ 
resume or take up the thread of 

| throng V. ಕಿಕ್ಕಿರಿದು ಸೇರು, ಗುಂಪಾಗು, 
ಪುನರಾರಂಭಿಸು, ಮತ್ತೆ ಮುಂದುವರಿಸು, ಮತ್ತೆ | 

' | ಸಂದಣಿಸು, ಗುಂಪುಮಾಡಿ ಹೋಗು, ಕಿಕ್ಕಿರಿ 
ಮೊದಲು ಮಾಡು 

_ n. ಜನಸಂದಣಿ, ಜನಸಮೂಹ, ಕಿಕ್ಕಿರಿದ 
threat n, ಹೆದರಿಕೆ, ಬೆದರಿಕೆ , ಭಯ 

ಜನಸಮೂಹ 
threaten V. ಹೆದರಿಸು, ಬೆದರಿಸು, ಅಂಜಿಸು, | throttle | ಗಂಟಲು ಹಿಸುಕು , ಉಸಿರು ಕಟಿಸು 
ಭಯಬೀರು 

throttle down 1. ಇಂಜಿನ್ನುಗಳ ಬಲೆಗಳ 
threatened strike ಮುಷ್ಕರದ ಬೆದರಿಕೆ 

ಬಾಗಿಲುಗಳನ್ನು ಮುಚ್ಚು , ವೇಗ ಕಡಿಮೆ 
threats and counterthreats ಪರಸ್ಪರ | ಮಾಡು, 2. ಕತ್ತು ಹಿಸುಕು, ಒತ್ತಿ ಉಸಿರು ಕಟ್ಟಿಸು 
ಬೆದರಿಸುವಿಕೆ 

through adv . ಮುಖಾಂತರ,ಮೂಲಕ, ದ್ವಾರಾ 
rule of three ರಾಶಿ, ನಿಯಮ 

through bogle ಕೊನೆಯತನಕ 
the threer ಮೂರು' ಆರ್' ಗಳು, ಪಠನ, 

ಹೋಗುವ ರೈಲುಗಾಡಿ 
ಲೇಖನ, ಗಣಿತ 

through oversight ಕಣ್ಮಪ್ಪಿನಿಂದ 
three cornered ಮುಕೋಣದ, 
ತ್ರಿಕೋಣದ 

through proper channel ಸರಿಯಾದ 
threshold n. 1. ಹೊಸ್ತಿಲು, 2. ಪ್ರವೇಶ, 

ಮಾರ್ಗದಲ್ಲಿ , ವಿಧಿವತ್ತಾದರೀತಿಯಲ್ಲಿ 
ಪ್ರಾರಂಭ, ಮೊದಲು 

through traffic ಮಧ್ಯೆ ನಿಲ್ಲದ ಸಾಗಣೆ 
thrift n. ಮಿತವ್ಯಯ, ಅಭ್ಯುನ್ನತಿ 

through train ಕೊನೆಯ ನಿಲ್ದಾಣದತನಕ 
thriftless adj. 

ಬರುವ ರೈಲು 
ದುಂದುವೆಚ್ಚದ, | 
ಅಂಧಾದುಂಧಿಯ 

throughout adv, ಉದ್ದಕ್ಕೂ , ಆದ್ಯಂತವಾಗಿ, 

ನಿರಂತರ 
thrifty adj, ಮಿತವ್ಯಯದ 

throw V, ಎಸೆ, ಬೀಸಿಹಾಕು, ಬಿಸಾಡು 

n, ಎಸೆತ, ಬೀಸಿ ಹಾಕುವುದು 


431 


thrust 


air-tight 


ಉಬ್ಬರ) 


throw away ಎಸೆದು ಬಿಡು 

tidal adj. ಸಮುದ್ರದ ಉಬ್ಬರ ಇಳಿತದ, ಉಬ್ಬರ 
throw in one's lot with ಸಹಕರಿಸು, ವಿಳಿತದ, ಭರತದ 
ಒಬ್ಬನ ಸುಖಕಷ್ಟಗಳಲ್ಲಿ ಸಹಭಾಗಿಯಾಗು tidal river ಸಮುದ್ರದ ಭರತದ ನೀರು 
( ಒಬ್ಬರೊಡನೆ) ಸೇರು,ಕೂಡು 

ಹರಿಯುವುದು, ಸಮುದ್ರದ ಉಬ್ಬರ ಇಳಿತಗಳ 
throw overboard ಎಸೆದುಬಿಡು, ತ್ಯಜಿಸು, ಪ್ರಭಾವಕ್ಕೆ ಒಳಗಾದ ನದಿ - ಭರತದ ನದಿ 
ನಿರಾಕರಿಸು, ತೊರೆದುಬಿಡು 

tidalwaters , tide waters ಸಮುದ್ರದ 
thrust V. ಚುಚ್ಚು, ದಬ್ಬು, ನೂಕು, ತಳ್ಳು 

ಭರತ ಬಂದಾಗ ಹರಿಯುವ ನೀರು 
n, ಇರಿತ, ತಿವಿತ, ನೂಕಾಟ, ತಳ್ಳಾಟ, tidal wave ಉಬ್ಬರದ ಅಲೆ 
ನುಗ್ಗುದಾಳಿ, ನೂಕಲು, ನುಗ್ಗಲು, ತಳ್ಳಿಕೆ, | tide V, ದಾಟು, ನಿಭಾಯಿಸು, ಜಯಹೊಂದು 
ಕಟುವಾದ ಟೀಕೆ 

n, ಅಲೆ, ಉಬ್ಬರವಿಳಿತ, ಭರತವಿಳಿತ 
thumb n ಹೆಬ್ಬೆರಳು 

high tide ಎತ್ತರದ ಅಲೆ, ಉಬ್ಬರದ ಅಲೆ, 
thumb impression ಹೆಬ್ಬೆರಳು ಗುರುತು ಏರುಬ್ಬರ, ಪೂರ್ಣಭರತ | 
thunder V. ಗರ್ಜನ, ಮೊಳಗು , ಗುಡುಗು, low tide ಇಳಿತದ ಅಲೆ, ಕಡಲ ಇಳಿತ 
ಗರ್ಜಿಸು, ಸಿಡಿಲೆರಗು 

spring tide ಹೊಸನೀರು, ಉಕ್ಕುಭರತ, 
thunderbolt n, ಸಿಡಿಲು, ವಜ್ರಾಘಾತ , ( ಪ್ರತಿ ಅಮಾವಾಸ್ಯೆ ಮತ್ತು ಪೂರ್ಣಿಮೆಯ 
ಗುಡುಗಾಟ, ಪ್ರಚಂಡ ಬೆದರಿಕೆ 

ನಂತರ ಕೆಲವೇ ದಿನಗಳಲ್ಲಿ ಬರುವ ಸಮುದ್ರದ 
thunder showers ಗುಡುಗುಸಹಿತ 
ಸುರಿಯುವ ಬಿರುಮಳೆ 

tide over ದಾಟು, ವಿಜಯಹೊಂದು, 

ಪಾರಾಗು 
thunderstormn. ಗುಡುಗಿನೊಡನೆ ಬೀಸುವ 
ಬಿರುಗಾಳಿ, ತುಫಾನು 

tidings n. ವಾರ್ತೆ , ವರ್ತಮಾನ, ಸುದ್ದಿ , 

ಸಮಾಚಾರ 
thus adv. ಈ ಪ್ರಕಾರವಾಗಿ, ಹೀಗೆ, ಈ ರೀತಿ 
thwart V , ಭಂಗಪಡಿಸು, ನಿಪ ಲಗೊಳಿಸು , | tidy n. ಅಣಿಗೊಳಿಸು , ಶುಭ್ರಗೊಳಿಸು , ಚೆನ್ನು 

ಮಾಡು, ಚೀಲ, ಪೆಟ್ಟಿಗೆ, ಕುರ್ಚಿ ಇವುಗಳ 
ಅಡ್ಡಿಹಾಕು, ಮುರಿ, ಕೆಡಿಸು 

ಬೆನ್ನಿಗೆ ಹಾಕುವ ಅಲಂಕಾರದ ಬಟ್ಟೆ- ಗವುಸು 
tick n 1. ಗುರುತು ಗೀಟು, 2. ಗಡಿಯಾರದ ಶಬ್ದ , 

tie V. ಬಂಧಿಸು, ಕಟ್ಟಿಹಾಕು, ಕಟ್ಟು 
ಸರಿಗುರುತು, ತನಿಖಾ ಗುರುತು 

_ n. 1. ಸಮ , ಸಮಸಮ , 2. ಗಂಟು, ಕಟ್ಟು, 
tick of ಗುರುತು ಮಾಡು, ಗುರುತು ಇಡು 

3. ನೇರಸ್ಪರ್ಧೆ, 4. ಹಗ್ಗ, ಸರಪಣಿ 
ticket n. ಟಿಕೆಟ್ಟು, ಪ್ರವೇಶದ ಚೀಟಿ, ಪ್ರಯಾಣದ 

tier n, ಪಂಕ್ತಿ, ವರಸೆ,ಶ್ರೇಣಿ, ಸಾಲು 
ಟೀಟಿ 

tiers of seats ಅಂತರಂತರದ ಪೀಠಗಳು, 
tickle V , ಕಚಗುಳಿ ಇಡು 

( ಒಂದರ ಮೇಲೊಂದರಂತೆ ಇಟ್ಟ ಪೀಠಗಳ 
n , ಕಚಗುಳಿ 

ಸಾಲುಗಳು) 
ticklish adj. ಕಠಿನ, ಅಸ್ಥಿರ, ಪ್ರಮಾದಕರ, ಸೂಕ್ಷ, | 

| tifin- room n, ಉಪಹಾರಗೃಹ 
ನಾಜೂಕಾದ, ತೊಡಕಿನ, ಎಚ್ಚರಿಕೆ 

tight adj. ಬಿಗಿಯಾದ, ದೃಢ 
ವಹಿಸಬೇಕಾದ 

air-tight adj, ಗಾಳಿ ಪ್ರವೇಶಿಸದಷ್ಟು ಬಿಗಿ 
tick- tack n. ಗಡಿಯಾರದ ಶಬ್ದ 


432 


tight-fisted 


tinker 


tighten up security arrangements time immemorial ಅನಾದಿಕಾಲದ, 
ಭದ್ರತಾಕಾರಗಳನ್ನು ಬಿಗಿಗೊಳಿಸು, ಭದ್ರತಾ ಬಹು ಪ್ರಾಚೀನಕಾಲದ 
ವ್ಯವಸ್ಥೆಗಳನ್ನು ಬಿಗಿಗೊಳಿಸು 

time keeper 1 . ಕಾಲಸೂಚಕವೃಕಿ , 
tight-fisted adj, ಜಿಪುಣನಾದ, ಬಿಗಿಹಿಡಿತದ, 2 . ಅಲಾರಂ ಗಡಿಯಾರ 
ಜಿಪುಣತನದ 

time lag ಕಾಲದ ಅಂತರ 
tightness of money market ದ್ರವ್ಯದ | 

time limit ಕಾಲಾವಧಿ, ಕಾಲಪರಿಮಿತಿ 
ಅಲಬ್ಧತೆ, ಹಣದತಗಾದೆ, ಮುಗ್ಗಟ್ಟಿನ 

time - piece n. ಗಡಿಯಾರ 
ಹಣಕಾಸು ಸ್ಥಿತಿ 

time scale of pay ಕಾಲಿಕ ವೇತನಶ್ರೇಣಿ, 
tight place ಮಿಸುಕಾಡಲು ಆಗದ 

ಕಾಲಬದ್ದ ವೇತನಶ್ರೇಣಿ 
ಪರಿಸ್ಥಿತಿಯ ಜಾಗ, ಇಕ್ಕಟ್ಟು, ಬಿಕ್ಕಟ್ಟು 

time schedule ವೇಳಾಸೂಚಿ 
tiles n. ಹೆಂಚುಗಳು, ಹಲಗೆಗಳು 

time server ಸ್ವಾರ್ಥಪರ, ಸ್ವಾರ್ಥ ಸಾಧಕ, 
till (prep) ಅಲ್ಲಿಯವರೆಗೆ, ಅಲ್ಲಿಯತನಕ 

ಸ್ವಾರ್ಥಿ 
till (conj) ಅಲ್ಲಿಯವರೆಗೆ , ಆವರೆಗೆ 

time- table n: ವೇಳಾಪಟ್ಟಿ 
till V, ಉಳು, ವ್ಯವಸಾಯಮಾಡು, ಸಾಗುವಳಿ | 

| timely adj. ಸಮಯಕ್ಕೆ ತಕ್ಕ , ಸಕಾಲಿಕ , 
ಮಾಡು 

ಸಮಯೋಚಿತ, ಕಾಲೋಚಿತ 
tillage n. ಉಳುಮೆ , ಕೃಷಿ 

timid adj, ಭೀರು, ಹೆದರುವ, ಏರಿಕೆಯುವ, 
tiller (of the soil) ಉಳುಮೆಗಾರ, ನೇಗಿಲ | 

- ಅಂಜುಬುರುಕ, ಪುಕ್ಕಲ 
ಯೋಗಿ, ಬೇಸಾಯಗಾರ 

timorous adj, ಹೆದರಿದ, ಗಾಬರಿ ಹೊಂದಿದ, 
tilt V. ಒಂದುಕಡೆಗೆ ವಾಲು, ಬಾಗು 

ಭಯಭೀತ 
n, ವಾಲುವಿಕೆ, ಬಾಗಿದುದು, ಒಲವು 

tinn, ತವರ 
timber 1, ಮರಮುಟ್ಟು, ಚೌಬೀನೆ, ನಾಟ 

tin -foil , ತವರದ ವರೇಕು, ತವರದ ಹಾಳೆ, 
time n. 1. ಕಾಲ, ಸಮಯ, ವೇಳೆ, ಹೊತ್ತು, 

ಬೇಗಡೆ 
ಬಿಡುವು, ವಾಯಿದೆ, ಅವಧಿ, ಪುರುಸೊತ್ತು, 

tin god ನಕಲಿ ದೇವತೆ 
2 . ಸಲ, ಬಾರಿ 
in the nick of time ತಕ್ಕಸಮಯದಲ್ಲಿ , 

tinderbox ಬೆಂಕಿ ಹಾಕುವ ಪದಾರ್ಥಗಳನ್ನು 
ಆ ಕ್ಷಣಕ್ಕೆ ಗೊತ್ತಾದ ಕಾಲಕ್ಕೆ ಸರಿಯಾಗಿ, | 

ತುಂಬಿಡುವ ಪೆಟ್ಟಿಗೆ, ಚಕಮುಕಿ ಪೆಟ್ಟಿಗೆ, ಜ್ವಲನ 
ಅಷ್ಟರಲ್ಲಿ 

ವಸ್ತುಗಳಿರುವ ಪೆಟ್ಟಿಗೆ 

| tinge V, ಪ್ರಭಾವಬೀರು, ಬೆರೆಸು, ಹೊಸಬಣ್ಣ 
time barred ವಾಯಿದೆಮೀರಿದ 

ಬಳಿ, ಸೇರಿಸು, ಛಾಯೆಕೊಡು 
time- bomb n. ಟೈಂ ಬಾಂಬು, ನಿಶ್ಚಿತವಾದ | n, ರಂಗು, ಬಾಯೆ 

ಕಾಲದಲ್ಲಿಸ್ಫೋಟಗೊಳ್ಳುವ ಬಾಂಬು 
time honoured 

tinker V, ಲೋಹಪಾತ್ರೆಗಳಿಗೆ ಬೆಸುಗೆ ಹಾಕಿ 

ಬಹುಕಾಲದಿಂದ 
ಗೌರವ ಹೊಂದಿರುವ, ಬಹುಕಾಲದಿಂದಲೂ 

ಚೆನ್ನುಮಾಡು, ಕಲಾಯಿಮಾಡು 
ಮಾನ್ಯ ಮಾಡಲಾಗುತ್ತಿರುವ 

_ n , ಕಲಾಯಿಗಾರ , ಪಾತ್ರೆ ಪರಡಿಗಳ 
ದುರಸ್ತಿಗಾರ 


ರ 


433 


tinsel 


token 


tinsel n. ಬೇಗಡೆಯ ಅಲಂಕಾರ, ಬೇಗಡೆ, | title - deed n ಹಕ್ಕುಪತ್ರ , ದಾಖಲೆ, ಪಟ್ಟೆ 
ಹೊರಮೆರಗು, ಹೊಳಪು, ಥಳಕು, ಥಳುಕಿನ | 

title-page n . wwwja3 
ಅಲಂಕಾರ 
tint V. ಬಣ್ಣಹಾಕು, ಬಣ್ಣ ಬಳಿ 

toady n. ಹೊಗಳು , ಸ್ತುತಿಸು, ಕಾಕಾಹಿಡಿ 
tip V. 1. ಭಕ್ಷೀಸುಕೊಡು, ಇನಾಮು ಕೊಡು, 

toast V, ಶುಭಹಾರೈಕೆಗಾಗಿ ಮದ್ಯಪಾನ ಮಾಡು, 
2. ಗುಟ್ಟು ರಹಸ್ಯ ತಿಳಿಸು, ಸುಳಿವುನೀಡು 

ಸ್ವಸ್ತಿಪಾನಮಾಡು 
n, 1. ತುದಿ, ಕೊನೆ, ಅಗ್ರ , 2. ಇನಾಮು, | 

೧. ಶುಭಹಾರೈಕೆ, ಸುಟ್ಟರೊಟ್ಟಿ 
ಭಕ್ಷೀಸು, 3. ಗುಟ್ಟಿನ ಸುಳಿವು, ಸೂಚನೆ 

tobacco n, ತಂಬಾಕು, ಹೊಗೆಸೊಪ್ಪು 
have on the tip of one's tongue 

- tobacco heart ತಂಬಾಕಿನಿಂದಾದ 
ನಾಲಿಗೆಯ ತುದಿಯಲ್ಲಿ ಇರು 

ಹೃದ್ರೋಗ, ತಂಬಾಕಿನಿಂದಾದ ಹೃದಯ 
tipsy adj, ತೂಗಾಡುತ್ತಿರುವ, ಅಮಲುಹತ್ತಿದ, | 

ವಿಕಾರ, ತಂಬಾಕು ಹೃದಯವ್ಯಾಧಿ | 
ಅಮಲಿನ, ಅಮಲಿನಿಂದಾದ 

tocsin n . ಅಪಾಯಸೂಚಕ ಸಂಜ್ಞೆ ಕಪ್ಪ 

ಸಮಯದ ಸಂಕೇತ, ಎಚ್ಚರಿಕೆ, ಅಪಾಯದ 
tiptop adj, ಅತ್ಯುತ್ತಮ , ತುಂಬ ಸೊಗಸಾದ, 

ಗಂಟೆ 
ಅಚ್ಚುಕಟ್ಟಾದ, ತುಂಬ ಶಿಸ್ತಿನಉಡುಪು ಧರಿಸಿದ 

toddy 1, ಹೆಂಡ, ಸೇಂದಿ, ಮದ್ಯಪಾನೀಯ 
tirade n, ದೂಷಣ ಪರಂಪರೆ, ತೀವ್ರ ಟೀಕೆ, 
ದೀರ್ಘವಾದ ಉದ್ರೇಕಕಾರಿ ಭಾಷಣ, 

toe V. ಕಾಲ್ಕೆರಳಿನಿಂದ ಮುಟ್ಟು, ಅನುಸರಿಸು 
ಬೈಗಳ ಸಾಲು, ದೀರ್ಘ ನಿಂದಾ ಭಾಷಣ , 

_ n, ಕಾಲೈರಳು , ಅಂಗುಷ್ಠ, ಉಂಗುಟ, 
ಆಕ್ಷೇಪಕ ಭಾಷಣ, ಬೈಗಳ ಸುರಿಮಳೆ 

ಮುಂಗೊರಸು 
tire V , ಆಯಾಸಪಡು, ಸೋತುಹೋಗು, 

from top to toe ಆಪಾದಮಸ್ತಕ , 
* ಸುಸ್ತಾಗು, ಸಾಕೆನಿಸು, ಬಳಲು 

ಆಮೂಲಚೂಲ, ತಲೆಯಿಂದ ಕಾಲಿನವರೆಗೆ 
tissue n. 1. ನವುರುಬಟ್ಟೆ, ನಯವಾದ ಬಟ್ಟೆ | 

toe the lines ಅನುಸರಿಸು, ಹೇಳಿದಂತೆ 
2. ಜಾಲ, ಹೆಣಿಗೆ, ಅಂಗಾಂಶ, ಅಂಗಸತ್ವ , 

ಕೇಳು 
ಸುಳ್ಳು , ಅಪರಾಧಗಳ ಹೆಣಿಗೆ, ಜಾಲ toil _ V , ಶ್ರಮಪಡು, ದುಡಿ, ಆಯಾಸಪಡು, 
tissue ofmisstatement ou 3002985 ಶ್ರಮಿಸು, ಹೆಣಗು 
ಹೇಳಿಕೆ, ತಪ್ಪು ತುಂಬಿದ ಮಾತುಗಳು 

n, ಶ್ರಮ, ಆಯಾಸ, ಪರಿಶ್ರಮ , ದುಡಿತ, 
tit for tat ಏಟಿಗೆ ಏಟು, ಹೊಡೆತಕ್ಕೆ ತಕ್ಕ | 

ಹೆಣಗಾಟ 
ಹೊಡೆತ, ಮುಖ್ಯಿಗೆ ಮುಯ್ಯ 

| toilet n. 1. ವೇಷಭೂಷಣ, ಉಡುಪು, ಪ್ರಸಾಧನ, 
titan n. 1. ರಾಕ್ಷಸ, 2. ಭೀಕರ ವಸ್ತು, ದೈತ್ಯ | 

2.ಶೌಚಗೃಹ, ಸಂಡಾಸು, ಪಾಯಖಾನೆ 
3. ಸೂರದೇವ 

toils n, ಬಲೆ, ಬೋನು, ಪಾಶ, ಬಂಧ, ಜಾಲ 
adj, ತುಂಬ ದೊಡ್ಡ, ಬಹುಗಾತ್ರದ, | token n, ಗುರುತು, ಚಿಹ್ನೆ , ಸ್ಮಾರಕ ಲಾಂಛನ, 
ದೈತ್ಯಾಕಾರದ 

ಸಂಕೇತ 
tithe n, ದಶಾಂಶ, ದಶಮಾಂಶ ತೆರಿಗೆ, ದಶಾಂಶ by token ಗುರುತಿನ ಮೂಲಕ, ಗುರುತಿನ 
ತೆರಿಗೆ 

ಸಹಾಯದಿಂದ, ಕಾರಣದಿಂದ 
title n. 1. ಬಿರುದು, ಪ್ರಶಸ್ತಿ , ಪದವಿ, 2. ಹಕ್ಕು , token coin ಸ್ಮಾರಕ ನಾಣ್ಯ , ಸಂಕೇತ ನಾಣ್ಯ 

ಅಧಿಕಾರ, 3. ಶೀರ್ಷಿಕೆ, ಶಿರೋನಾಮೆ 


434 


tooth 


tolerable 


token money ಗುರುತಿಗಾಗಿ ಅಲ್ಪ ] tone V, ಶ್ರುತಿಗೂಡಿಸು, ಶ್ರುತಿಮಾಡು, ಒಪ್ಪಕೊಡು 

( ಚಿತ್ರಕ್ಕೆ) 
ಸಹಾಯ 
token cut ನೆಪಕ್ಕಾಗಿ ಮಾಡಿದ ಖೋತ, n , 1. ಸ್ವರ, ಧ್ವನಿ, ಬಲ, ಶಬ್ದ , ನಾದ, 
ಸಾಂಕೇತಿಕ ಕಡಿತ 

2 . ಪರಿಸ್ಥಿತಿ, ವಾತಾವರಣ, ಪ್ರವೃತ್ತಿ , 
token payment ನೆಪಕ್ಕಾಗಿ ಮಾಡಿದ 

ವರ್ಣಛಾಯೆ 
ಅನುದಾನ, ಸಾಂಕೇತಿಕ ಸಂದಾಯ ( ಒಟ್ಟು tone-down ತಗ್ಗಿಸು, ತೀವ್ರತೆಯನ್ನು 
ಸಾಲದ ಬಗ್ಗೆ 

ಕಡಿಮೆ ಮಾಡು 
token vote ನೆಪಕ್ಕಾಗಿ ಹಾಕಿದ ಮತದಾನ, tone - up ತೀವ್ರಗೊಳಿಸು, ಶಕ್ತಿಯುತವನ್ನಾಗಿ 
ಸಾಂಕೇತಿಕ ಮತ 

ಮಾಡು 
tolerable adj. ಸಹಿಸಿಕೊಳ್ಳಬಹುದಾದ, ಸಹ್ಯ | tongue n. 1 . ನಾಲಿಗೆ , 2. ಭಾಷೆ, 

3. ಮಾತನಾಡುವ ರೀತಿ 
tolerance n, ಸಹನೆ, ತಾಳ್ಮೆ, ಸೈರಣೆ, ಸಹಿಷ್ಣುತೆ 
tolerate V ಸಹಿಸಿಕೊಳ್ಳು, ತಾಳ್ಮೆಯಿಂದಿರು, 

hold one's tongue ಮಾತನಾಡದಿರು, 
ಸೈರಿಸು, ಸಹಿಸು 

ಬಾಯಿಮುಚ್ಚು, ನಾಲಿಗೆಯನ್ನು ಬಿಗಿಹಿಡಿ 
toleration n, ಸಹನಶೀಲತೆ, ಉದಾರತೆ 

mother-tongue n. ಮಾತೃಭಾಷೆ, ತಾಯಿ ನುಡಿ 
toll V , ಘಂಟಾನಾದ ಮಾಡು, ಪ್ರಕಟಿಸು , - Wag one's tongue ಅವಿವೇಕವಾಗಿ 
ಸುಂಕಕೊಡು, ಸುಂಕ ಹೇರು, ಸುಂಕವನ್ನು 

ಮಾತನಾಡು, ಹರಟು 
ತೆಗೆದುಕೊಳ್ಳು 

tongue- tied adj, ನಾಲಗೆ ಹಿಡಿದಿರು, ನಾಲಿಗೆ 
n, 1. ದಾರಿಸುಂಕ, 2. ನಷ್ಟ ಸಮಯದ ಘಂಟೆ, | ಕಟ್ಟಿರುವ 
ಮರಣಸೂಚಕ ಘಂಟೆ | 

tonic n. ಬಲವರ್ಧಕ ಔಷಧಿ, ಶಕ್ತಿವರ್ಧಕ ಮದ್ದು 
a heavy toll of life ಬಹುವಾಗಿ | tonnage n: ತೂಕದ ಪ್ರಮಾಣ 
ಪ್ರಾಣನಷ್ಟ , ಭಾರಿ ಪ್ರಮಾಣದ ಪ್ರಾಣಹಾನಿ | tonsure n. ಶಿರಮುಂಡನ, ತಲೆಬೋಳಿಸುವಿಕೆ 
take toll of ವಸೂಲುಮಾಡು , 

tool n ಸಲಕರಣೆ , ಉಪಕರಣ, ಮುಟ್ಟು 
ತೆಗೆದುಕೊಳ್ಳು 

machine tools ಯಂತ್ರಪರಿಕರಗಳು, 
toll- gate 1. ಸುಂಕದಕಟ್ಟೆ, ಜಕಾತಿಕಟ್ಟೆ 

ಯಂತ್ರೋಪಕರಣಗಳು 
toll- tax . ದಾರಿಸುಂಕ, ರಸ್ತೆ ಸುಂಕ 

the tools of one's trade ವೃತ್ತಿ 
tomb V ಸಮಾಧಿ ಮಾಡು, ಹೂಳು 

ಪರಿಕರಗಳು , ವೃತ್ತಿಯ ಸಾಧನೋಪಕರಣಗಳು 
n, ಸಮಾಧಿ, ಗೋರಿ 

tooth n, ಹಲ್ಲು, ದಂತ 
tomb - stone n, ಸಮಾಧಿ ಶಿಲೆ, ಸಮಾಧಿ ಫಲಕ, | Sweet tooth ಸಿಹಿ ವಸ್ತುಗಳ ಮೇಲೆಇಷ್ಟ, 
ಗೋರಿಮೇಲಿನ ಕಲ್ಲು 

ಸಿಹಿ ತಿನಿಸುಗಳ ಬಯಕೆ, ಆಸೆ 
tomtoolery n, ಮೂರ್ಖ ತನ, ತುಂಟಾಟ, tooth and nail ಪೂರ್ತಿಶಕ್ತಿಯನ್ನು 
ಹುಚ್ಚಾಟಿಕೆ, ವ್ಯರ್ಥ ಥಳುಕು ಪಳುಕು 

ಪ್ರಯೋಗಿಸು, ಶಕ್ತಿಯನ್ನೆಲ್ಲ ಬಳಸಿ ಹೋರಾಡು 
ton , ಒಂದು ಟನ್ನು , ಸಾವಿರ ಕಿಲೋಗ್ರಾಮುಗಳ Wisdom tooth ನಿಧಾನವಾಗಿ 
ತೂಕ 

ಹೊರಕಾಣುವ ಹಲ್ಲು 
metric - ton n . ಸಾವಿರ ಕಿಲೋಗ್ರಾಮುಗಳ ತೂಕ 


435 


top 


total 


top V, ಉನ್ನತವಾಗಿರು, ಮೇಲಾಗಿರು, ಮೊದಲ | torchbearer n, ದಾರಿತೋರಿಸುವವನು, 
ಸ್ಥಾನದಲ್ಲಿರು 

ಮಾರ್ಗದರ್ಶಿ , ಮಾರ್ಗಕ್ಕೆ ಬೆಳಕು ಹಿಡಿದವನು, 
n, 1. ತುದಿ, ನೆತ್ತಿ, ಅಗ್ರ , ಶಿಖರ, ಮೇಲ್ಯಾಗ, 

ಮಾರ್ಗದರ್ಶಕ 
2. ಚಾವಣಿ 

torment V, ಹಿಂಸಿಸು, ದುಃಖಪಡಿಸು, ಚಿತ್ರಹಿಂಸೆ 
adj, ಮೇಲಿನ, ತುದಿಯ , ಅಗ್ರದ, ಉನ್ನತ 

ಕೊಡು, ಯಾತನೆ ನೀಡು, ಗೋಳಾಡಿಸು 
at top speed ಪೂರ್ತಿವೇಗದಲ್ಲಿ ಅತಿ 

n, ಯಾತನೆ, ಹಿಂಸೆ , ದುಃಖ , 
ಹೆಚ್ಚಿನ ವೇಗ, ಗರಿಷ್ಠ ವೇಗ 

ಯಮಯಾತನೆ, ಚಿತ್ರಹಿಂಸೆ 

tornadon, ಸುಂಟರಗಾಳಿ, ಬಿರುಗಾಳಿ, ತುಫಾನು, 
from top to toe ತಲೆಯಿಂದ ಕಾಲಿನ | 

ಬಿರುಮಳೆ, ಸುರಿಮಳೆ ( ಜಯಘೋಪ, 
ವರೆಗೆ , ನಖಶಿಖಾಂತ, ಪೂರ್ತಿ, | 

ಅಕ್ಷೇಪಣೆ, ಕ್ಷಿಪಣಿ, ಇತ್ಯಾದಿಗಳು) 
ಸಂಪೂರ್ಣವಾಗಿ ಆಪಾದಮಸ್ತಕ 

torpedo n. ನೌಕಾಸ್ಫೋಟಕ, ಹಡಗು ಸಿಡಿಕ | 
top dressing ಗಿಡದ ಬುಡಕ್ಕೆ ಗೊಬ್ಬರ | 

torpedo boat ವಿಧ್ವಂಸಕ ನೌಕೆ, 
ಹಾಕುವುದು 

ಟೊರ್ಪೆಡೋ , ವಿಧ್ವಂಸಕ ಹಡಗು 
top -heavy ತಲೆಭಾರವಾದ, ಶಿರೋಭಾರ | torpid adj, ಮಂದವಾದ, ನಿಷ್ಕ್ರಿಯವಾದ, 
ವಾದ 

ನಿಶ್ಚಷ್ಟ, ಸುಪ್ತ, ನಿರುತ್ಸಾಹದ,ಜೋಮು 
top priorty ಅತ್ಯಂತ ಪ್ರಾಧಾನ್ಯ, ಅತ್ಯಂತ | ಹಿಡಿದ 
ಪ್ರಾಶಸ್ಯ ಸರ್ವ ಪ್ರಥಮ ಪ್ರಾಶಸ್ಯ | torrid - zone n. ಅತ್ಯುಷ್ಣವಲಯ 

top Secret ಅತ್ಯಂತ ರಹಸ್ಯ , ಅತಿ ಗೋಪ್ಪ | torrent n, ಪ್ರವಾಹ, ಉಕ್ಕಿಹರಿಯುವುದು, 
topaz n. ಗೋಮೇದಿಕ , ಗೋಮೇದಕ , ಒಂದು | 

ಉಕ್ಕಿಬರುವ ಧಾರಾಕಾರ ಮಳೆ, ರಭಸದ 

ಪ್ರವಾಹ | 
ಮುಖ್ಯರತ್ನ 

| tot n. ಅಪಕೃತ್ಯ , ಅಪಚಾರ, ಖಾಸಗಿತರು 
topic n, ವಿಷಯ , ಪ್ರಕರಣ , ಅಂಶ , ವಸ್ತು | 

tortuous adj. ಕುಟಿಲ , ವಕ್ರ , ಕ್ರಮತಪ್ಪಿದ, 
( ಭಾಷಣ , ಚರ್ಚೆ , ಉಪನ್ಯಾಸಗಳಿಗೆ) 

ತಿರುಚುವ, ಸಿಕ್ಕಿಬಿದ್ದಿರುವ 
topical adj. ಸಮಯೋಚಿತ, ಪ್ರಸಕ್ತ , ಪ್ರಕೃತ, 

' | torture V. ಹಿಂಸೆಮಾಡು, ಚಿತ್ರಹಿಂಸೆಕೊಡು 
ಸ್ಥಳೀಯ ( ವಿಷಯಗಳಿಗೆ ಸಂಬಂಧಿಸಿದ) 

_ n, ಯಾತನೆ, ಚಿತ್ರಹಿಂಸೆ, ( ದೈಹಿಕ ಅಥವಾ 
topical talk ವಿಷಯ ಪ್ರಧಾನ ಭಾಷಣ 

| ಮಾನಸಿಕ) ಚಿತ್ರಹಿಂಸೆ, ಕ್ರೂರ ಯಾತನೆ 
topography n. ಸ್ಥಲಾಕೃತಿ, ಸ್ಥಳವರ್ಣನೆ, ಸ್ಥಳ, | tory n, ಸಂಪ್ರದಾಯವಾದಿ, ಯಥಾಸ್ಥಿತಿವಾದಿ 

ಪ್ರದೇಶಗಳ ವಿವರಣೆ, ನಕ್ಷ, ಸ್ವರೂಪ, ಲಕ್ಷಣ | toss V, ನಾಣ್ಣತೂರು, ಸ್ಪರ್ಧೆನಿರ್ಣಯಿಸು, 
topple V. 1. ಮುಗ್ಗರಿಸಿ ಬೀಳು, ತಲೆಕೆಳಗಾಗು, ಯೋಚಿಸು, ವಿಮರ್ಶಿಸು 

ಎಡವು, ಕುಸಿ, 2. ತಲೆಕೆಳಗಾಗಿಸು, ಉರುಳಿಸು, n, ಮೇಲಕ್ಕೆ ಹಾರಿಸುವಿಕೆ, ಚಿಮ್ಮುವಿಕೆ, 
ಬೀಳು, ಬೀಳಿಸು 

ಮೇಲಕ್ಕೆ ಎಸೆತ , ಸಂದಿಗ್ಧ ಪ್ರಶ್ನೆ ಅಥವಾ ವಿಷಯ 
topsy -turvy adv, ತಲೆಕೆಳಗಾಗಿ, ತಿರುವು | total V, ಕೂಡು, ಸೇರಿಸು, ಒಟ್ಟುಕೂಡಿಸು, ಮೊತ್ತ 
ಮುರುವಾಗಿ, ಅವ್ಯವಸ್ಥೆಯ , ಅಸ್ತವ್ಯಸ್ತ ಕಂಡು ಹಿಡಿ, ಮೊತ್ತಮಾಡು 

_ n, ಸಂಪೂರ್ಣವಾದುದು, ಪೂರ್ತಿ, ಒಟ್ಟು, 
torch n, ಹಿಡಿದೀಪ,ಜ್ಯೋತಿ, ಪಂಜು, ದೀವಟಿಗೆ, | 

ಪೂರಾ 
ಹಿಲಾಲು 

adj, ಜುಮ್ಮಾ, ಒಟ್ಟಾದ, ಒಟ್ಟು 


436 


ಪಂದ್ಯ 


trachoma 
totalitarian 

ಯಾತ್ರಿಕರ ಹೋಗಬರ, 
total eclipse n, ಸಂಪೂರ್ಣ 

tourist trafic 
ಗ್ರಹಣ, 

ಪ್ರವಾಸೀ ಸಂಚಾರ 
ಖಗ್ರಾಸ 

total war ಸಾತ್ವಿಕ ಯುದ್ದ tournament n. ಕ್ರೀಡಾಸ್ಪರ್ಧೆ,ಕ್ರೀಡಾ 
totalitarian n. ನಿರಂಕುಶತೆಗೆ ಸಂಬಂಧಿಸಿದ, 
ನಿರಂಕುಶ, ಸರ್ವಾಧಿಕಾರ 

tout n, ದಳ್ಳಾಳಿ, ತೊತ್ತು, ಸೇವಕ , ತಲೆಹಿಡುಕ, 
totalitarian state ನಿರಂಕುಶ ಪ್ರಭುತ್ವ 

ಹೊಂಚುಗಾರ 
ಸರ್ವಾಧಿಕಾರದ ಆಡಳಿತ 

tow V, ಎಳೆದುಕೊಂಡು ಹೋಗು, ಎಳೆಯುವುದು, 

ಎಳೆಯಲ್ಪಡುವುದು 
totalitariaism n . ನಿರಂಕುಶತ್ವವಾದ, 

ಸರ್ವಾಧಿಕಾರತ್ವದ, ಏಕಾಧಿಪತ್ಯವಾದ n, ಸೆಣಬಿನ ನಾರು, ಹಗ್ಗ , ಎಳೆತ 
totem n. ಗುಣ ಚಿಹ್ನೆ, ಕುಲ ಚಿಹ್ನೆ , ಮನೆದೇವರು, tower n. ಗೋಪುರ, ಸ್ತಂಭ, ಶಿಖರ 
ಕುಲದೇವತೆ ( ಅವುಗಳ ಚಿತ್ರ , ವಿಗ್ರಹ, ಚಿಹ್ನೆ) 

town n. ಪಟ್ಟಣ, ನಗರ 
touch V, ಮುಟ್ಟು, ತಾಕು, ಸ್ಪರ್ಶಿಸು, ಸೋಕು 

| town-hall n, ಪುರಭವನ 
n, ಸ್ಪರ್ಶ , ಸೋಂಕು 

town planning ನಗರ ಯೋಜನೆ, 
keep in touch ಸಂಬಂಧ ಹೊಂದಿರು, | 

ಪಟ್ಟಣದ ಯೋಜನೆಮಾಡುವುದು 
ಸಂಪರ್ಕದಲ್ಲಿರು 

township n. ಚಿಕ್ಕನಗರ, ಊರು, ಗ್ರಾಮ 
touch bottom ಅಧೋಗತಿಯಲ್ಲಿರು, 

toxic adj, ವಿಷಯುಕ್ತ , ನಂಜಿನ 
ತಳಮುಟ್ಟು, ಭದ್ರವಾದ ಆಧಾರದ ಮೇಲೆ 

toxicoogy n. ವಿಷಶಾಸ್ತ್ರ ವಿಷವಿಜ್ಞಾನ 
touching , ಸ್ಪರ್ಶ, ಮನಸ್ಸಿಗೆ ತಗಲುವಿಕೆ toxin n. ಜೀವಾಣುವಿನಲ್ಲಿ ಉತ್ಪತ್ತಿಯಾಗುವ ವಿಷ, 
- adj, ಮನದಟ್ಟಾಗುವ, ಹೃದಯಸ್ಪರ್ಶಿ , 

ಜೀವಾಣು ವಿಷ 
ಹೃದಯದ್ರಾವಕ, ಕರುಣಾಜನಕ 

toy _ V , ಆಡು, ಆಟವಾಡು , ಚೆಲ್ಲಾಡು, 
touchstone n. ಒರೆಗಲ್ಲು, ನಿಕಷ, ಕಸೋಟಿ 

ಹುಡುಗಾಟಮಾಡು 
tough adj. ಕಠಿಣವಾದ, ಬಿಗಿಯಾದ, ಛಲದ, 

n , ಬೊಂಬೆ, ಗೊಂಬೆ, ಆಟದ ವಸ್ತು , ಆಟದ 
ದೃಢ, ನಾರುಗಟ್ಟಿಯಾದ 

ಸಾಮಾನು, ವಿನೋದದ ವಸ್ತು, ಉಪಕರಣ 
toughness n. ಕಠಿನತೆ, ಗಟ್ಟಿತನ, ಕಾಠಿನ್ಯ , 

toy soldier ಸಿಪಾಯಿಯಂತಿರುವ ಬೊಂಬೆ 
ಕಿಡಿಗೇಡಿತನ, ಕಿಡಿಗೇಡಿ, ಬೀದಿಯ ಪುಂಡ, toy with ಆಟವಾಡು, ಬೇಕಾಬಿಟ್ಟಿಯಾಗಿ 
ಕೊಲೆಗಡುಕ, ಘಾತುಕ 

ನಿರ್ವಹಿಸು, ಲಘುವಾಗಿ ಯೋಚಿಸು , 
tour p. ಪ್ರವಾಸ, ಯಾತ್ರೆ , ಸಂಚಾರ, ವಿಹಾರ ಲಘುವಾಗಿ ಚಿಂತಿಸು 

inspection tour ತನಿಖೆಪ್ರವಾಸ, | trace V. 1. ಜಾಡು ಹಿಡಿದು ಹೋಗು, ಪತ್ತೆಹಚ್ಚು, 
ಪರೀಕ್ಷಣ ಪ್ರವಾಸ 

2. ರೇಖಿಸು, ಗುರುತಿಸು, ಚಿತ್ರಿಸು, ಪ್ರತಿ ಮಾಡು 
tourism , ಪ್ರವಾಸೋದ್ಯಮ 

_ n. ಗುರುತು, ಸುಳಿವು, ಕುರುಹು 
tourist n. ಪ್ರವಾಸಿ, ಯಾತ್ರಿಕ 

trachoman, ಕಣ್ಣಿಗೆ ಬರುವ ಒಂದು ರೋಗ, 
tourist car ಯಾತ್ರಿಕ ವಾಹನ, ಪ್ರವಾಸೀ | ಕಣ್ಣಿನ ರೋಗ 
ಕಾರು 


ನಿಲ್ಲು 


437 


track 

traffic 
track V, ದಾರಿ ಕಂಡುಕೊಳ್ಳು, ದಾರಿ ತೆಗೆ, ದಾರಿ trade price ವ್ಯಾಪಾರದ ದರ, ವರ್ತಕರ, 
ಮಾಡು 

ವ್ಯಾಪಾರದ ಮಾರುವ ಬೆಲೆ 
n, 1. ದಾರಿ , ಹಾದಿ , ಮಾರ್ಗ, ರಸ್ತೆ , trade sanctions ವ್ಯಾಪಾರ, ವ್ಯಾಪಾರಕ್ಕೆ 
ಹೆಜ್ಜೆಯ ಗುರುತು, 2. ಜಾಡುಪಟ್ಟಿ, ಅಭ್ಯಾಸ ಅಧಿಕೃತ ಅನುಮತಿ 
ಪದ್ಧತಿ 

trade union ಕಾರ್ಮಿಕ ಸಂಘ, ವೃತ್ತಿ ಸಂಘ 
keep track of ಮಾರ್ಗವನ್ನು ತಿಳಿದು 
ಕೊಂಡಿರು, ಜಾಡು ಹಿಡಿದು ಹೋಗು, 

trade unionism ಕಾರಿಕ ಸಂಘವಾದ, 
ಬೆಳವಣಿಗೆಯನ್ನು ಗಮನಿಸು 

(ಕಾರ್ಮಿಕ) ವೃತ್ತಿ ಸಂಘಟನೆಯ ತತ್ವ 
track down ಹಿಂಬಾಲಿಸಿ ತಿಳಿದುಕೊಳ್ಳು, 

trade unionist ಕಾರಿಕ ನಾಯಕ, 
ಪತ್ತೆಹಚ್ಚು 

ಕಾರ್ಮಿಕ ಸಂಘಟನಾವಾದಿ 
track renewal ಮಾರ್ಗನವೀಕರಣ 

trader n, ವರ್ತಕ, ವ್ಯಾಪಾರಿ 
tract n . 1. ಸಣ ಗ .೦ಥ, ಕಿರು ಪ ಕಟನೆ | tradition ೧. ಸಂಪ್ರದಾಯ , ಪರಂಪರೆ , ರೂಢಿ, 
ಕಿರುಹೊತ್ತಿಗೆ, 2 . ಭೂಮಿಯ ಭಾಗ , | 

ಪರಂಪರೆಯಾಗಿ ಬಂದಿರುವ, ಪದ್ಧತಿ, ಆಚಾರ, 
ವಿಶಾಲವಾದ ಪ್ರದೇಶ, ಬಯಲು, ಹರವು 

ನಂಬಿಕೆ ಇತ್ಯಾದಿ 
traction n. ಒಂದು ವಸ್ತುವನ್ನು ಎಳೆಯುವುದು, 

| traditional adj. ಸಾಂಪ್ರದಾಯಕ, ಪರಂಪರೆಯ , 
ಎಳೆತ, ಸೆಳೆತ, ಕರ್ಪಣ, ಸಂಕೋಚನ ಪರಂಪರಾಗತ 
( ಸ್ನಾಯು, ನರಗಳ) 

traditional handicrafts DOLJ , 
tractor n ಎಳೆಯುವ ಯಂತ್ರ , ಎಳೆಯುವವ, ದಾಯಿಕ ಕೈಕಸಬುಗಳು , ಪರಂಪರಾಗತ 
ಎಳಕ, ಕರ್ಷಕ, ಕರ್ಷಕ ಯಂತ್ರ 

ಕೈಕೆಲಸಗಳು, ಕರಕುಶಲ ವಸ್ತುಗಳು 
trade V, ವ್ಯಾಪಾರಮಾಡು 

traduce V, ನಿಂದಿಸು, ನಿಂದಾರೋಪಣ ಮಾಡು, 
n, ವ್ಯಾಪಾರ, ವಾಣಿಜ್ಯ 

( ಸುಳ್ಳು ಸುಳ್ಳಾಗಿ) ನಿಂದೆ ಹೊರಿಸು, 

ಆರೋಪಿಸು, ರೂಢಿಸು, ಕೆಡಿಸು , ತಪ್ಪು 
trade agreement ವಾಣಿಜ್ಯ ಒಪ್ಪಂದ 

ತಿಳಿವಳಿಕೆ ಕೊಡು 
trade balance ಆಮದು ರಫ್ತುಗಳ 

trafic V, ವ್ಯಾಪಾರಮಾಡು, ಮಾರಾಟಮಾಡು 
ವ್ಯತ್ಯಾಸ, ಅಮದು ರಫ್ತುಗಳ ಅಂತರ 
trade barrier ವ್ಯಾಪಾರಕ್ಕೆ ವಿರೋಧ, 

n, 1. ಸಂಚಾರ, 2. ಸಾಗಾಟ, ಸಾಗಣೆ 
ಅಡ್ಡಿ, ಸುಂಕದಕಟ್ಟೆ, ಉಕ್ಕಡ 

traffic rules ಸಂಚಾರ ನಿಯಮಗಳು 
trade mark ವ್ಯಾಪಾರ ಚಿಹ್ನೆ , goods traffic ಸರಕುಗಳ ವ್ಯಾಪಾರ , 
ಟ್ರೇಡ್ಮಾರ್ಕು , ನಿರ್ದಿಷ್ಟ ಸರಕು ತಯಾರಕನ ಸರಕುಗಳ ಸಾಗಾಣಿಕೆ 
ಅಥವಾ ವ್ಯಾಪಾರಿಯ ಸರಕೆಂದು ಸೂಚಿಸಲು 

passenger traffic ಪ್ರಯಾಣಿಕರ 
ಕಾನೂನು ಪ್ರಕಾರ ದಾಖಲಾಗಿರುವ ಗುರುತು, 

ಸಾಗಾಣಿಕೆ 
ಸಂಕೇತ, ಪದಗಳು 

traffic in arms ಕಳ್ಳ ಆಯುಧಗಳ 
trade name ವ್ಯಾಪಾರ ನಾಮ , 

ವ್ಯಾಪಾರ, ಆಯುಧ, ಶಸ್ತ್ರಾಸ್ತ್ರಗಳ 
ವ್ಯಾಪಾರದ ( ಅಂಗಡಿ) ಹೆಸರು 

ಕಳ್ಳಸಾಗಾಣಿಕೆ 
trade on ವ್ಯಾಪಾರ ಮಾಡು ( ಒಬ್ಬನ 

trafic in human beings ಗುಲಾಮರ 
ಒಳ್ಳೆಯತನ ಅಥವಾ ಗುಟ್ಟನ್ನು ದುರುಪ 

ವ್ಯಾಪಾರ 
ಯೋಗಿಸಿ ಅನ್ಯಾಯದಿಂದ ಲಾಭಪಡೆ). 


438 


transfer 
tragedy 
tragedy n, 1. ದುರಂತ, 2 . ದುರಂತ ನಾಟಕ, | trajectory 1, ಕ್ಷಿಪಣಿ ಮಾರ್ಗ , ಕ್ಷಿಪಣಿ ಪಥ 
ರುದ್ರನಾಟಕ 

tram- car n. ಟ್ರಾಮು 
tragic adj, ವಿಷಾದಾಂತ, ವಿಷಾದದ, ದುರಂತದ | tramway n, ಟಾಮು ಮಾರ್ಗ 

tragic incident ವಿಷಾದಕರ ಘಟನೆ | trammel V, ನಿರೋಧಿಸು, ಪ್ರತಿಬಂಧಿಸು, ಕೈಕಾಲು 
tragi-comedy n . Ods, Joy To The ಕಟ್ಟಿಹಾಕು, ತಡೆಯೊಡ್ಡು, ಬಂಧಿಸು 
ಘಟನೆಗಳ ಮಿಶ್ರನಾಟಕ , ರುದ್ರಹರ್ಷನಾಟಕ 

n, ಬಲೆ, ಬಂಧ, ಪ್ರತಿಬಂಧಕ, ತಡೆ, 
trail _ V, ಹಿಂಬಾಲಿಸು, ಹಿಂದೆ ಎಳೆದುಕೊಂಡು | ಬಂಧನ, ಅಡ್ಡಿ 
ಹೋಗು 

tramp V. 1. ನಡೆದುಕೊಂಡು ಹೋಗು, 2. ದೇಶ 
n, ಅನುಬಂಧ, ಅನುಸರಣೆ , ವಾಸನೆ, ಸುಳಿವು, ತಿರುಗು, ಸುತ್ತಾಡು, ಅಲೆದಾಡು 
ಕಾಲುದಾರಿ, ಹಿಂಬಾಲ, ಜಾಡು, ತುಳಿದ ದಾರಿ, n, ತುಳಿತ, ಪದಾಘಾತ, ಹೆಜ್ಜೆಯ ಸದ್ದು, 
ಹಿಂದೆ ಎಳೆದುಕೊಂಡುಹೋಗು 

ಕಾಲಸಪ್ಪಳ, ನಡೆದಾಟ, ಅಲೆಮಾರಿ, ಪೋಲಿ 
trailer . ಹಿಂಗಾಡಿ, ಟೈಲರು, ಹಿಂಬಾಲಕ | tramplev , ತುಳಿದುಹಾಕು, ತುಳಿದು ಧಂಸ ಮಾಡು 
train V. ತರಬೇತಿಕೊಡು, ಶಿಕ್ಷಣಕೊಡು, ಪಳಗಿಸು | trance n. 1. ಭಾವಸಮಾಧಿ, 2 . ಪರಮಾನಂದ, 

n. 1.ಶ್ರೇಣಿ, ಸಾಲು, 2. ರೈಲುಗಾಡಿ ಸಮಾಧಿಸ್ಥಿತಿ, 3. ಬಾಹ್ಯಜ್ಞಾನವು ತಪ್ಪಿರುವ ಸ್ಥಿತಿ 
trained adj, ಶಿಕ್ಷಣ ಹೊಂದಿದ, ತರಬೇತಿಪಡೆದ, | tranquil adj, ಶಾಂತ, ಪ್ರಶಾಂತ, ನೆಮ್ಮದಿಯ , 
ಸುಶಿಕ್ಷಿತ 

ನಿರಾತಂಕ 
trained technical personnel ಶಿಕ್ಷಣ | tranquility n. ನೆಮ್ಮದಿ, ಪ್ರಶಾಂತತೆ 
ಹೊಂದಿದ ಯಾಂತ್ರಿಕ ಸಿಬ್ಬಂದಿ, ತರಬೇತಿ| transact v ನಿರ್ವಹಿಸು, ವ್ಯವಹರಿಸು, ವ್ಯವಹಾರ 
ಪಡೆದ ತಾಂತ್ರಿಕ ಸಿಬ್ಬಂದಿ 

ನಡೆಸು 
trainee n. ಶಿಕ್ಷಣ ಪಡೆಯುವವ, ತರಬೇತು| transaction n, ವ್ಯವಹಾರ, ವಹಿವಾಟು, 
ಪಡೆಯುವವ 

ನಿರ್ವಹಣೆ 
trainer n. ತರಬೇತುದಾರ 

transcend V . ಅತಿಶಯಿಸು, ಅಧಿಗಮಿಸು, 
training n . 302308 

ಮೀರು, ಅತೀತವಾಗಿರು, ದುಗ್ರ್ರಾಹ್ಯವಾಗಿರು 
training college ತರಬೇತಿ ಕಾಲೇಜು, | transcendent adj. ಸರಶ್ರೇಷ್ಠ, ಅತ್ಯುತ್ತಮ , 
( ತರಬೇತಿನ) ಬೋಧಕ ಶಿಕ್ಷಣ ಶಾಲೆ | 

ಅತಿಶಯವಾದ, ಮೀರಿದ 
training -cum - production centre | transcontinental adj. ಖಂಡಾದ್ಯಂತ 
ತರಬೇತಿ ಮತ್ತು ಉತ್ಪತ್ತಿ ಕೇಂದ್ರ , ತರಬೇತಿ ಗಾಮಿಯಾದ, ಖಂಡಾಂತರದ 
ಮತ್ತು ಉತ್ಪಾದನಾ ಕೇಂದ್ರ 

transcribe V, ಲಿಪ್ಯಂತರಮಾಡು, ನಕಲುಮಾಡು 
training ship ಶಿಕ್ಷಣ ನೌಕೆ 

transcript n. ಲಿಪ್ಯಂತರ, ನಕಲು 
trait n. ಪ್ರತ್ಯೇಕ ಲಕ್ಷಣ , ವಿಶಿಷ್ಟ ಸ್ವಭಾವ, ವಿಶೇಷ| transfer V, ವರ್ಗಾವಣೆ ಮಾಡು, ಹಸ್ತಾಂತರ 
ಲಕ್ಷಣ, ವಿಶಿಷ್ಟ ಚಿಹ್ನೆ , ಗುಣ 

ಮಾಡು, ಸ್ಥಳಾಂತರ ಮಾಡು, ವರ್ಗಾಯಿಸು, 
traitor n . ದ್ರೋಹಿ, ವಿಶ್ವಾಸಘಾತುಕ , ಸ್ಥಾನಾಂತರಿಸು 
ದೇಶದ್ರೋಹಿ 

n, ಹಸ್ತಾಂತರ , ವರ್ಗಾವಣೆ, 
ವರ್ಗಾವರ್ಗಿ 


439 


transferable 


transparency 


transferable adj, ವರ್ಗಾವಣೆ ಮಾಡ _ transitional period ಪರಿವರ್ತನ 
ಬಹುದಾದ, ವರ್ಗಾಯಿಸಬಹುದಾದ 

ಸಮಯ, ಸಂಧಿಕಾಲ 
transfix V. ಚುಚ್ಚು, ಇರಿ, ತಿವಿ , ಸಿಕ್ಕಿಸು, ಭೇದಿಸು | transiory adj. ಕ್ಷಣಿಕ, ತಾತ್ಕಾಲಿಕ 
transform V. ರೂಪಬದಲಾಯಿಸು, | transitory provision ತಾತ್ಕಾಲಿಕ ನಿಬಂಧನೆ, 
ರೂಪಾಂತರಿಸು, ಪರಿವರ್ತಿಸು 

ತಾತ್ಕಾಲಿಕ ವ್ಯವಸ್ಥೆ 
transformentry n, ವರ್ಗವಾದ ನಮೂದು | translate V. ಅನುವಾದಿಸು, ಭಾಷಾಂತರಿಸು 
transformer ವಿದ್ಯುತ್ಪರಿವರ್ತಕ 

translation ಅನುವಾದ, ತರ್ಜುಮೆ , ಭಾಷಾಂತರ 
transformation n. ರೂಪಾಂತರ, ಪರಿವರ್ತನೆ, | _ translation right ಅನುವಾದ ಸ್ವಾಮ್ಯ 
ಮಾರ್ಪಾಟು, ಬದಲಾವಣೆ 

translator n ಭಾಷಾಂತರಕಾರ, ಅನುವಾದಕ 
transfuse v. 1. ಪಾತ್ರಾಂತರಗೊಳಿಸು, 2 . ರಕtransliterate | ಅನಂತರಮಾಡು 
ಪೂರೈಕೆ ಮಾಡು, ( ದ್ರವವನ್ನು ) ರಕ್ತ ಸೇರಿಸು | 

translucent adj. 1. ಪಾರದೀಪಕ, ಪ್ರಕಾಶ 
transfusion n. ರಕ್ತಪೂರೈಕೆ , ರಕ್ತಪೂರಣ | 

ಪಾರದರ್ಶಕ 
transgress V ಅತಿಕ್ರಮಿಸು, ಉಲ್ಲಂಘಿಸು transmigration n . 1 . ಬೇರೆ ದೇಶಕ್ಕೆ 
transgression n, ಮೀರುವುದು, ಅತಿಕ್ರಮಣ, ಹೋಗುವುದು, 2. ಪುನರ್ಜನ್ಯ, ದೇಹಾಂತರ 
ಉಲ್ಲಂಘನೆ 

ಪ್ರವೇಶ, ದೇಹಾಂತರ ಪ್ರಾಪ್ತಿ 
transhipment n. ಹಡಗಿನಿಂದ ಹಡಗಿಗೆ | transmission n. ಕಳುಹಿಸುವುದು, ರವಾನೆ, 
ಬದಲಾಯಿಸು 

ಸಾಗಣೆ, ತಲುಪುವುದು 
transient adj. 1. ಅಶಾಶ್ವತ, ಅಸ್ಥಿರ, ಕ್ಷಣಿಕ, | transmission lines ಸಾಗಣೆಯ 
ಆತುರದ, ಕ್ಷಣಭಂಗುರ, ನಶ್ವರ 

ಮಾರ್ಗಗಳು, ಪ್ರಸಾರಣ ತಂತಿಗಳು, ಪ್ರಸಾರ 
transit V, ರವಾನೆಮಾಡು, ಸಾಗಿಸು 

ಮಾಧ್ಯಮಗಳು | 
n, 1, ರವಾನೆ, ಪ್ರಯಾಣ, ಸಾಗಣೆ | transmit V. 1. ಕಳುಹಿಸು, ರವಾನಿಸು , ಸಾಗಿಸು, 
2. ಮಾರ್ಗ , ದಾರಿ 

ತಲುಪಿಸು , ಒಯ್ಯು , 2 . ವಾಹಕವಾಗಿರು, 

3. ಪ್ರವಾಸ ಮಾಡು 
transit camp ಸಾಗಣೆ ಮಧ್ಯದ ತಾತ್ಕಾಲಿಕ 

transmiting station ,Do teod , 
ಶಿಬಿರ, ಪ್ರಯಾಣ ಮಧ್ಯದ ಪರಿವರ್ತನ ಶಿಬಿರ, 
ಪ್ರಯಾಣಿಕರ ತಂಗು ಶಿಬಿರ 

transmitter n ಪ್ರಸಾರ ಯಂತ್ರ , ( ನಿಸ್ತಂತು) 
transit duty ರಹದಾರಿ ಸುಂಕ, ಸಾಗಣೆಯ 

- ಪ್ರೇಷಕ 
ಸುಂಕ 

| transmultation n. ರೂಪ ಬದಲಾವಣೆ, 

ಪರಿವರ್ತನೆ, ಸ್ವಭಾವ ಪರಿವರ್ತನೆ 
transition n. ಬದಲಾವಣೆ , ಸಂಕ್ರಮಣ, 
ಪರಿವರ್ತನೆ, ಮಧ್ಯಕಾಲ, ದಾಟುವುದು | transmute V , ರೂಪಪರಿವರ್ತನೆ ಮಾಡು, 

ಸ್ವಭಾವ ಬದಲಾಯಿಸು, ಸ್ವರೂಪಬದಲಾವಣೆ 
transitional adj. ಸಂಧಿಕಾಲದ, ಸ೦ಧಿ 

ಮಾಡು 
ಸಮಯದ, ಬದಲಾವಣೆಯ , ಅವಸ್ಥಾ 
ಪರಿವರ್ತನೆಯ 

transOceanic adj. ಸಮುದ್ರಾಂತರದ, ಸಾಗರ 

ದಾಚೆಯ , ಸಾಗರ ಸಂಚಾರದ 
transitional arrangement Jobs,07 

transparency n, ಪಾರದರ್ಶಕತೆ 
ಏಾಟು, ತಾತ್ಕಾಲಿಕ ವ್ಯವಸ್ಥೆ 


440 


transparent 


tread 


transparent adj, ಪಾರದರ್ಶಕ, ಕಾಂತಿ ಭೇದಕ, | trappings n : 1, ಅಲಂಕಾರದ ವಸ್ತುಗಳು , 
ಸ್ವಚ್ಛವಾದ 

2 . ಶೃಂಗಾರ ವಸ್ತುಗಳು , ಅಧಿಕಾರದ 
transparent colours ಪಾರದರ್ಶಕ ಸ್ಥಾನೋಚಿತ ಉಡುಪು, ವೇಷಭೂಷಣಗಳು 
ವರ್ಣಗಳು 

trash n. ಕಸಕಡ್ಡಿ , ನಿರುಪಯೋಗಿವಸ್ತು 
transpire V, ಸಂಭವಿಸು, ನಡೆ, ಘಟಿಸು travail _ V, ವೇದನೆಪಡು, ಬೇನೆಹೊಂದು, 
transplant V. ಬೇರೆಕಡೆ ನೆಡು, ನಾಟಿ ಹಾಕು, | ಪರಿಶ್ರಮಪಡು 
ಸ್ಥಳಾಂತರಿಸು, ಕಸಿಮಾಡು 

_ n 1. ಪ್ರಸವ ವೇದನೆ, 2 . ಶ್ರಮ, ಕಷ್ಟದ 
transplanation n. ಗಿಡಮರಗಳನ್ನು ಸ್ಥಳಾಂತರಿಸಿ | ಪ್ರಯತ್ನ, ಪ್ರಯಾಸ, ಕೇಶ, ತೊಂದರೆ 
ನೆಡುವುದು , ಕಸಿಮಾಡುವುದು 

| travel V, ಪ್ರಯಾಣ ಮಾಡು 
transport V. 1 . ಸಾಗಿಸು, ರವಾನೆಮಾಡು, | n, ಪ್ರಯಾಣ 
2 . ಗಡೀಪಾರುಮಾಡು 

travel documents ಪ್ರಯಾಣದ 
_ n, ಸಾರಿಗೆ, ಸಾಗಣೆ, ರವಾನೆ 

ದಸ್ತಾವೇಜುಗಳು 
motor transport ಮೋಟಾರು ರವಾನೆ | traveller n, ಪ್ರಯಾಣಿಕ, ಪ್ರವಾಸಿ 
transportation n, 1. ದ್ವೀಪಾಂತರವಾಸ ಶಿಕ್ಷೆ, traveller 's cheque ಪ್ರಯಾಣಿಕರ 

ಗಡಿಪಾರಿನ ಶಿಕ್ಷೆ , ಗಡಿಪಾರು ಮಾಡುವುದು, ಚೆಕ್ಕುಗಳು 
ದೇಶದಿಂದ ಬಹಿಷ್ಕಾರ, 2. ರವಾನೆ 

travelling allowance ಪ್ರಯಾಣ ಭತ್ಯೆ 
transpose V, ಸ್ಥಾನ ಪರಿವರ್ತನೆಮಾಡು, | travelogue n, ಪ್ರವಾಸ ಕಥನ, ಪ್ರವಾಸ 
ಸ್ಥಳಾಂತರಿಸು 

ವೃತ್ತಾಂತ 
tranship V. ಬೇರೆ ಹಡಗಿಗೆ ಬದಲಾಯಿಸು 

| traverse V. 1. ಅಡ್ಡಬರು, ಅಡ್ಡಹಾಯು, 
trans-shipment n. ಬೇರೆ ಹಡಗಿಗೆ ಬದಲಾವಣೆ ಪರ್ಯಾಲೋಚಿಸು, ಚರ್ಚಿಸು , 2 . ಅಲ್ಲಗಳೆ, 
ಮಾಡುವಿಕೆ 

ಅಲ್ಲವೆನ್ನು, ನಿರಾಕರಿಸು 
trans-shipment point ಪರಿವರ್ತನ | travesty V. ಅವಹೇಳನ ಮಾಡು, ವೇಷಧರಿಸು, 
ಸ್ಥಾನ, ಪರಿವರ್ತನ ಪ್ರದೇಶ, ಒಂದು ಹಡಗಿ 

ಹಾಸ್ಯಾಸ್ಪದ ಮಾಡು, ನಗೆಪಾಟಲಾಗಿಸು 
ನಿಂದ ಇನ್ನೊಂದಕ್ಕೆ ಬದಲಾಯಿಸುವ ಸ್ಥಾನ 

n, ಅವಹೇಳನ, ವೇಷಧಾರಣೆ, 
trans- shipment shed ಸರಕು 

ಹಾಸ್ಯಸ್ಪದವಾಗಿರುವಿಕೆ, ನಗೆಪಾಟಲು 
ಬದಲಾಯಿಸುವ ಸ್ಥಾನ 

trawler n, ಮೀನುಹಿಡಿಯುವದೋಣಿ 
transubstatiation n. ಪದಾರ್ಥ ಪರಿವರ್ತನೆ | 

| tray n, ತಟ್ಟೆ, ಪರಾತ, ಹರಿವಾಣ, ತಬಕ 
transverse 1. ಅಡ್ಡಸ್ನಾಯು ರಚನೆ, ಅಡ್ಡಡ್ಡ | 

| treacherous adj. ವಿಶ್ವಾಸಘಾತುಕವಾದ, 
ಅಪಧಮನಿ, ಅಡ್ಡ 

ದ್ರೋಹದ, ನಂಬಬಾರದ, ಮೋಸದ 
trap V. ಸಿಕ್ಕಿಸು, ಬೋನಿಗೆ ಹಾಕು, ಮೋಸಮಾಡು, | 
ಹಳ್ಳಕ್ಕೆ ಬೀಳಿಸು 

treachery n, ವಿಶ್ವಾಸಘಾತ, ದ್ರೋಹ, ಮೋಸ 
n, 1. ಬಲೆ, ಬೋನು, 2. ಕುತಂತ್ರ 

tread V. ಹೆಜ್ಜೆ ಇಡು, ತುಳಿ, ನಡೆ, ಹೋಗು, 
trap door ಕಳ್ಳದಾರಿ , ನೆಲಮಾಳಿಗೆಯ 

ಘಟ್ಟಿಸಿನಡೆ, ತುಳಿದು ನಡೆ, ಜಾಗರೂಕನಾಗಿ 

ವರ್ತಿಸು, ಸೂಕ್ಷ್ಮವಾಗಿ ನಿರ್ವಹಿಸು 
ಬಾಗಿಲು 


441 


treason 


triangular 


tread on the neck ಅವಮಾನಪಡಿಸು, | treaty , ಸಂಧಿ,ಕೌಲು, ಒಪ್ಪಂದ, ಒಡಂಬಡಿಕೆ 
ಅತ್ಯಾಚಾರಮಾಡು 

treble V. ತ್ರಿಗುಣಗೊಳಿಸು,ಮೂರರಷ್ಟುಮಾಡು 
treason n. ರಾಜದ್ರೋಹ, ರಾಜ್ಯದ್ರೋಹ 

೧. ತ್ರಿಗುಣ, ಮುಪ್ಪಟ್ಟು 
treasonable adj, ದೇಶದ್ರೋಹಕರ 

| tree n, ಮರ, ವೃಕ್ಷ ತರು 
treasure V . 1. ಕೂಡಿಡು, ಗಳಿಸಿಡು, 

up a tree 
ಸಂಚಯಿಸು, ಸುರಕ್ಷಿತವಾಗಿ ಇಡು,ಶೇಖರಿಸು, 

ಸಂಕಟಕ್ಕೆ ಸಿಕ್ಕಿರು, ದಿಕ್ಕು 

ತೋಚದೆ, ಇಕ್ಕಟ್ಟಿಗೆ ಬಿದ್ದಿರು 
ಭದ್ರವಾಗಿಡು,ಜೋಪಾನವಾಗಿಡು 

( trek n, 1. ವಲಸೆ ಹೋಗು, ಪ್ರಯಾಣ ಮಾಡು, 
n, ನಿಧಿ, ಚಿನ್ನ, ರತ್ನ , ಐಶ್ವರ್ಯ , 

2. ನಡಗೆ ಪ್ರಯಾಣಮಾಡು, ಕಷ್ಟದಪ್ರಯಾಣ 
ಸಂಪತ್ತು 

ಮಾಡು 
treasure- house n, ಖಜಾನೆ, ಕೋಶಾಗಾರ, 

tremble V. ನಡುಗು, ಕಂಪಿಸು, ಹೆದರು 
ಬೊಕ್ಕಸ 

tremendous adj, ಭಯಂಕರ, ದೊಡ್ಡ, 
treasure - trove ನಿಕ್ಷೇಪವಿಧಿ, ಗುಪ್ತನಿಧಿ 

ಪ್ರಚಂಡ, ಅದ್ಭುತ, ಭೀಷಣ, ಘೋರ, 
treasurer n , ಖಜಾಂಚಿ,ಕೋಶಾಧ್ಯಕ್ಷ ಭಂಡಾರಿ | ಮಹತ್ತರ 
treasury . ಕೋಶ, ಬೊಕ್ಕಸ, ಖಜಾನೆ | tremor n, ಭೂಕಂಪ, ಕಂಪನ, ಅದುರುವಿಕೆ 

Treasury DBCNeು . ಮಂತ್ರಿವರ್ಗ | trench n, ಕಂದಕ, ಅಗಳೆ , ಕಾಲುವೆ 
ಆಡಳಿತ ಪಕ್ಷದ ಸದಸ್ಯರು, 2 . ಮಂತ್ರಿವರ್ಗದ 

trenchant adj. 1. ಹರಿತವಾದ, ತೀಕ್ಷವಾದ, 
ಪೀಠಗಳು 

2 . ಚುರುಕಾದ, ಕಟುವಾದ 
treasury bills D233033 2000 

trend n, ಒಲವು, ಪ್ರವೃತ್ತಿ ಧೋರಣೆ, ಸ್ಥಿತಿ 
treasury cash order ಖಜಾನೆ ನಗದಿ 
ಆದೇಶ 

trespass V, ಅತಿಕ್ರಮ ಪ್ರವೇಶಮಾಡು, 

ಅತಿಕ್ರಮಿಸು, ನುಗ್ಗಿಕೊಂಡು ಹೋಗು, 
treasury note ಖಜಾನೆಯ ಟಿಪ್ಪಣಿ, 

ಉಲ್ಲಂಘಿಸು 
ಕಾಗದದ ಸರ್ಕಾರಿ ಹಣ (ನೋಟು) 

n, ಅತಿಕ್ರಮ ಪ್ರವೇಶ, ಮಿತಿ 
treasury oficer ಖಜಾನೆಯ ಅಧಿಕಾರಿ 

ಉಲ್ಲಂಘನೆ 
treasury remittance ಖಜಾನೆ 

triad n. ತ್ರಿಮೂರ್ತಿಗಳು, ಮೂರ್ತಿತ್ರಯ, 
ಇರಸಾಲು 

ಮೂವರ ಕೂಟ, ತ್ರಯ, ತ್ರಿಕ 
treat V. 1. ವ್ಯವಹರಿಸು, ವರ್ತಿಸು , ಕಾಣು, | 

| trial n, ವಿಚಾರಣೆ, ಪರೀಕ್ಷೆ ಪ್ರಯೋಗ 
2. ಚಿಕಿತ್ಸೆ ನಡೆಸು, 3, ಸಂಸ್ಕರಿಸು, 

trial by jury ಊರಿ ವಿಚಾರಣೆ, 
4. ನಿರೂಪಿಸು, ಪ್ರತಿಪಾದಿಸು, 5 . ಸತ್ಕರಿಸು, 

ನ್ಯಾಯಕರ್ತ ವಿಚಾರಣೆ 
ಅತಿಥಿ ಸತ್ಕಾರಮಾಡು 

n, ಸಂತೋಷಕೂಟ, ವಿನೋದಕೂಟ | trial- match n ಪ್ರಯೋಗಸ್ಪರ್ಧಾಕ್ರೀಡೆ 
treatise n. ( ಒಂದು ವಿಷಯದ ಕುರಿತ) ಗ್ರಂಥ trial of strength ಬಲಪರೀಕ್ಷೆ, ಶಕ್ತಿ ಪರೀಕ್ಷೆ 
ಶಾಸ್ತ್ರಗ್ರಂಥ, ಪ್ರಕರಣ ಗ್ರಂಥ 

| triangle 1. ತ್ರಿಭುಜ, ತ್ರಿಕೋಣ 
treatment n. ಆದರ, ಚಿಕಿತ್ಸೆ , ಉಪಚಾರ, | triangular adj , ತ್ರಿಕೋಣಾಕಾರದ, 

ವ್ಯವಹಾರ, ವರ್ತನೆ, ನಡವಳಿಕೆ, ಸಂಸ್ಕಾರ, - ತ್ರಿಭುಜಾಕಾರದ 
ಸಂಸ್ಕರಣ 


442 


triplicate 


tribal 


tribal adj, ಬುಡಕಟ್ಟಿನ, ಬುಡಕಟ್ಟಿಗೆ | trifle V. ಅಲ್ಪವಾಗಿಮಾಡು, ವ್ಯರ್ಥವಾಗಿಸು, 
ಸಂಬಂಧಿಸಿದ 

ಹಾಳುಮಾಡು , ಪೊಲುಮಾಡು , ಕೀಳು 

ವಿನೋದದಲ್ಲಿ ಆಸಕ್ತನಾಗು 
tribal area ಬುಡಕಟ್ಟಿನ ಪ್ರದೇಶಗಳು 

n, ಅಲ್ಪ , ಕುದ್ರ , ನಿರರ್ಥಕ, ಚಿಲ್ಲರೆ, ಕೆಲಸಕ್ಕೆ 
tribal Welfare ಅದಿವಾಸಿ ಕಲ್ಯಾಣ, 

ಬಾರದ 
ಗಿರಿಜನ ಕಲ್ಯಾಣ 

trifle with ಆಟವಾಡು, ಅಲ್ಲವೆಂದು 
tribe n, 1. ಆದಿವಾಸಿ, ಗಿರಿಜನ, ಬುಡಕಟ್ಟು, 

ಭಾವಿಸು, ವ್ಯರ್ಥಕಾಲಹರಣಮಾಡು 
2 . ಗುಣ, ಕುಲ, ಪಂಗಡ 

| trigger n. ಬಂದೂಕಿನ ಕುದುರೆ, ಯಂತ್ರ ಸಲಕರಣೆ 
tribulation , ತೀವ್ರಯಾತನೆ, ಸಂಕಟ, 

trilogy n . ಮೂರರ ಸಂಬಂಧದ ರಚನೆ, 
ತೀವ್ರಕ್ಷೇಶ 

ನಾಟಕತ್ರಯ 
tribunal n. ನ್ಯಾಯ ಮಂಡಳಿ , ನ್ಯಾಯ 
ಪಂಚಾಯತಿ 

trilateral adj. sagcaso 
tribune n. ಜನಪ್ರಿಯ ನೇತಾರ, ಪ್ರಜಾರಕ್ಷಕ , 

trim adj, ಅಚ್ಚುಕಟ್ಟಾದ, ಸೊಗಸಾದ, ಸುವ್ಯವಸ್ಥಿತ, 
ಉನ್ನತ ಅಧಿಕಾರಿ, ಜನನಾಯಕ, ಜನಪ್ರಿಯ 

ಅಣಿಯಾದ 
ಮುಂದಾಳು 

trinity 1, ತ್ರಿಕೂಟ, ತ್ರಯ , ತ್ರಿಮೂರ್ತಿತ್ವ 
tributary adj, ಅಧೀನದ, ಕಪ್ಪಸಲ್ಲಿಸುವ | trinket n. ಚಿಕ್ಕ ಒಡವೆ , ಕ್ಷುದ್ರ ಒಡವೆ , ಸಣ್ಣ 

ಆಭರಣ, ಕಡಿಮೆ ಬೆಲೆಯ ಒಡವೆ, ಆಭರಣ , 
n. ಉಪನದಿ , ಕೂಡುನದಿ 

ಥಳಕುಪಳಕಿನ ಒಡವೆ 
tribute n. 1. ಗೌರವ, ಪ್ರಶಂಸೆ, ಹೊಗಳಿಕೆ, 

| trio . ಮೂರರ ಕೂಟ, ತ್ರಯ, ತ್ರಿಕ 
2. ತಲೆಗಂದಾಯ , 3. ಕಪ್ಪಕಾಣಿಕೆ 

| trip V. 1. ಎಡವಿಬೀಳು, ಮುಗ್ಗರಿಸಿ ಬೀಳು, 
trick V. ಕೈಕೊಡು, ಮೋಸಮಾಡು, ವಂಚಿಸು 

2. ಚಿಕ್ಕ ಪ್ರಯಾಣ, ತಟಕ್ಕನೆ ಬಿಡು, ತಟಕ್ಕನೆ 
n. 1. ಕುಯುಕ್ಕಿ, ತಂತ್ರ , ಕೈಚಳಕ ,ಉಪಾಯ, 

ಕಳಚು 
ಚಾತುರ್ಯ, 2 . ದಿಗ್ರಮೆ, ಕಪಟೋಪಾಯ, 

round trip ಪ್ರದಕ್ಷಿಣ ಯಾತ್ರೆ , ಸುತ್ತು 
ಹೂಟ, ಮೋಸ, ಕೃತ್ರಿಮ 

ಪ್ರಯಾಣ, ಹೊರಟ ಸ್ಥಳಕ್ಕೆ ಬಂದು ಸೇರುವ 
trick of the trade ವ್ಯಾಪಾರದ ರಹಸ್ಯ, ಪ್ರಯಾಣ 
ವ್ಯಾಪಾರದ ಗುಟ್ಟು 

tripartitie adj, ತ್ರಿಪಕ್ಷಗಳ , ತ್ರಿಪಕ್ಷೀಯ, 
trickle V. ತೊಟ್ಟಿಕ್ಕು, ಜಿನುಗು, ಹನಿಹನಿಯಾಗಿ | ತೈಪಾಕ್ಷಿಕ 
ಬೀಳು 

triple adj. ಮೂಮಡಿ, ಮುಮ್ಮಡಿ, ತ್ರಿಗುಣ, 
tricky adj, ಕಪಟದ, ಮೋಸದ, ವಂಚನೆಯ , ಮೂರರ ಸಮೂಹ 

ಠಕ್ಕಿನ, ತಂತ್ರದ,ಕೈಚಳಕದ, ಚತುರ triplet n ಮೂರುಸಾಲಿನ ಪದ್ಯ , ಮೂವರ ತಂಡ, 
tricolour n. ತ್ರಿವರ್ಣ, ತ್ರಿವರ್ಣಧ್ವಜ, ಭಾರತ ಮುಕ್ಕೂಟ, 2. ಒಂದು ಸೂಲಿನ ಮೂರು 
ರಾಷ್ಟ್ರ ಧ್ವಜ 

ಮಕ್ಕಳು, ಒಂದೇ ಸಲ ಹುಟ್ಟಿದ ಮೂರು 
trident n. ತ್ರಿಶೂಲ 

ಮಕ್ಕಳು 
triennial adj, ತೈವಾರ್ಷಿಕ 

triplicate n. ಪ್ರತಿ, ಮೂರುಪ್ರತಿ 

in triplicate ಮೂರುಪ್ರತಿಗಳ ಜತೆಯಲ್ಲಿ 


443 


trite 


truly 


trite adj, ಹಳಸಲಾದ, ನಿಸಾರ,' ದಿನ ಬಳಕೆಯ , | trot V, ನಾಗಾಲೋಟಓಡು, ದೌಡಾಯಿಸು, 

ಚರ್ವಿತಚರ್ವಣವಾದ, ಸಾಮಾನ್ಯವಾದ | ನಾಗಾಲೋಟಓಡಿಸು 
triumph V. ಗೆಲ್ಲು, ವಿಜಯ ಹೊಂದು,ಸೋಲಿಸು | n. ನಾಗಾಲೋಟ, ಕುಕ್ಕೂಟ, ಕುಕ್ಕುಲೋಟ 

_ n, ವಿಜಯ , ಗೆಲುವು, ಮಹತ್ಸಾಧನೆ, | trouble V. ಶ್ರಮಪಡು, ಕಷ್ಟಪಡು, ಆಯಾಸ 
ವಿಜಯೋತ್ಸವ, ವಿಜಯೋತ್ಸಾಹ 

ಪಡು, ತೊಂದರೆಮಾಡು, ಬಾಧಿಸು 
triumvir n. ಅಧಿಕಾರದಲ್ಲಿ ಒಬ್ಬರಂತಿರುವ 

n, ಕಷ್ಟ, ಶ್ರಮ , ಆಯಾಸ, ಸಂಕಟ , 
ಮೂವರು, ಮೂವರು ಪ್ರಮುಖ | ತೊಂದರೆ, ರೋಗ, ವಿಪತ್ತು , ಬಾಧೆ | 
ಅಧಿಕಾರಿಗಳಲ್ಲಿ ಒಬ್ಬ , ಅಧಿಕಾರಿ | troublesome adj, ತೊಂದರೆ ಕೊಡುವ, 
ತ್ರಯರಲ್ಲೊಬ್ಬ 

ತ್ರಾಸದ, ಫಜೀತಿಯ 
triumviraten, ಮೂವರು ಕೂಡಿ ನಡೆಸುವ 

ask for trouble , look for trouble 
ರಾಜ್ಯಾಡಳಿತ, ರಾಜ್ಯಭಾರ, ನಾಯಕತ್ರಯ, 

ಕಷ್ಟಗಳನ್ನು ತಂದುಕೊಳ್ಳು, ಕಷ್ಟದಲ್ಲಿ ಸಿಕ್ಕಿ 
ಅಧಿಕಾರಿತ್ರಯ ಆಡಳಿತ 

ಹಾಕಿಕೊಳ್ಳು 
trivial adj, ಅಲ್ಪ ಬೆಲೆಯ , ಅಲ್ವ , ತುಚ್ಚ, ಕುದ್ರ , trounce V. ದಂಡಿಸು, ಬಹಳ ಹೊಡೆ, ಥಳಿಸು 
ನಗಣ್ಯ 

troupe n, ಮಂಡಳಿ, ತಂಡ, ಗುಂಪು 
trolley n, ಸಣ್ಣಗಾಡಿ, ಕೈಬಂಡಿ, ಹಳಿಗಳ ಮೇಲೆ 

truant n, ಮೈಗಳ ಸೋಮಾರಿ, ಶಾಲೆಗೆ ತಪ್ಪಿಸಿ 
ಹೋಗುವ ನೂಕುಬಂಡಿ 

ಕೊಳ್ಳುವ ವಿದ್ಯಾರ್ಥಿ, ಕೆಲಸಗಳ 
troop V. ಗುಂಪಾಗು, ಗುಂಪುಗೂಡು, ತಂಡ | 

play truant ಅನುಮತಿ ಇಲ್ಲದೆ ಗೈರು 
ರಚಿಸು, ಒಟ್ಟಾಗಿರು 

ಹಾಜರಾಗು, ಚಕ್ಕರ್‌ ಹೊಡೆ 
_ n, ಸೇನೆ, ಸಮೂಹ, ದಳ, ಗುಂಪು, ಸೈನ್ಯ, 

truce n, ಯುದ್ದವಿರಾಮ , ಕದನ ವಿರಾಮ , 
ತಂಡ, ದಳವಾಗಿ ವಿಭಾಗಿಸು 

ಯುದ್ದವಿರಾಮ ಸಂಧಿ, ಕದನ ನಿಲುಗಡೆಯ 
trooper n, ಆಶ್ರಿತ ಸೈನಿಕರು, ರಕ್ಷಣಾಭಟರು, 

ಒಪ್ಪಂದ 
ರಾವುತ, ಸೈನಿಕ ಹಡಗು, ಅಶ್ವ ಸೈನ್ಯದ ಸೈನಿಕ 

truce superviser ತಾತ್ಕಾಲಿಕ 
troops 1. ಸೈನ್ಯಗಳು 

ಸಂಧಿಯನ್ನು ಪರಿಶೀಲಿಸುವವನು, ಒಪ್ಪಂದದ 
trophy n , ವಿಜಯಸ್ಕಾರಕ , ಬಹುಮಾನ, ಜಾರಿಯ ಅಧಿಕಾರಿ 
ಪಾರಿತೋಷಿಕ 

| truck (open wagon ) n. 13,8 , eso 
tropic . adj. ಉಷ್ಣವಲಯಸ೦ಬ೦ಧಿ, 

have no truck with ಯಾವ 
ಸಂಕ್ರಾಂತಿವೃತ್ತ 

ಸಂಬಂಧವನ್ನೂ ಹೊಂದದಿರು, ವ್ಯವಹಾರ 
tropic of cancer evios odora ದಲ್ಲಿ ಸೇರದಿರು, ಜೊತೆಗೂಡದಿರು 

tropic of capricorn ದಕ್ಷಿಣಾಯನ | true adj. ಸತ್ಯವಾದ, ನಿಜವಾದ, ದಿಟವಾದ, 
tropical adj, ಉಷ್ಣವಲಯ ಸಂಬಂಧಿ, 

ಉಷ್ಣವಲಯದ, ಸಂಕ್ರಾಂತಿ ಪ್ರದೇಶದ true Copy ಯಥಾಪ್ರತಿ, ನಕಲು ಪ್ರತಿ, ನಿಜಪ್ರತಿ 
tropical climate ಉಷ್ಣವಲಯದ ಹವಾ, | truism . ಸ್ವತಃಸಿದ್ಧವಾದ ಮಾತು, ಸತ್ಯ 
ಉಷ್ಣವಲಯದ ವಾತಾವರಣ 

truly adv, ಪ್ರಾಮಾಣಿಕವಾಗಿ, ಸತ್ಯವಾಗಿ 
tropics n. ಉಷ್ಣಪ್ರದೇಶಗಳು 


- 


( 


ಸರಿಯಾದ 


444 


tunnel 


trumpery 


trust worthy ವಿಶ್ವಾಸಯೋಗ್ಯ, ನಂಬಿಕೆಗೆ 
trump card ಗೆಲುವಿಗೆ ಅವಕಾಶ ( ಇಸ್ಪೀಟು 
ಆಟದಲ್ಲಿ) ತುರುಪು, ತುರುಪಿನ ಎಲೆ 

ಅರ್ಹ , ವಿಶ್ವಾಸಪಾತ್ರ 
trumpery n. ಹುರುಳಿಲ್ಲದ ಬಾಳು, ಕಸಕಡ್ಡಿ, | truth n, ಸತ್ಯ 

ಕೆಲಸಕ್ಕೆ ಬಾರದ, ಅಸಂಬದ್ಧ, ಮೋಸ, ಕೃತ್ರಿಮ | try V. 1. ಪ್ರಯತ್ನಿಸು, ಪ್ರಯತ್ನ ಮಾಡು, 
ಕೂಟ, ಅವಿವೇಕ, ಅಯೋಗ್ಯ, ಕಚಡ 

2. ವಿಚಾರಣೆ ನಡೆಸು, 3. ಪರೀಕ್ಷಿಸು 
trumpet- call 7. ತುತ್ತೂರಿಯ ಕರೆ , ಭೇರಿ | p. ಪಯತ, ಯತ 
ನಿನಾದ, ತುರ್ತುಕರೆ, ಯುದ್ಧಕ್ಕೆ ಕರೆ 

| tub n. ತೊಟ್ಟಿ, ಅಗಲಬಾಯಿಯ ಪಾತ್ರೆ 
trumpeter n ತುತ್ತೂರಿಊದುವವ, ( ಆಲಂ) 

tub -thumping n, ಅತಿಶಯೋಕ್ತಿಯ ಮೆಚ್ಚಿಗೆ, 
ಸ್ವಂತ ಬಡಾಯಿ ಕೊಚ್ಚುವವ, ಆತ್ಮ ಪ್ರಶಂಸೆ 

- ಮೇಲುಕುಟ್ಟುವಿಕೆ , ಮೇಜು ಬಡಿಯುವಿಕೆ , 
ಮಾಡುವವ 

ಮೇಜುಕುಟ್ಟುತ್ತಾ ಭಾಷಣ ಮಾಡುವುದು 
truncate V. ತಗ್ಗಿಸು, ಕಡಿಮೆಮಾಡು, ತುದಿ, ತಲೆ, 

tube 7. ನಳಿಕೆ, ಕೊಳವೆ, ನಾಳ 
- ಅಗ್ರಭಾಗ - ಕತ್ತರಿಸು, ಕತ್ತರಿಸಿಊನಗೊಳಿಸು , 
ಸಮತಲಗೊಳಿಸು 

test-tube 7, ಪರೀಕ್ಷಕ ನಳಿಕೆ , ಟೆಸ್ತೂಬು 
truncheon n. ಲಾಠಿ , ಮೊಟು ದೊಣ್ಣೆ, 

tube railway ಸುರಂಗ ರೈಲು ಮಾರ್ಗ 
ಅಧಿಕಾರ ದಂಡ (ಪೋಲೀಸ್ ಕೈಕೋಲು) | tuberculosis n. ಕ್ಷಯರೋಗ 
trundle V, ಉರುಳಿಸು, ಹೊರಳಿಸು, ತಿರುಗಿಸು | tube-Welln, ಕೊಳವೆ ಬಾವಿ 

trunk call ಬೇರೆಊರಿನಿಂದ ಬರುವ | tubular adj, ಕೊಳವೆಯಾಕಾರದ 
ದೂರವಾಣಿ, ಬೇರೆಊರಿಗೆ ಮಾಡುವ ನೇರ 

tug, tug boat, tow boat ಎಳೆದಾಡುವ 
ದೂರವಾಣಿ ಕರೆ 

ದೋಣಿ, ಹಡಗನ್ನು ಜಗ್ಗುದೋಣಿಯಿಂದ 
trunk road ರಾಜಮಾರ್ಗ , 

ಬಲವಾಗಿ ಎಳೆಯುವುದು, ಜಗ್ಗು ಹಡಗು 
ಭಾಟಾಮಾರ್ಗ, ನೇರಮಾರ್ಗ , ಪ್ರಧಾನ 

| tug V. ಎಳೆ, ಸೆಳೆ , ತುಯ್ಯ , ಜಗ್ಗು 
ಮಾರ್ಗ 

n , ಎಳೆತ, ಸೆಳೆತ, ತುಯ 
trust V, ವಿಶ್ವಾಸವಿಡು, ನಂಬಿಕೆ ಹೊಂದು 

tuition n , ಪಾಠಹೇಳುವುದು, ಕಲಿಸುವುದು , 
n. 1. ವಿಶ್ವಾಸ, ನಂಬಿಕೆ , ಭರವಸೆ, 2. ನ್ಯಾಸ, | 

ಮನೆಪಾಠ 
ಟ್ರಸ್ಸು, ವಿಶ್ವಸ್ತ ಮಂಡಳಿ 

| tumult _ n, ಗೊಂದಲ , ಗಲಭೆ, ಕೋಲಾಹಲ, 
trust deed ನ್ಯಾಸಪತ್ರ 

ದೊಂಬಿ, ದಂಗೆ, ಕೋಭೆ 
trust money ನ್ಯಾಸದ್ರವ್ಯ ನ್ಯಾಸನಿಧಿ, ಧರೈ | tune V, ಸರಕೂರಿಸು, ಶುತಿ ಹೊಂದಿಸು 
ನಿಧಿ, ನ್ಯಾಸಧನ 
trust territory ಸಂರಕ್ಷಿತ ಪ್ರಾಂತ 

n, ಸ್ವರ, ರಾಗ, ಧಾಟಿ, ಮಟ್ಟು, ಹೊಂದಿಕೆ , 
trustee n. 1. ಧರ್ಮದರ್ಶಿ , ಟ್ರಸ್ಟಿ, ವಿಶ್ವಕ್ಕೆ 

ಸಾಂಗತ್ಯ 
2. ನ್ಯಾಸಧಾರಿ 

out of tune ಶ್ರುತಿ ತಪ್ಪು, ಹೊಂದಾಣಿಕೆ 
trusteeship committee ಧರ ಕರ್ತೃತ್ವದ 

ಇಲ್ಲದ, ಸಾಮರಸ್ಯರಹಿತ 
ಸಮಿತಿ, ಧರ್ಮದರ್ಶಿಗಳ ಸಮಿತಿ 

to the tune of ವರೆಗೆ ( ನೂರು ರೂ . 
trusteeship Council 

ವರೆಗೆ) 

ಧರ ಕರ್ತೃತ್ವದ 
ಮಂಡಳಿ 

| tunnel n . donose 


445 


turbidity 


twist 


ಕ 


turbidity n, ಮಲಿನತೆ , ರಾಡಿ, ಅಶುದ್ಧತೆ , ಕದಡಿಕೆ turn the corner ಕಷ್ಟಕಾಲವನ್ನು ಕಳೆ 
turbine n, ನೀರ್ಗ ಲಿ, ರೆಕ್ಕೆಗಳುಳ್ಳ ಜಲಚಕ್ರ , turn the scale ನಿರ್ಣಯಿಸು, ನಿಶ್ಚಯಿಸು 
ಟರ್ಬೈನು 

turn the tables on ವಿರುದ್ದವಾಗು, 
turbulent adj, ಜಗಳಗ೦ಟ, ಪುಂಡ, ಉಲ್ಬಆಗು 
ಬಂಡಾಯಗಾರ, ಗಲಭೆಕೋರ, ಅವಿಧೇಯ, 

turn turtle ತಲೆಕೆಳಗಾಗು 
ಎದುರುಬೀಳುವ 

turner n , ಯಂತ್ರಜ್ಞ, ಮೆಷೀನು ತಿಳಿವಳಿಕೆ 
tut n . 1. ಕುದುರೆ ಜೂಜು, 2. ಹುಲ್ಲುಗಾವಲು 

ಉಳ್ಳವನು, ತಿರುಗಣೆಯ ತಾಂತ್ರಿಕ 
turgid adj , ಊದಿದ, ಬಾತುಕೊಂಡಿರುವ, 

turpitude n, ಅಧಮತನ, ಕೀಳುತನ,ನೀಚತನ 
ವಾಗಾಡಂಬರದ, ಕೇವಲ ಡೌಲಿನ 

turret n, ಸಣ್ಣ ಗೋಪುರ, ದಾಳಿಗೋಪುರ, 
turmeric n, ಅರಿಸಿನ 

ಬುರುಜು 
turmoil n. ಗದ್ದಲ, ಗಲಭೆ, ತುಮುಲ | tusk , ದಂತ, ಆನೆಯ ಕೋರೆಹಲ್ಲು, ಪ್ರಾಣಿಗಳ 
turn V. 1. ತಿರುಗು, ಸುತ್ತು, 2. ಮಗುಚಿಹಾಕು, | ಕೋರೆಹಲ್ಲು 

ತಲೆಕೆಳಗೆಮಾಡು, 3. ಚಿಂತನೆಮಾಡು, | tusker n: ಸಲಗ, ಗಂಡಾನೆ 
4. ಬೇರೆಕಡೆಗೆ ತಿರುಗು 

tussle V. ಗುದ್ದಾಡು, ಜಗಳಕಾಯು, ಕಾದಾಡು 
n. 1. ಪರಿವರ್ತನೆ, 2. ಸ್ವಭಾವ, ಪ್ರಕೃತಿ, 

. ದುದ್ದಾಟ, ಜಗಳ, ಹೋರಾಟ, ಕಾದಾಟ 
3. ರಚನೆ , ಸ್ವರೂಪ, 4, ಕೆಲಸದ ಸರದಿ, 

| tutelage n. ರಕ್ಷಣೆ, ಪಾಲನೆ, ಪರಾಮರ್ಶೆ, 
5. ಅವಕಾಶ, ಸಮಯ 

ಪೋಷಣೆ, ಪಾಲನೆಯಲ್ಲಿರುವಿಕೆ , 
not turnahair ಕೂದಲು ಕೊಂಕಿಸಲಾರದ 

ಪಾಲನೆಯಲ್ಲಿರುವ ಕಾಲ 

tutor n. ಖಾಸಗಿ ಶಿಕ್ಷಕ , ಆಧ್ಯಾಪಕ, ಮನೆಯ ಗುರು 
turn a deaf ear to ಕೇಳದಿರು, ಕೆಳಗಿವಿ 
ಮಾಡು, ಕಿವುಡನಂತಿರು 

tutorial system ವೈಯಕ್ತಿಕ ಬೋಧನ 

ಪದ್ದತಿ 
turncoat n. ದ್ರೋಹಿ, ಪಕ್ಷಾಂತರಿ 

tweedledum & tweedledee ಅವನು 
turning point ಸ೦ಧಿಸಮಯ , 

ಇವನು, ಅ ಭಿನ್ನ ವ್ಯಕ್ತಿಗಳು , ನಿರಂತರ 
ಪರಿವರ್ತನೆಯ ಕಾಲ 

ಜೊತೆಗಾರರು, ಸಮಾನಶೀಲದವರು 
turn of ತಿರುಗಿಸಿಬಿಡು, ನಿಲ್ಲಿಸಿ ಬಿಡು, 

twilight n. ಸಂಜೆಬೆಳಕು, ನಸುಬೆಳಕು 
ಬಂದ್ ಮಾಡು 

| twin n , ಅವಳಿಜವಳಿಗಳಲ್ಲಿ ಒಂದು 
turn on evos,como 

- twin towns ಜಂಟಿ ನಗರಗಳು, ಅವಳಿ 
turnout n. ಉತ್ಪತ್ತಿ, ಉತ್ಪಾದನ, ಉತ್ಪನ್ನ 

ಪಟ್ಟಣಗಳು 
turnover n. 1. ಮಾರಾಟದಿಂದ ಬಂದ ಹಣ, . . 

' | twist V . ತಿರಿಚು, ಸೊಟ್ಟಮಾಡು, ಅಪಾರ್ಥ 
ವ್ಯಾಪಾರದ ಮೊತ್ತ 2. ಕ್ರಯ, ವಿಕ್ರಯ , 

ಮಾಡು, ಹೊಸೆ 
3. ಮುಂದಿನ ಪುಟಕ್ಕೆ ತಿರುಗುವುದು 

n. 1. ತಿರುವು, ಹುರಿಮಾಡಿದ್ದು, 2. ಮಾನಸಿಕ 
turn over new leaf ಹೊಸ| 

ಪರಿಸ್ಥಿತಿ, ಸ್ವಭಾವ, ತಿರುಚುವುದು 
ಅಧ್ಯಾಯವನ್ನು ಪ್ರಾರಂಭಿಸು, ಹೊಸ ಬಾಳನ್ನು 
ಪ್ರಾರಂಭಿಸು 


446. 


ultraviolet 


twitch 


ದೊರೆ 


twitch V, ಕೀಳು, ಕಿತ್ತುಕೊಳ್ಳು, ಹೆರಕೊಳ್ಳು, | tyrannical adj. ನಿರಂಕುಶ, ಕ್ರೂರ, ದಬ್ಬಾಳಿಕೆಯ 
ಕಿತ್ತುಹಾಕು, ತಟಕ್ಕನೆ ಎಳೆ , ಜಗ್ಗು 

tyrannize V , ನಿರಂಕುಶವಾಗಿ ವರ್ತಿಸು, ದಬ್ಬಾಳಿಕೆ 
n, ಸೆಳೆತ, ಸ್ನಾಯು ಸೆಳೆತ, ತಟಕ್ಕನೆಯ | ನಡೆಸು , ಕ್ರೂರವಾಗಿ ವ್ಯವಹರಿಸು 
ಎಳೆತ, ತುಡಿತ, ಸ್ಪಂದನ 

| tyranny n. ನಿರಂಕುಶ ಪ್ರಭುತ್ವ , ದಬ್ಬಾಳಿಕೆ , ಪೀಡನ 
two n: 1. ಎರಡು, 2 . ಇಬ್ಬರು 

tyrant n . ನಿರಂಕುಶ ಪ್ರಭು, ಪ್ರಜಾಪೀಡಕ, ಕ್ರೂರ 
two edged adj, ಎರಡು ಅಲಗುಳ್ಳ 
two- faced adj. ದ್ವಿಮುಖ, ಎರಡು | tyron, ಅನುಭವವಿಲ್ಲದ ವ್ಯಕ್ತಿ , ಹೊಸಬ, 
ಮೂತಿಗಳುಳ್ಳ 

ನಿರನುಭವಿ, ನವಶಿಷ್ಯ 
two-fold n ದ್ವಿಮುಖ , ಎರಡರಷ್ಟು, ಇಮ್ಮಡಿ, 
ದುಪ್ಪಟ್ಟು 

| ubiquitious adj . ಸತ್ವವ್ಯಾಪಿ, ಸರ್ವತ್ರ 
two-way adj, ಎರಡು ಮಾರ್ಗದ, ಹೋಗು 

ಗೋಚರಿಸುವ, ಸರ್ವಾಂತರ್ಯಾಮಿ 
ಬರು ಮಾರ್ಗದ, ದ್ವಿಮಾರ್ಗದ, ಇದ್ದಾರಿಯ , 

u -boat n . Zo 2003 mesogtDF20 
ದ್ವಿಮುಖಿ 

ugly adj, ವಿಕಾರವಾದ, ಕುರೂಪದ, ವಿಕೃತವಾದ 
type V. 1. ನಮೂನೆ ತೆಗೆ , 2 . ಬೆರಳಚ್ಚು ಮಾಡು 

ulcer n, ಕುರು, ಹುಣ್ಣು, ವ್ರಣ 
n. 1. ನಿದರ್ಶನ, ಉದಾಹರಣೆ , ದೃಷ್ಟಾಂತ, 

ulceration n . w rao nouns 
2 . ಪ್ರಕಾರ , ಬಗೆ , ರೀತಿ, 3, ಮಾದರಿ, 
ನಮೂನೆ, 4. ಮುದ್ರ , ಅಚ್ಚುಮೊಳೆ, ಬೆರಳಚ್ಚು | ulterior adj. 1. ಹಿನ್ನೆಲೆಯಲ್ಲಿರುವ, ಅವ್ಯಕ್ತ , 
type script ಬೆರಳಚ್ಚಿನ ಪತ್ರ 

ಗುಪ್ತ 2. ಭವಿಷ್ಯದ, ಒಳಗಿನ 

ulterior motive 
type-setting n. ಅಕ್ಷರಜೋಡಣೆ 

ದುರುದ್ದೇಶ, ಒಳ 

ಉದ್ದೇಶ 
typewriter 1, ಬೆರಳಚ್ಚುಯಂತ್ರ 

ultima adj, ಅಂತಿಮ , ಕಟ್ಟಕಡೆಯ , ಕೊನೆಯ 
typhoid n. ವಿಷಮಶೀತ ಜ್ವರ 

ultimate adj. 1. ಅಂತಿಮ , ಕಟ್ಟಕಡೆಯ , ಪರಮ , 
typhoon n. ತುಫಾನು, ಬಿರುಗಾಳಿ 

2. ಮೂಲ, ಆಖೈರಿನ 
typhus n. ಸಾಂಕ್ರಾಮಿಕ ವಿಷಮ ಜ್ವರ, 
ಕೆಂಪುಗುಳ್ಳೆಗಳೆದ್ದು ಸುಸ್ತು , ಸನ್ನಿಗೊಳಿಸುವ ಜ್ವರ, 

ultimatum n . 1. ಅಂತಿಮ ಉದ್ದೇಶ, 

2. ಕೊನೆಯ ಅವಕಾಶ, ಕೊನೆಯ ಎಚ್ಚರಿಕೆ , 
ಟೈಫಾಯಿಡ್ ಜ್ವರ 

ಕಟ್ಟಕಡೆಯ ಮಾತು 
typical adj, ವಿಶಿಷ್ಟ , ಒಂದು ನಮೂನೆಯ , | 

| ultimo adj. ಕಳೆದ ತಿಂಗಳಿನ, ಗತಮಾಸದ 
ಒಂದು ಮಾದರಿಯ 
typify V. ಉದಾಹರಿಸು, ದೃಷ್ಟಾಂತ ಪಡಿಸು 

ultramarine n. ಕೃತಕನೀಲವರ್ಣ ದ್ರವ್ಯ 
typist 1. ಬೆರಳಚ್ಚುಗಾರ 

adj. ಸಮುದ್ರದಾಚೆಯ, ಸಮುದ್ರ 
typography n. woods, ra 7e3 

ultramicroscopic adj. ಅತಿಸೂಕ್ಷ್ಮದರ್ಶಕದ, 
typographical errors ಅಕ್ಷರದ 

ಸೂಕ್ಷ್ಮದರ್ಶಕಗಳಿಗೆ ಅತೀತವಾದ 
ತಪ್ಪುಗಳು, ಮುದ್ರಣದ ತಪ್ಪುಗಳು, ಕಾಗುಣಿತದ 

ultraviolet adj, ನೀಲವರ್ಣಾತೀತ 


ಪಾರಸ್ಥ 


ತಪ್ಪು 


447 


ultra 


unbailable 


ultra adj, ಅತಿ, ಅತೀತ, ಅತಿರಿಕ್ತ , ಉಗ್ರವಾದಿ, | unalterable adj, ಬದಲಾಯಿಸಲಾಗದ, 
ಉಗ್ರಗಾಮಿ , ಹಿಂಸಾಚಾರಿ 

- ಮಾರ್ಪಾಟಾಗದ, ತಿದ್ದಲಾಗದ 
ultra Vires ಅಧಿಕಾರಾತೀತ, | unanimity n . ಒಮೃತ, ಏಕಾಭಿಪ್ರಾಯ, 
ಅಧಿಕಾರವನ್ನು ಮೀರಿದ 

ಸರ್ವಸಮ್ಮತಿ 
umbra 1 . ಗ್ರಹಣಕಾಲದಲ್ಲಿ ಕಾಣುವ ದಟ್ಟ | unanimous adj. ಒಮ್ಮತದ, ಏಕಾಭಿಪ್ರಾಯದ, 

ನೆರಳು , ಗ್ರಹಣಕಾಲದಲ್ಲಿ ಪೂರ್ಣಛಾಯೆ | ಸರ್ವಸಮ್ಮತ, ಒಕ್ಕೊರಲಿನ 
umbrage n, ಅಸಮಾಧಾನ, ಮುನಿಸು , | unanimously adv, ಒಕ್ಕೊರಲಿನಿಂದ, 

ಅಸಂತೃಪ್ತಿ, ಅಪಚಾರವಾಯಿತೆಂಬ ಭಾವನೆ | | ಸರ್ವಸಮ್ಮತಿಯಿಂದ, ಅವಿರೋಧವಾಗಿ 
umbrella n, ಕೊಡೆ, ಛತ್ರ 

unanswerable adj, ಉತ್ತರಕೊಡಲಾಗದ, 
umpire n, ನ್ಯಾಯನಿರ್ಣಯಕಾರ, ಮಧ್ಯಸ್ತ | ಪ್ರತಿ ಹೇಳಲಾಗದ, ಸಮ್ಮತಿ ಸಭೆ 
ಪಂಚಾಯತ. 

unapproved adj, ಅನುಮೋದಿಸದ, ಒಪ್ಪಿಗೆ 
unabated adj, ಅಪ್ರತಿಹತ, ಪ್ರಬಲವಾದ, 

ನೀಡದ 
ನಿಲ್ಲದ 

unarm V. ನಿಶ್ಯಸ್ತಗೊಳಿಸು, ನಿರಾಯುಧನನ್ನಾಗಿಸು 
unable adj, ಅಸಮರ್ಥ , ಅಶಕ್ತ 

unascertained adj, ಅನಿಶ್ಚಿತ, ದೃಢಪಡಿಸದ, 
unabridged adj. ಸಂಕ್ಷೇಪವಾಗದ, ಪೂರ್ಣ - ರುಜುವಾತಾಗದ 
ಸಂಕ್ಷಿಪ್ತಗೊಳಿಸದಿರುವ 

| unassailable adj, ಆಕ್ರಮಣ ಸಾಧ್ಯವಲ್ಲದ, 
unacceptable adj, ಸ್ವೀಕರಿಸಲಾಗದ, 

ಪ್ರತಿಹೇಳಲಾಗದ , ಟೀಕಿಸಲಾಗದ , 
ಅನ೦ಗೀಕಾರ , ಒಪ್ಪಲಾಗದ , ಮಾನ್ಯ | 

ಆಕ್ಷೇಪಿಸಲಾಗದ 
ಮಾಡಲಾಗದ 

unassuming adj, ಅಹಂಕಾರವಿಲ್ಲದ, 
unaccomplished adj. ಸಾಧಿಸಲಾಗದ, 

ನಿಗರ್ವಿಯಾದ, ಸೌಜನ್ಯದ 
ಪೂರಿಯಾಗದ, ಅಸಫಲವಾದ 

unattached adj, ಲಕ್ಷಿಸದ, ಗಮನವಿಡದ, 
unaccustomed adj. ವಾಡಿಕೆಯಿಲ್ಲದ, 

ಗಮನಿಸದ 
ಅಭ್ಯಾಸವಿಲ್ಲದ 

| unattested adj, ದೃಢೀಕರಿಸದ, ಪ್ರಮಾಣಿತ 

ವಾಗದ 
unadulterated adj, ವಿಶುದ್ಧವಾದ, ಕಲಬೆರಕೆ 
ಯಾಗದ, ಪರಿಶುದ್ಧ 

unauthorised adj, ಅನಧಿಕೃತ 
unadvised adj, ಒಪ್ಪಿಗೆಯಿಲ್ಲದ, ಅವಿಚಾರದ, | unavailable adj, ದೊರಕದ, ಸಿಕ್ಕದ 

ದುಡುಕಿನ, ತಿಳಿಗೇಡಿತನದ, ಬುದ್ಧಿಹೀನ, | unavailing adj, ವ್ಯರ್ಥವಾದ, ಅಸಫಲವಾದ, 
ವಿವೇಚನೆ ಇಲ್ಲದ 

ಉಪಯೋಗಿಸದ, ಬಳಸದ, ನಿಷ್ಪಲವಾದ 
unaffected adj. ಬಾಧಿತವಾಗದ, ಪರಿಣಾಮ | unavoidable adi, ಅನಿವಾರ್ಯ , ತಪಿಸಿಕೊಳ 
ಹೊಂದದ | 

ಲಾಗದ 
unagitated adj. ಕಲಕದ, ಕೆರಳದ, | unaware adv, ಅನಿರೀಕ್ಷಿತವಾಗಿ, ಹಠಾತ್ತಾಗಿ, 
ಕೋಭೆಗೊಳ್ಳದ 

ಗೊತ್ತಿಲ್ಲದೆ 
unalienable adj, ಪರಭಾರೆ ಮಾಡಲಾಗದ | unbailable adi ಜಾಮೀನುಕೊಡಲಾಗದ 


448 


unbalanced 


unconnectd 


unbalanced adj. ಅಸ್ಥಿರ, ಸಿಮಿತವಲ್ಲದ, | uncharitable adj. ಸಂಕುಚಿತ ಸ್ವಭಾವದ, 
ಸ್ಥಿಮಿತವಲ್ಲದ 

ಕಟುವಾದ, ದಾಕ್ಷಿಣ್ಯ ರಹಿತ, ಉದಾರವಲ್ಲದ 
unbalanced diet ಸಮತೋಲನವಿಲ್ಲದ | unchartered adj, ಅಜ್ಞಾತ, ಅಧಿಕಾರವಿಲ್ಲದ, 
ಆಹಾರ 

ನಿಯಮವಿರುದ್ಧ 
unbearable adj. ಸಹಿಸಲಾಗದ , | unchivalrous adj, ಗೌರವ ರಹಿತ, ಮರಾದೆ 
ತಡೆಯಲಾಗದ 

ಯಿಲ್ಲದ 
unbecoming adj, ಅಯೋಗ್ಯವಾದ, ಉಚಿತ | uncivil adj, ಅವಮಯ್ಯಾದೆಯ , ಅಗೌರವದ, 

ವಲ್ಲದ, ಯೋಗ್ಯವಲ್ಲದ, ಅನುಚಿತವಾದ | ನಡತೆಗೆಟ್ಟ , ಅಸಭ್ಯ , ಒರಟು ರೀತಿಯ 
unbelief n, ಅವಿಶ್ವಾಸ 

unclaimed adj. 1.ಕೋರಿಕೆಬಾರದ, ವಾರಸು 
unbend V . ಬಗ್ಗಿಸಲಾಗದ , ಬಗ್ಗದ, | 

ದಾರರಿಲ್ಲದ, ಹಕ್ಕುದಾರರಿಲ್ಲದ, 2. ಹಕ್ಕು 

ಸಾಧಿಸದ | 
ಬಗ್ಗಿರುವುದನ್ನು ನೇರಗೊಳಿಸು 

uncomfortable adj. ಸುಖವಿರದ, ಸೌಕಯ್ಯ 
unbending adj, ಬಗ್ಗದ, ಕಠಿನ, ದೃಢ 

ವಿಲ್ಲದ, ಕಷ್ಟಕರ 
unbiased adj, ಪಕ್ಷಪಾತರಹಿತ, ನಿಷ್ಟಾಕ್ಷಿಕ, ನಿಷ್ಪಕ್ಷ | 

uncommendable adj, ಅರ್ಹವೆನ್ನಲಾಗದ, 
unbidden adj, ಅನಾಹತ, ಆಹ್ವಾನಿಸದ, 

- ಯೋಗ್ಯವೆಂದು ಹೇಳಲಾಗದ 
ಕರೆಯದ, ಸ್ವಯಂಪ್ರೇರಿತ 

uncommon adj, ಅಸಾಮಾನ್ಯ , ಅಸಾಧಾರಣ 
unbosom V. ಹೊರಪಡಿಸು, ಪ್ರಕಟಿಸು, ಗುಟ್ಟನ್ನು 
ಹೊರಹಾಕು,ತೋಡಿಕೊಳ್ಳು 

uncomplaining adj, ಗೊಣಗದ, ನೆಪಹೇಳದ, 

ಎದುರುವಾದಿಸದ, ವಿಶ್ವಾಸದ 
unbroken adj, ನಿರಾತಂಕವಾದ, ಸತತವಾದ, 

uncomplimentary adj, ಪ್ರಶಂಸಾರ್ಹವಲ್ಲದ 
ಸಂತತವಾದ, ಒಡೆಯದ 

ತೆಗಳಿಕೆಯ , ತೆಗಳಿಕೆಗೆ ತಕ್ಕ 
unburden V, ಭಾರ ಕಡಿಮೆ ಮಾಡಿಕೊಳ್ಳು | 
ಹೊರೆಕಳಚಿಕೊಳ್ಳು, ಹೃದಯದ ಭಾರ | 

uncompromising adj. ರಾಜಿಗೆ ಒಪ್ಪದ, ಪಟ್ಟು 
ಇಳಿಸಿಕೊಳ್ಳು 

ಬಿಡದ, ದೃಢನಿಲುವಿನ, ಸಂಧಾನಕ್ಕೆ ಒಪ್ಪದ 
uncalled -for ಅನಾವಶ್ಯಕವಾದ, ಅಧಿಕ | 

unconcealed adj, ಸ್ಪಷ್ಟ, ವ್ಯಕ , ಪ್ರಕಟಿತ, 
ಪ್ರಸಂಗದ, ಅನುಚಿತ 

ಮುಚ್ಚುಮರೆ ಇಲ್ಲದ 
uncanny adj, ವಿಲಕ್ಷಣದ, ಅಲೌಕಿಕ, ವಿಚಿತ್ರ , 

unconcerned adj. ಸಂಬಂಧವಿಲ್ಲದ, ನಿರ್ಲಿಪ್ತ 

ಔದಾಸೀನ್ಯದ 
ಅಸಾಧಾರಣ, ರಹಸ್ಯದ, ಅಪಾಯ ಸೂಚನೆಯ 
uncermonious adj , ಅನೌಪಚಾರಿಕ, | 

unconditional adj, ಬೇಷರತ್ತು, ಷರತ್ತಿಲ್ಲದ, 
ವಿನಯ - ಮರ್ಯಾದೆ ತಪ್ಪಿದ, ಯಾವ | 

ನಿರ್ಬಂಧವಿಲ್ಲದ, ನಿರುಪಾಧಿಕ 
ಔಚಿತ್ಯವೂ ಇಲ್ಲದ 

unconditional surrender ಬೇಷರತ್ತು 

ಶರಣಾಗತಿ 
uncertain adj, ಅನಿಶ್ಚಿತ, ಸಂದೇಹಾಸ್ಪದ 
unchallenged adj, ನಿರ್ವಿವಾದವಾದ, 

unconfirmed adj, ದೃಢೀಕರಿಸದ, ಕಾಯಂ 
ವಿರೋಧವಿಲ್ಲದ 

ಆಗದ 
unchangeable adj. ವ್ಯತ್ಯಾಸವಾಗದ, | 

unconnectd adj, ಅಸಂಬದ್ಧ , ಅಸಂಗತ, 
ಸ್ಥಿರವಾದ, ಬದಲಾಯಿಸಲಾಗದ 

ಸಂಬಂಧವಿಲ್ಲದ, ಅಜೇಯ, ಅಪರಾಜಿತ , 
ಸೋಲದ | 


449 


unconscionable 


underframe 


unconscionable adj, ನೀತಿರಹಿತ , | uncultivated adj, ಅನಾಗರಿಕ, ಅಸಂಸ್ಕೃತ, 

ಅನ್ಯಾಯದ, ಯಾವುದಕ್ಕೂ ಹೇಸದ, ಪೈಶಾಚಿಕ ಸಾಗುವಳಿಮಾಡದ, ನಿಶ್ಚಯವಿಲ್ಲದ, ತಪ್ಪು 
unconsecrated adj, ಅಪವಿತ್ರ 

ತಿಳಿವಳಿಕೆಯನ್ನು ಕಳೆ, ಭ್ರಾಂತಿಯನ್ನು ಕಳೆ, 
unconsidered adj, ಪರಿಶೀಲಿಸದ, ಉಪೇಕ್ಷಿತ, 

ತೀರ್ಮಾನಮಾಡದ, ಮೋಸವನ್ನು ತಿಳಿಸು | 
ಉಪೇಕ್ಷಿಸದ 

undecided adj. ಅನಿರ್ಣೀತ, ಅನಿರ್ಧಾರಿತ, 

ತೀರ್ಮಾನವಾಗಿಲ್ಲದ 
unconstitutional adj, ರಾಜ್ಯಾಂಗವಿರುದ್ದ | 
ಸಂವಿಧಾನ ವಿರೋಧಿ, ನಿಯಮಬಾಹಿರ 

undefended adj, ಪ್ರತಿವಾದ ಮಾಡದೆ ಬಿಟ್ಟ , 

ಶುದ್ದ, ಪವಿತ್ರ , ನಿಷ್ಕಳಂಕ 
unconstrained adj, ಅಪ್ರತಿಹತ, ಹತೋಟಿ 

undeniable adj, ನಿರ್ವಿವಾದದ, ನಿಸ್ಸಂದೇಹದ, 
ಯಿಲ್ಲದ, ಲಂಗುಲಗಾಮಿಲ್ಲದ, ಅನಿರ್ಬಂಧಿತ 

ನಿರಾಕರಿಸಲಾಗದ, ನಿಶ್ಚಿತವಾದ 
uncontested adj, ನಿರ್ವಿವಾದವಾದ, | 

undenominational adj . ಸಂಪ್ರದಾಯ 
ವಿರೋಧವಿಲ್ಲದ, ಅವಿರೋಧ 

ವಿರುದ್ದ , ಸಾಧಾರಣವಾದ, ಮತವಿರುದ್ದ, 
uncontested election ಅವಿರೋಧ | 

ಮತಸಂಬಂಧವಿಲ್ಲದ 
ಆಯ್ಕೆ , ಸ್ಪರ್ಧೆಯಿಲ್ಲದ ಚುನಾವಣೆ 

| under adv, ಕೈಕೆಳಗೆ, ಕೆಳಗೆ , ಕೆಳಗಿನ ಸ್ಥಾನಕ್ಕೆ , 
uncontradicted adj. ವಿರೋಧಿಸದ, ತಪ್ಪೆಂದು ನ್ಯೂನ 
ಹೇಳದ, ನಿರಾಕರಿಸಲ್ಪಡದ, ಖಂಡಿಸದ 

go under ಮುಳುಗಿ ಹೋಗು, ತಲೆಮರೆಸಿ 
uncontrollable adj. ಅನಿಯಂತ್ರಿತ, ಹೋಗು, ಮುರಿದುಬೀಳು,ಸೋತುಹೋಗು, 
ನಿಯಂತ್ರಿಸಲಾಗದ, ಹತೋಟಿಗೆ ತರಲಾರದ 

ನಾಶವಾಗು 
unconventional adj. ಸಂಪ್ರದಾಯ to be underfire ತೀವ್ರವಿಮರ್ಶೆಗೆ ಸಿಕ್ಕು , 
ಬದ್ಧವಲ್ಲದ, ಅಸಾಂಪ್ರದಾಯಿಕ 

ಹೊಡೆತಕ್ಕೆ ಸಿಕ್ಕು , ಶತ್ರುಮಧ್ಯದಲ್ಲಿರು, ಗುಂಡಿಗೆ 

ಗುರಿಯಾಗು 
unconversant adj, ಪರಿಚಯವಿಲ್ಲದ, 
ತಿಳಿಯದ, ಸಂಬಂಧವಿಲ್ಲದ 

under the eagies of ರಕ್ಷಣೆಯಲ್ಲಿ 
uncorroborated adj. ದೃಢೀಕೃತವಾಗದ, 

underthe auspices of ಆಶ್ರಯದಲ್ಲಿ , 

ಮುಂದಾಳುತನದಲ್ಲಿ 
ಪುಷ್ಟ್ರೀಕೃತವಾಗದ 

| undercurrent n, ಒಳಹರಿವು, ಅಂತಃಪ್ರವಾಹ, 
uncorrupted adj, ಶುದ್ಧ, ನಿಷ್ಕಳಂಕ, 

ಪ್ರಚ್ಛನ್ನ ಪ್ರವಾಹ 
ಭ್ರಷ್ಟನಾಗದ, ಭ್ರಷ್ಟತೆ ಇಲ್ಲದ 

under - developed countries 
uncouth adj, ಅವಲಕ್ಷಣದ, ಅಂದಗೆಟ್ಟ, ಒರಟು 

ವರ್ಧಮಾನ ದೇಶಗಳು, ಅಭಿವೃದ್ಧಿ ಹೊಂದದ 
uncovered adj, ವ್ಯಾಪ್ತಿಗೆ ಒಳಪಡದ, 

ದೇಶಗಳು 
ಅನಾವೃತ, ಒಳಗೊಳ್ಳದ 

come under fire szeit no data no 
unction n ತೈಲಮರ್ದನ, ಲೇಪನ, ಅಭ್ಯಂಜನ, 

| under - employment n. eo evoisens, 
ಅಂಗಭೋಗ 

ಅಪೂರ್ಣ ಉದ್ಯೋಗ 
unctous adj, ಮೃದುವಾದ, ಸ್ಪಿಗ್ಗವಾದ, 

| underestimate V, ಕಡಿಮೆ ಅಂದಾಜುಮಾಡು 
ಅತ್ಯುತ್ಸಾಹದ, ಜಿಡ್ಡಿನಂತೆ ನುಣುಪಾದ 

underframe n. ( ಗಾಡಿಗಳ ) ಕೆಳಚೌಕಟ್ಟು 


450 


undergo 


undisguised 


ಗುಪ್ತ 


undergo V. ಅನುಭವಿಸು, ಈಡಾಗು, ಒಳಗಾಗು, | understudy n, ಒಬ್ಬ ನಟ ಅಥವಾ ಒಬ್ಬಳು 
ಸಹಿಸು, ಪಡೆ 

ನಟಿಗೆ ಬದಲಾಗಿ ಅಭಿನಯಿಸಲು ಸಿದ್ದವಾಗುವ 
undergraduate n ಪದವಿ ಪಡೆಯದ ವ್ಯಕ್ತಿ | ವ್ಯಕ್ತಿ 

- adj, ಪದವಿ ಪಡೆಯದ, | undertake V. 1. ಕೈಗೊಳ್ಳು ಆರಂಭಿಸು, 
ಪದವಿಕೆಳಗಿನ, ಪೂರ್ವಪದವಿಯ 

2. ಮಾತುಕೊಡು, ವಾಗ್ದಾನ ಮಾಡು 
underground adj, ಅವ್ಯಕ್ತ, ರಹಸ್ಯ , ಭೂಗತ , 

undertaker n 1. ಶವಸಂಸ್ಕಾರ ನಿರ್ವಾಹಕ, 

2. ಕಾರ್ಯನಿರ್ವಾಹಕ 
undergrowth n, ಸಣ್ಣ ಗಿಡಗಂಟೆಗಳು , | undertaking n. 1 . ಉದ್ಯಮ, ವ್ಯವಹಾರ, 
ಬೆಳವಣಿಗೆಯಾಗದ ಸಸ್ಯಗಳು 

2. ಮುಚ್ಚಳಿಕೆ, ವಾಗ್ದಾನ 
underhand adji. 1. ಮೋಸದ, ಅಪ್ರಾಮಾಣಿ | undertone n . 1. ತೀಕ್ಷವಲ್ಲದ ಬಣ್ಣ , 
ಕತೆಯ, 2. ಗುಟ್ಟಾದ, ಪಿತೂರಿಯ 

2. ತಾರವಲ್ಲದ ರಾಗ, ಗುಣುಗುಣಿಸುವುದು, 
underhand methods ರಹಸ್ಯಮಾರ್ಗ, | 

ತಗ್ಗು ಧ್ವನಿ 
ಕುತ್ತಿತಕ್ರಮ, ಅಪಮಾರ್ಗಗಳು , ಭ್ರಷ್ಟಪದ್ಧತಿ | under-trial n. ನ್ಯಾಯವಿಚಾರಣಾಧೀನ 
underline V, ಕೆಳಗೆರೆಯನ್ನು ಎಳೆ, ಪ್ರಮುಖವಾಗಿ | under -trial prisoner ವಿಚಾರಣಾಧೀನ 
ಪರಿಗಣಿಸು 

ಬಂದಿ, ವಿಚಾರಣಾಧೀನಕೈದಿ 
n, ಕೆಳ ಗೆರೆ 

underworld n. 1. ಪಾತಾಳ, ಕೆಳಲೋಕ, 
underlining n. ಕೆಳಗೆರೆ ಎಳೆಯುವಿಕೆ, ಒತ್ತೆ 

ಭೂಗತ ಜಗತ್ತು , 2. ಕೀಳು ಜನ ವರ್ಗ , 
ಹೇಳುವುದು 

ಪುಂಡರು, ಪೋಕರಿಗಳು 
undermentioned adj, ಕೆಳಗೆಕಾಣಿಸಿದ, ಕೆಳಗೆ 

underwrite V . ಕೆಳಗೆ ಬರೆ, ವಿಮೆಯ 
ಹೇಳಿರುವ 

ಅಪಾಯವನ್ನು ಒಪ್ಪಿಕೊಳ್ಳು, ಹೊಣೆಗಾರಿಕೆ 
undermine V . ನಿಶ್ಯಕ್ತಿಗೊಳಿಸು, ದುರ್ಬಲ 

ಒಪ್ಪು, ವಿಮಾ ವ್ಯಾಪಾರಮಾಡು, ಒಂದು 
ಗೊಳಿಸು, ಅಡ್ಡಗಾಲುಹಾಕು, ಶಕ್ತಿಗುಂದಿಸು, 

ಸಂಸ್ಥೆಯ ಎಲ್ಲ ಪಾಲುಗಳನ್ನು ಕೊಳ್ಳುವ 

ಒಪ್ಪಂದ ಮಾಡು 
ವಿಫಲಗೊಳಿಸು 

undeserved adj, ಅನರ್ಹ, ಅಪಾತ್ರ 
under protest ಪ್ರತಿಭಟನೆಯೊಡನೆ 
underrate V. ಕಡಿಮೆ ಬೆಲೆಕಟ್ಟು, ಮಹತ್ವವನ್ನು 

undeserving adj, ಅನರ್ಹವಾದ, 
ಸರಿಯಾಗಿ ತಿಳಿಯದಿರು 

ಅಪಾತ್ರವಾದ 
under- secretary n . eQCT DOCTOBE 

undesirable adj. ಅನಪೇಕ್ಷಣೀಯ, ಅಪೇಕ್ಷಿಸ 

ಲಾಗದ 
undersell V . ಕಡಿಮೆ ಬೆಲೆಗೆ ಮಾರು , 
ಅಪಮೌಲ್ಯಕ್ಕೆ ಮಾರು 

undeveloped adj, ಅಭಿವೃದ್ಧಿ ಹೊಂದದ 
understand V. ತಿಳಿದುಕೊಳ್ಳು 

undignified adj, ಗಾಂಭೀರರಹಿತ, ಘನತೆ 
understanding n. 1. ತಿಳಿವಳಿಕೆ , ಅರಿವು, 

ಇಲ್ಲದ 
2. ಕರಾರು, ಒಪ್ಪಂದ 

undiscriminating adj. 1. ವಿವೇಕ ಹೀನ, 
understood adj, ಅಧ್ಯಾಹಾರವಾದ, 

ವಿಚಕ್ಷಣೆಯಿಲ್ಲದ, 2. ಪಕ್ಷಪಾತರಹಿತ 
ತಿಳಿದುಕೊಂಡಿರುವ 

undisguised adj, ಸ್ಪಷ್ಟ, ನಿಶ್ಚಲ, ಮುಚ್ಚುಮರೆ 

ಇಲ್ಲದ 


451 


undismayed 


unforeseen 


undismayed adj, ಭಯರಹಿತ, ಧೈರ್ಯ ವುಳ್ಳ | unequivocal adj, ನಿಸ್ಸಂದಿಗ್ಧ , ಸ್ಪಷ್ಟ 
ನಿರುತ್ಸಾಹಗೊಳ್ಳದ 

uneven adj, ಅಸಮ , ಅಸಮಾನ 
undistinguished adj. ಸಾಧಾರಣ , ಸಾಮಾನ್ಯ , | uneventful adi, ಸಾಧಾರಣ, ವಿಶೇಷವೇನೂ 
ಪ್ರಸಿದ್ಧಿ ಪಡೆಯದ 

ಇರದ 
_ undivided family ಅವಿಭಕ್ತ ಕುಟುಂಬ | unexceptionable adj. ವಿಮರ್ಶಾತೀತ, 
undo V. ಹಾಳುಮಾಡು, ಧ್ವಂಸಮಾಡು, ಕೆಡಿಸು, - ನಿರ್ದುಷ್ಟ 
ನಾಶಮಾಡು, ರದ್ದು ಮಾಡು 

unexpected adj, ಅನಿರೀಕ್ಷಿತ , ಆಕಸ್ಮಿಕ 
undulate V. 1. ಉಬ್ಬು ತಗ್ಗಾಗಿರು, ತರಂಗಿತ unfair adj, ನ್ಯಾಯವಲ್ಲದ, ಅನ್ಯಾಯದ, 
ವಾಗಿರು, 2 . ಓಲಾಡು, ಹರಿದಾಡು 

- ಅಹಿತಕರವಾದ 
unduly adv , ಅನುಚಿತವಾಗಿ , ನಿಷ್ಕಾರಣವಾಗಿ | unfamiliar adj, ಅಪರಿಚಿತ, ಅಜ್ಞಾತ 
undying adj, ಅಮರ, ಸ್ಥಿರ, ಶಾಶ್ವತ unfathomable adj, ಅರ್ಥಸಲಾಗದ, 
unearned adj, ಗಳಿಸದ, ಅನಾರ್ಜಿಕ 

ಗಂಭೀರ, ಅಸ್ಪಷ್ಟ 
unearned income ಗಳಿಸದ ಆದಾಯ, | unfathomed adj, ಯಾರೂ ಅರ್ಥಮಾಡಿರದ, 
ವಿನಿಯೋಜನೆಯಿಂದ ಬಂದ ವರಮಾನ, ಯಾರಿಗೂ ತಿಳಿಯದ, ರಹಸ್ಯ 
ಅನಾರ್ಜಿತ ಆದಾಯ 

unfavourable balance of trade, 
unearth _ V. 1 . ಬೆಳಕಿಗೆತರು, ಹೊರಹಾಕು , passive trade balance ಪ್ರತಿಕೂಲ 

ಪ್ರಕಟಗೊಳಿಸು, 2. ಅಗೆದು ತೆಗೆ, ಉತ್ಸನನ ವ್ಯಾಪಾರ, ಆಮದು - ರಫ್ತುಗಳ ಮಂದ 
ಮಾಡು 

ವ್ಯಾಪಾರ 
uneasy adj. ಮಾನಸಿಕವಾಗಿ , ದೈಹಿಕವಾಗಿ, | unfeigned adj, ಹಾರ್ದಿಕ , ವಾಸ್ತವಿಕ, 

ದುಃಖಪಡು, ಆತಂಕದ, ಕಳವಳಗೊಂಡ | ಮುಚ್ಚುಮರೆ ಇಲ್ಲದ 
uneconomic cultivation ಲಾಭರಹಿತ | unfettered adj, ಅನಿರ್ಬಂಧ, ಮುಕ್ತ 
ಸಾಗುವಳಿ, ಲಾಭಕರವಲ್ಲದ ಸಾಗುವಳಿ | unfinished adj, ಅಪೂರ್ಣ , ಅಸಿದ್ದ ಅಸಮಾಪ 
uneconomic holding ಸಣ್ಣ ಹಿಡುವಳಿ , | unfit adi, ಅಸರ್ಹ, ಯೋಗವಲದ, ಅಸಮರ್ಥ 
ಲಾಭಕರವಲ್ಲದ ಜಮೀನು 

unflagging adj , ಉತ್ಸಾಹ ತಗ್ಗದ, 
Unedited adj, ಅಪರಿಷ್ಕೃತ 

ಆಯಾಸಪಡದ, ಆಲಸ್ಯವಿಲ್ಲದ 
Unencumbered adj, ಹೊರೆಯಿಲ್ಲದ, | unflattering adj, ಹೊಗಳಿಕೆ ಯಿಲದ, 
ಋಣಾತೀತ 

- ನಿಷ್ಕಲ್ಮಶವಾದ 
Unendorsed adj, ಅಂಗೀಕಾರವಿರದ, ಒಪ್ಪಿಗೆ | unflinching adj, ನಿಸಂಕೋಚದ, ಸಿರವಾದ, 
ಯಿಲ್ಲದ 

ದೃಢವಾದ 
unemployment n . Jouko en 

unfold V. ಪದರಗಳನ್ನು ಬಿಚ್ಚು, ಮಡಿಕೆಗಳನ್ನು 
unemployment benefit ನಿರುದ್ಯೋಗ| ತೆರೆ, ಹರವು, ಪ್ರಕಟವಾಗು, ಬಿಡಿಸು 
ಸಹಾಯಧನ 

unforeseen adj, ಅನಿರೀಕ್ಷಿತ, ಆಕಸ್ಮಿಕ 
unemployment insurance 
ನಿರುದ್ಯೋಗವಿಮೆ 


452 


united -nations 


unfortunate 


unfortunate adj, ಅದೃಷ್ಟಹೀನ, ಭಾಗ್ಯಹೀನ, | uniformity n, ಏಕರೂಪತೆ 
ದುರದೃಷ್ಟಕರ 

unilateral adj, ಏಕಪಕ್ಷೀಯ 
unfounded adj, ನಿರಾಧಾರವಾದ, ಸುಳ್ಳಾದ, 

unimpeachable adj, ನಿಷ್ಕಳಂಕ , 
ಬುಡವಿಲ್ಲದ 

- ಅಭಿಯೋಗಾತೀತ 
unfrequented adj, ಹೊಕ್ಕು ಬಳಸು ಕಡಮೆ 

uninhabitated adj, ನಿರ್ಜನ, ಜನ ವಾಸಿಸದ, 
ಯಾದ, ಹೆಚ್ಚು ಭೇಟಿ ಮಾಡದ 

ಜನವಸತಿ ಇಲ್ಲದ 
unfriendly adj, ಮೈತ್ರಿಯಿಲ್ಲದ, ವಿರೋಧದ, 

uninitiated adj, ಅಪರಿಚಿತ, ದೀಕ್ಷೆಪಡೆಯದ 
ಸ್ನೇಹರಹಿತ | 

union n. ಒಕ್ಕೂಟ, ಸಂಘ , ಸಂಸ್ಥೆ , ಸಂಘಟನೆ 
unfurl V. ಬಿಚ್ಚಿ ಹರಡು, ಬಿಚ್ಚಿಕೊಳ್ಳು , 

union public service commission 
ungainly adj, ಕುರೂಪದ, ಸುಂದರವಲ್ಲದ, | 

( up.s.c) ಕೇಂದ್ರ ಲೋಕಸೇವಾ ಆಯೋಗ 
ನಾಜೂಕಾಗಿರದ, ತೊಡಕಾದ, ವಿಕಾರವಾದ 

unionist , ಒಕ್ಕೂಟದ ಸದಸ್ಯ 
unglazed adj, ನುಣುಪಾಗಿರದ, ಮಿರುಗದ, | 

ಹೊಳಪಿಲ್ಲದ, ಪ್ರಕಾಶಿಸದ, ಹೊಳೆಯದ union territory ಸಂಘರಾಜ್ಯ ಕ್ಷೇತ್ರ 
ungovernable adj, ಆಡಳಿತ ಮಾಡಲಾಗದ, unique adj, ವಿಶಿಷ್ಟವಾದ, ವೈಶಿಷ್ಟ್ಯಪೂರ್ಣ 
ಅಂಕೆಯಲ್ಲಿಡಲಾಗದ, ಹತೋಟಿತಪ್ಪಿದ 

unison n, ಏಕಸ್ವರ, ಏಕಸ್ಥಾಯಿ , ಒಂದೇ ಶ್ರುತಿ 
ungrateful adj, ಕೃತಘ್ನ , ಕೃತಜ್ಞತೆಯಿಲ್ಲದ 

unit n. ಘಟಕ, ವಿಭಾಗ, ಅಂಶ 
unguarded adj, ಅರಕ್ಷಿತ, ಅಭದ್ರ 

unitary government ಏಕಕೇಂದ್ರ 
unguent n. ಲೇಪನ,ಲೇಪನದ್ರವ್ಯ, ಮುಲಾಮು 

ಪ್ರಭುತ್ವ , ಏಕಾತ್ಮಕ ಸರ್ಕಾರ 
unhealthy atmosphere 

| unite V. ಒಟ್ಟುಸೇರು, ಕೂಡು, ಸಂಯೋಗ 
ಅನಾರೋಗ್ಯಕರ ವಾತಾವರಣ, ಕಲುಷಿತ | 

ಹೋಂದು, ಸಂಘಟಿಸು , ಸಂಘಟಿತವಾಗು, 
ಪರಿಸರ 

ಸಂಯುಕ್ತವಾಗು 
unheeded adj, ಗಮನಹರಿಸದ, ಲಕ್ಷಿಸದ, 

united- nations n. ಸಂಯುಕ್ತ ರಾಷ್ಟ್ರಗಳು, 
ಉದಾಸೀನಮಾಡಿದ 

ವಿಶ್ವಸಂಸ್ಥೆ 
unhelpful adj, ಅಸಹಾಯಕ, ವ್ಯರ್ಥ, 

united nations charter 
ಸಹಾಯಕ್ಕೆ ಬಾರದ, ನೆರವಾಗದ, 

ಸಂಯುಕ್ತ 
ನಿರುಪಯುಕ್ತ 

ರಾಷ್ಟ್ರಗಳ ಪ್ರಕಟನೆ, ಸಂಯುಕ್ತಸ್ಥಾಪನಾ ಶಾಸನ 
unicameral adj. 357123.00 

united nations economic 
unification 

commission (unec) 
n. ಸಂಘಟಿಸುವುದು , 

ವಿಶ್ವಸಂಸ್ಥೆಯ 
ಒಂದುಗೂಡಿಸುವುದು, ಸಂಯೋಗ, ಒಕ್ಕೂಟ| 

ಆರ್ಥಿಕ ಆಯೋಗ 
unified adj. ಏಕೀಕೃತ, ಒಗ್ಗೂಡಿಸಿದ, ಒಂದಾದ 

united nations educational, 

scientific and cultural organisation 
uniform n, ಸಮವಸ್ತ್ರ 

(unesco) ವಿಶ್ವಸಂಸ್ಥೆಯ ಶಿಕ್ಷಣ , ವಿಜ್ಞಾನ 
adj, ಏಕರೂಪದ 

ಮತ್ತು ಸಾಂಸ್ಕೃತಿಕ ಸಂಸ್ಥೆ , ವಿಶ್ವಸಂಸ್ಥೆಯ ಶೈಕ್ಷಣಿಕ , 
uniform price ಒಂದೇ ಬೆಲೆ, ಏಕರೂಪದ | ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ 


453 


unity 


unnamable 


united nations food and agricul ಭಾವನೆ, ಸಾಮಾನ್ಯ ಭಾವನೆ 
tural organisation (unfao ) 

universal suffrage 
ವಿಶ್ವಸಂಸ್ಥೆಯ ಆಹಾರ ಮತ್ತು ವ್ಯವಸಾಯ ಸಂಸ್ಥೆ 

Doog, 

ಮತಾಧಿಕಾರ 
united nations general assembly 

universalism n, ಏಕತ್ವತಾವಾದ, ವಿಶೈಕ್ಯವಾದ 
ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿ ವಿಶ್ವಸಂಸ್ಥೆಯ 
ಮಹಾಸಭೆ 

universe n, ವಿಶ್ವ , ಪ್ರಪಂಚ, ಸೃಷ್ಟಿ 
united nations international 

university n. ವಿಶ್ವವಿದ್ಯಾನಿಲಯ , 
children ' s emergency fund 

ವಿಶ್ವವಿದ್ಯಾಲಯ 
ವಿಶ್ವಸಂಸ್ಥೆಯ ಅಂತರರಾಷ್ಟ್ರೀಯ ಬಾಲಕ, | 

| unjust adj, ಅನ್ಯಾಯದ, ನ್ಯಾಯವಲ್ಲದ 
ತುರ್ತುನಿಧಿ 

unkind adj, ನಿಷ್ಕರುಣಿಯಾದ, ಕೃಪಾರಹಿತ, 
united nations organisation ಕ್ರೂರವಾದ, ಕಟುವಾದ, ಒರಟಾದ 
ವಿಶ್ವಸಂಸ್ಥೆ ಸಂಯುಕ್ತ ಸಂಸ್ಥೆ 

unlawful adj. ಅನ್ಯಾಯವಾದ, ಕಾನೂನು 
united nations relief and rehabili 

ವಿರೋಧಿ 
tation ವಿಶ್ವಸಂಸ್ಥೆಯ ಸಹಾಯ ಮತ್ತು unlawful assembly ಅಕ್ರಮಕೂಟ 
ಪುನಶ್ವಸತಿ ಸಂಸ್ಥೆ , ವಿಶ್ವಸಂಸ್ಥೆಯ ಪರಿಹಾರ | unless adv . ಆಗದಿದ್ದರೆ, ಇಲ್ಲದಿದ್ದರೆ, ತಪ್ಪಿದರೆ, 
ಮತ್ತು ಪುನರ್ವಸತಿ ಸಂಸ್ಥೆ 

ಹೊರತು 
united nations secretary general - unlimited liability ಅಪರಿಮಿತ ಬಾಧ್ಯತೆ 
ವಿಶ್ವಸಂಸ್ಥೆಯ ಮಹಾಕಾರ್ಯದರ್ಶಿ , 

unman V . ಭಯಹಾಕು , ಹೆದರಿಸು, 
ವಿಶ್ವಸಂಸ್ಥೆಯ ಪ್ರಧಾನಕಾರ್ಯದರ್ಶಿ 

ಮನುಷ್ಯನಿಲ್ಲದಿರು 
united nations security council 

| unmanageable adj. ನಿಯಂತ್ರಿಸಲಾಗದ, 
ವಿಶ್ವಸಂಸ್ಥೆಯ ಭದ್ರತಾಮಂಡಲಿ 

ನಿರ್ವಹಿಸಲಾಗದ 
united nations trusteeship 

unmarketable adj. Jool 
Council ವಿಶ್ವಸಂಸ್ಥೆಯ ಟ್ರಸ್ಟಿ ಮಂಡಲಿ , 

ಮಾಡಲಾಗದ, ವಿಕ್ರಯವಾಗದ 
ವಿಶ್ವಸಂಸ್ಥೆಯ ವಿಶ್ವಸ್ತ ಮಂಡಳಿ 

unmask v. ಮಾರುವೇಷವನ್ನು ತೆಗೆ, 
unity n , ಐಕ್ಯಮತ್ಯ, ಏಕತೆ, ಒಗ್ಗಟ್ಟು 

ಪ್ರಕಟಗೊಳ್ಳು, ಮುಸುಕು ಕಳಚು, ನಿಜರೂಪ 
unity and integrity ಐಕಮತ್ಯ ಮತ್ತು | ತೋರಿಸು 
ಪ್ರಾಮಾಣಿಕತೆ, ಐಕ ಮತ್ಯ ಮತ್ತು ಸಮಗ್ರತೆ, | 

| unmentionable adj, ಪ್ರಸ್ತಾವಿಸಲಾಗದ, 
ಐಕ್ಯಮತ್ಯ ಮತ್ತು ಋಜುತ್ವ 

ಹೇಳಲಾಗದ, ಅಶ್ಲೀಲವಾದ 
universal adj, ವಿಶ್ವವ್ಯಾಪಿ, ಸಾರ್ವತ್ರಿಕ 

unmistakable adj. ಸ್ಪಷ್ಟ ನಿಶ್ಚಿತ, ತಪ್ಪಾಗಿ 
universal agent ಸಾಧಿಕಾರವುಳ್ಳ ತಿಳಿಯಲಾಗದ 
ಪ್ರತಿನಿಧಿ, ಸರ್ವಪ್ರತಿನಿಧಿ 

unmoved adj, ಅಪ್ರಭಾವಿತ, ಶಾಂತ, ಸ್ಥಿರ, 
universal postal union ವಿಶ್ವ ಅಂಚೆ ಕದಲದ 
ಸಂಸ್ಥೆ , ವಿಶ್ವ ಅಂಚೆ ಸಂಘಟನೆ 

unnamable adj, ಹೇಳಲಾಗದ, ಹೇಳಬಾರದ, 
universal proposition DO 3,7 ಕಥನಮಾಡಲಾಗದ, ಹೆಸರನ್ನು ಹೇಳಲಾಗದ, 
ಯೋಜನೆ, ಸಾರ್ವತ್ರಿಕ ಪ್ರತಿಜ್ಞೆ, ಸಾರ್ವತ್ರಿಕ 


ಅವಾಚ್ಯ 


454 


unnatural 


unremunerative 


unnatural adj, ಅಸ್ವಾಭಾವಿಕ, ಅಸಹಜ, ಕೃತ್ರಿಮ | unprofessional adj, ವೃತ್ತಿಬಾಹ್ಯ , ಅನುಚಿತ , 

unatural death ಅಸಹಜವಾದ ಸಾವು, ವೃತ್ತಿಯೋಗ್ಯವಲ್ಲದ, ವೃತ್ತಿಯ ರೀತಿಗೆ ಸಲ್ಲದ, 
ಅಸ್ವಾಭಾವಿಕ ಮರಣ 

ವೃತ್ತಿಗೆ ಹೊಂದದ 
unnerve _ v, ಬಲಹೀನಗೊಳಿಸು , | unprofitable adj, ನಿರುಪಯುಕ್ತ ಲಾಭವಿಲ್ಲದ, 

ಶಕ್ತಿಹೀನವಾಗಿಸು, ಹೆದರಿಸು, ಬೆದರಿಸು ವ್ಯರ್ಥವಾದ 
unnessessary adj, ಅನಾವಶ್ಯಕ, ಅನಗತ್ಯ 

| unprogressive adj, ಅಭಿವೃದ್ಧಿ ವಿರುದ್ಧವಾದ, 

ಪ್ರಗತಿಹೀನ 
unobjectionable adj, ನಿರಾಕ್ಷೇಪಣೀಯ, 

ಆಕ್ಷೇಪಾರ್ಹವಾಗದ, ಆಕ್ಷೇಪಾರ್ಹವೆನಿಸಿದ | unpronounceable adj. ಉಚ್ಚರಿಸಲಾಗದ, 
unobtrusive adj, ತಲೆಹಾಕದ, ಮೂಗು 

ಸಭ್ಯಾತಾವಿರೋಧಿಯಾದ 
ಹಾಯಿಸದ, ತಾನಾಗಿ ಮುನ್ನುಗ್ಗದ 

unprovoked adj, ರೇಗಿಸದ, ಕೆಣಕದ, ಕೀಟಲೆ 
unofficial adj, ಅನಧಿಕೃತ, ಖಾಸಗಿ 

ಮಾಡದ, ಅಪ್ರಚೋದಿತ 
unofficial resolution ಖಾಸಗಿ . 

unpublished adj, ಅಪ್ರಕಟಿತ 
ಮಸೂದೆ, ಖಾಸಗಿ ನಿರ್ಣಯ 

unqualified adj. 1. ಅನರ್ಹ, 2. ಬೇಷರತ್ತು , 
unopposed adj, ಅವಿರೋಧವಾದ 

ಯೋಗ್ಯತೆ ಇಲ್ಲದ 

unquestionable adj, ಪ್ರಶ್ನಾತೀತ, 
unorthodox adj, ಸಂಪ್ರದಾಯದೂರವಾದ, 
ಅಸಾಂಪ್ರದಾಯಿಕ 

ನಿರ್ವಿವಾದ 
unpalatable adj, ಹಿಡಿಸದ, ಒಪ್ಪದ, 

unquestioning adj, ಸಂದೇಹದೂರವಾದ, 
ಅ೦ಗೀಕಾರಾರ್ಹವಲ್ಲದ, ರುಚಿಸದ, 

ಸಂಶಯದೂರವಾದ 
ವಿರೋಧವುಳ್ಳ 

unquotable adj. ಅಪ್ರಸ್ತಾವನೀಯ, 
unparalleled adj. ಸಾಟಿಯಿಲ್ಲದ, ಅದ್ವಿತೀಯ, 

ಉಲ್ಲೇಖಿಸಲಾಗದ, ಪ್ರಸ್ತಾವಿಸಲು ಯೋಗ್ಯ 
ಅಪೂರ್ವ, ಅಸಮಾನ 

ವಲ್ಲದ 
unparliamentary adj. 1. ಅಸಂಸದೀಯ. 2 . 

unreasonable adj, ಅಯುಕ್ತ, ಅಸಮಂಜಸ, 
ಅಸಭ್ಯ , ಸಂಸದೀಯ ಮರ್ಯಾದೆಗೆ | 

ಅತಾರ್ತಿಕ, ಸೂಕ್ತವಲ್ಲದ 
ಉಚಿತವಲ್ಲದ 

unrefined adj. ಅಸಂಸ್ಕೃತ, ಅನಾಗರಿಕ , 
unpleasant adj, ಅಪ್ರಿಯವಾದ, ರುಚಿಸದ 

ಅಪರಿಷ್ಕತ, ಅಸಭ್ಯ , ಒರಟು 
unpopular adj, ಅಪ್ರಿಯ, ಜನಪ್ರಿಯವಲ್ಲದ 

( unregistered adj, ರಿಜಿಸ್ಟರು ಮಾಡದ , 
unprecedented adj, ಪೂರ್ವನಿಶ್ಚಯ ವಿಲ್ಲದ, 

ದಾಖಲಿಸದ 
ಅಭೂತಪೂರ್ವ, ಹಿಂದೆಂದೂ ಕಂಡಿಲ್ಲದ 

| unregulated adj. ಕ್ರಮಬದ್ಧವಲ್ಲದ 
unprincipled adj, ನೀತಿರಹಿತ, ತತ್ವರಹಿತ, 

unreliable adj, ಅವಿಶ್ವಸನೀಯ, ನಂಬಲಾಗದ, 
ನಿಯಮಶೂನ್ಯ 

ನೆಚ್ಚಿಕೆಯಿರದ 
unproductive adj, ಫಲಿಸದ, ನಿರರ್ಥಕವಾದ, 

| unremiting adj, ನಿರಂತರವಾದ, ಏಕಪ್ರಸಾರ 
ನಿಪ್ಪಲ, ಅನುತ್ಪಾದಕ 

ವಾದ, ಸತತ 
unproductive cattle ಗೊಡ್ಡು ಪಶುಗಳು, | 

unremunerative adj, ಗಿಟ್ಟದ, ಲಾಭವಿಲ್ಲದ, 
ಗೊಡ್ಡು ಹಸುಗಳು 

ಲಾಭಕರವಲ್ಲದ, ಉತ್ಪನ್ನಕಾರಕವಲ್ಲದ 


455 


unreprentant 


unwanted 


unrepentant adj, ಪಶ್ಚಾತ್ತಾಪಪಡದ, | unsound adj, ದೋಷಯುಕ್ತ , ದುರ್ಬಲ, 
ನಾಚಿಕೆಯಿಲ್ಲದ 

ಅಸ್ವಸ್ಥ 
Unreserved adj. 1. ಮುಕ್ತ ಮನಸ್ಸಿನ, | unsound mind ಅಸ್ವಸ್ಥ ಚಿತ್ರ , 

ಅಭ್ಯಂತರವಿಲ್ಲದ, ಸಂಪೂರ್ಣವಾದ, ತೆರೆದ ಭ್ರಮೆಹಿಡಿದ ಮನಸ್ಸು 
ಮನಸ್ಸಿನ, ಮೀಸಲಾಗಿರದ, 2. ವರ್ಗೀಕೃತ | unspeakable adj, ಹೇಳಬಾರದ, ಅವಾಚ 
ವಲ್ಲದ, ವರ್ಗನಿಶ್ಚಯವಾಗದ 

ಅಶ್ಲೀಲವಾದ | 
unrest n, ಅಶಾಂತಿ,ಕೋಭೆ 

unspecified adj, ಅನಿರ್ಧಾರಿತ, ಅಸ್ಪಷ್ಟ, 
unrestrained adj. ನಿರಂಕುಶ, ವಿರೋಧವಿಲ್ಲದ, ಅನಿರ್ದಿಷ್ಟ 

ಸಂಯಮರಹಿತ, ಹತೋಟಿಗೆ ಸಿಕ್ಕದ | unstable adj, ಅಸ್ಥಿರ, ಚಂಚಲ , ಚಪಲ 
unrestricted adj, ಅಪ್ರತಿಬಂಧಕ, ಮಿತಿ ಇಲ್ಲದ | unsubscribed adj, ಚಂದಾಕಟ್ಟದಿರುವ, 
unruly adj, ಹತೋಟಿಗೆ ಬಾರದ, ಸ್ವಚ್ಛಂದ, ಅಂಗೀಕೃತವಾಗದ 
ಪುಂಡಾಟಿಕೆಯ 

unsuccessful adj, ನಿಷ್ಪಲ, ವ್ಯರ್ಥ 
unsafe adj. ಸುರಕ್ಷಿತವಲ್ಲದ, ಅಸುರಕ್ಷಿತ, ಅರಕ್ಷಿತ unsuitable adj. ಅಯುಕ್ತ, ಸೂಕ್ತವಲ್ಲದ 
unsatisfactory adj , ಅತೃಪ್ತಿಕರ , | unswerving adj ದಢವಾದ, ಚಲಿಸದ 
ಅಸಮಾಧಾನಕರ 

untainted adj, ನಿಶ್ಚಲ, ಸ್ವಚ್ಛ, ನಿಷ್ಕಳಂಕ 
unschooled adj, ಶಿಕ್ಷಣ ಹೊಂದದ, 

untenable adj, ಅಸಮರ್ಥನೀಯ 
ಶಿಕ್ಷಿತನಲ್ಲದ 

| untidiness n . ಅಚ್ಚುಕಟ್ಟಿಲ್ಲದಿರುವಿಕೆ, 
unscrupulous adj, ನೀತಿಬಾಹಿರ, ನಿಯಮ 

ಓರಣವಿಲ್ಲದಿರುವಿಕೆ, ಅಕ್ರಮವಾಗಿರುವಿಕೆ 
ಬಾಹಿರ, ಯಾವುದಕ್ಕೂ ಹೇಸದ, ನಿರ್ಲಜ್ಜೆಯ 

untold adj, ಹೇಳುವದಕ್ಕಾಗದ, ಅಸಂಖ್ಯಾತ, 
unseaworthy adj. ಸಮುದ್ರಯಾನಾರ್ಹ 

ಹೇಳದಿರುವ 
ವಲ್ಲದ 

untouchability n. ಅಸ್ಪೃಶ್ಯತೆ 
unseemly adj, ಅಕ್ರಮವಾದ, ಯುಕ್ತವಲ್ಲದ, 

untoward adj. 1. ವಕ್ರ , ಅಡ್ಡಾದಿಡ್ಡಿ, 
ಅನುಚಿತ, ಕುರೂಪದ 

2. ದುರದೃಷ್ಟದ 
unselfish adj, ನಿಸ್ವಾರ್ಥ, ಸ್ವಾರ್ಥಪರನಲ್ಲದ, 

untrammelled adji. ಎದುರಿಲ್ಲದ, ವಿರೋಧ 
ಸ್ವಾರ್ಥರಹಿತ 

* ವಿಲ್ಲದ, ಸ್ವಚ್ಛಂದ 
unskilled adj, ನೈಪುಣ್ಯವಿಲ್ಲದ, ದಕ್ಷತೆಯಿಲ್ಲದ, 

untruth , ಅಸತ್ಯ , ಅನೃತ, ಸುಳ್ಳು , ಸಟೆ, ಮಿಥ್ಯ 
ಸಾಮಾನ್ಯ 

unused adj, ಉಪಯೋಗಿಸದ, ಹೊಸ, ತಾಜಾ 
unskilled labour ನೈಪುಣ್ಯರಹಿತ ಕಾರಿಕ, 
ಸಾಮಾನ್ಯ ಕಾರ್ಮಿಕ 

unviel V, ಅನಾವರಣಮಾಡು, ಪ್ರಕಟಿಸು , 

ಅಡ್ಡಿಯನ್ನು ನಿವಾರಿಸು 
unsold adj. ಮಾರಾಟವಾಗದ, 

unvoiced adj, ಅವ್ಯಕ್ತ , ಬಾಯಿಬಿಟ್ಟು ಹೇಳದ, 
ಮಾರಾಟವಾಗದೆ ಉಳಿದ 

ಹೇಳಲಾಗದ 
unsolved adj. ಪರಿಹಾರವಾಗದ, 

| unwanted adj , ಬೇಡದ, ಬೇಕಾಗದ, 
ಪರಿಹರಿಸದಿರುವ, ಉತ್ತರಸಿಗದ 

ಅನಾವಶ್ಯಕ 
unsophisticated adj, ಸರಳ, ಸಹಜ, ಶುದ್ದ 


456 


urge 


unwarranted 


unwarranted adj. 1. ಸಮರ್ಥನೀಯವಲ್ಲದ, _ get the upper hand ಗೆಲ್ಲು , 
ನಿರಾಧಾರ, 2 . ಅನವಶ್ಯಕ 

- ವಿಜಯವನ್ನು ಸಾಧಿಸು , ಮೇಲ್ವೆಯಾಗು 
unwary adj. 1. ಅಜಾಗರೂಕ, ಜೋಪಾನ | upright adj, ನ್ಯಾಯಯುಕ್ತವಾದ, ಪ್ರಾಮಾಣಿಕ, 
ವಿಲ್ಲದ, ಎಚ್ಚರಿಕೆಯಿರದ 

ಸರಿಯಾದ, ನೇರವಾದ 
unwavering adj, ದೃಢ, ನಿಶ್ಚಂಚಲ, ಸ್ಥಿರ, | uprising n, ದಂಗೆ, ಬಂಡಾಯ 
ಕದಲದ 

uproar n . ಕೋಲಾಹಲ , ಉಪದ್ರವ, ಗೊಂದಲ , 
unwelcome adj, ಅಪ್ರಿಯ , ಅಶುಭ, ಕಿರಿಚಾಟ, ಗಡಿಬಿಡಿ 

ಅನಾಹತ, ಬೇಡವಾದ, ಸ್ವಾಗತವಿರದ ups and downs ಸುಖದುಃಖಗಳು , 
unwholesome adj, ಹಾನಿಕಾರಕ , ಏಳುಬೀಳುಗಳು 
ಅನಾರೋಗ್ಯಕರ, ನಷ್ಟತರುವ 

upset V. 1. ಅಡಿಮೇಲು ಮಾಡು, ಉರುಳಿಸು, 
unwieldy adj, ಭಾರಿ, ಸ್ಕೂಲ, ಎತ್ತಲಾಗದ, | 2.ಕೋಭೆಗೊಳಿಸು, ಅವ್ಯವಸ್ಥೆಗೊಳಿಸು 
ನಿರ್ವಹಿಸಲಾಗದ 

upset- price n ಇಳಿಸಿದ ಬೆಲೆ, ಕನಿಷ್ಠ ಬೆಲೆ 
unwise adj, ಅವಿವೇಕದ, ವಿವೇಕವಿಲ್ಲದ | upshot n. ಪರಿಣಾಮ , ಕುರವಸಾನ, ತೀರ್ಮಾನ, 
unwonted adj. ಸಾಧಾರಣವಲ್ಲದ, ಇತ್ಯರ್ಥ, ಪ್ರತಿಫಲ 
ಪ್ರಚಾರದಲ್ಲಿರದ, ಅಸಾಂಪ್ರದಾಯಕ 

upside- down ಅಸ್ತವ್ಯಸ್ತ , ತಲೆಕೆಳಗೆ, 
up adv ಮೇಲೆ, ಮೇಲಕ್ಕೆ , ಮೇಲಿಂದ ಇತ್ಯಾದಿ | ಚೆಲ್ಲಾಪಿಲ್ಲಿ 
up against ವಿರುದ್ದವಾಗಿ 

upstart n. ಕೂಡಲೆ ಸಿರಿವಂತನಾದ ಬಡವ, 
up Country ಒಳನಾಡಿನ 

ಧಿಡೀರನೆಶ್ರೀಮಂತನಾದವ, ದುರಹಂಕಾರಿ 
up-to - date ಇಲ್ಲಿಯವರೆಗೆ, ವರ್ತಮಾನ, | upstream adv, ಪ್ರವಾಹಕ್ಕೆ ಎದುರಾಗಿ 
ಅತ್ಯಾಧುನಿಕ , ಆಧುನಿಕ, ಸದ್ಯದ 

upward trend of prices ಧಾರಣೆ 
upgrading n. ಅಭಿವೃದ್ಧಿಪಡಿಸುವಿಕೆ , | ಏರುವ ಪ್ರವೃತ್ತಿ 
ಸುಧಾರಿಸುವಿಕೆ 

uranium n, ಯೂರೇನಿಯಂ 
upheaval n. ಉತ್ಕಾಂತಿ, ಅಭಿವೃದ್ಧಿ , | urban adj, ನಗರ ಪ್ರದೇಶದ 
ಮೇಲಕ್ಕೆತ್ತುವುದು 

urban areas ನಗರ ಪ್ರದೇಶಗಳು 
uphill adj, ಕಠಿನ, ಕಷ್ಟಸಾಧ್ಯ, ಎತ್ತರವಾದ | urbane adj, ಮರಾದೆಯನು ಬಲ, ಸಭ. 
uphold V . 1. ಸಮರ್ಥಿಸು, ಎತ್ತಿಹಿಡಿ, | ಸುಸಂಸ್ಕೃತ, ನಾಗರಿಕ 

ಸ್ಥಿರೀಕರಿಸು, 2. ಎತ್ತರಕ್ಕೆ ಹಿಡಿ, ಮರ್ಯಾದೆ| urbanity n ನಾಗರಿಕತೆ ಕಚ 
ಮಾಡು, 3. ಬೆಂಬಲಿಸು, ಆಶ್ರಯ ನೀಡು | 

ನಯವಾದ, ಹಾಸ್ಯ , ಚತುರೋಕ್ತಿ 
upkeep n. ಉಸ್ತುವಾರಿ, ಮೇಲ್ವಿಚಾರಣೆ, 

urbanization n, ನಗರೀಕರಣ 
ಸಂರಕ್ಷಣೆ , ದುರಸ್ತಿ 
uplift V, ಮೇಲೆತ್ತು ಸುಧಾರಿಸು 

urchin (s) , ತುಂಟಾಟದ ಮಕ್ಕಳು, ಹುಡುಗ, 

ಪೋರ, ಬೀದಿ ಮಕ್ಕಳು 
upper adj, ಮೇಲಿನ 

urge V. ಪ್ರಚೋದಿಸು, ಪ್ರೇರಿಸು 
upperhouse . ಮೇಲ್ಮನೆ, ರಾಜ್ಯಸಭೆ, ವಿಧಾನ | 
ಪರಿಷತ್ತು 

_ n, ಪ್ರಚೋದನೆ, ಒತ್ತಡ 


457 


urgency 


vaccum 


V 


urgency n. ಆವಸರ, ತುರ್ತು, ಜರೂರು | utilitarian n. ಉಪಯೋಗಕ್ಕೆ ಬರುವ 
urn n, ಕಲಶ, ಚಿತಾಭಸ್ಮದ ಪಾತ್ರೆ , ಚೆಂಬು 

- adj, ಪ್ರಯೋಜನವಾದಿ, 
Usage n: 1. ಪ್ರಯೋಗ, ವಾಡಿಕೆ , ಪದ್ಧತಿ, | 

ಉಪಯೋಗಿತಾವಾದಿ 
ಆಚರಣೆ, 2. ವಾಗ್ರೂಢಿ, ಬಳಕೆ 

utility n ಪ್ರಯೋಜನ, ಉಪಯೋಗ 
use V, ಉಪಯೋಗಿಸು, ಬಳಸು 

utilization n. ಉಪಯುಕ್ತತೆ, ಪ್ರಯೋಜನ, 
n, ಬಳಕೆ, ಉಪಯೋಗ, ಪ್ರಯೋಜನ 

ಉಪಯೋಗಿತೆ 
make use of ಉಪಯೋಗಿಸು , | utilize V, ಉಪಯೋಗಿಸು, ಬಳಸು 
ಪ್ರಯೋಜನ ಹೊಂದು, ಬಳಸಿಕೊಳ್ಳು, | utmost adv, ಅತ್ಯಂತ, ಕಟ್ಟಕಡೆಯ , ಅತ್ಯಧಿಕ, 
ಪ್ರಯೋಗಮಾಡು 

ಪರಮ 
use force ಬಲಪ್ರಯೋಗಮಾಡು | utopian, ಆದರ್ಶಲೋಕ, ಕಲ್ಪನಾಜಗತ್ತು , 
use up ಖರ್ಚುಮಾಡು, ಮುಗಿಸು, | ಆದರ್ಶ ಯೋಜನೆ 
ಅನುಭವಿಸು 

utter V. ಉಚ್ಚರಿಸು, ನುಡಿ, ಹೇಳು, ಉಸುರು 
useful adj, ಪ್ರಯೋಜನಕಾರಿ, ಉಪಯೋಗಿ | adj. 1.ಕೇವಲ, ಸಂಪೂರ್ಣ, ತೀರ, ಅತ್ಯಂತ 
useless adj. ನಿರುಪಯೋಗಿ, ವ್ಯರ, | utterance n ಹೇಳಿಕೆ, ಉಕ್ಕಿ ಉವಾಚ 

ಕೆಲಸಕ್ಕೆ ಬಾರದ 
usher V, ಪ್ರವೇಶಿಸಲು ಮಾರ್ಗ ತೋರಿಸುವವ, | 

Vacancy n. ಖಾಲಿಹುದ್ದೆ ಖಾಲಿಜಾಗ,ಶೂನ್ಯತೆ, 
ಪ್ರವೇಶ ಮಾಡಿಸು 

ಖಾಲಿಸ್ಥಳ, ತೆರಪು| 
_ n, ದ್ವಾರಪಾಲಕ, ಪ್ರತಿಹಾರಿ, ಬಾಗಿಲು 

Vacant adj. ತೆರವಾದ, ಖಾಲಿ ಇರುವ 
ಕಾಯುವವ 

Vacate V, ಖಾಲಿಮಾಡು, ತೆರವು ಮಾಡು 
usual adj. ಸಾಮಾನ್ಯ, ರೂಢಿಯ , ವಾಡಿಕೆಯ , 

vacation n. 1. ರಜ, ಸೂಟಿ, ಬಿಡುವು, 
ಎಂದಿನ | 

2 . ಖಾಲಿಮಾಡುವುದು 
usually adv , ಸಾಮಾನ್ಯವಾಗಿ, ಸಾಧಾರಣವಾಗಿ, 

Vaccinate V, ದೇವಿಹಾಕು, ಸಿಡುಬಿನ ಲಸಿಕೆ 
ಮಾಮೂಲಾಗಿ | 

ಹಾಕು 
USurer , ಬಡ್ಡಿವ್ಯಾಪಾರಿ, ಕುಸೀದಕ, ಹೆಚ್ಚು ಬಡ್ಡಿ 

Vaccination , ದೇವಿಹಾಕುವುದು , ಸಿಡುಬಿನ 
ವಸೂಲು ಮಾಡುವವ 

ಲಸಿಕೆ ಹಾಕುವುದು 
usurious adj, ಹೆಚ್ಚು ಬಡ್ಡಿ ವಸೂಲು ಮಾಡುವ 

vaccine n . 028 
usurp V, ಆಕ್ರಯಿಸು, ಕಿತ್ತುಕೊಳ್ಳು, ಅಪಹರಿಸು, 

vaccilate V, ಅಲ್ಲಾಡು, ತೂಗಾಡು, ಹಿಂದು 
ದುರಾಕ್ರಮಣಮಾಡು 

ಮುಂದುನೋಡು, ಅಸ್ಥಿರವಾಗಿರು 
usurpation n. ಅನ್ಯಾಯದ ಅಕ್ರಮಣ, 

| vacuous adj, ಶೂನ್ಯ, ರಿಕ್ತ , ವಿವೇಕಹೀನ, 
ಅಪಹಣ , ದುರಾಕ್ರಮಣ 

ಖಾಲಿ, ಬರಿದಾದ 
usurper n, ಅಪಹಾರಕ , ದುರಾಕ್ರಮಣಕಾರ 

vaccum n. ಶೂನ್ಯ ಸ್ಥಾನ, ಶೂನ್ಯತೆ 
utensil n, ಪಾತ್ರೆ , ಗೃಹೋಪಕರಣ , ಮನೆಯ | 

Vade mecum ಸಣ್ಣ ಟಿಪ್ಪಣಿ ಪುಸ್ತಕ, ಕೈಪಿಡಿ 
ಪಾತ್ರೆಪಿಡಿಗ 


458 


vanish 


vagabond 


Vagabond n , ಅಲೆಮಾರಿ, ಉಂಡಾಡಿ, valley ೧. ಕಣಿವೆ, ಕಂದರ, ತಗ್ಗುಪ್ರದೇಶ,ಕೊಳ್ಳ 
ಶ್ವೇಚ್ಛಾಚಾರಿ 

valour, valor 1, ಪರಾಕ್ರಮ, ವೀರ, ಧೈಯ್ಯ 
Vagary n. ಚಿತ್ತವಿಭ್ರಮೆ , ಭ್ರಾಂತಿ, ಅಸ್ಥಿರತೆ, valuable adj, ಅಮೂಲ್ಯ, ಉಪಯುಕ್ತ 
ಚಾಂಚಲ್ಯ , ವಿಚಿತ್ರವರ್ತನೆ, ಮನಬಂದಂತೆ 

valuables h, ಒಡವೆ, ಅಭರಣ, ಇತ್ಯಾದಿ | 
ವರ್ತಿಸುವುದು, ಹುಚ್ಚಾಟಿಕೆ 

valuation n, ಮೌಲ್ಯಮಾಪನ , ಮೌಲ್ಯ 
Vagrancy 1, ಅಲೆಮಾರಿತನ, ಉಂಡಾಡಿತನ 

ನಿರ್ಣಯ , ಬೆಲೆ ಕಟ್ಟುವುದು 
Vagrant n, ಅಲೆಮಾರಿ, ಅಲೆದಾಡುವವ, | 

| value V. ಬೆಲೆಕಟ್ಟು, ಮೌಲ್ಯಮಾಪನಮಾಡು 
ಉಂಡಾಡಿ, ಕೆಲಸವಿಲ್ಲದೆ ತಿರುಗುವವ 

n, ಮೌಲ್ಯ ಬೆಲೆ, ಯೋಗ್ಯತೆ, 2. ಮಹತ್ವ, 
Vague adj, ಅನಿಶ್ಚಿತ, ಅಸ್ಪಷ್ಟ ಸಂದಿಗ್ಧ 

ಪ್ರಾಧಾನ್ಯ, ಕಿಮ್ಮತ್ತು, ತೂಕ 
Vagueness n ಅನಿಶ್ಚಿತತೆ, ಅಸ್ಪಷ್ಟತೆ, ಸಂದಿಗ್ಧತೆ 

above par value ಹೆಚ್ಚು ಲಾಭಕ್ಕಾಗಿ 
vain adj. 1. ವ್ಯರ್ಥವಾದ, 2. ಜಂಬದ, ಪೊಳ್ಳು, 

at par value ಸಮಾನ ಬೆಲೆಗೆ 
ಹುರುಳಿಲ್ಲದ, ಅಲ್ಪ 

below par value ಅಸಲು ಧಾರಣೆಗೂ 
in vain ವ್ಯರ್ಥವಾಗಿ, ನಿರರ್ಥಕವಾಗಿ, 

ಕಡಿಮೆಯಾಗಿ, 
ನಿಷ್ಪಲವಾಗಿ 

surplus value ಅಧಿಕ ಬೆಲೆ, 
vainglorious adj, ಒಣಜಂಭದ, ಬಡಾಯಿಯ, 

ಅಧಿಕೋತ್ಪನ್ನವಾದ ಬೆಲೆ 
ಮಿಥ್ಯಾಭಿಮಾನಿಯಾದ 

Surrender Value ವಿಮೆಯ 
Vainglory adj, ಬಡಾಯಿ , ಬಡಿವಾರ , 

ಪಾಲಿಸಿಯನ್ನು ಒಪ್ಪಿಸುವ ಬೆಲೆ 
ಒಣಹೆಮ್ಮೆ , ದುರಭಿಮಾನ 
valediction , ಬೀಳ್ಕೊಳ್ಳುವುದು, ಶುಭಾಶಯ 

| valve n, ಕವಾಟ, ನಿಯಂತ್ರಕಕವಾಟ 
ಹೇಳುವುದು, ಅಂತಿಮ ವಂದನೆ, ಸಮಾಪಿ | Safety Valve ರಕ್ಷಕ ಕವಾಟ 
ಭಾಷಣ 

Vampire n. ರಾಕ್ಷಸ, ರಾತ್ರೆ ಗೋರಿಯಿಂದ 
Valedictory n. ಸಮಾರೋಪ, ಬೀಳ್ಕೊಡುಗೆ, 

ಹೊರಬಂದು ಮಲಗಿರುವವರ ರಕ 
ಪರಿಸಮಾಪನ, ಮುಕ್ತಾಯ, ಸಮಾಪ್ತಿ 

ಹೀರುವುದೆಂದು ನಂಬಲಾದ ದೆವ್ವ ನೆತ್ತರ ದೆವ್ವ 
valet n, ಸೇವಕ , ಬಂಟ, ಖಾಸಾನೌಕರ. | Van n. 1. ಸೇನಾಮುಖ, 2 . ಶಕಟ, ಗಾಡಿ, 
ಅಂಗಸೇವಕ , ನೃತ್ಯ, ಕೈಯಾಳು 

3. ಯುದ್ಧನಿರತ ಸೈನ್ಯದ ಮುಂದಿನ ಸಾಲು 
valetudinarian _ n, ರೋಗಿಷ, ಆರೋಗದ ಬಗೆ | vandal n. ವಿಧ್ವಂಸಕ , ನಾಶಕಾರಕ, ಕಿರಾತ, 
ಹೆಚ್ಚಾಗಿ ಆಲೋಚಿಸುವ ವ್ಯಕ್ತಿ ನಿತ್ಯರೋಗಿ, 

ಅನಾಗರಿಕ 
ತನ್ನ ಆರೋಗ್ಯದ ಬಗ್ಗೆ ಚಿಂತಿಸುವವನು | vandalism n ನಾಶ, ಧ್ವಂಸ, ಹಾಳುಮಾಡುವ 
valiant adj, ಪರಾಕ್ರಮಿ , ಸಾಹಸಿ 

ಬುದ್ದಿ 
valid adi, ಮಾನ , ನಾ ಯವಾದ, ಪ್ರಮಾಣಿತ | vane n. ವಾಯು ದಿಕ್ ಸೂಚಿ, ಗಾಳಿಕೋಳಿ 

ಸರಿಯಾದ, ಸಿಂಧುವಾದ,ಊರ್ಜಿತವಾದ | Vanguard n, ಸೇನಾಮುಖ , ದಳಮುಖ , 
validate V ಊರ್ಜಿತಗೊಳಿಸು, ಮಾನ್ಯಮಾಡು, 

ಮುಂದಳ, ಮುಂಚೂಣಿ, ಮುಂಚೂಣಿ ದಳ 
- ಕಾನೂನು ಸಮ್ಮತಗೊಳಿಸು 

Vanish V, ಕಣ್ಮರೆಯಾಗು, ಮಾಯವಾಗು 
validity n, ಸಿಂಧುತ್ವ ,ಊರ್ಜಿತತ್ವ , ಕ್ರಮಬದ್ಧತೆ 


459 


vanity 


vault 


vanity n. ಗರ್ವ , ಅಹಂಕಾರ, ದುರಭಿಮಾನ, Variety programme ವಿವಿಧ 
ಪ್ರತಿಷ್ಠೆ, ಒಣಹೆಮ್ಮೆ 

ವಿನೋದಾವಳಿಯ ಕಾರ್ಯಕ್ರಮ 
vanquish V ಸೋಲಿಸು, ಪರಾಜಯಗೊಳಿಸು, variety theatre ವಿಚಿತ್ರ ಪ್ರದರ್ಶನಶಾಲೆ, 
ಗೆಲ್ಲು, ಜಯಿಸು 

ವಿವಿಧ ವಿನೋದಪ್ರದರ್ಶನ ಶಾಲೆ 
vantage 1, ಅನುಕೂಲತೆ, ಆನುಕೂಲ್ಯ | variformn. ವಿವಿಧ ರೂಪಗಳ, ವಿವಿಧ 

vantage ground ಉತ್ತಮ ಸ್ಥಿತಿ, | ರೂಪಗಳುಳ್ಳ ವಿವಿಧರೂಪಿ 
ಅನುಕೂಲ ಸ್ಥಿತಿ, ಅನುಕೂಲವಾದ, | various adj . ವಿವಿಧ, ಬೇರೆಬೇರೆ, 
ಆಯಕಟ್ಟಿನ ಸ್ಥಳ 

ನಾನಾವಿಧವಾದ 
Vapid adj. ಸಪ್ಪೆ , ನಿರ್ಜೀವ, ನೀರಸ | varnish V. ವಾರ್ನೀಸು ಹಾಕು, ಮೆರುಗುಕೊಡು, 
Vaporize V. ಆವಿಯಾಗು, ಆವಿಯಾಗಿಸು ಮೆರುಗೆಣ್ಣೆಯನ್ನು ಮರಕ್ಕೆ ಹಾಕಿ ಉಜ್ಜು 
vapourings n. ( ಆಲಂ) ಅಹಂಕಾರ ವಾಕ್ಯಗಳು, | 

n, ವಾರ್ನೀಸು, ಮೆರುಗೆಣ್ಣೆ ಗಟ್ಟಿ ಎಣ್ಣೆ 
ಗರ್ವೋಕ್ತಿಗಳು 

| vary V, ಮಾರ್ಪಡಿಸು , ಬದಲುಮಾಡು , 
vapour(s) n, ನೀರಸ, ನಿಸತ್ವ, ನಿಸಾರ, ಹಬೆ, | ಬದಲಾಗು 
ಆವಿ , ಧೂಮ, ಹೊಗೆ 

vascular adj, ನಾಳಚರನೆಯ , ರಕ್ತದ ನಾಳಗಳಿಗೆ 
vapoury adj. ಹಬೆಯಂತೆ ಇರುವ ಸ್ವಭಾವದ, ಸಂಬಂಧಿಸಿದ 

ಹಬೆಯಿಂದ ಕವಿದ, ಹಬೆಯಿಂದ ಮುಸುಕಿದ | Vase n, ಹೂದಾನಿ, ಕರಂಡಕ , ಪುಷ್ಟಕರಂಡಕ , 
variable adj, ಮಾರ್ಪಡಿಸಲಾಗುವ, ವ್ಯತ್ಯಾಸ | 

ಕಲಶ, ಕುಂಡ 
ಮಾಡಬಹುದಾದ, ಬದಲಾಯಿಸಲಾಗುವ | vassal n, ಹಿಡುವಳಿದಾರ, ರೈತ, ಸಾಮಂತ, 
variance n. ವ್ಯತ್ಯಾಸ, ಭಿನ್ನತೆ 

ಆಶ್ರಿತ, ಪ್ರಜೆ 
at variance ವಿರುದ್ಧವಾಗಿ, ಅಭಿಪ್ರಾಯ | 

vassal state ಅಧೀನರಾಜ್ಯ , ಪರತಂತ್ರ 
ಭೇದ ಹೊಂದಿರುವ 

ರಾಜ್ಯ , ಸಾಮಂತ ರಾಜ್ಯ 
variant n. ರೂಪಾಂತರ, ಪಾಠಭೇದ ಭಿನ, | vast adj, ವಿಶಾಲವಾದ, ವಿಸ್ತಾರವಾದ, ಅಪಾರ 

ವ್ಯತ್ಯಾಸ ಹೊಂದುವ, ವೈವಿಧ್ಯ ಉಳ್ಳ | vastness n. ವೈಶಾಲ್ಯ , ವಿಸ್ತಾರ 
- adj, ವಿಭಿನ್ನ, ಭಿನ್ನಭಿನ್ನ, ಪರಿವರ್ತನ vat n, ದೊಡ್ಡತೊಟ್ಟಿ, ಬಾನಿ, ಸಿಪಾಯಿ, ಕೊಪ್ಪರಿಗೆ 
ಶೀಲದ 

Vatican R, ಪೋಪ್ ವಾಸಿಸುವ ಭವನ 
Variation . ಭೇದ, ಪರಿವರ್ತನ, ವ್ಯತ್ಯಾಸ, | vaticinate V, ಭವಿಷ್ಯ ನುಡಿ,ಜೋಯಿಸವನ್ನು 
ಮಾರ್ಪಾಟು 

ಹೇಳು 
varied adj, ನಾನಾವಿಧವಾದ, ವಿವಿಧ 

vaudeville n, ನೃತ್ಯಸಂಗೀತಮಯ ಪ್ರಹಸನ, 
variegated adj, ಚಿತ್ರವಿಚಿತ್ರ , ಬೇರೆಬೇರೆ ವಿವಿಧ ವಿನೋದಾವಳಿ 
ಬಣ್ಣದ 

vault V, ನೆಗೆ, ಜಿಗಿ 
variety 1. ವೈವಿಧ್ಯ , ವಿವಿಧತೆ 

n. 1. ಭದ್ರವಾದ,ಕೋಣೆ, ಬಿಗಿ ದಾಸ್ತಾನು 
variety entertainment or show ಜಾಗ, 2. ಜಿಗಿತ, ನೆಗೆತ, ಸಮಾಧಿಕೋಣೆ 
ವಿವಿಧ ವಿನೋದಗಳ ಕಾರ್ಯಕ್ರಮ 

family vault ಕುಟುಂಬದ ಸಮಾಧಿಸ್ಥಳ 


460 


vaunt 


venture 


vaunt V ಬಡಾಯಿಕೊಚ್ಚು, ಜಂಬಪಡು venerate V. ಗೌರವಿಸು, ಪೂಜ್ಯಭಾವದಿಂದ 

ಕಾಣು. 
n, ಬಡಾಯಿ , ಜಂಬ, ಬಡಿವಾರ 
veer V, ದಿಕ್ಕು ಬದಲಾಯಿಸು, ಮನಸ್ಸು ತಿರುಗಿಸು 

veneration n. ಗೌರವ, ಮಯ್ಯಾದೆ 

Venereal disease ಗುಹ್ಯರೋಗ, ಪರಂಗಿ 
vegetable n, ತರಕಾರಿ, ಕಾಯಿಪಲ್ಯ 

ರೋಗ 
Vegetarian n. ಶಾಕಾಹಾರಿ, ಸಸ್ಯಹಾರಿ 

| vengeance n ಪ್ರತೀಕಾರ, ಪ್ರತಿಹಿಂಸೆ, ಸೇಡು 
Vegetae V, ಕೆಲಸವಿಲ್ಲದೆಸೋಮಾರಿಯಾಗಿ 
ಜೀವಿಸು, ಸಸ್ಯದ ಹಾಗೆ ಬೆಳೆ 

With a vengeance ಪ್ರತೀಕಾರಾತ್ಮಕ 

ವಾಗಿ, ಪ್ರಬಲವಾಗಿ, ಅತಿಯಾಗಿ, ತೀವ್ರವಾಗಿ 
Vegetation n. ವೃಕ್ಷಸಮೂಹ, ಪೊದೆಗಳ ರಾಶಿ, 
ಸಸ್ಯರಾಶಿ 

vengeful adj. ಪ್ರತೀಕಾರಾತ್ಮಕವಾದ, 
vehement adj, ಉಗ್ರವಾದ, ಬಲವಾದ, 

ಬದ್ಧವೈರದ 
ಪ್ರಚಂಡ, ಆವೇಶಪೂರ್ಣ, ಉತ್ಕಟ 

venial adj. ಕ್ಷಮ್ಯ , ಅಲ್ಪ, ಉಪೇಕ್ಷ್ಯ , ಮನ್ನಿಸ 
vehicle n. ವಾಹನ, ಸಾಧನ ಮಾಧ್ಯಮ 

ಬಹುದಾದ 

Venom n. 1. ವಿಷ, ನಂಜು, 2. ಮತ್ಸರ, ಹಗೆ, 
vehicular trafic ವಾಹನಗಳ ಓಡಾಟ 

ದ್ವೇಷ 
veil V. ಮುಸುಗುಹಾಕು, ಬುರುಕಿಹಾಕು 

| venomous adj, ವಿಷಪೂರಿತ, ದ್ವೇಷಪೂರ್ಣ, 
n, ಮುಸುಗು, ಅವಕುಂಠನ, ತೆರೆ 

ನಂಜಿನ 
vein n, ಮಲಿನ ರಕ್ತನಾಳ 

vent V. ಕಂಡಿಮಾಡು, ಹೊರಗೆಡಹು, ಕಾರು 
Velocity n, ವೇಗ, ಜವ, ವೇಗದ ಪ್ರಮಾಣ 

n, ದಾರಿ, ಮಾರ್ಗ , ಅವಕಾಶ, ಕನ್ನ , ಕಂಡಿ , 
velvet n. ಮಕಮಲ್ಲು ಮೃದುವಾದ ಬಟ್ಟೆ 

ದ್ವಾರ 
Velvet glove ಮಕಮಲ್ಲಿನ ಕೈಗವಸು give Vent to ಪ್ರಕಟಿಸು, ಹೇಳು, 
Velvet tread ಮಂದಗಮನ, ವ್ಯಕ್ತಪಡಿಸು 
ಹಂಸಗಮನ, ಮೃದುಪದಗತಿ 

Ventilate V. 1 . ಪ್ರಕಟ ಪಡಿಸು, ಬಹಿರಂಗ 
Venal adj, ಲಂಚಕ್ಕೆ ಕೈ ಒಡ್ಡುವ, ಸ್ವಾರ್ಥಕ್ಕಾಗಿ 

ಪಡಿಸು , 2. ಗಾಳಿ ಬೆಳಕು ಬರುವಂತೆ ಮಾಡು 
ನೀತಿಬಿಡುವ 

Ventilator n. ಗಾಳಿ ಬೆಳಕಿನ ವ್ಯವಸ್ಥೆ , ವಾತಾಯನ 
Vend v. ಮಾರು, ಕ್ರಯಕ್ಕೆಕೊಡು 

ವ್ಯವಸ್ಥೆ , ಗಾಳಿಯ ಕಿಂಡಿ 
Vendee n, ಕೊಳ್ಳುವವನು, ಖರೀದಿದಾರ Ventriloquist n. ಧ್ವನಿಯನ್ನು ಅನುಕರಿಸುವವ, 
vendetta N. ಆಜನ್ಮವೈರ, ಕುಲವೈರ 

ಧ್ವನಿಗಾರುಡಿಗ, ಪ್ರಾಣಿಪಕ್ಷಿ ಇತ್ಯಾದಿ ಧ್ವನಿಗಳನ್ನು 
Vendor n, ಮಾರುವವನು, ಮಾರಾಟಗಾರ 

ಅನುಕರಿಸುವವ 
Veneer V, ನಯವಾದ ಹೊರಹೊದಿಕೆ ಹಾಕು , 

Venture V, ಸಾಹಸ ಮಾಡು , ದುಡುಕು , 
ನಯಲೇಪಕೊಡು 

ಅಪಾಯದಲ್ಲಿ ಕೈಹಾಕು 
n, ನಯವಾದ ಮರದ ಹೊರಹೊದಿಕೆ 

n, ಸಾಹಸ, ಗಂಡಾಂತರದ ಸಾಹಸ, 
Venerable adj, ಮಾನ್ಯ ಪೂಜ್ಯ, ಗೌರವಾರ್ಹ 

ಮಹಾಸಾಹಸ, ಅಪಾಯದ ಸಾಹಸ 
at a venture ಆಲೋಚಿಸದೆ, ದುಡುಕಿ 
ಅಕಸ್ಮಾತ್ತಾಗಿ, ಉದ್ದೇಶಪೂರ್ವಕವಲ್ಲದೆ 


461 


venue 


vesper 


Venue n. ಸ್ಥಳ, ಜಾಗ 

Verity n. ಸತ್ಯ , ಯಥಾರ್ಥತೆ 
Veracity n, ಸತ್ಯತೆ, ಸತ್ಯಶೀಲತೆ 

Vermicidal n . ಕ್ರಿಮಿನಾಶಕ ಔಷಧಿ 
Veracious adj. ಯಥಾರ್ಥವಾದ, | vermillion n, ಸಿಂದೂರ, ಕುಂಕುಮ 
ಪ್ರಾಮಾಣಿಕ, ಸತ್ಯಶೀಲ 

Vermin D , ಕ್ರಿಮಿಕೀಟಗಳು 
verbal adj, ಮೌಖಿಕ, ಶಾಬ್ಲಿಕ, ಮಾತಿನ, ಶಬ್ದಶಃ | vernacular n. 1. ಮಾತೃಭಾಷೆ, 2. ದೇಶಭಾಷೆ 

Vernal adj . ವಸಂತಕಾಲದ, ಯೌವನದ, 
Verbal evidence ಮೌಖಿಕ ಸಾಕ್ಷ್ಯ | ಪ್ರಾಯದ, ತಾಜಾ, ಹೊಸ 
verbal statement ಮಾತಿನ ಹೇಳಿಕೆ, | versatile adj. ಬಹುಮುಖದ, ಸರ್ವಸಮರ್ಥ, 
ಬರಹವಿಲ್ಲದ ಹೇಳಿಕೆ 

ಸರ್ವತೋಮುಖ ಶಕ್ತಿಯ 
Verbatim adv, ಇದ್ದದ್ದು ಇದ್ದಹಾಗೆ, ಅಕ್ಷರಶಃ | versatality n . ಬಹುಮುಖಪ್ರಜ್ಞೆ ಬಹುಮುಖ 
Verbiagen. ಶಬ್ದಾಡಂಬರ, ವಾಗಾಡಂಬರ, ಸಾಮರ್ಥ್ಯ 

ಶಬ್ದ ಬಾಹುಳ್ಯ, ಬರಿಮಾತಿನ ಕಂತೆ verse n. 1. ಪದ್ಯ , 2. ಕವಿತೆ, ವೃತ್ತ, ಶ್ಲೋಕ 
verbose adj, ವಾಚಾಳುವಾದ, ಬೆಡಗು ಮಾತಿನ well-versed adj. ಪ್ರವೀಣನಾದ, ಕುಶಲ, 

ಪಾರಂಗತನಾದ 
verbosity n. ವಾಚಾಳತೆ, ಶಬ್ದಪುಷ್ಟಿ , ಅತಿಮಾತು 
Verdant adj, ಹಸುರಾಗಿರುವ, ಹಚ್ಚಾಗಿರುವ, 

( version n . 1. ಆವೃತ್ತಿ , ರೂಪಾಂತರ , 

2. ಭಾಷಾಂತರ, 3. ಹೇಳಿಕೆ , ವರದಿ 
ತಾಜಾ 

Verson. ಪುಸ್ತಕದ ಎಡಪಕ್ಕದ ಪುಟ , ನಾಣ್ಯದ 
Verdict n ತೀರ್ಮಾನ, ನಿರ್ಣಯ 

ಹಿಂಭಾಗ | 
partial verdict ಪಾಕ್ಷಿಕ ತೀರ್ಮಾನ, 

| versus adv , ಎದುರಾಗಿ, ಪ್ರತಿಯಾಗಿ, 
ಆಂಶಿಕ ತೀರ್ಪು, ಅಪೂರ್ಣ ತೀರ್ಪು 

ವಿರುದ್ಧವಾಗಿ 
special verdict ಪ್ರತ್ಯೇಕತೀರ್ಮಾನ, 

vertex n. ಶಿಖರ, ಅಗ್ರ , ತುದಿ, ತುತ್ತತುದಿ, ನೆತ್ತಿ 
ವಿಶೇಷತೀರ್ಪು 

Vertical adj, ನೆಟ್ಟಗೆ ನಿಂತಿರುವ, ಲಂಬವಾದ 
Verdure 1, ಹಸಿರು, ಪೈರು ಪಚ್ಚೆ 

Vertigon, ತಲೆತಿರುಗುವಿಕೆ, ತಲೆಸುತ್ತು , ಬವಳಿ 
verge V ಹತ್ತಿರ ಇರು, ಒತ್ತಿನಲ್ಲಿರು, ಸರಿಯು, 

Verven, ಉತ್ಸಾಹ, ಶಕ್ತಿ , ಕಲೆಗಳ ಬಗ್ಗೆ ಇರುವ 
ಸಮೀಪಿಸು 

ರಾಸಾಸ್ವಾದನಶಕ್ತಿ, ಓಜಸ್ಸು, ಹುರುಪು 
_ n. ಬದಿ, ಅಂಚು, ದಂಡೆ, ದಡ, ತುತ್ತ ತುದಿ | 

very adv , ಬಹುವಾಗಿ, ಅಧಿಕವಾಗಿ 
verifiable adj, ನಿರೂಪಣೀಯ, ಪ್ರಮಾಣ 

- adj, ನಿಜವಾದ, ವಾಸ್ತವವಾದ, ಅಪ್ಪಟ 
ಯೋಗ್ಯ, ರುಜುವಾತು ಪಡಿಸಬಹುದಾದ 

Versican, ಸಣ್ಣ ಬೊಕ್ಕೆ, ಬೊಬ್ಬೆ 
varification n. ರುಜುವಾತು, ತನಿಖೆ, ತಪಶೀಲು 

| versicle n. ಕ್ರಿಸ್ತಮತೀಯ ಸಭೆಗಳಲ್ಲಿ ಪಾದ್ರಿಯು 
ನೋಡುವುದು, ಸರಿ ನೋಡುವುದು, ತಪಾಸಣೆ | 

ಹೇಳುವ ಮತ್ತು ಸಭೆ ಪುನರುಚ್ಚರಿಸುವ ಸಣ್ಣ 
Verify V, ಪರಿಶೀಲಿಸು, ತಪಾಸಣೆಮಾಡು 

ವಾಕ್ಯ 
Verily adv. ವಾಸ್ತವಿಕವಾಗಿ , ಯಥಾರ್ಥವಾಗಿ [ vesper n. 1. ಸಾಯಂಕಾಲದ ಪ್ರಾರ್ಥನೆ, 
versimilitide n . LODDT 

2 . ( ರಾತ್ರಿ ಕಾಣಿಸುವ ) ಬೆಳ್ಳಿ , ಶುಕ್ರ , 

3. ಸಾಯಂಕಾಲ 
Veritable adj, ವಾಸ್ತವಿಕ 


462 


victor 


vessel 


vessel n. 1. ಒಂದು ಪಾತ್ರೆ , 2.ದೋಣಿ, ಹಡಗು | viable adj, ಬದುಕಬಲ್ಲ, ಬದುಕುವ 

ಸಾಮರ್ಥ್ಯದ, ಆಗಬಹುದಾದ, 
blood vessel ರಕ್ತನಾಳ 

ಮಾಡಬಹುದಾದ 
Vest V, ನಿಹಿತಗೊಳಿಸು, ವಹಿಸಿಕೊಡು, ಅಧಿಕಾರ, 

viaduct n ಸಾಲುಕಮಾನುಗಳ ಮೇಲಿನ ಸೇತುವೆ, 
ಪದವಿ, ಆಸ್ತಿ ವಹಿಸಿಕೊಡು 

ಸೇತುವೆ ರಸ್ತೆ 
n, ಒಳಅಂಗಿ, ಒಳಕವಚ, ನಡುವಂಗಿ, | 

viand n. 1. ಆಹಾರ ಸಾಮಗ್ರಿ, 2. ಮೃಷ್ಟಾನ್ನ 
ಒಳಜುಬ್ಬ, ಬನೀನು 
vested interests ಪಟ್ಟಭದ್ರ | 

| vibrant adj. ಹೊಯ್ದಾಡುವ, ದುಡಿಯುತ್ತಿರುವ, 

ಅದಿರಾಡುವ, ಮಿಡಿಯುತ್ತಿರುವ, 
ಹಿತಾಸಕ್ತಿಗಳು, ನಿಹಿತಹಿತಾರ್ಥಗಳು 

ಕಂಪನಶೀಲ,ರೋಮಾಂಚಕಾರಿ 
Vestibule 1. ನಡುಮನೆ, ನಡುವೆ 

vibrate V. ಅಲುಗಾಡು, ಹೊಯ್ದಾಡು, ಕಂಪಿಸು 
vestige n. ಗುರುತು, ಚಿಹ್ನೆ , ಸುಳುವು, ಲಕ್ಷಣ, 

vibration , ತೂಗಾಟ , ಹೊಯ್ದಾಟ, ಮಿಡಿತ, 
ಕುರುಹು, ಲವ, ಲೇಶ 

ಕಂಪನ, ಸ್ಪಂದನ 
vestment n. ಅಧಿಕಾರದ ಉಡುಪು, ಬಟ್ಟೆ ಬರೆ, | 
ಸೂಕ್ತಉಡುಪು 

Vicarious adj. ಪ್ರತಿನಿಧಿರೂಪದ, ಪರಾನುಭವದ 

ಮೂಲಕ ಬರುವ, ವಹಿಸಿ ಕೊಟ್ಟ, ಪರವಾಗಿ 
vet V. ವೈದ್ಯ ಪರೀಕ್ಷೆಮಾಡು 

ಅನುಭವಿಸುವ 
Veteran n. ಬಹುಕಾಲದ ಅನುಭವವುಳ್ಳವನು, 

? | vice ( prep ) eva 
ಪರಿಣತ, ನುರಿತ, ಅನುಭವಿ 
Veterinary adj, ಪಶುವೈದ್ಯಕೀಯ, 

vice . ದುರ್ಗುಣ, ದುರಾಚಾರ , ದುರ್ವ್ಯಸನ 
ಪಶುವ್ಯಾಧಿಯ 

Vice- Consul n. ಉಪವಾಣಿಜ್ಯ ರಾಯಭಾರಿ 
veterinary hospital ಪಶುಗಳ ವೈದ್ಯಶಾಲೆ | vice-president ಉಪಸಭಾಪತಿ, ಉಪಾಧ್ಯಕ್ಷ 
Veto V. ತಡೆಹಿಡಿ, ನಿರೋಧಿಸು, ನಿರಾಕರಿಸು, 

Vice Versa ತಿರುಗಿಸಿಕೊಡು, ಹಿಂದು ಮುಂದು 
ನಿಷೇಧಿಸು 

ಮಾಡು, ಪ್ರತಿಯಾಗಿ, ವಿನಿಮಯವಾಗಿ 
n, 1. ನಿಷೇಧಾಧಿಕಾರ, 2. ನಿರೋಧ ತಡೆ, | vicinity 1. ನೆರೆಹೊರೆ, ಅಕ್ಕಪಕ್ಕ , ಪರಿಸರ, ಹತ್ತಿರ 
ನಿರಾಕರಿಸುವ ಅಧಿಕಾರ, ನಿರಾಕರಣೆಯ | vicious adj. ದುಷ್ಟ, ದುರ್ನೀತಿಯ, ಕೆಡುಕಿನ 
ಅಧಿಕಾರ 

vicious circle ವಿತುವರ್ತಲ, ವಿಷವಲಯ 
Vex V . ಪೀಡಿಸು, ಕಾಡು, ಬಾಧಿಸು 

vicissitudes n. ಕಾಲಗತಿ, ಪರಿವರ್ತನೆ, ಪಲ್ಲಟ, 
Vexation n. ಕಿರುಕುಳ, ರೇಗಿಸುವುದು, ದೈವಘಟಿತ ಬದಲಾವಣೆ, ವ್ಯತ್ಯಾಸ, ವ್ಯತ್ಯಯ 
ಕಾಡುವುದು, ಕೀಟಲೆ | 

victm n. ಬಲಿ, ಬಲಿಪಶು, ಆಹುತಿ 
via adv, ದ್ವಾರಾ, ಮೂಲಕ, ಮಾರ್ಗವಾಗಿ 

victimization n. ಬಲಿಪಶುಮಾಡುವುದು, ತನ್ನ 
via media ಮಧ್ಯಮಮಾರ್ಗ , ನಡುದಾರಿ, ದುರಾಸೆಗೆ ಇತರರನ್ನು ಬಲಿ 
ಸುವರ್ಣ ಮಧ್ಯಮ ಮಾರ್ಗ 

ತೆಗೆದುಕೊಳ್ಳುವುದು, ಆಹುತಿಕೊಡುವುದು, 
viability n ಬದುಕುವ ಸಾಮರ್ಥ್ಯ, ಜೀವನ ಬಲಿಕೊಡುವುದು, ಕಷ್ಟಕ್ಕೀಡುಮಾಡು 
ಸಾಮರ್ಥ್ಯ, ಬದುಕಬಲ್ಲ ಶಕ್ತಿ 

victimize V. ಬಲಿಕೊಡು, ಆಹುತಿಕೊಡು 
victor n. ವಿಜೇತ, ಗೆದ್ದ ವ್ಯಕ್ತಿ 


463 


victory 


vision 


victory n. ಜಯ , ಗೆಲುವು, ವಿಜಯ vindictive adj. ಸೇಡಿನ, ಛಲಸಾಧಿಸುವ 
victuals n: ಆಹಾರ ಪಾನೀಯಗಳು, ಖಾದ್ಯ | vinegar n, ಹುಳಿರಸ, ತಾಡಿ , ದ್ರಾಕ್ಷಾಮದ್ಯ, 
ವಸ್ತುಗಳು 

ಸೇಬಿನ ಮದ್ಯ 
vide V. ನೋಡು 

vintage n . 1. ದ್ರಾಕ್ಷೆಯಸುಗ್ಗಿ , ದ್ರಾಕ್ಷೆಯ 
Vee V. ಹೋರಾಡು, ಸ್ಪರ್ಧೆಗೂಡು 

ಕೊಯ್ದು, 2. ದ್ರಾಕ್ಷಾರಸ 
view V, ನೋಡು, ಕಾಣು, ದರ್ಶಿಸು violate V, ಭಂಗಪಡಿಸು, ಉಲ್ಲಂಘಿಸು, ಕೆಡಿಸು, 
n. 1. ದೃಶ್ಯ , ದೃಷ್ಟಿ, ದರ್ಶನ, ನೋಟ, 

ನಿಯಮವನ್ನು ಮುರಿ 
2. ಉದ್ದೇಶ, ಅಭಿಪ್ರಾಯ 

violence n, ಹಿಂಸೆ, ಬಲಾತ್ಕಾರ, ಭಂಗ 
bird's eye view ವಿಹಂಗಮದೃಷ್ಟಿ, 

violent adj, ಅಕ್ರಮವಾದ, ಉಗ್ರ, ಹಿಂಸಾತ್ಮಕ 
ಪಕ್ಷಿನೋಟ, ಹಕ್ಕಿನೋಟ 

violent death ಹಿಂಸಾತ್ಮಕ ಮರಣ 
in view of ದೃಷ್ಟಿಯಲ್ಲಿ ನೋಟದಲ್ಲಿ | violet n. ನೇರಳೆಯ ಬಣ್ಣ 
ದೃಷ್ಟಿಯಿಂದ ನೋಡಿದಾಗ 

violin n. 2830000 
on view ಪ್ರದರ್ಶನದಲ್ಲಿರು 

Viper n. ವಿಷ ಸರ್ಪ 
point of view over essere viragon. ಗಯ್ಯಾಳಿ, ಗಂಡುಬೀರಿ, ಗಂಡ್ರಾಮಿ, 
Vigil n. ಜಾಗರಣೆ, ಎಚ್ಚರಿಕೆ, ಕಾವಲಿರುವಿಕೆ, ಪಹರೆ ತಾಟಕಿ 
Vigilance n. ಜಾಗೃತಿ 

virescene n, ಹಸಿರು, ಪಚ್ಚೆ, ಅತಿಹಸಿರು, ಹರಿತ್ವ 
Vigilance Commitee ನಿಗಾಸಮಿತಿ, 

- ಅತಿರೇಕದ ಹಸುರು 
ಜಾಗೃತಿ ಸಮಿತಿ 

virescent adj, ಹಸುರು ಛಾಯೆಯ 
vignette n. ಲತಾಲಂಕಾರ, ಪತ್ರಾಲಂಕಾರ virgin n. ಕನ್ಯ , ಕನ್ನಿಕೆ, ಕುಮಾರಿ 
vigour n. ಬಲ, ಶಕ್ತಿ , ಉತ್ಸಾಹ, ಕಸುವು 

adj, ಪರಿಶುದ್ಧ, ನಿಷ್ಕಳಂಕ, ನಿರ್ದುಷ್ಟ, 
vigorous adj, ಶಕ್ತಿಪೂರ್ಣ, ಹುರುಪಿನ, ಉಪಯೋಗಿಸದ 
ಉತ್ಸಾಹದ 

virile adj, ಪುಂಸತ್ವದ, ಪುರುಷತ್ವದ, ಗಂಡುತನದ 
vile adj, ಕೆಟ್ಟ, ದುಷ್ಟ , ನೀಚ, ಅಧಮ , ಜಘನ್ಯ virtual adj. ಕಾರ್ಯತಃ, ವಾಸ್ತವವಾಗಿ 
Villification n, ದೂರು, ನಿಂದೆ, ಅಪವಾದ virtue n. ಸದ್ಗುಣ, ಸೌಶೀಲ್ಯ, ಉತ್ಕೃಷ್ಟತೆ 
villify V, ಹೆಸರುಕೆಡಿಸು, ಅವಮಾನಮಾಡು, ಹಳಿ, | visan, ಪ್ರಯಾಣಾನುಮತಿ ಪತ್ರ , ವೀಸಾ 
ನಿಂದಿಸು 

visible adj. ಕಾಣುವ, ನೋಡಲು ಸಾಧ್ಯವಾದ 
village n. ಹಳ್ಳಿ ಗ್ರಾಮ , ಸಣ್ಣ ಊರು 

visible export ಕಣ್ಣಿಗೆ ಕಾಣುವ ರಪ್ಪು, 
vilage accountant ಗ್ರಾಮ ಲೆಕ್ಕಿಗ ದೃಶ್ಯಮಾನ ನಿರ್ಯಾತ 
villager n. ಹಳ್ಳಿಗ, ಗ್ರಾಮದವನು 

visible trade ದೃಶ್ಯಮಾನ ವ್ಯಾಪಾರ , 

ಕಣ್ಣಿಗೆ ಕಾಣುವ ವ್ಯಾಪಾರ 
villain n. ಖಳ, ದುಷ್ಟ, ದುರಾತ್ಮ 
vindicate V ಸಮರ್ಥಿಸು, ಸಂರಕಿಸು, ಸ್ತಾಪಿಸು, | visibility , ದೃಶ್ಯತೆ, ದೃಗ್ಗೋಚರತೆ 
ಎತ್ತಿಹಿಡಿ 

vision 1. 1. ದೃಷ್ಟಿ, ದೃಷ್ಟಿ ಕ್ಷೇತ್ರ, ದೂರ ದೃಷ್ಟಿ, 

2. ಸ್ವಲ್ಪ ದರ್ಶನ, ದರ್ಶನ 


464 


visionary 


volcanic 


Vocation _ n. ಉದ್ಯೋಗ , ವೃತಿ , 
Visionary 1, ಕಲ್ಪನಾವಿಹಾರಿ, ಕನಸಿಗ 

- ಜೀವನೋಪಾಯ 
Visit V. ಭೇಟಿಕೊಡು, ಸಂದರ್ಶಿಸು 
n, ಭೇಟಿ, ಸಂದರ್ಶನ 

vocational adj. evtis en zowoQ 

Vocational trades ವೃತಿಕಲಾ 
Visiting professor ಸ೦ದರ್ಶಕ 

ವ್ಯಾಪಾರಗಳು 
ಪ್ರಾಧ್ಯಾಪಕ 
visiting terms ಸಂದರ್ಶನನಿಯಮಗಳು, Vocational training ವೃತ್ತಿಪರ ತರಬೇತಿ 

ಸಂದರ್ಶಿಸುವಷ್ಟು ಪರಿಚಯ, ಆಪ್ತತ್ವ Vociferate V. ಗಟ್ಟಿಯಾಗಿ ಕಿರಿಚು, ಅರಚು, 
visitation n. 1. ತಪಾಸಣೆಯ ಅಧಿಕತ ಭೇಟಿ, | ಬೊಬ್ಬೆಯಿಡು 
2. ದೈವದತ್ತವಾದ ವರ, ಶಾಪ 

Vociferous adj. ಗಟ್ಟಿಯಾಗಿ ಅರಚುವ, 
vitamin n. ಜೀವಸತ್ವ 

ಬೊಬ್ಬೆಯಿಡು 
vitiate V, ದೂಷಿತಗೊಳಿಸು, ಮಲಿನಗೊಳಿಸು, | Vogue n. ವಾಡಿಕೆ, ರೂಢಿ, ಬಳಕೆ 
ಕೆಡಿಸು 

in vogue ವಾಡಿಕೆಯಾಗಿ, ರೂಢಿಯಲ್ಲಿ , 
vitrify V. ಗಾಜಿನಹಾಗೆ ಪರಿವರ್ತಿಸು 

ಬಳಕೆಯಲ್ಲಿ ಪ್ರಚಾರದಲ್ಲಿ 
vitriol n. 1. ಗಂಧಕಾಮ . 2. ಕಟು ವಿಮರ್ಶೆ | Voice V. ಅಭಿಪ್ರಾಯ ಪಡು, ಅಭಿಪ್ರಾಯವನ್ನು 
ಕಟುಟೀಕೆ, ಉರಿಮಾತು, ಕಟಕಿ 

ಪ್ರಕಟಿಸು 
blue vitriol ಮೈಲುಕುತ್ತ 

n, 1. ಕಂಠಧ್ವನಿ, ಶಬ್ದ , 2. ಅಧಿಕಾರದ, 
vitriolic adj, ಪ್ರಚಂಡ, ತೀವ್ರ, ಕಟುವಾದ 

ಅವಕಾಶ, ಪ್ರಭಾವ, ಹಕ್ಕು , ಅಭಿಪ್ರಾಯ, 

3. ಸಮ್ಮತಿ, ಒಪ್ಪಿಗೆ, ಅಂಗೀಕಾರ 
vituperate V. ನಿಂದಿಸು, ಬೈಯು, ಹಳಿ, ದೂಷಿಸು | 
vituperative adj, ನಿಂದನೆಯ , ಬೈಗಳಿನ 

inner Voice ಅಂತರ್ವಾಣಿ 

with one voice 
vivacious adj, ಚುರುಕಾದ, ಉಲ್ಲಾಸಯುಕ್ತ , 

ಏಕಕಂಠದಿಂದ, 
ಜೀವಂತವಾದ, ಪ್ರಫುಲ್ಲ 

ಒಕ್ಕೊರಲಿನಿಂದ 

Voiceless adj, ಮಾತಿಲ್ಲದ, ಮೂಕವಾದ, 
viva-Voce . ಮೌಖಿಕ ಪರೀಕ್ಷೆ 

ಪ್ರಭಾವವಿಲ್ಲದ 
Vivid adj, ವಿಶದ, ಸ್ಪುಟವಾದ, ಎದ್ದುಕಾಣುವ, | 

void V. ಅನೂರ್ಜಿತಗೊಳಿಸು, ಇಲ್ಲವಾಗಿಸು 
ಉಜ್ವಲವಾದ, ಪ್ರಕಾಶಮಾನವಾದ 
vivisection 1. ಪ್ರಯೋಗಾರ್ಥವಾಗಿ ಸಜೀವ 

n, ಬರಿದು, ಶೂನ್ಯ, ಖಾಲಿ 
ಜಂತುಗಳನ್ನುಕೊಯ್ಯುವುದು 

adj, ಖಾಲಿ, ತೆರವಾಗಿರುವ, ಶೂನ್ಯ, 
Vocabulary n ಶಬ್ದಸಂಗ್ರಹ, ಶಬ್ದಸಂಪತ್ತು, 

ಅನೂರ್ಜಿತ, ನಿರರ್ಥಕ 
ಶಬ್ದಭಂಡಾರ 

voidable adj, ತಪ್ಪಿಸಬಹುದಾದ 
Vocal adj. 1. ಧ್ವನಿಗೆ ಸಂಬಂಧಿಸಿದ, 

volatile adj. 1. ಬಹುಬೇಗ ಆವಿಯಾಗುವ, 
2 . ಬಾಯಿಮಾತಿನ 

2 . ಚಂಚಲವಾದ, ಕ್ಷಣಿಕ 
Vocal- music n, ಹಾಡುಗಾರಿಕೆ 

volatility n . ಚಿತ್ತಚಾಂಚಲ್ಯ , ಚಂಚಲತೆ, 
Vocalist n, ಹಾಡುಗಾರ, ಗಾಯಕ 

ಆವಿಯಾಗುವ ಗುಣ 
Volcanic adj , ಅಗಿಪರತ ಸ೦ಬ೦ಧಿ, 

ಜ್ವಾಲಾಮುಖಿಗೆ ಸಂಬಂಧಿಸಿದ 


465 


volcano 


voucher 


volcanon, ಅಗ್ನಿಪರ್ವತ, ಜ್ವಾಲಾಮುಖಿ | votable adj, ಅಭಿಪ್ರಾಯವನ್ನು ತೆಗೆದುಕೊಳ್ಳ 
volition n. ಸ್ವಇಚ್ಛೆ, ಇಷ್ಟ, ಸ್ವಬುದ್ಧಿ, ಇಚ್ಛಾಶಕ್ತಿ 

ಬಹುದಾದ 
Volley V. 1. ಎಡೆಬಿಡದೆ ಸುರಿಸು, ವರ್ಣಿಸು, votable expenditure ಸಭೆಯ 
2. ಹೊಡೆ, ಬಾರಿಸು 

ಅನುಮತಿಯನ್ನು ಪಡೆಯಬೇಕಾಗಿರುವ ವ್ಯಯ 
_ n, ಗುಂಡಿನಮಳೆ, ಅಗಿ ವಷಿ , ಬಾಣವಷಿ | votary n. ಭಕ್ತ , ದಾಸ, ಪೂಜಾರಿ, ಅನುಯಾಯಿ , 
ಕ್ಷಿಪಣಿಗಳ ಸುರಿಮಳೆ 

ವಾದಿ 
voltage n. ವಿದ್ಯುದ್ದಲ, ವೋಲ್ವೇಜು, ವಿದ್ಯುತ್ | 

Vote V. 1. ಮತನೀಡು, ಮತಕೊಡು, ಓಟು 
ಶಕ್ತಿಯ ಪ್ರಮಾಣ 

ಹಾಕು, 2 . ಅಂಗೀಕರಿಸು , ಮಂಜೂರುಮಾಡು 
voluble adj, ವಾಚಾಳಿಕೆಯ , ವಾಕ್ಚಾತುರವುಳ್ಳ 

n, ಮತ, ಮತಾಧಿಕಾರ, ಅನುಮೋದನೆ 
volume n 1. ಗ್ರಂಥ, ಸಂಪುಟ, ಗ್ರಂಥಭಾಗ, 2. 

casting -vote ನಿರ್ಣಾಯಕ ಮತ 
ಘನ ಅಳತೆ, ಗಾತ್ರ , ಪರಿಮಾಣ 

straw Vote ಕೆಲಸಕ್ಕೆ ಬಾರದ ಮತ( ಹುಲ್ಲು 
speak Volumes ಪೂರ್ತಿಯಾಗಿ ಕಡ್ಡಿ ಮೂಲಕ ನೀಡಿದ ಮತ) . 
ವಿವರಿಸು , ಸಕಲ ವಿವರಗಳನ್ನು ನೀಡು, transferable vote ಪರಿವರ್ತನೀಯ, 
ಬಹಳಷ್ಟು ಹೇಳು 

ವರ್ಗಾಯಿಸಬಲ್ಲ ಮತ 
Volume of consumption ವಿನಿಯೋಗ voice vote ಧ್ವನಿ ಮತ 
ಪರಿಮಾಣ, ಬಳಕೆಯ ಪ್ರಮಾಣ 

Vote by ballot ರಹಸ್ಯ ಮತ 
voluminous adj. ದೊಡ್ಡ ಗಾತ್ರದ, ಭಾರಿ, Vote by proxy ಬದಲಿ ಮತದಾನ, ನಕಲಿ 
ಬೃಹದಾಕಾರದ 

ಮತದಾನ 
voluntarily adv, ಬುದ್ಧಿ ಪೂರೈಕವಾಗಿ, Vote by secretballot ರಹಸ್ಯ ಮತದಾನ 
ಶ್ವೇಚ್ಛೆಯಿಂದ 

vote down ನಿರಾಕರಿಸು, ತಿರಸ್ಕರಿಸು 
Voluntary adj. ಸ್ವಇಷ್ಟದಿಂದ, ಸ್ವಇಚ್ಛೆಯಿಂದ, 

Vote on account ತಾತ್ಕಾಲಿಕ ಬಡ್ಡೆಟ್ಟು, 
ಸ್ವಯಂಪ್ರೇರಿತ, ಸ್ವಪ್ರೇರಿತ 

ಲೇಖಾನುದಾನ 
Voluntary action ಸ್ವಯಂಪ್ರೇರಿತ 

Vote of censure ಖಂಡನೆ, ನಿಂದನಾ 
ಕಾರ್ಯ 

ನಿರ್ಣಯ 
voluntary service taboo Des 

Vote of confidence ವಿಶ್ವಾಸಮತ 
Volunteer n, ಸ್ವಯಂಸೇವಕ 

ಗೊತ್ತುವಳಿ 
Voluptuous adj, ಇಂದ್ರಿಯಾಸಕ್ತ , ಭೋಗ| voter n, ಮತದಾರ 
ಲಾಲಸನಾದ, ಕಾಮುಕ 

Voting paper ಮತಪತ್ರ 
Vomit V, ವಾಂತಿಮಾಡು, ವಮನಮಾಡು, ಕಕ್ಕು 

| Votive adj, ಕೃತಜ್ಞತಾಪೂರ್ವಕ, ಹರಕೆಯ , 
Voracious adj, ಅತಿಶಯದ, ಅತ್ಯಾಶೆಯ , 

ಮುಡುಪಿನ 
ಹೊಟ್ಟೆಬಾಕತನದ, ತಿಂಡಿಪೋತನಾದ, 

Vouch V, ಸಾಕ್ಷ್ಯವನ್ನು ನೀಡು, ದೃಢಪಡಿಸು, 
ಸರ್ವಗ್ರಾಸಿಯಾದ 

ಸ್ಥಾಪಿಸು, ರುಜುವಾತುಮಾಡು, ಪ್ರಮಾಣಿಸು 
Vortex n. ದ್ರವ ಅಥವಾ ಅನಿಲದ ವರ್ತುಲ, ಸುಳಿ . 

Voucher n ರಸೀದಿ, ಪಾವತಿ 


466 


wait 


vouchsafe 


Vouchsafe ಅನುಗ್ರಹಿಸು, ದಯಪಾಲಿಸು, | wage V, ಮಜೂರಿಕೊಡು, ಯುದ್ದ ಮಾಡು, 
ಕೃಪೆಮಾಡು 

ಹೋರಾಡು, ಹೋರಾಟ ನಡೆಸು 
VOW V, ಶಪಥ ಮಾಡು, ಪ್ರತಿಜ್ಞೆಗೈಯು 

n, ಮಜೂರಿ, ಕೂಲಿ, ಸಂಬಳ 
n, ಶಪಥ, ವ್ರತ, ಹರಕೆ, ಮುಡಿಪು, ಭಾಷೆ, | | living wage ಜೀವನಕ್ಕೆ ಸಾಕಾಗುವಕೂಲಿ 
ಪ್ರತಿಜ್ಞೆ 

Wage board ವೇತನ ಮಂಡಳಿ, ಮಜೂರಿ 
Voyage V. ಪ್ರಯಾಣಮಾಡು 

ಮಂಡಳಿ 
n, ಪ್ರಯಾಣ, ಸಂಚಾರ , Wage freeze ಮಜೂರಿ ಸ್ಥಗಿತ 
ಜಲಪರ್ಯಟನ, ಸಮುದ್ರ ಸಂಚಾರ 

ಗೊಳಿಸುವಿಕೆ, ವೇತನ ಸ್ಥಗಿತಗೊಳಿಸುವಿಗೆ 
bon-Voyage ಶುಭ ಪ್ರಯಾಣ ( ಹಾರೈಕೆ) Wage policy ವೇತನ ನೀತಿ, ಮಜೂರಿ 

ನೀತಿ 
vulgar adj, ನೀಚ, ಅಶ್ಲೀಲ, ಅಸಭ್ಯ, ಅಸಂಸ್ಕೃತ, 
ಒರಟಾದ 

Wages of sin ಪಾಪದ ಫಲ 
vulgar fraction ವಿಷಮಭಿನ್ನ, ಸಾಮಾನ್ಯ wage war es das too 
ಭಿನ್ನರಾಶಿ 

| wager V, ಪಣ ಹೂಡು, ಬಾಜಿಕಟ್ಟು, ಪಂದ್ಯಕಟ್ಟು 
Vulgarize V, ಅಸಭ್ಯಮಾಡು, ಕೆಡಿಸು 

n, ಪಣ , ಬಾಜಿ, ಪಂದ್ಯ 
vulnerable adj, ಭೇದ್ಯ, ದುರ್ಬಲ, ಟೀಕಾಸ್ಪದ, 

lay a wager mediato 
ಗಾಯಗೊಳಿಸಬಹುದಾದ, ಆಕ್ರಮಣಕ್ಕೆ 

Wagon n. ಗಾಡಿ, ರೈಲ್ವೆ ವಾಗೀನು 
ಈಡಾಗಬಹುದಾದ 
vlunerable points 

Wait V. ಎದುರುನೋಡು, ನಿರೀಕ್ಷಿಸು 

ಸುಲಭಭೇದ್ಯ 
ಸ್ಥಾನಗಳು , ದುರ್ಬಲ ಸ್ಥಾನಗಳು, ದೌರ್ಬಲ್ಯದ 

n, ಬೇವಾರ್ಸಿ, ತಿರುಕ, ಕಂಗಾಲ, ಅನಾಥ, 
ಸಂಗತಿಗಳು 

ತಬ್ಬಲಿ 
Vulture n. ರಣಹದ್ದು 

adj, ವಾರಸುದಾರರಿಲ್ಲದ, ಒಡೆಯರಿಲ್ಲದ, 
vying adj. ಸ್ಪರ್ಧಿಸುವ, ಸೆಣಸುವ 

ಬೇವಾರಸಿ ( ವಸ್ತು , ಪ್ರಾಣಿ, ಸರಕು) 
W 

Waits and strays ಅನಾಥರು, ಬೇವಾರಸಿ 

ವಸ್ತುಗಳು, ಹರಕು ಮುರುಕುಗಳು 
Wad V. ಗಿಡಿ, ಅಡಚು, ದಟ್ಟಿಸು, ಮೆತ್ತೆಮಾಡು, | wail _ v, ಅಳು, ವಿಲಾಪಮಾಡು, ರೋದಿಸು, 
ರಕ್ಷಾಕವಚಹಾಕು 

ಗೋಳುಗರೆ 
_ n. 1. ಮೆತೆ , ಸಿಂಬಿ , ಮೆದು ಬಿರಡೆ, 

_ n, ಅಳುವುದು, ದುಃಖಿಸುವುದು, ರೋದನ, 
2.ನೋಟುಗಳ ಸುರಳಿ 

ಗೋಳಾಡುವುದು, ದುಃಖಪ್ರಲಾಪ 
Wade V. ನೀರಿನಲ್ಲಿ ನಡೆ, ಕೆಸರಿನಲ್ಲಿ ಹಾದು 

[wait V. ನಿರೀಕ್ಷಿಸು, ಕಾದಿರು 
ಹೋಗು, ಕಷ್ಟದಿಂದ ದಾಟು - ಕಷ್ಟದಿಂದ 
ಮುಂದುವರಿ 

lie in Wait ಹೊಂಚು ಹಾಕಿಕೊಂಡಿರು 
Wag V. ಅಲ್ಲಾಡಿಸು, ಅಲುಗಾಡಿಸು, ಅಲ್ಲಾಡು | 

| waiting list ಪ್ರತೀಕ್ಷಾ ಪಟ್ಟಿ , ಸರದಿಗಾರರ ಪಟ್ಟಿ, 
n, 1. ನಕಲಿ ಮಾಡುವವನು, ಹಾಸ್ಯಗಾರ , 

ಕಾಯುತ್ತಿರುವವರ ಪಟ್ಟಿ 
2 . ಶಾಲೆಗೆ, ಕೆಲಸಕ್ಕೆ ತಪ್ಪಿಸಿಕೊಳ್ಳುವವನು 

* | waiting room ಪ್ರತೀಕ್ಷಾಲಯ , ನಿರೀಕ್ಷಾಕೋಣೆ 

Wait on ( upon) ಭೇಟಿಯಾಗು, ಕಾದಿರು 


467 


waiter 


war 


Waiter n ಪರಿಚಾರಕ, ಸೇವಕ 

hang by the wall ಕೆಲಸಕ್ಕೆ ಬಾರದಿರು 
Waive V. ಬಿಟ್ಟುಕೊಡು, ಬಿಟ್ಟುಬಿಡು, | walled adj, ಸುರಕ್ಷಿತಗೊಳಿಸಿದ, ಸುತ್ತುಗೋಡೆ 
ಮಾಧಿಮಾಡು, ಚಲಾಯಿಸದಿರು 

ಕಟ್ಟಿರುವ 
Waive restrictions ಪ್ರತಿಬಂಧಕಗಳನ್ನು | wallet n ಸಂಚಿ, ಜೋಳಿಗೆ , ಹಸುಬೆ ಚೀಲ, 
ತೆಗೆದುಹಾಕು , ನಿರ್ಬಂಧಗಳನ್ನು ಮನ್ನಾ ಕಂಟಲೆ | 
ಮಾಡು 

wallow _v, ಕೆಸರಿನಲ್ಲಿ ಹೊರಳಾಡು, ( ಆಲಂ) 
Wake V. ಎಚ್ಚರಗೊಳ್ಳು, ನಿದ್ದೆಯಿಂದೇಳು, ವಿಷಯಾಸಕ್ತನಾಗಿರು 
ಎಚ್ಚರಿಸು, ಎಬ್ಬಿಸು, ಕೆರಳಿಸು 

Walnut n. ಅಕ್ರೋಟು, ಅಕ್ರೋಡ 
_ n. 1. ಎಚ್ಚರ, 2. ಜಾಗರಣೆ , 3. ಚಲಿಸುವ 

Wan adj. ದುರ್ಬಲ, ಕಳೆಗುಂದಿದ, ಬಾಡಿದ, 
ಹಡಗಿನ ಜಾಡು 

ಮ್ಯಾನ, ರಕ್ತಹೀನ, ಬಿಳಿಚಿಕೊಂಡ, ಸೊರಗಿದ 
in the wake of ಹಡಗಿನ ಜಾಡಿನಲ್ಲಿ , 

| wander V. ತಿರುಗು, ಅಲೆ, ಪರಿಭ್ರಮಿಸು, 
ಹಿಂದೆ, ಅನುಸರಿಸಿ, ಜಾಡಿನಲ್ಲಿ 

ಸುತ್ತಾಡು 
Walk V . ನಡೆ, ತಿರುಗು, ಕಾಲಿನಲ್ಲಿ ನಡೆ, | wanderlust n. ದೇಶಸುತು ವ ಗೀಳು, 
ತಿರುಗಾಡು, ಅಡ್ಡಾಡು 

ಪರ್ಯಟನಾಕಾಂಕ್ಷೆ 
h, ನಡೆ, ತಿರುಗುವಿಕೆ, ಸುತ್ತಾಟ 

Wane V, ಕಾಂತಿಹೀನವಾಗು, ಕ್ಷಯಿಸು, ಕೀರ್ತಿ 
Walk away with 1. ತೆಗೆದುಕೊಂಡು ಕುಂದು, ವೈಭವ ತಗ್ಗು , ಸೊರಗು 
ಹೋಗು, ಗೆಲ್ಲು, ಗೆದ್ದುಕೊ , 2. ಎಲ್ಲರಿಗಿಂತ 

V. ಕಾಂತಿ ಕಡಿಮೆಯಾಗುವುದು , 
ಚೆನ್ನಾಗಿ ಕೆಲಸಮಾಡು, ಕದ್ದುಕೊಂಡು ಹೋಗು, 

ಕೀರ್ತಿಕ್ಷಯ , ಕಾಂತಿಹೀನತೆ, ವೀರ್ಯಕ್ಷಯ 
ಹಾರಿಸಿಕೊಂಡು ಹೋಗು 

Want V. ಇಲ್ಲದಿರು, ಅಭಾವವಾಗು, ಬೇಕಾಗಿರು, 
Walk in darkness ಕತ್ತಲೆಯಲ್ಲಿ ನಡೆ, 

ಅಗತ್ಯವಿರು, ಅಭಾವವಾಗಿರು, ಕೊರತೆ ಬೀಳು, 
ಗುರಿಯಿಲ್ಲದೆ ತಿರುಗು, ಅಲೆ 

ಕೋರು, ಅಗತ್ಯವಾಗು, ಬೇಕಾಗಿರು 
Walk of life ಜೀವನ ವೃತಿ , 

n, ಅಭಾವ, ಅಗತ್ಯ , ಕೊರತೆ, ಲೋಪ| 
ಜೀವನೋಪಾಯ, ಉದ್ಯೋಗ, ವೃತ್ತಿ ಕಸುಬು 

Want of confidence ವಿಶ್ವಾಸಾಹಿತ್ಯ 
Walk over ಸುಲಭವಾದ ಗೆಲುವು, 

ವಿಶ್ವಾಸದಕೊರತೆ, ಅವಿಶ್ವಾಸ 
ಸುಲಭವಾದ ವಿಜಯ 

Want-wit, nitwit ಮೂರ್ಖ , ದಡ್ಡ 
walk out JDOOR 

Wanting ( prep) ಇಲ್ಲದೆ, ಕಡಿಮೆಯಾಗಿ 
Walk through fire ಕಷ್ಟಗಳನ್ನು ಎದುರಿಸು, 

Wanton adj. 1. ಬೇಜವಾಬ್ದಾರಿಯ , 
ಅಗ್ನಿಪರೀಕ್ಷೆಗೆ ಒಳಗಾಗು 

ಸೈರ, ಹುಡುಗಾಟದ, ದಾರಿತಪ್ಪಿದ, 
Wall V, ಗೋಡೆಹಾಕು, ಅಡ್ಡಿತರು 

2. ಬುದ್ಧಿಪೂರ್ವಕವಾದ 
n. ಗೋಡೆ, ಭಿತ್ತಿ , ಅಡ್ಡಿ , ತಡೆ, ಪ್ರತಿಬಂಧಕ | war V ಯುದಮಾಡು 
blank wall ಖಾಲಿಗೋಡೆ, ಬೋಳು 

n, ಯುದ್ಧ, ಕದನ, ಕಾಳಗ 
ಗೋಡೆ, ಬರೀಗೋಡೆ, (ಕಿಟಕಿ , ಬಾಗಿಲು, 

civil war ಅಂತಯ್ಯುದ್ಧ 
ಅಲಂಕಾರ ಇಲ್ಲದ) 

carry the war into the enemy's 
go to the Wall ಕಷ್ಟಕ್ಕೆ ಸಿಕ್ಕು 


468 


warfare 


wash 


Country ವಿರೋಧ ಪಕ್ಷದ ಮೇಲೆಆರೋಪ| warehousing n ಸರಕುಗಳನ್ನು ಉಗ್ರಾಣ 
ಹೊರಿಸು, ಪ್ರತಿ ಆರೋಪಮಾಡು, ಶತ್ರುವಿನ ಹಾಕುವುದು 
ದೇಶದೊಳಕ್ಕೆ ಯುದ್ಧವನ್ನು ತಳ್ಳು , | wares , ಜಿನಸುಗಳು, ಸರಕುಗಳು 
ಪ್ರತ್ಯಾಕ್ರಮಣ ಮಾಡು 

Warm adj. 1. ಬೆಚ್ಚಗಿರುವ, ಬಿಸಿ, 2 . ಉತ್ಸಾಹದ, 
on a War -footing ಯುದ್ಧಾಚರಣೆಯ 

3. ಪ್ರೇಮದ, ಮಮತೆಯ 
ಹಾಗೆ 

V. ಬೆಚ್ಚಗೆ ಮಾಡು 
private War ಖಾಸಗಿ ಕಾದಾಟ 

೧. ಕಾಯಿಸಿಕೊಳ್ಳುವುದು, ಬೆಚ್ಚಗೆ 
trade of war ಸೈನಿಕ ವೃತ್ತಿ 

ಮಾಡುವುದು 
undeclared war ಅಪ್ರಕಟಿತ ಯುದ್ದ, Warm - blooded ಬಿಸಿರಕ್ತದ, ಉತ್ತೇಜನ 
ಅಘೋಷಿತ ಕದನ 

ಹೊಂದಿದ 
war cloud www doD ecreto warm -hearted ಸ್ನೇಹಪೂರ್ಣ, ಹಾರ್ದಿಕ 
War cry ರಣಘೋಷ, ರಣಗರ್ಜನೆ Warm up ಉತ್ತೇಜನ ಹೊಂದು, ತೀವ್ರ 
War Council ಯುದ್ದ ಸಮಿತಿ 

ವ್ಯಾಯಾಮಮಾಡು 
Warfare . ಯುದ್ದ, ಸಂಗ್ರಾಮ, ಕದನ 

warmly adv. ergo awod 
War game ನಕಲಿಯುದ್ದ , ಶಿಕ್ಷಣ | 

Warn V. ಎಚ್ಚರಿಕೆಕೊಡು, ಎಚ್ಚರಿಸು 
ಸಮಯದ ಯುದ್ದ, ಯುದ್ಧದಾಟ Warning n ಎಚ್ಚರಿಕೆ, ಮುನ್ಸೂಚನೆ 
warmonger was Jr 

Warp V. ಬಾಗು, ಡೊಂಕಾಗು, ವಕ್ರವಾಗು 
warlike adj. awa Dom 

n, ಡೊಂಕು, ಬಾಗು, ವಕ್ರತೆ 
Warlord , ಮಹಾಸೇನಾನಿ 

Warrant V . ಅಪೇಕ್ಷಿತವಾಗಿರು, ಅಧಿಕಾರ ಕೊಡು, 
War of nerves ಪ್ರಚಾರ ಯುದ್ಧ 

ಪ್ರಮಾಣೀಕರಿಸು , ಸಮರ್ಥಿಸು , ಭರವಸೆ 

ನೀಡು 
War office ಯುದ್ದ ಕಚೇರಿ 

n , ಅಧಿಪತ್ರ , ವಾರಂಟು, ಅಧಿಕಾರ, 
War-ship n, ಯುದ್ಧನೌಕೆ, ಸಮರನೌಕೆ 

ಆಧಾರ , ಪ್ರಮಾಣ, ಸಮರ್ಥನೆ, ಅಧಿಕಾರ 
War-song n. ರಣಗೀತೆ, ಸಮರಗೀತೆ 

ಪತ್ರ , ಆಜ್ಞಾ ಪತ್ರ ( ಬಂಧನಕ್ಕೆ ) 
Ward v, ತೊಲಗಿಸು, ದೂರಮಾಡು 

Warrant of arrest ದಸ್ತಗಿರಿ ಆದೇಶ 
n, 1. ಆಶ್ರಿತ, 2. ಆಸ್ಪತ್ರೆಯ ವಿಭಾಗ , | warranty n. 1. ಆಶ್ವಾಸನ ಪತ್ರ , 2. ಆಶ್ವಾಸನೆ, 
ಕಾವಲು, ಪಹರೆ , ಏಟು ತಪ್ಪಿಸಿಕೊಳ್ಳುವುದು, ಅಧಿಕಾರ, ಆಧಾರ, ಸಮರ್ಥನೆ 
ನಗರದ ವಿಭಾಗ, ನಗರದ ಆಡಳಿತ ಕ್ಷೇತ್ರ , | warrior n, ಯೋಧ, ಯುದ್ದವೀರ 
ಆಘಾತ ನಿವಾರಣೆ 

the unknown warrior 
Ward of ತಪ್ಪಿಸಿಕೊಳ್ಳು, ನಿವಾರಿಸಿಕೊಳ್ಳು 

ಅಜ್ಞಾತ 

ಯೋಧ 
Warden 1. ನಿಲಯ , ಪಾಲಕ , ವಾರ್ಡನ್ , ರಕ್ಷಕ , | wary adj, ಜಾಗ್ರತೆಯಿಂದಕೂಡಿದ, ಹುಷಾರಿನ, 
ಅಧ್ಯಕ್ಷ ಕಾವಲುಗಾರ, ಪಹರೆಯವನು 

ಎಚ್ಚರಿಕೆ ಹೊಂದಿರುವ 
Warder n, ಕಾವಲುಭಟ, ಕಾವಲು ಸೈನಿಕ | wash V. 1. ಕೊಳೆ, ಸ್ನಾನಮಾಡು, ಶುದ್ಧಮಾಡು 
Warehouse n . ಉಗ್ರಾಣ, ಕೋಠಿ, ಮಳಿಗೆ . n. 1. ಸ್ನಾನ, 2. ಒಗೆತ, 3. ಶುದ್ದಿ 


469 


waspish 


watermain 


Wash of ತೊಳೆದುಹಾಕು, ಕೈತೊಳೆದು | watchword n. ಸಂಕೇತ ಶಬ್ದ , ಗುರುತು ನುಡಿ 
ಕೊಳ್ಳು 

Water n, ನೀರು, ಜಲ 
Wash out 1. ಪ್ರವಾಹದಲ್ಲಿ ಕೊಚ್ಚಿ fish in troubled waters ಕಷ್ಟಕಾಲದಲ್ಲಿ 
ಹೋಗು, 2. ಸಂಪೂರ್ಣವಾಗಿಸೋಲು 

ಸ್ವಾರ್ಥ ಸಾಧಿಸು, ಗೊಂದಲದಲ್ಲಿ ಸ್ವಾರ್ಥ 
Waspish adj. ಸಿಡುಕಿನ, ಮುಂಗೋಪದ, | ಸಾಧಿಸು 

ರೇಗುವ, ಚುಚ್ಚುವ ನುಡಿಯ, ಕುತೃತ ಛಲದ hold water ಸತ್ಯವಾಗು, ಸ್ಥಿರವಾಗು, 
Wastage n. 1. ಅಪವ್ಯಯ, ಹಾನಿ, ಹಾಳಾದದ್ದು, ರುಜುವಾಗು, ಒಡಕಿಲ್ಲದಿರು, ಭದ್ರವಾಗಿರು, 
2 . ಸವಕಳಿ, ಕಸ , ನಷ್ಟ 

ಪರೀಕ್ಷೆಗೆ ನಿಲ್ಲು 
Waste V . ಕ್ಷಯಿಸು, ನಶಿಸು, ತೆಳ್ಳಗಾಗು, | in deep waters ಕ್ಲಿಷ್ಟ ಸಮಯದಲ್ಲಿ , 

ಪೊಲುಮಾಡು, ವ್ಯರ್ಥಗೊಳಿಸು , ಕಳೆ, ಸಂಕಷ್ಟ ಕಾಲದಲ್ಲಿ 
ಹಾಳುಮಾಡು 

keep head above water ಕಪ್ಪ 
n, ಕಸ, ತಿಪ್ಪೆ , ಬೀಳು, ಪಾಳು, ಬಂಜರು ಕಾಲದಲ್ಲಿ ತಲೆ ಎತ್ತಿ ನಿಲ್ಲು, ಸಾಲಕ್ಕೆ ಬೀಳದಿರು 
( ಭೂಮಿ) 

pour oil in troubled water 
adj. 1. ಬಂಜರಾದ, ಬೆಂಗಾಡಾದ, ಕೋಭೆಯನ್ನು ಶಾಂತಗೊಳಿಸು, ಸಮಾಧಾನ 
2. ವ್ಯರ್ಥ, ಹಾಳಾದ 

ವನ್ನು ತರು 
lay Waste ನಷ್ಟವಾಗು, ಪಾಳುಗೆಡವು, throw cold water on ( scheme) 
ಹಾಳೆಬ್ಬಿಸು 

ಉತ್ಸಾಹ ಭಂಗಮಾಡು 
run to Waste ನಷ್ಟಹೊಂದು, ಹಾಳಾಗು, Written in water ಜಲಲಿಪಿ, ನಶ್ವರ, 
ವ್ಯರ್ಥವಾಗು 

ನೀರಿನ ಮೇಲೆ ಬರೆದ, ಅಸ್ಥಿರ 
Waste away ಕೃಶವಾಗು, ಸೊರಗು , Water board ಜಲ ಮಂಡಲಿ 
ನಶಿಸು, ಬಲಹೀನವಾಗು, ಬಡವಾಗು 

Water career ಜಲ ವಾಹಕ 
Wasteland ಐ. ಬಂಜರು ಭೂಮಿ, ಪಾಳು, | waterfall n. ಜಲಪಾತ, ಧಬಧಬೆ 
ಬಂಜರು, ಬೀಳು 

Water- gauge n . ಜಲಮಾಪಕ 
Waste matter ಕಸ, ನಿರುಪಯುಕ್ತ ವಸ್ತು 

Water-logged ಜಲಮಯ, ನೀರು 
Waste paper basket ಕಸದ ಬುಟ್ಟಿ ನಿಂತಿರುವ, ಜಲಭರಿತ 
Waste products ರದ್ದಿ, ನಿರುಪಯೋಗಿ| 

Water- logging ನೀರು ನಿಂತಿರುವಿಕೆ 
ವಸ್ತು , ತಿಪ್ಪೆ ,ನಿಯೋಜಕ ಉತ್ಪನ್ನಗಳು | watermark n, ಜಲ ಚಿಕೆ 
Watch V. 1 . ಕಾವಲಿರು, ಪಹರೆ ಇರು , | 

| water-level n. ನೀರಿನ ಮಟ್ಟ, ರಸಮಟ್ಟ, 
2. ವೀಕ್ಷಿಸು, ಗಮನಿಸು 

- ಜಲಸ್ತರ 
n, 1. ಉಸ್ತುವಾರಿ, ಪಹರೆ, 2 . ಗಡಿಯಾರ | 

| watermain n, ನೀರಿನ ದೊಡ್ಡಕಾಲುವೆ, ನೀರು 
Watch and ward ಪಹರೆ ಮತ್ತು ಕಾವಲು ಪೂರೈಕೆಯ ಪ್ರಧಾನಕೊಳಾಯಿ , ನಾಳ 
Watch dog ಕಾವಲು ನಾಯಿ 

Water meter ಜಲಮಾಪಕ 
Watch dog Committee ಕಾವಲು ಸಮಿತಿ | 

Water- mill ನೀರಿನಿಂದ ಚಲಿಸುವ ಯಂತ್ರ , 

ಜಲಯಂತ್ರ 
Watchmann, ಪಹರೆಯವನು, ಕಾವಲುಗಾರ 


470. 


waterproof 


underway 


Water power ಜಲಶಕ್ತಿ ಜಲವಿದ್ಯುತ್ತು, Wave length ತರಾಗಮಾನ, ಒಂದು 
ನೀರಿನ ಭಾರ, ಜಲಬಲ 

ಶಿಖರದಿಂದ ಮುಂದಿನ ಶಿಖರಕ್ಕೆ ಇರುವ ದೂರ 
Waterproof adj, ಜಲನಿರೋಧಕ, ಜಲಾಭೇದ್ಯ | Waver V, ಸಂಕೋಚಪಡು, ತೂಗಾಡು, ಹೆಚ್ಚು 
ನೀರು ತರದ, ನೀರುಹೀರದ 

ಕಡಿಮೆಯಾಗು, ಅನಿರ್ಧಾರದಲ್ಲಿರು 
Water-rate ನೀರಿನ ದರ, ನೀರಿನ ತೆರಿಗೆ | Wax V. 1. ಮೇಣವನ್ನು ಬಳಿ, 2. ಮೊಹರು ಮಾಡು 

Water resources ಜಲಸಂಪನ್ಮೂಲ | n, ಮೇಣ, ಜೇನುಮೇಣ, ಅದರಂತಹ ವಸ್ತು 
Watershed n ಇಳಿಮೇಡು, ಜಲಾನಯನ| - Wax Work ಮೇಣದ ಕೆಲಸ 

ಭೂಮಿ, ನೀರು ಬೇರೆಬೇರೆ ಹರಿಯುವಂತೆ | way n , 1, ದಾರಿ , ಮಾರ್ಗ , ರಸೆ . 2 . ಉಪಾಯ . 
ಮಾಡುವ ಉಬ್ಬುಭೂಮಿ, ಜಲವಿಭಾಜಕ 

ವಿಧಾನ, ರೀತಿ, ಕ್ರಮ, 3. ನಡತೆ , ವರ್ತನೆ, 
( ಸ್ಥಳ) 

4. ವೃತ್ತಿ 
Watersiden, ನದಿಯ ದಡ, ನೀರಂಚು 

by the way ಈ ದಾರಿಯಲ್ಲಿ, 
Water source ಜಲಮೂಲ 

ಪ್ರಯಾಣದಲ್ಲಿ ದಿಕ್ಕು , ಕಡೆ 
Water Supply n, ನೀರು ಸರಬರಾಜು, ಜಲ by Way of ಈ ರೂಪದಲ್ಲಿ 
ಪೂರೈಕೆ, ಜಲವಿತರಣೆ 

give Way 1 . ದಾರಿ ಬಿಡು, ಹಿಂದೆಹೋಗು, 
Water tank ಜಲಾಶಯ , ಕೆರೆ 

2. ಅಂಗೀಕರಿಸು 
Watertight adj, ಅಭೇದ್ಯ, ಕಟ್ಟುನಿಟ್ಟಾದ, ನೀರು go one's way ತನ್ನದಾರಿ ಹಿಡಿ, ಹೊರಟು 
ತಡೆಯ , ಪರಸ್ಪರ ಸಂಬಂಧವಿಲ್ಲದ, 

ಹೋಗು 
ಪ್ರತ್ಯೇಕತೆಯ 

go the way of all flesh ಸಾಯು, 
Watertight compartments ಪ್ರತ್ಯೇಕ ತೀರಿಕೊಳ್ಳು 
ಭಾಗಗಳು , ಸಂಬಂಧವಿರದ ಬೇರೆ ಬೇರೆ 

have one's Way ತನಗೆ ತಿಳಿದ 
ವಿಭಾಗಗಳು 

ದಾರಿಯಲ್ಲಿ ಹೋಗು, ತನ್ನ ಇಷ್ಟ ಸಾಧಿಸಿ 
Water-Way n. ಜಲಮಾರ್ಗ 

ಕೊಳ್ಳು ತನ್ನ ಹಟದಂತೆ ನಡೆ 
Water Works ಜಲಕಾಮಗಾರಿ , ನೀರು| lead the way ಮಾರ್ಗದರ್ಶನ ಮಾಡು, 
ಪೂರೈಕೆಯ ಯಂತ್ರಾಲಯ 

ಮೇಲ್ಪಂಗಿ ಹಾಕಿಕೊಡು 
Watery adj, ನೀರಿನಿಂದ ತುಂಬಿರುವ, make one's Way ಮುಂದುವಡೆ, 
ಜಲಮಯವಾದ 

ಅಭಿವೃದ್ಧಿ ಹೊಂದು, ಮುಂದಕ್ಕೆ ಬರು 
Wave V, ಅಲೆಯಾಗು, ತೆರೆತೆರೆಯಾಗಿ ಹರಿ, once in a way ಅಪೂರವಾಗಿ, 

ತೂಗಾಡು, ಝಳಪಿಸು, ಬೀಸು, ಕೈಬೀಸು, ಕರೆ ಅಪರೂಪವಾಗಿ, ಎಂದೋ ಒಮ್ಮೆ 
ಸೂಚನೆ, ಆದೇಶದ ಸಂಕೇತವಾಗಿ ಕೈಬೀಸು, 
ಸ್ವಾಗತ , ಬೀಳ್ಕೊಡುಗೆಯ , ಸಂಕೇತವಾಗಿ 

out of the way ಅಸಾಧಾರಣವಾಗಿ, 

ನಿಯಮ ತಪ್ಪಿ 
೧. ತೆರೆ, ಅಲೆ, ತರಂಗ 

on the way ಮಾರ್ಗದಲ್ಲಿ ಮಾರ್ಗಮಧ್ಯ 
cold wave ಚಳಿಗಾಳಿ, ಚಳಿಗಾಳಿಯ ಅಲೆ | 

ದಲ್ಲಿ ಬರುತ್ತಿದೆ 
heatwave 2027038 

| underway adj, ಅಂಚೆಯಲ್ಲಿ ಟಪಾಲಿನಲ್ಲಿ 


471. 


waybill 


weary 


ಪಕ್ಕ 


Ways and means ಗಳಿಕೆಯ | weal n, ಕ್ಷೇಮ, ಸುಖ, ಸಂತೋಷ, ಹರ್ಷ, ಏಳಿಗೆ, 
ಮಾರ್ಗಗಳು , ಸಾಧ್ಯಾಸಾಧ್ಯತೆಗಳು , ಅಭಿವೃದ್ಧಿ,ಶ್ರೇಯಸ್ಸು 
ಮಾರ್ಗೋಪಾಯಗಳು, ಸಾಧನ ಸಂಪತ್ತುಗಳು 

| wealth n, ಸಿರಿ, ಐಶ್ವರ್ಯ , ಸಂಪತ್ತು 
Waybill n. ರವಾನೆ ಪಟ್ಟಿ , ಸಾಗಣೆ ಪಟ್ಟಿ, ಸರಕಿನ 

national wealth ರಾಷ್ಟ್ರದ ಸಂಪತ್ತು 
ಪಟ್ಟಿ 
Wayfarer 7, ದಾರಿಹೋಕ, ಪ್ರಯಾಣಿಕ 

personal Wealth ವೈಯಕ್ತಿಕ ಸಿರಿ, 

ವೈಯಕ್ತಿಕ ಸಂಪತ್ತು 
Waylay V, ದಾರಿಕಾಯು, ದಾರಿಯಲ್ಲಿ 
ಹೊಂಚುಹಾಕು, ದರೋಡೆಗಾಗಿ ಕಾದಿರು, 

Wean V, ಸ್ತನ್ಯಪಾನವನ್ನು ಬಿಡಿಸು, ಮೊಲೆ ಹಾಲು 
ಹಾದಿಕಟ್ಟು, ತಡೆ 

ಕುಡಿಯುವುದನ್ನು ತಪ್ಪಿಸು, ಬಿಡಿಸು, ತಪ್ಪಿಸು, 

ತಿರುಗಿಸು 
Wayside adj. ದಾರಿಯ ಪಕ್ಕದಲ್ಲಿರುವ, ದಾರಿಯ 

weapon n, ಆಯುಧ, ಶಸ್ತ್ರ 
wayside stations ( railway ) 

[ wear V. ಸವೆ, ತೇದುಹೋಗು, ಕೃಶವಾಗು, ಉಡು, 
238 

ತೊಡು, ಹೊದೆ, ಧರಿಸು, ತಾಳು 
ನಿಲ್ದಾಣ, ದಾರಿಯ ಪಕ್ಕದ ನಿಲ್ದಾಣ 
Wayward adj, ಮೂರ್ಖನಾದ, ಕ್ರಮರಹಿತ, 

n, ಸವೆತ, ಸವಕಳಿ , ಕೇಮಾನ, ಉಡುಪು, 

ತೋಡಿಗೆ. 
ಹಟಮಾರಿತನದ , ಮೊಂಡುತನದ, ಮಾರ್ಗ 
ತಪ್ಪಿದ, ದಾರಿತಪ್ಪಿದ, ವಕ್ರಬುದ್ದಿಯ 

wear and tear ಕಡಿತ ಮತ್ತು ಸವೆತ , ಸವಕಲು 
weak adj, ನಿಶ್ಯಕ್ತಿಯ , ದುರ್ಬಲ , ಕೃಶ, ನಿಶ್ಯಕ್ಕೆ 

ಮತ್ತು ಹರುಕಲು 
ಅಶಕ್ತ, ನಿತ್ರಾಣ 

Wear off ಸವೆದು ಹೋಗು, ತೇದು 

ಹೋಗು, ಅಳಿಸಿ ಹೋಗು, ಮಾಸಿ ಹೋಗು 
weak- headed ಅಲ್ಪಬುದ್ದಿ, ಮಂದಬುದ್ದಿ , 
ಪೆದ್ದ 

wear one's heart on his sleeves 

ರಹಸ್ಯವಿಲ್ಲದವನಾಗಿರು , ಕಪಟವಿಲ್ಲದಿರು , 
Weak - kneed ನಿಲ್ಲಲು ತ್ರಾಣವಿಲ್ಲದ, 

ನೇರಮನಸ್ಕನಾಗಿರು, ಮುಚ್ಚುಮರೆ ಇಲ್ಲದಿರು 
ಮಂಡಿ ಕುಸಿಯುವ, ದುರ್ಬಲ ನೀತಿಯ , 
ಧೈರ್ಯಹೀನ 

| wearout _ v, ಅಳಿಸಿ ಹೋಗು, ಮಾಸಿ ಹೋಗು, 

ಸವೆದು ಹೋಗು 
weak- minded ದುರ್ಬಲ ಮನಸಿನ, 
ಮಂದ ಬುದ್ಧಿಯ, ಪೆದ್ದ 

Weariness n. ಆಲಸ್ಯ,ಸೋಮಾರಿತನ, ಬಳಲಿಕೆ, 

ದಣಿವು, ಆಯಾಸ, ಬೇಸರಿಕೆ 
Weak- market ವ್ಯಾಪಾರ ಕುಸಿದಿರುವ 

Wearisome adj, ಆಲಸ್ಯ ಹೊಂದಿರುವ, 

ಆಯಾಸದಿಂದ ಇರುವ, ಬಳಲಿದ, ಬೇಸರ 
weaker sections ದುರ್ಬಲ ವರ್ಗಗಳು | 

ಹೊಂದಿದ 
Weak- sighted ದೃಷ್ಟಿದೋಷವುಳ್ಳ , | 

Weary V. 1. ಆಯಾಸಪಡಿಸು, ಬಳಲಿಸು, ಬೇಸರ 
ಮಂದದೃಷ್ಟಿಯ 

ಪಡಿಸು, 2. ಬಳಲು, ಆಯಾಸಪಡು 
Weak-spirited ಧೈರ್ಯ ವಿಲ್ಲದ, 

adj, ಆಲಸ್ಯದ, ನಿರುತ್ಸಾಹದ, ಬಳಲಿದ, 

ದಣಿದ, ಬೇಸರಗೊಂಡ 
Weakness n. ನಿಶ್ಯಕ್ತಿ , ದೌರ್ಬಲ್ಯ 


0 


ಹಿಂದೆಗೆಯುವ 


472 


weigh -bridge 


weather 


Weather V, ಸಹಿಸು, ದಾಟು, ವಾತಾವರಣಕ್ಕೆ | wedding n, ವಿವಾಹ, ಮದುವೆ, ಪರಿಣಯ 

ಹೊಂದಿಕೊಳ್ಳು ( ಹವಾಬದಲಾವಣೆಗೆ ಹಾಗೆ - | wedding - card _ n , ವಿವಾಹದ ಆಹಾನ, 
ಒಡ್ಡು , ತೆರೆದಿಡು, ಬಣ್ಣಗೆಡಿಸು, ಶಿಥಿಲ 

ವಿವಾಹದ ಆಮಂತ್ರಣ ಪತ್ರಿಕೆ 
ಗೊಳಿಸು , ಶಿಥಿಲವಾಗು, ನಿಭಾಯಿಸು, 

Wedding - day n ಮದುವೆಯ ದಿನ 
ಪಾರಾಗು 

wedding -ring n . motomoto evoto 
n, ವಾತಾವರಣ, ಹವಾ, ಹವಾಮಾನ 

Wedlock 1 . ದಾಂಪತ್ಯ , ವಿವಾಹಿತ ಸ್ಥಿತಿ 
keep one's weather eye open 

Wedge V. ಬೆಣೆಹೊಡೆ, ತುರುಕು, ಇರುಕು 
ಜಾಗರೂಕನಾಗಿರು, ಎಚ್ಚರಿಕೆಯಿಂದಿರು , 
ಹುಷಾರಾಗಿರು 

_ n, ಬೆಣೆ, ಚೂಪುಮರದ ಚೂರು 
makefair weather ಅಂಗೀಕರಿಸು, ರಾಜಿ | thin end of a wedge 23 oso ger 3053 
ಮಾಡಿಕೊಳ್ಳು 

ತುದಿ ( ಸೂಕ್ಷ) , ಮುಂದಿನ ಮಹತ್ವರಿಣಾಮದ 
Weather a point ಸಫಲನಾಗು, ಗೆಲ್ಲು ಸೂಕ್ಷ್ಮ ಪ್ರವೇಶ 
Weather- beaten adj, ಪೆಟ್ಟುಬಿದ್ದ, ಕಷ್ಟವನ್ನು | 

Wee adj. ಸಣ್ಣ , ಚಿಕ್ಕ, ಪುಟ್ಟ , ಕುದ್ರ , ಕೊಂಚ, 
ಅನುಭವಿಸಿದ, ಬಿರುಗಾಳಿ ಮಳೆಗೆ ಸಿಕ್ಕಿಬಿದ್ದ, 
ಬಿರುಗಾಳಿ ಮಳೆಗೆ ನಷ್ಟಗೊಂಡ 

Weed V. ಕಳೆಗಳನ್ನು ಕೀಳು, ತೆಗೆ 
Weather-bound adj, ಕೆಟ್ಟಹವಕ್ಕೆ ಸಿಕ್ಕಿ , ನಿಂತು n , ದುಃಖ ಸೂಚಕ ವೇಷ, ಕಳೆ, ಅಲುಬು, 
ಬಿಟ್ಟ , ಹೊರಡಲಾಗದ 

ಕದಿರುಕಡ್ಡಿ, ( ವಿಧವೆಯರ) , ದುಃಖಸೂಚಕ 
Weather- chart adj. ವಾತಾವರಣ ಪಟ್ಟಿ | 

ಉಡುಪು 
ಹವಾಮಾನದ ನಕ್ಷೆ 

Weed out ಕಿತ್ತು ಹಾಕು , ತೆಗೆದುಹಾಕು 
Weathercock n. ಗಾಳಿಕೋಳಿ, ಸಮಯಸಾಧಕ | week n, ವಾರ, ಏಳು ದಿನಗಳ ಅವಧಿ 
ವಾಯುದಿಕೂಜಿ, ಗಾಳಿಗಿಲಕಿ, ಗಾಳಿಹುಂಜ 

Weekday n. ಭಾನುವಾರವನ್ನು ಬಿಟ್ಟು ಮಿಕ್ಕ ಆರು 
ದ೦ತೆ ತಿರುಗುವವನು, ಗಾಳಿ ಬಂದಕಡೆ 

ದಿನಗಳು 
ತೂರಿಕೊಳ್ಳುವವನು 

week -end n. JDODOS 
Weather -forecast n. ವಾತಾವರಣ ಸೂಚನೆ, 

Weekly adj. ಸಾಪ್ತಾಹಿಕ, ವಾರದ, ವಾರವಾರಕ್ಕೆ 
ಹವಾಮುನ್ಸೂಚನೆ, ಹವಾವಿವರಣೆ 

ಬರುವ 
Weather - proof adj , ವಾತಾವರಣದಿಂದ 

Weekly newspaper 
ಪ್ರಭಾವಿತನಾಗದ 

ವಾರವಾರದ, 

ಸಾಪ್ತಾಹಿಕ ವರ್ತಮಾನ ಪತ್ರಿಕೆ 
Weave V. 1 . ನೇಯು, 2 . ಕಥೆಯಾಗಿ ರಚಿಸು, 
3.ಜೋಡಿಸು, ಹಣೆ, ಹೊಂದಾಣಿಕೆ ಮಾಡು 

| weigh V. ತೂಗು, ತೂಕಮಾಡು, ತೂಗಿನೋಡು 
Web n. 1. ನೆಯ್ದೆ , 2 . ಜೇಡನ ಬಲೆ, 3. ಹಕ್ಕಿಗಳ 

Weighdown V. ಕೆಳಕ್ಕೆ ಜಗ್ಗು , ಜಗ್ಗಿಸು, ಕುಗ್ಗಿಸು, 
ಕಾಲು ಬೆರಳುಗಳ ನಡುವಣ ಚರ್ಮ, ಜಾಲ 
Wed V. ವಿವಾಹವಾಗು, ಮದುವೆಮಾಡಿಕೊಳ್ಳು 

Weigh anchor ಲಂಗರು ಎತ್ತು , ಯಾತ್ರೆ 
bewedded to ತನ್ನನ್ನು ಯಾವುದಾದರೂ 

ಪ್ರಾರಂಭಿಸು, ಹೊರಡು 
ಒಂದು ಕಾರ್ಯಕ್ಕೆ ಒಪ್ಪಿಸಿಕೊಳ್ಳು, ಧೈಯ, 

Weigh -bridge n. 1. ತೂಕದ ಯಂತ್ರ , ಸರಕು 
ಕಾರ್ಯಕ್ಕೆ ಸಮರ್ಪಿಸಿಕೊಳ್ಳು 

ಸಹಿತ ಗಾಡಿಗಳ ತೂಕ ಮಾಡುವ ಯಂತ್ರ , 
2 . ತೂಕಮಾಡುವ ಸೇತುವೆ 


ಕುಗ್ಗು 


473 


weighihng -machine 


well -to - do 


ಬಲ 


Weighing- machine n: ತೂಗುಯಂತ್ರ , | well V. ನೀರು ನುಗ್ಗು, ಉಕ್ಕು, ಉಕ್ಕಿಹರಿ 
ತೋಲನ, ತೂಕಮಾಡುವ ಯಂತ್ರ 

n , ಬಾವಿ 
weight v 1. ಭಾರಹೊರಿಸು, ಭಾರ ಹೆಚ್ಚಿಸು, 

adj. ಸರಿಯಾದ, ಚೆನ್ನಾದ, ಸಮರ್ಪಕವಾದ, 
2 . ಗೌರವಿಸು, ಮಹತ್ವನೀಡು 

ಒಳ್ಳೆಯ 
n, ಭಾರ, ತೂಕ, ಗ್ರಹಗಳ ಆಕರ್ಷಣ | 

adv, ಸರಿಯಾಗಿ , ಚೆನ್ನಾಗಿ, ಸಾಂಗವಾಗಿ, 

ಸಮರ್ಪಕವಾಗಿ 
men of weight ಪ್ರಭಾವ ಶಾಲಿಗಳು 

well-appointed adj. ಸುಸಜ್ಜಿತವಾದ 
dead weight ಜಡಭಾರ, ಹೆಣಭಾರ, 
ನಿರುಪಯೋಗಿ( ವಸ್ತು , ವ್ಯಕ್ತಿ) 

| well-balanced adj. ಸಮಂಜಸವಾದ, 

ಸಮಭಾವದ, ಸಮತೂಕದ, ವಿವೇಕವುಳ್ಳ 
Weightage n. 1. ಹೆಚ್ಚಿನ ಮೌಲ್ಯ, 2. ಹೆಚ್ಚಿನ | 

Well- behaved adj. ಸಭ್ಯ , ಸುಶಿಕ್ಷಿತ, 
ಸೌಲಭ್ಯ, 3. ಮಾನ್ಯತೆ 

- ಸದ್ವರ್ತನೆಯ , ಒಳ್ಳೆಯ ನಡತೆಯ 
weights and measures ತೂಕಮತ್ತು ಅಳತೆ | 

| well- being n. ಕ್ಷೇಮ, ಸೌಖ್ಯ, ಯೋಗಕ್ಷೇಮ, . 
Weighty adj. 1. ಭಾರವಾದ, 2. ಪ್ರಮುಖ , 

ಹಿತ 
ಪ್ರಬಲ , ತೂಕದ, ಪ್ರಭಾವಶಾಲಿ ( ವ್ಯಕ್ತಿ ) 

| well-born adj, ಕುಲೀನ, ಉತ್ತಮ ವಂಶದ 
Weir n. ಒಡ್ಡು, ಅಣೆಕಟ್ಟು, ಅಡ್ಡಕಟ್ಟೆ ,ಕೋಡಿ 

Well-bred adj. ಸುಶಿಕ್ಷಿತ , ಸಂಭಾವಿತ, ಶಿಷ್ಟ 
Weir irrigation ಅಣೆಕಟ್ಟು,ಕೋಡಿಯ 

Well-connected adj. ಸುಸಂಬಂಧಿತ, ಒಳ್ಳೆಯ 
ನೀರಾವರಿ ಸಾಗುವಳಿ, ಅಣೆ ನೀರಾವರಿ 

ಸಂಬಂಧಗಳುಳ್ಳ 
Weird adj, ವಿಕಾರವಾದ , ಭಯಂಕರ , 

Well - defined adj. ಸುಸ್ಪಷ್ಟ, ಸುನಿಶ್ಚಿತ, 
ಅಮಾನುಷ, ವಿಚಿತ್ರ , ಅದೃಷ್ಟದ, ವಿಧಿಯ , 
ಅಲೌಕಿಕ, ಅರ್ಥವಾಗದ, ವಿಜಾತೀಯ 

ಸುನಿರ್ದಿಷ್ಟ 
Welcome V, ಸ್ವಾಗತಿಸು 

well-founded adj. 237 ,23 J3 2005, 

ಸಾಧಾರ, ಆಧಾರ ಸಹಿತವಾದ 
n, ಸ್ವಾಗತ 

Well- grounded adj, ಗಟ್ಟಿ ಆಧಾರವುಳ್ಳ 
adj. ಸ್ವಾಗತಾರ್ಹವಾದ 

well-informed adj. eve J . Da allo 
Weld V, ಬೆಸುಗೆಹಾಕು 

ಜ್ಞಾನವುಳ್ಳ ಬಹುಶ್ರುತ , 
n , ಬೆಸುಗೆ 

well-intentioned adj. ಸದುದ್ದೇಶಿತ 
welded adj. 23708maid 

Well-known adj, ವಿಖ್ಯಾತ, ಪ್ರಸಿದ್ದ 
welfare n, ಸಮಾಜಕಲ್ಯಾಣ, ನೆಮ್ಮದಿ, ಸೌಖ್ಯ, 

Wel- off adj. ಸಂಪನ್ನರಾದ, ಸಿರಿವಂತರಾದ 
ಹಿತ, ಕುಶಲ, ಯೋಗಕ್ಷೇಮ 
welfare officer ಸಮಾಜಕಲ್ಯಾಣದ ಅಧಿಕಾರಿ, 

Wel- ordered adj. ಸುವ್ಯವಸ್ಥಿತ 
ಕ್ಷೇಮಾಭಿವೃದ್ಧಿ ಅಧಿಕಾರಿ 

| well- spoken adj, ಮಧುರಭಾಷಿಯಾದ, 

ನಯನುಡಿಯ | 
Welfare state ಸುಖ ರಾಜ್ಯ , ಕಲ್ಯಾಣ ರಾಜ್ಯ | 
Welfare Works ಸಮಾಜಕಲ್ಯಾಣದ | well-timed adj. ಸಮಯೋಚಿತವಾದ 
ಕಾರಕಲಾಪಗಳು , ಜನಹಿತ ಕಾರ್ಯಗಳು , | well -to - do adj . ಸಂಪನ್ನ , ಶ್ರೀಮಂತ , 

ಸಿರಿವಂತರಾದ 
ಕ್ಷೇಮಾಭಿವೃದ್ದಿ ಕಾರ್ಯಗಳು 


474 


whelm 


well - up 


Wel-up adj, ಕುಶಲನಾದ, ಪ್ರವೀಣನಾದ | wet one's Whistle ಮದ್ಯಪಾನ ಮಾಡು, 

ಗಂಟಲು ಒದ್ದೆ ಮಾಡಿಕೊ 
Well-wisher n. ಶುಭಾಕಾಂಕ್ಷೆ, ಹಿತಕಾರಿ, ಹಿತೈಷಿ 

whack V. ಭಾರಿಹೊಡೆತ ಹಾಕು, ಪೆಟ್ಟು ಹಾಕು, 
Well -worn adj, ಜೀರ್ಣವಾದ, ಸವೆದ, 

ಚಚ್ಚು , ಸದೆಬಡಿ , ಹಂಚಿಕೊಳ್ಳು, 
ಸವಕಳಿಯಾದ, ಹಳಸಲಾದ, ಚರ್ವಿತ 

ಪಾಲುಮಾಡಿಕೊ 
ಚರ್ವಣವಾದ 

_ n. ಭಾರಿ ಹೊಡೆತ, ಪೆಟ್ಟು 
welter V , ಒದ್ದಾಡು, ಹೊರಳಾಡು, ಮುಳುಗಾಡು 

whacking n. ಭಾರಿ ಹೊಡೆತ, ಪೆಟ್ಟು 
೧. ಭಾರಿ ಮನುಷ್ಯ , ಭಾರಿವಸ್ತು 
Wend V. ದಾರಿ ತಿರುಗು, ದಾರಿಮೆಟ್ಟು, ಹೋಗು, 

- adj, ವಿಪರೀತ ದೊಡ್ಡ, ಭಾರಿ 
ನಡೆ 

what n. ಹಡಗುಕಟ್ಟೆ, ಸರಕುಕಟ್ಟೆ, ಬಂದರು ಕಟ್ಟೆ 
West n. ಪಶ್ಚಿಮ ದಿಕ್ಕು , ಪಡುವಣ 

Whartagen. ರೇವಿನ ಸುಂಕ, ಕಟ್ಟೆ ಸುಂಕ, 
adj, ಪಶ್ಚಿಮದ, ಪಶ್ಚಿಮದಿಕ್ಕಿನ, ಪಡುವಣ 

ಬಂದರಿನ ತೆರಿಗೆ, ಕಟ್ಟೆಗಳು, ಕಟ್ಟೆಯ ಅನುಕೂಲ 
go West ಮರಣಹೊಂದು, ಸಾಯಿ 

| wheedle V. ಪುಸಲಾಯಿಸು, ಹೊಗಳಿ 

ಮೋಸಮಾಡು, ಮರುಳುಮಾಡು, ಒಲಿಸು, 
Western powers ಪಶ್ಚಿಮ ರಾಷ್ಟ್ರಗಳು 

ಪುಸಲಾಯಿಸಿ ಕೀಳು, ಮೋಸಮಾಡು , 
westerner n. ಪಾಶ್ಚಿಮಾತ್ಯ, ಪಶ್ಚಿಮ ದೇಶದವ | ಅಪಹರಿಸು 
Wet V. ಒದ್ದೆಮಾಡು, ನೆನೆಹಾಕು, ನೆನೆಯಿಸು 

| wheel V, ಸುತ್ತು ತಿರುಗು 
n, ತೇವ, ಆದ್ರ್ರತೆ, ಕುಡಿತ, ಪಾನ 

n, ಗಾಲಿ, ಚಕ್ರ 
adj ಒದ್ದೆಯಾದ, ತೇವವಾದ, ನೆನೆದ, break a butterfly on the wheel 
ನೆನಸಿದ 

ಉಗುರಿನಲ್ಲಿ ಹೋಗುವುದಕ್ಕೆ ಕೊಡಲಿ 
wet blanket ಉತ್ಸಾಹನಾಶಕ ವ್ಯಕ್ತಿ, 

ತೆಗೆದುಕೊ , ಗುಬ್ಬಿಯ ಮೇಲೆಬ್ರಹ್ಮಾಸ್ತ್ರ ಬಿಡು 
ಉತ್ಸಾಹ ಭಂಜಕ 

fortune's wheel 2007,25, 
Wet crops ತರೀ ಫಸಲು, ತರೀ ಬೆಳೆ , 

put spoke in one's wheel ಒಬ್ಬರ 
ನೀರಾವರಿ ಬೆಳೆ 

ಕೆಲಸದಲ್ಲಿ ಅಡ್ಡಿತಂದಿಡು 
Wet day ಮಳೆಬಂದ ದಿನ, ನೆಲವೆಲ್ಲ 

the wheels of life ಜೀವನ ರಥ, 
ಒದ್ದೆಯಾದ ದಿನ 

ಜೀವಾಧಾರ ವ್ಯಾಪಾರಗಳು, ಜೀವನ ಚಕ್ರಗಳು 
Wet dock ತುಂಬು ನೀರಿರುವ ಹಡಗು ಕಟ್ಟೆ wheels within wheels ಹುತ್ತದೊಳಗೆ, 
Wetland n, ತರಿ ಭೂಮಿ, ನೀರಾವರಿ ಭೂಮಿ ಹುತ್ತ , ಗುಪ್ತ ತಂತ್ರಗಳು , ಸಮಸ್ಯೆಗಳ ಪರಂಪರೆ 
Wet -nurse n. ಹಸುಗೂಸಿಗೆ ಸ್ತನ್ಯಪಾನ | wheel-barrow n. ಒಂಟಿ ಚಕ್ರದ ಬಂಡಿ 
ಮಾಡಿಸುವದಾದಿ, ಮೊಲೆಯೂಡಿಸುವದಾದಿ 

whelm V. ಮುಳುಗಿಸಿಬಿಡು, ಹೂತುಬಿಡು, 

ಆವರಿಸು, ಕವಿ 


475 


whereabouts 


white -ant 


whereabouts n. 1. ಎಲ್ಲಿ, ಯಾವ ಕಡೆ, ಯಾವ | whirlpool n, ಸುಳಿ, ಆವರ್ತ 
ಸ್ಥಳ, 2. ಪತ್ತೆ , ವಿಳಾಸ 

whirlwind n: ಸುಂಟರಗಾಳಿ , ಚಕ್ರಮಾರುತ 
Wherewithal n. ಸಾಧನ ಸಂಪತ್ತು , ಉಪಾಯ , | whisk V, ಧೂಳುಹೊಡೆ, ಕೊಡವು, ಝಾಡಿಸು, 
ಬೇಕಾದ ಹಣ, ಆಧಾರ, ಅನುಕೂಲ 

ತಟಕ್ಕನೆ ಎತ್ತಿಕೊಂಡುಹೋಗು, ಸರಕ್ಕನೆ 
wherry 1, ಸಣ್ಣ ದೋಣಿ, ಹರಿಗೋಲು 

ಹೋಗು, ಸಾಗಿಸು 
Whet V, ಸಾಣೆ ಹಿಡಿ, ಉಜ್ಜಿ ಹರಿತಮಾಡು, 

n, ಧೂಳು ಹೊಡೆಯುವ ಬರಲು, ಸಣ್ಣ 
ಕೆರಳಿಸು, ಚುರುಕುಗೊಳಿಸು, ತೀಕ್ಷ್ಯಗೊಳಿಸು 

ಪೊರಕೆ, ಕುಂಚ, ಕೂರ್ಚ 
n. 1. ದೀಪನಕಾರಿ , 2. ಸಾಣೆಹಿಡಿಯುವವ | whisper V 1. ಪಿಸುಗುಟ್ಟು, 2. ಚಾಡಿಹೇಳು, 
ಮಸೆತ, 3. ಹಸಿವು ಅಥವಾ ರುಚಿ ಕೆರಳಿಸುವ | _ 3. ಸಂಚುಮಾಡು 
ಸ್ವಲ್ಪ ಆಹಾರ, ಪಾನ, ರುಚಿಕಾರಕ 

n , ಪಿಸುಗುಟ್ಟುವಿಕೆ, ಪಿಸುಮಾತ 
whetstone n ಸಾಣೆಕಲ್ಲು, ಮಸೆಗಲ್ಲು | 

ನಾಡುವುದು, ಪಿಸುಮಾತು , ಕಿವಿಮಾತು , 

ಗಾಳಿವರ್ತಮಾನ, ವದಂತಿ 
whif v, ಬೀಸು, ತೀಡು,ಊದು, ಮೀನು ಹಿಡಿ 

Whispering n ಪಿಸುಮಾತು , ಕಿವಿಮಾತು 
n, ಗಾಳಿಯ ತೀಟ, ಗಾಳಿಯ ಬೀಸು, ಒಂದು 
ಬಗೆಯ ಚಪ್ಪಟೆ ಮೀನು 

whispering Compaign ಪಿಸುಮಾತಿನ 
while V. ಕಾಲಹರಣ ಮಾಡು, ಕಳೆ, ಕಾಲ ಕಳೆಯು 

ಅಪಪ್ರಚಾರ, ರಹಸ್ಯ ಪ್ರಚಾರ 
n, ಕಾಲ, ಸಮಯ, ಅವಧಿ, ಹೊತ್ತು, ವೇಳೆ 

| whistle V. ಶಿಲ್ಪಿ ಊದು, ಸೀಟಿಹಾಕು, ಸಿಳ್ಳು ಹಾಕು 
whim n. ಖಯಾಲಿ , ಗೀಳು, ಹುಚ್ಚಾಟಿಕೆ 

೧. ಶಿಲ್ಪಿ , ಸೀಟಿ, ಶಿಳ್ಳು 

pay for one's whistle ಮಾಡಿದ 
whimper n. ಗದ್ದದ, ಬಿಕ್ಕು 

ಪಾಪವನ್ನು ಅನುಭವಿಸು, ಮಾಡಿದ್ದುಣ್ಣೆ 
whimsical adj, ವಿಚಿತ್ರ ವರ್ತನೆಯ, ವಿಚಿತ್ರ 

ಮಹಾರಾಯ , ತನ್ನ ಖುಷಿಯ ವಸ್ತುವಿಗಾಗಿ 
ಭಾವನೆಯ 

ಖಯಾಲಿಗಾಗಿ ವಿಪರೀತ ತೆರು 
Whip V . ಬಾರಿನಿಂದ ಹೊಡೆ, ಜೋಡಿಸು, 

' | whit n ಕಣ, ಲೇಶ, ಅಲ್ವ, ಅಣು 
( ತಟಕ್ಕನೆ) ತೆಗೆ, ಕಸಿದುಕೊ , ನುಗ್ಗು, ಹೊರಡು 

white , ಬಿಳಿಯ ಬಣ್ಣ 
n, 1. ಸಚೇತಕ , ಪಕ್ಷದ ಚೈತನ್ಯರಕ್ಷಕ , 

adj, ಬಿಳಿಯ 
ಮಾರ್ಗದರ್ಶಕ, 2 . ಚಾವಟಿ, ಬಾರುಕೋಲು 

in black and white ಬರಹದಲ್ಲಿ 
whipping _ n . ಚಾವಟಿಯ ಹೊಡೆತ, 

show the whitefeather ಭಯ ಪಡು, 
ಬಾರುಕೋಲಿನ ಹೊಡೆತ 

ಪುಕ್ಕಲುತನವನ್ನು ತೋರಿಸು, ಹೇಡಿತನ , 
whirl V, ಗಿರಿಗಿರಿ ಸುತ್ತು, ಭ್ರಮಣಮಾಡು, ಸುತ್ತಿಸು, 

ಧೈರ್ಯವನ್ನು ಕಳೆದುಕೊಳ್ಳು 
ಚಕ್ಕರ್‌ ಹಾಕು , ತಿರುಗು, ತಿರುಗಿಸು 

white - ant n. ಗೆದ್ದಲು, ಗೆಜ್ಜಲು 
n , ಸುತ್ತುವಿಕೆ , ಭ್ರಮಣ 


476 


white -paper 


widower 


white collar job ನಿಪುಣ ಕಾರಿಕರ ಕೆಲಸ, | wholesale ಸಗಟುಮಾರಾಟ, ಒಟ್ಟು ವ್ಯಾಪಾರ, 
ಶಾರೀರಿಕ ಶ್ರಮರಹಿತ ಕೆಲಸ 

ಸಗಟು ವ್ಯಾಪಾರ 
White Corpuscle ಬಿಳಿ ರಕ್ತಕಣ | wholesale dealer ಸಗಟು ವ್ಯಾಪಾರಿ 
whiteelephant ಬಿಳಿಯ ಆನೆ, ಶ್ವೇತಗಜ, wholesale merchant ಸಗಟು ವರ್ತಕ 
ಅತಿವೆಚ್ಚದ, ನಿರ್ವಹಿಸಲಾಗದ ಖರ್ಚಿನ 

wholesale price ಸಗಟು ದರ 
white hall n. ಬ್ರಿಟಿಷರ ಪ್ರಭುತ್ವ , ಬ್ರಿಟಿಷ್ wholesome adj, ಆರೋಗ್ಯಕರ, ಹಿತಕರ 
ಶಾಸನ ಭವನ, ಆಡಳಿತ ಕಛೇರಿ 

whole - time ಪೂರ್ಣಾವಧಿ, 
white house ಅಮೆರಿಕದ ಅಧ್ಯಕ್ಷರ ಮನೆ, 

ಪೂರ್ಣಕಾಲದ, ದಿನ ಪೂರ್ತಿಕೆಲಸ ಮಾಡುವ 
ಶ್ವೇತಭವನ, ಅಮೆರಿಕದ ಅಧ್ಯಕ್ಷರ ಅಧಿಕೃತ 

ಕಾರಿಕ 
ನಿವಾಸ 

Whole -time Worker ಪೂರ್ಣಕಾಲಿಕ 
white -paper n. ಶ್ವೇತಪತ್ರ , ಜನರಿಗೆ ತಿಳಿವಳಿಕೆ 

ಕಾರ್ಮಿಕ 
ಕೊಡಲು ಸರ್ಕಾರ ಪ್ರಕಟಿಸುವ ಪತ್ರ 

whooping Cough n, ನಾಯಿಕೆಮ್ಮು 
whitewash V, ಸುಣ್ಣಬಳಿ 

whorl n, ಸಸ್ಯದ ಎಲೆ, ಎಸಳು ಮುಂತಾದವುಗಳ 
n, ಸುಣ್ಣದ ಬಳಿತ, ಸುಣ್ಣ 

ಸುತ್ತು , ಸುರುಳಿ, ಕದಿರು ಬಿಲ್ಲೆ 
ಬಳಿಯುವಿಕೆ 

Wicked adj. ದುಷ್ಟ, ಕೆಟ್ಟ,ನೀಚ, ಹಗೆ ಸಾಧಿಸುವ, 
whittle V, ಚಾಕುವಿನಿಂದ ಹೆರೆ, ಹೆರೆದು ಸಣ್ಣಗೆ | 

ದುರುಳ, ಪಾಪಿ , ದುರಾಗ್ರಹದ 
ಮಾಡು, ಕಡಿಮೆ ಮಾಡು, ತಗ್ಗಿಸು, ಕುಗ್ಗಿಸು 

Wicker-work _ n. ಚಾಪೆ, ಬುಟ್ಟಿ 
n. ಉದ್ದವಾದ ಚಾಕು 

ಮುಂತಾದವುಗಳನ್ನು ಹೆಣೆಯುವ ಕೆಲಸ, 
Whittle down ಮೊತ್ತವನ್ನು ಕಡಿಮೆ | wicket- gate n , ಸಣ್ಣ ಬಾಗಿಲು, ಸಣಗೇಟು, 
ಮಾಡು, ದರವನ್ನು ತಗ್ಗಿಸು 

ಅರೆ ಕದ, ಅರೆ ಬಾಗಿಲು 
Whole adj, ಪೂರ್ತಿ, ಸಮಗ್ರ, ಇಡಿ, ಸಮಸ್ತ | wide adj, ಅಗಲವಾದ, ವಿಸಾರವಾದ, 
as a whole ಒಟ್ಟಿನಲ್ಲಿ ಒಟ್ಟಾಗಿ 

ಉದಾರವಾದ 
get or come off with a whole skin far and wide ವ್ಯಾಪಕವಾಗಿ 
ಸುರಕ್ಷಿತವಾಗಿ ಹಿಂದಿರುಗು, ಕೂದಲು 

Wide awake ಸಂಪೂರ್ಣ ಎಚ್ಚರವಾಗಿ, 
ಕೊಂಕದಂತೆ ಹಿಂದಿರುಗು 

ಜಾಗರೂಕ, ಹುಷಾರಿನ 
go the whole length ಪೂರ್ತಿಮಾಡು, | widespread adj, ವ್ಯಾಪಕವಾದ, ವಿಸ್ತಾರವಾದ 
ಕೊನೆಮುಟ್ಟು, ಕೊನೆಮುಟ್ಟಿಸು 

widow n, ವಿಧವೆ, ಗಂಡನನ್ನು ಕಳೆದುಕೊಂಡವಳು 
on the whole ಒಟ್ಟಿನ ಮೇಲೆ 
whole -hearted ಮನಃಪೂರ್ತಿಯಾದ, 

Widower n, ವಿಧುರ, ಹೆಂಡತಿ ಸತ್ತವನು 
ಹೃತೂರ್ವಕವಾದ 


477 


wield 


windward 


wield V, ಉಪಯೋಗಿಸು, ನಿಯಂತ್ರಿಸು, | willingly adv. ವಿಶ್ವಾಸಪೂರೈಕವಾಗಿ, 

ನಿರ್ವಹಿಸು, ಅಧಿಕಾರವನ್ನು ಚಲಾಯಿಸು, ಮನಃಪೂರ್ವಕವಾಗಿ, ಸ್ವಇಚ್ಛೆಯಿಂದ 
ಪ್ರಭಾವ ಹೊಂದಿರು 

willingness ೧. ಇಚ್ಛೆ, ಸಮ್ಮತಿ, ಅನುಮತಿ 
wife n. ಹೆಂಡತಿ, ಪತ್ನಿ , ಭಾಗ್ಯ 

Wily adj. ಧೂರ್ತ, ಕಪಟ, ಕುತಂತ್ರದ, ಮೋಸದ 
Wild n . ನಿರ್ಜನ ಪ್ರದೇಶ, ಮರಳುಕಾಡು, 

| win V, ಜಯಹೊಂದು, ಗೆಲ್ಲು, ಜಯಿಸು 
ಮರುಭೂಮಿ 

n. ಗೆಲುವು, ವಿಜಯ, ಜಯ 
adj. 1. ಕಾಡಿನ, ವನ್ಯ , 2. ಕೃಷಿಮಾಡದ, 

winning smile ಆಕರ್ಷಕ ಸ್ಥಿತ, ಆಕರ್ಷಕ 
3. ಒರಟು, ನಯವಿಲ್ಲದ, ಪಳಗಿರದ 

ನಗು, ಸುಂದರ ಮುಗುಳ್ಳಗೆ 
run Wild ಹಿಡಿತ ತಪ್ಪು, ಸಂಯಮ 

| wince V. ನೋವಿನಿಂದ ಹಿಂಜರಿ, ಅಳುಕು , 
ಕಳೆದುಕೊಳ್ಳು, ಉಗ್ರ, ಹಿಂಸ್ರ , ಪ್ರಚಂಡ, 
ಘೋರ, ಉನ್ಮತ್ತ ( ಆಗು) 

ಬೆಚ್ಚಿಬೀಳು, ಬೆದರು 

| wind V, ಸುತ್ತು ತಿರುಗು, ಹೊರಳಿಸು 
wild animal ಕಾಡುಮೃಗ, ವನ್ಯ ಜಂತು | 

n, ವಾಯು, ಗಾಳಿ , ಮಾರುತ, ವಾತ 
wildfire n, ಕಾಳಿಚ್ಚು, ಕಾಡಿನ ಕಿಚ್ಚು 

between Wind andwater ಅಪಾಯ 
wild goose chase ವ್ಯರ್ಥಪ್ರಯತ್ನ, 

ಸ್ಥಾನದಲ್ಲಿ 
ಅಸಾಧ್ಯ ಕೆಲಸದಲ್ಲಿ ತೊಡಗುವದು 

get one's wind up aneurises, 
wild life Sanctuary ವನ್ಯಜೀವಿ| 

ಗಾಬರಿ ಪಡು, ಭಯಪಡು 
ಅಭಯಾರಣ್ಯ 

in the wind ಪ್ರಚಾರದಲ್ಲಿರು 
wilderness n, ಅಡವಿ, ನಿರ್ಜನ ಪ್ರದೇಶ, 

take or get wind of ಸುದ್ದಿ ಹರಡಿ 
ಮರುಭೂಮಿ, ಕಾಡು, ಬಂಜರು ಭೂಮಿ 

ಕೊಳ್ಳು, ಊಹಿಸು, ಶಂಕಿಸು, ಸುದ್ದಿ , ವದಂತಿ 
a cry in the wilderness 

ಕೇಳು 
ಅರಣ್ಯರೋದನ | 

wind up n: ಮುಕ್ತಾಯ, ಕುಸಿ 
Wile V , ಮೋಸಗೊಳಿಸು , ಬಲೆಗೆ ಬೀಳಿಸು , 

windbag n ಪೊಳ್ಳುಮಾತಿನ ಮನುಷ್ಯ , ಬುರುಡೆ 
ಪುಸಲಾಯಿಸು, ಕುತಂತ್ರದಿಂದ ಪಡೆ 

ಆಸಾಮಿ 
n, ಕಪಟ, ಕುತಂತ್ರ , ಹೂಟ 

windfall n. ಅನಿರೀಕ್ಷಿತ ಐಶ್ವರ್ಯ , ಅನಿರೀಕ್ಷಿತ 
do one's will ಇಷ್ಟಬಂದಂತೆ ವರ್ತಿಸು 

ವಾಗಿ ಬಂದ ಆಸ್ತಿ , ಆಕಸ್ಮಿಕ ಲಾಭ ಪ್ರಾಪ್ತಿ 
goodwill ಸುಹೃದ್ಭಾವ, ಸದ್ಭಾವ 

wind- mill n ಗಾಳಿಯ ಸಹಾಯದಿಂದ ಚಲಿಸುವ 
ill-will ದ್ವೇಷ, ವೈರ, ಹಗೆತನ 

ಯಂತ್ರ 
with a will ಮನಃಪೂರ್ತಿಯಾಗಿ, ದೃಢ | windward adv, ಗಾಳಿಗೆದುರಾಗಿ, ಗಾಳಿ ಬೀಸುವ 
ನಿರ್ಧಾರದಿಂದ, ಆತ್ಮಸಂತೋಷದಿಂದ 

ದಿಕ್ಕಿನ 


478 


window 


withdrawal 


ಭಾಗ 


Window n, ಕಿಟಕಿ, ಗವಾಕ್ಷ, ವಾತಾಯನ | wiseacre n . ಮಂದಬುದ್ದಿ , ಅಲ್ಪಮತಿ, 

ಪಂಡಿತಂಮನ್ಯ, ಬುದ್ಧಿವಂತನೆಂದು ತೋರಿಸಿ 
wine n, ದ್ರಾಕ್ಷಾರಸ, ಮದಿರೆ 

ಕೊಳ್ಳುವ ದಡ್ಡ 
wing V. ರೆಕ್ಕೆ ಬೀಸು, ರೆಕ್ಕೆ ಹವಣಿಸು, ಹಾರು, | 

Wisdom 1. ವಿವೇಕ, ಪ್ರಜ್ಞೆ ಬುದ್ಧಿವಂತಿಕೆ , ಜ್ಞಾನ 
ಮೇಲಕ್ಕೆ ಏರು 

Wisdom-tooth 20 ವರ್ಷವಾದ ಮೇಲೆ 
n. 1. ರೆಕ್ಕೆ , ಪಕ್ಕ , 2. ಪಾರ್ಶ್ವ, ಮಗ್ಗುಲು, 

` ಬರುವ ಹಲ್ಲುಜ್ಞಾನದಂತ ' 
under one' s wings ಒಬರ | Wish V. ಅಪೇಕ್ಷಿಸು, ಬಯಸು, ಆಶಿಸು 
ರಕ್ಷಣೆಯಲ್ಲಿ ಆಶ್ರಯದಲ್ಲಿ 

೧. ಕೋರಿಕೆ , ಬಯಕೆ, ಇಚ್ಛೆ, ಹಾರೈಕೆ 
winsome adj, ಮನೋಹರ, ನಗುಮುಖದ, | wishful adj, ಅಭಿಲಾಷೆಯಿಂದ ಕೂಡಿದ, 

ಪ್ರಸನ್ನ , ಗೆಲುವಿನ, ಆಕರ್ಷಕ, ಒಲಿಸುವ ಬಯಕೆಯ, ಆಸೆಯ 
Winter n ಶೀತಕಾಲ, ಚಳಿಗಾಲ 

Wishful thinking ಸ್ವಾನುಕೂಲವಾದ 
wipe V. ಒರಸು, ಶುಭ್ರಮಾಡು, ತೊಡೆದುಹಾಕು | 

ಆಲೋಚನೆ, ಪೊಳ್ಳು ವಿಚಾರ 
wipe out ತೊಡೆದುಹಾಕು, ನಿರ್ನಾಮ | Wisp n. 1. ಹಿಡಿಹುಲ್ಲು 2. ಕಸಬರಿಗೆ, ಪೊರಕೆ, 
ಮಾಡು, ನಿರ್ಮೂಲಮಾಡು 

- ಕಂತೆ, ಕಟ್ಟು 
Wire V. 1. ತಂತಿ ಕಳುಹಿಸು, 2. ತಂತಿಯಿಂದ ಬಿಗಿ. 

wistful adj, ಆಸೆಯಿಂದ ಕೂಡಿದ, ಚಾಪಲ್ಯದ, 

ಹಾತೊರೆಯುವ 
n, 1. ತಂತಿ, 2 . ತಾರು, ಸರಿಗೆ 

wit n, ಬುದ್ದಿ , ಸಮಯಸ್ಫೂರ್ತಿ, ವಿನೋದ, 
Wire gauze ತಂತಿ ಜಾಲರಿ 

ತಿಳಿವಳಿಕೆ 
Wireless transmitting station ತಂತಿ 

live by one's wits ಬುದ್ದಿವಂತಿಕೆಯಿಂದ, 
ಯಿಲ್ಲದೆ ಸಂದೇಶ ಕಳುಹಿಸುವ ಮತ್ತು 

ಅಹನ್ಯಹನಿ ಜೀವನ ನಡೆಸು (ಸೂಕ್ತ 
ಸ್ವೀಕರಿಸುವ ಕೇಂದ್ರ 

ಉದ್ಯೋಗವಿಲ್ಲದೆ) 
Wirepuller n ಹಿಂಬದಿಯಲ್ಲಿ ನಿಂತು ಆಡಿಸುವ 

Witchcraft n. ಮಂತ್ರವಿದ್ಯೆ , ಮಾಟಮಾಡುವ 
ರಾಜಕಾರಣಿ, ಸೂತ್ರಧಾರ 

ವಿದ್ಯೆ 
wiry adj. 1. ತಂತಿಯಿಂದಾದ, ಗಟ್ಟಿಯಾದ, 

| witch -doctor n, ಮೋಡಿ, ಮಾಟ ಮಾಡುವವ 
2 . ದಣಿಯದ 

ಮಾಂತ್ರಿಕ 
Wise n. ರೀತಿ, ಮಾರ್ಗ,ಕ್ರಮ , ವಿಧಾನ, ಪ್ರಕಾರ | withdraw v. 1. ಹಿಂದಕ್ಕೆ ಸರಿ, ಹಿಮೇಟು. 
adj, ತಿಳಿವಳಿಕೆಯ , ವಿವೇಕದ, 

2. ಮಾತನ್ನು ಹಿಂತೆಗೆದುಕೊಳ್ಳು 
ಬುದ್ದಿವಂತಿಕೆಯ 

Withdrawal n. ಉಪಸಂಹರಣ, ( ಬಿಟ್ಟು ) 
get wise ತಿಳಿದುಕೊಳ್ಳು ತಿಳಿಸಿಕೊಡು, | ಹೋಗುವುದು, ಹಿಂದೆಗೆಯುವಿಕೆ 
ಬುದ್ಧಿವಂತನಾಗು 


OD 


479 


wither 


wont 


withdrawal of candidature | writticism n, ಹಾಸ್ಕೋ ಚಮತ್ಕಾರೋಕ್ತಿ, 
ಅಭ್ಯರ್ಥಿತ್ವ ವನ್ನು ಹಿಂದೆಗೆಯುವುದು , - ಸರಸೋಕ್ತಿ, ತಮಾಷೆ, ಹಾಸ್ಯ 
ಉಮೇದುವಾರಿಕೆ ಯನ್ನು ಹಿಂತೆಗೆದು 

Wizard n. ಮಾಂತ್ರಿಕ, ಐಂದ್ರಜಾಲಿಕ 
ಕೊಳ್ಳುವುದು 

Wizened adj, ಬಾಡಿದ, ಬದ, ಸೋರಗಿದ, 
withdrawal of motion ಮಸೂದೆಯ 

ಕುಂದಿದ 
ಉಪಸಂಹರಣ, ನಿರ್ಣಯ ಸೂಚನೆಯನ್ನು 
ಹಿಂತೆಗೆದುಕೊಳ್ಳುವುದು 

[ wobble V. ತೂಗಾಡು, ಅಲ್ಲಾಡು, ತತ್ತರಿಸು, 

ತೂಗಾಡುತ್ತ ಹೋಗು 
Wither V . ಕ್ಷಯಿಸು, ಕೃಶವಾಗು, ಬಾಡು, ಸೊರಗು, 
ಕ್ಷೀಣಿಸು 

_ n. ತೂಗಾಡುವಿಕೆ, ಅಸ್ಥಿರಸ್ಥಿತಿ, ತೂಗಾಟ, 
Withhold V . ತಡೆಹಿಡಿ, ನಿಲ್ಲಿಸು, ಬಿಗಿಹಿಡಿ, 

ತೂರಾಟ, ಆಂದೋಲನ, ಅನಿಶ್ಚಿತತೆ 
ಕೊಡದಿರು 

[ woen, ವ್ಯಥೆ, ತೀವ್ರಸಂಕಟ, ಅತಿಶಯವಾದ, 

ಅಳಲು, ದುಃಖ , ಸಂಕಟ 
without adv. ಹೊರಗೆ, ಮನೆಯ ಹೊರಗೆ, 

Wolf n ತೋಳ, ವೃಕ 
ಹೊರಗಡೆ 
without fail ತಪ್ಪದೆ, ಖಂಡಿತವಾಗಿ 

cry Wolf ತೋಳಬಂತು, ತೋಳಬಂತು 

ಎಂದು ಕೂಗಿಕೊಳ್ಳು 
without let or hindrance ನಿರ್ವಿ ಘ್ರ 

wolf in sheep 's clothing Rocawa 
ವಾಗಿ, ಸರಾಗವಾಗಿ, ನಿರಾತಂಕವಾಗಿ 

ವ್ಯಾಘ್ರ , ಕುರಿಹೊದಿಕೆಯ ತೋಳ, 
without prejudice ಪೂರ್ವಗ್ರಹವಿಲ್ಲದೆ 

ಮೋಸಗಾರ , ವಂಚಕ 
without reserve ಸಂಕೋಚವಿಲ್ಲದೆ 

woman n. ಸ್ತ್ರೀ , ನಾರಿ , ಮಹಿಳೆ 
withstand V. 1. ಸಹಿಸು, ಭರಿಸು, 2 . ಎದುರಿಗೆ 

woman with a past food asoad 
ನಿಲ್ಲು, ಎದುರಿಸು 
Witness V. ಸಾಕ್ಷಿಯಾಗಿರು, ಸಾಕ್ಷ್ಯಹೇಳು, ಸಾಕ್ಷಿ | womb n, ಗರ್ಭಕೋಶ 
ಕೊಡು, ನೋಡು, ಪ್ರೇಕ್ಷಕನಾಗಿರು, ವೀಕ್ಷಿಸು, 

Wonder V, ಆಶ್ಚಯ್ಯಪಡು, ಅಚ್ಚರಿಪಡು 
ಸಾಕ್ಷಿಹಾಕು 

n, ಆಶ್ಚಯ್ಯ, ಅದ್ಭುತ, ವಿಚಿತ್ರ 
n, ಸಾಕ್ಷಿ 

Wonderland n. ಅದ್ಭುತಲೋಕ, ವಿಚಿತ್ರ ಲೋಕ 
bear withness to ಸಾಕ್ಷ ನೀಡು, | 

Wonder worker ಗಾರುಡಿಗ, ಪವಾಡಿಗ, 
ಸಾಕ್ಷಿಯಾಗಿರು, ನಿಜವೆಂದು ಹೇಳು 

ಐಂದ್ರಜಾಲಿಕ 
call to witness ಸಾಕ್ಷಕೋರು, ಪ್ರಮಾಣ 

Wonderful adj, ಆಶ್ರಕರ, ಅದ್ಭುತ, 
ಕೋರು 

ಸೋಜಿಗದ, ಬೆರಗುಗೊಳಿಸುವ 
Witness-box n. ಸಾಕ್ಷಿ ನಿಲ್ಲುವಕಟಕಟೆ, ಸಾಕ್ಷಿಯ 

Wont n, ಅಭ್ಯಾಸ, ವಾಡಿಕೆ, ಪದ್ದತಿ 
ಕಟಕಟೆ 


480 


worker 


WOO 


W00 V. ಪ್ರೇಮವನ್ನು ಪ್ರಕಟಿಸು , ಓಲೈಸು, | work V. ಕೆಲಸಮಾಡು 

ಅನುನಯಿಸು, ಪ್ರಣಯತೋರಿಸು , n, 1. ಕೆಲಸ, ಉದ್ಯಮ , 2. ಕಾಮಗಾರಿ, 
ಪುಸಲಾಯಿಸು 

3. ಗ್ರಂಥ, ಕೃತಿ, ಪುಸ್ತಕ 
Wood n. ಅರಣ್ಯ, ಕಾಡು 

Workload n. ಕಾರಭಾರ , ಕೆಲಸದ ಹೊರೆ 
Wood craft ಮರದ ಕುಶಲಕಲೆ 

Workman n. ಕೆಲಸಗಾರ, ಕಾರಿಕ 
wood work woofer 

Workmanship n. ಕಾರ್ಯಕೌಶಲ, ಕೈವಾಡ, 
Wooden adj, ಮರದ, ಮರದಿಂದ ಮಾಡಿದ ಹಸ್ತಕೌಶಲ , ನಿರ್ಮಾಣ 
Woof n. ನೆಯ್ದೆಯಲ್ಲಿ ಅಡ್ಡ ಎಳೆ 

Work on, Work upon ಪ್ರಭಾವಬೀರು 
wool n. ಉಣ್ಣೆ ಉಣ್ಣೆ ಬಟ್ಟೆ 

Work- out V. 1. ಲೆಕ್ಕಮಾಡು, ಅಂದಾಜು ಮಾಡು, 
go wool fathering ಗಮನತಪು, ಬೇರೆ| 

ಮೊತ್ತ ಕಂಡು ಹಿಡಿ 
ಆಲೋಚನೆಮಾಡು 

Workshop 7. ಕಾರ್ಖಾನೆ, ಕಾರ್ಯಾಗಾರ 
woollen n . evi oto was 

Work up ಪ್ರಯೋಗ ಮಾಡು, ಕ್ರಮವಾಗಿ 
Word V, ಮಾತಿನಲ್ಲಿ ಹೇಳು 

ಸಮರ್ಥನಾಗು, ಕ್ರಮೇಣ, ನಿಧಾನವಾಗಿ 

ಸಮಸ್ಥಿತಿಗೆ ತರು , ವಿಸ್ಕಾರಮಾಡು, ವಿವರ 
n, 1. ಶಬ್ದ , ಪದ, ಮಾತು, 2. ವಾಗ್ವಾದ, 

ಮಾಡು, ಎಬ್ಬಿಸು, ಉದ್ರೇಕಗೊಳಿಸು 
ಶಪಥ, 3. ಸಂದೇಶ, ವಾರ್ತೆ 
eat one's Words 

Workable adj, ಕಾರಸಾಧ್ಯ, ಮಾಡಬಹುದಾದ 

ಆಡಿದ ಮಾತನ್ನು 
ಹಿಂದೆತೆಗೆದುಕೊಳ್ಳು, ಆಡಿದ ಮಾತಿಗೆ ತಪ್ಪು 

Workaday adj, ಪ್ರಯೋಗಾತ್ಮಕ, ನಿತ್ಯದ, 

ಸಾಧಾರಣ , ನಿತ್ಯಗಟ್ಟಲೆಯ ಕೆಲಸಕ್ಕೆ ತಕ್ಕ , 
have a word with ಮಾತನಾಡು, ಒಂದು | 

ಸಾಮಾನ್ಯ ವ್ಯಾವಹಾರಿಕ 
ಮಾತು ಹೇಳು, ಸಂಭಾಷಿಸು 

Worker n. ಕೆಲಸಗಾರ, ಕಾರ್ಮಿಕ, ಕಾರ್ಯಕರ್ತ 
have Words With ಜಗಳವಾಡು, 
ಮಾತುಹಚ್ಚು 

worker's participation in manage 

ment ಯಾಜಮಾನ್ಯದಲ್ಲಿ ಕಾರಿಕರು 
in word ಬರಹದಲ್ಲಿ 

ಭಾಗವಹಿಸುವಿಕೆ , ಆಡಳಿತದಲ್ಲಿ ಕೆಲಸಗಾರರು 
Word-perfect adj. ಒಂದು ಮಾತೂ ತಪ್ಪದೆ 

ಪಾಲ್ಗೊಳ್ಳುವಿಕೆ 
ಬಾಯಿಪಾಠ ಮಾಡಿರುವ 

Working class ಕಾರಿಕವರ್ಗ 
Word- play n. ಶಬ್ದ ಚಮತ್ಕಾರ, ಮಾತಿನ 
ಕಸರತ್ತು , ಶ್ಲೇಷೆ, ಶಬ್ದವಿಹಾರ, ನುಡಿಯಾಟ 

working committee, executive 

Committee ಕಾರ್ಯಸಮಿತಿ, ಕಾರ 
Word -splitting n ಶಬ್ದಗಳನ್ನು ಬಿಡಿಸುವುದು, 

ನಿರ್ವಾಹಕ ಸಮಿತಿ 
ಶಬ್ದಾರ್ಥದಲ್ಲಿ ವಿಪರೀತ ಸೂಕ್ಷ್ಮ ಭೇದಗಳನ್ನು 
ಮಾಡುವುದು 

Working journalist ಕಾರ್ಯ ನಿರತ 
ಪತ್ರಿಕಾಕರ್ತ , ಪತ್ರಿಕೋದ್ಯೋಗಿ 


481 


world 


wreck 


Working hours ಕಾರದ ಸಮಯ, | worth -while adj, ಉಚಿತ , ಯೋಗ್ಯ, 
ಕೆಲಸದ ಅವಧಿ 

ಉಪಯುಕ್ತ ಮಾಡಿನೋಡಲು 
world n. We, al, 20023 

ಅರ್ಹವಾದ 
for all the world ವಿಶ್ವಕ್ಕೆಲ್ಲ 

Worthy adj. ಅರ್ಹವಾದ, ಪ್ರಶಸ್ತಿ , 
man of the world ಅನುಭವಸ್ಥ | 

ಒಳ್ಳೆಯ , ಚೆನ್ನಾದ, ಯೋಗ್ಯ, ಗಣ್ಯ , 

ಗೌರವಾರ್ಹ 
thinkaworld of ಅತಿಯಾಗಿ ಗೌರವಿಸು | 

[ wound v . 1. ಗಾಯಮಾಡು, 2. ಹಾನಿಮಾಡು, 
World bank ವಿಶ್ವಬ್ಯಾಂಕು 

ನೋಯಿಸು| 
world federation of trade unions 

_ n. 1. ಗಾಯ, 2. ಹಾನಿ, ಬಾಧೆ, 
ಪ್ರಪಂಚದ ಕಾರಿಕ ಸಂಘಗಳ ಒಕ್ಕೂಟ, ವಿಶ್ವದ | 

- ಮನಸ್ಸಿನಾಘಾತ, ಮನೋಯಾತನೆ, ಕೃತಿ 
ಕಾರಿಕ ಸಂಘಗಳ ಒಕ್ಕೂಟ 

[ wraith _ n, ಪ್ರೇತ, ಭೂತ, ಮರಣ ಪೂರ್ವ 
world health organization 25 

ಕಾಣುವ ಪ್ರೇತರೂಪ 
ಆರೋಗ್ಯ ಸಂಸ್ಥೆ 

Wrangle V, ಜಗಳವಾಡು, ಕಲಹಮಾಡು, 
world meteorological organization 

ಕಚ್ಚಾಡು, ಕಾದಾಡು 
ವಿಶ್ವ ವಾತಾವರಣ ಸಂಶೋಧನೆ ಸಂಸ್ಥೆ 

_ n, ಜಗಳ , ಕಲಹ, ಬೊಬ್ಬಾಟ, ಕಚ್ಚಾಟ, 
World language ವಿಶ್ವದ ಭಾಷೆ 

ವಾಗ್ವಾದ 
orld Wide ವಿಶ್ವವ್ಯಾಪಿ, ಜಗದ್ವಾಪಕ | wrap V. ಸುತ್ತು ಸುತ್ತಿಹಾಕು, ಮುಚ್ಚು, ಹೊದಿಸು 
World -wise adj, ಲೋಕಜ್ಞಾನವುಳ್ಳ 

Wrapping n. ಸುತ್ತುವುದಕ್ಕೆ ಅಥವಾ ಕಟ್ಟುವುದಕ್ಕೆ 
Worm's eye-view ಸಂಕುಚಿತ ದೃಷ್ಟಿ ಉಪಯೋಗಿಸುವ ಕಾಗದ, ರಟ್ಟು 
Worry V, ಚಿಂತಿಸು , ಕೇಶಪಡು, ತೊಂದರೆ 

ಮುಂತಾದವು, ಹೊದಿಕೆ, ಆವರಣ 
ಅನುಭವಿಸು 

wrath , ಕೋಪ, ಸಿಟ್ಟು,ಕ್ರೋಧ, ರೋಷ, 

ಆಗ್ರಹ 
n , ಚಿಂತೆ, ತೊಂದರೆ,ಕೇಶ 

= | wreak V . ಹಗೆ ತೀರಿಸಿಕೊಳ್ಳು, ಸೇಡು 
Worship V, ಪೂಜೆಮಾಡು, ಅರ್ಚನೆ ಮಾಡು, | 

ತೀರಿಸಿಕೊಳ್ಳು, ದ್ವೇಷವನ್ನು ಸಾಧಿಸು, ವೈರ 
ಆರಾಧಿಸು, ಉಪಾಸನೆ ಮಾಡು 

ತೀರಿಸು 
೧. ಪೂಜೆ, ಅರ್ಚನೆ, ಮಾನ್ಯತೆ, ಅರ್ಹತೆ, 

wreath n, ಮಾಲೆ, ಹಾರ, ಹೂಮಾಲೆ 
ಗೌರವ, ಮನ್ನಣೆ 

| wreck _ V , ನಾಶವಾಗು, ನಾಶಮಾಡು, 
Worth 1. ಬೆಲೆ, ಮಾನ್ಯತೆ, ಯೋಗ್ಯತೆ, ಅರ್ಹತೆ 

ಧ್ವಂಸಗೊಳಿಸು 
worthless adj, ಯೋಗ್ಯತೆಯಿರದ, ಅನರ್ಹ, 

_ n, ನಾಶ, ಹಡಗು ಬಂಡೆಗೆ ತಗುಲಿ 
ಅಮಾನ್ಯ , ಅಯೋಗ್ಯ, ಕೆಲಸಕ್ಕೆ ಬಾರದ, 

ಆಘಾತಹೊಂದು 
ಬೆಲೆ ಗೌರವ ಇಲ್ಲದ 


482 


wrench 


wrong 


ಅಧಿಲೇಖ 


Wrench V, ತಿರಿಚು, ಬಲವಂತವಾಗಿ ತಿರುಗಿಸು, Writ of mandamus ಪ್ರವರ್ತನ 

ಮಾತನ್ನು ತಿರಿಚು, ತಿರಿಚಿ ಹೇಳು, ವಕ್ರಮಾಡಿ ಅಧಿಲೇಖ, ಮೇಲಿನ ನ್ಯಾಯಾಲಯದಿಂದ 
ಹೇಳು, ಪಲ್ಲಟಿಸು 

ಕೆಳಗಿನನ್ಯಾಯಾಲಯಕ್ಕೆ , ಸಾರ್ವಜನಿಕ ಕರ್ತವ್ಯ 

ನೆರವೇರಿಕೆಯ ಆದೇಶ 
n. 1. ನುಲಿತ, ಯಾತನೆ, ತಿರಿಚು, 
ಅಗಲಿಕೆಯ ನೋವು, ವಿಯೋಗ ಯಾತನೆ, Writ of prohibition ಪ್ರತಿನಿಷೇಧ 

2. ತಿರಿಚುವ ಸಾಧನ, ರೆಂಚು 
Wrest V. ಬಲಾತ್ಕಾರಮಾಡು, ಕಸಿದುಕೊಳ್ಳು, Writ of quo warranto ಅಧಿಕಾರಪ್ಪಚ್ಚ 
ನುಲಿಚು, ತಿರಿಚು 

ಅಧಿಲೇಖ 
೧. ಬಲಾತ್ಕಾರ 

writ petition ರಿಟ್ ದರಖಾಸ್ತು ಇಚ್ಚಿತ 
Wretch n, ಅಧಮ , ನೀಚ, ಪಾಪಿ, ಹತಭಾಗ್ಯ | 

ಆದೇಶಕ್ಕಾಗಿ ಸಲ್ಲಿಸುವ ಮನವಿ 
ದೌರ್ಭಾಗ್ಯದ ವ್ಯಕ್ತಿ, ದರಿದ್ರ , ತುಚ್ಛ Write V. ಬರೆ, ರಚಿಸು, ಉತ್ತರಕಳಿಸು 
wretched adj. ದು :ಖಿಯಾದ, ತಿರಸ್ಕರಣೀಯ, Write of ರದ್ದು ಮಾಡು,ತೊಡೆದುಹಾಕು, 
ಅನಿಷ್ಟ , ನಿರ್ಭಾಗ್ಯನಾದ, ದರಿದ್ರ 

ವಜಾಮಾಡು, ಮನ್ನಾಮಾಡು 
wriggle V, ಜಾರಿಕೊಳ್ಳು, ನುಣುಚಿಕೊಳ್ಳು, | writer n. 1. ಗುಮಾಸ್ಕ , ಕಾರಕೂನ, ಕುಲಕರಣಿ , 
ಕುಯುಕ್ತಿ ಮಾಡು, ಹೊರಳಿಕೊಳ್ಳು 

2. ಲೇಖಕ, ಬರಹಗಾರ 
wriggle in ನುಣುಚಿಕೊಂಡು ಒಳ ಸೇರು | writhe V . ನೋವಿನಿಂದ ಚಡಪಡಿಸು , 
wriggle out 3083023ESOTO maso ನೋವಿನಿಂದ ವಿಲಿವಿಲಿ ಒದ್ದಾಡು, ಮುರಿಕಿಸು 
ಹೋಗು, ನುಣುಚಿ ಪಾರಾಗು, ತಪ್ಪಿಸಿಕೊಳ್ಳು 

ನರಳು 
wring V, ಹಿಸುಕು, ತಿರಿಚು, ಹಿಂಡು, ಕೀಳು, ಮುರಿ | Writing ೧. ಬರವಣಿಗೆ, ಲೇಖನ, ರಚನೆ 
_ n, ಹಿಂಡುವುದು, ಹಿಂಡಿಕೆ 

put thingsin writing ಲಿಪಿಬದ್ದಮಾಡು, 
writn. ರಾಯಸ, ಆಜ್ಞಾಪತ್ರ , ಫರ್ಮಾನು, | 

ಬರವಣಿಗೆಯಲ್ಲಿಡು 
ನಿರೂಪ, ಅಧಿಲೇಖ, ಬರವಣಿಗೆಯ ಶಾಸ್ತ್ರ 

the writing on the wall . ಭವಿಷ್ಯದ 
Writ of certiorari ಉತ್ತೇಕ್ಷಣಾಧಿಕಾರ , 

ಸಂಕೇತ, ಬರಲಿರುವಕೇಡಿನ ಸ್ಪಷ್ಟ ಸೂಚನೆ, 
ಉಚ್ಚನ್ಯಾಯಾಲಯದ ಆಜ್ಞಾಪತ್ರ 

ಅಶುಭ ಚಿನ್ನೆ ಸಂಕೇತ 
Writ of error ತಪ್ಪನ್ನು ಸರಿಪಡಿಸಲು | 

| wrong V. ಅನ್ಯಾಯಮಾಡು, ಕೇಡುಮಾಡು, 
ನೀಡುವ ಆದೇಶ 

ತಪ್ಪು ಮಾಡು 
writ of habeas corpus wo chage 

n, ಅಪಕೃತ್ಯ , ಕೆಟ್ಟಕೆಲಸ, ಅಪರಾಧ, 
ಕರಣ ಅಧಿಲೇಖ, ಬಂಧಿತನನ್ನು ಹಾಜರು 

ತಪ್ಪು ಕೆಲಸ, ತಪ್ಪು 
ಪಡಿಸಬೇಕೆಂಬ ಆದೇಶ 

adj, ಅನುಚಿತ, ಅಕ್ರಮ, ಅನ್ಯಾಯವಾದ, 
ತಪ್ಪಾದ, ಕೆಟ್ಟ, ಅವ್ಯವಸ್ಥೆಯ 


483 


wrongful 


yawn 


go Wrong ತಪ್ಪು ಮಾಡು 

Y 
have wrong ತಪ್ಪಾಗು 

yacht n . ವಿಹಾರ ನೌಕೆ, ವಿಲಾಸಕ್ಕಾಗಿ 
Wrong approach ತಪ್ಪುಮಾರ್ಗ, ತಪ್ಪು | 

ಉಪಯೋಗಿಸುವ ದೋಣಿ, ಪಂದ್ಯದ ಓಡು 
ವಿಧಾನ 

ದೋಣಿ 


Wrong- doer ಅಪಕಾರಿ, ತಪ್ಪು ಮಾಡುವ | yam n. ಗೆಣಸು, ಆಲೂಗಡ್ಡೆ ( ಬಟಾಟೆ) 

yank V. ಥಟ್ಟನೆ ಎಳೆ, ಜಗ್ಗು 
Wrongful adj, ಕಾನೂನುಬಾಹಿರವಾದ, ಅಕ್ರಮ | _ n. ಅಮೆರಿಕದ ವ್ಯಕ್ತಿ , ಥಟ್ಟನೆಯ ಜಗ್ಗೆಳೆತ 

Wrongful confinement ಅಕ್ರಮ | yankee n. ಅಮೇರಿಕದವನು , ಅಮೆರಿಕದ 
ನಿರ್ಬಂಧ, ಅಕ್ರಮ ಬಂಧನ 

ನ್ಯೂ ಇಂಗ್ಲೆಂಡಿನ ಅಥವಾ ಅಮೆರಿಕದ ಉತ್ತರ 
Wroth n. ಆಗ್ರಹ,ಕೋಪ,ಕ್ರೋಧ 

ರಾಜ್ಯಗಳ ಪ್ರಜೆ, ಅಲ್ಲಿಯ ಸೈನಿಕ 
wrought iron ಸಾಮಾನುಗಳನ್ನು | yap V. ಬೊಗಳು, ಕೀಚಲು ಧ್ವನಿಯಲ್ಲಿ ಬೊಗಳು 
ಕಾಯಿಸಿರುವ ಕಬ್ಬಿಣ, ಮೆದುಕಬ್ಬಿಣ 

n, ಮಾತು, ಗಟ್ಟಿಯಾಗಿ ಮಾತನಾಡುವುದು 
Wry adj. ಸುರುಟಿಕೊಂಡಿರುವ ಮುಖದ, ತಿರುಚಿ | yard n. ಒಂದು ಗಜ, ಅಳತೆ, ಗಜ ( ಮೂರುಅಡಿ) 
ಕೊಂಡಿರುವ ಮೋರೆಯ , ತಿರುಚಿದ, ಸೊಟ್ಟ, 

church yard ಇಗರ್ಜಿಯ ಪರಿಸರ, 
ವಕ್ರ 

ಇಗರ್ಜಿಯ ಸಮಾಧಿ ಭೂಮಿ, ಚರ್ಚಿನ 
make a wry face ಮುಖ ಮುರಿದುಕೊಳ್ಳು, ಆವರಣ 
ಮುಖ ತಿರುಗಿಸು, ಮುಖವನ್ನು ವಕ್ರವಾಗಿಸು 

court yard ಅಂಗಳ, ಪ್ರಾಂಗಣ, 

ಗೋಡೆಗಳಿಂದ ಸುತ್ತುವರಿದ ಅಂಗಳ 
Xanthic adj, ಹಳದಿಬಣ್ಣದ 

dock yard ಬಂದರು, ರೇವು 
Xenogamy n . ಹೊಸತಳಿ ತೆಗೆಯುವುದು, farm yard ಸಾಗುವಳಿ ಪ್ರದೇಶದ ನಡುವೆ 

ಮಿಧುನೀಕರಣ, ಮಿಶ್ರ ( ಜಾತಿಯ ವಾಸಕ್ಕೆ ಬಳಸುವ ಜಾಗ 
ಗರ್ಭಾಧಾನ) 

yard stick ಗಜಕಡ್ಡಿ , ಮಾಪಕ 
Xenophobia n. ವಿದೇಶದವರನ್ನು ಕಂಡರೆ ಭಯ | yarn V, ಕತೆಹೇಳು, ಪ್ರಸಂಗ ವಿವರಿಸು 
ಅಥವಾ ದ್ವೇಷ, ಅನ್ಯರ, ಪರಕೀಯರ ಬಗ್ಗೆ 

_ n. 1. ನೂಲು, 2. ಕಥೆ, ಉಪಕಥೆ, ಹರಟೆ, 
ದ್ವೇಷ 

ಕಟ್ಟೆಪುರಾಣ, ಪ್ರಸಂಗ 
Xiphoid . ಕತ್ತಿಯ ಆಕಾರ, ಖಡ್ಡಾಕಾರ 

yaw V. ಹಡಗು ಮಾರ್ಗದಿಂದ ಬೇರೆಕಡೆಗೆ 
x- mas n. ಕ್ರಿಸ್‌ಮಸ್ ಹಬ್ಬ , ಕ್ರಿಸ್‌ಮಸ್ ಜಯಂತಿ 

- ತಿರುಗುವುದು, ದಾರಿಬಿಟ್ಟು ಹೋಗು, ವಿಚಲಿಸು 
x - rays n . gorunter's 

yawl n. ಚಿಕ್ಕ ದೋಣಿ 
Xerox n, ನೆರಳಚ್ಚು 

yawn V, ಆಕಳಿಸು 


- 


X 


484 


yore 


yaws 


yaws n. ಚರರೋಗ, ಚರ್ಮದ ಅಂಟುರೋಗ | yelp V . ನೋವಿನಿಂದ ನರಳು, ಗೋಳಿಡು 

(ನಾಯಿ) - ಬೊಗಳು 
year 1. ಸಂವತ್ಸರ, ಒಂದು ವರ್ಷ 

yeoman , ಸೈನಿಕ, ಕಾವಲಾಳು 
calendar year ಪಂಚಾಂಗದ ವರ್ಷ | 

yeoman\s service ಸಮಯಕ್ಕೆ ಬೇಕಾದ 
financial year ಆರ್ಥಿಕ ಸಂವತ್ಸರ, 

ಸಹಾಯ , ಪ್ರಾಮಾಣಿಕ ನಿಷ್ಠೆಯಿಂದ 
ಹಣಕಾಸಿನ ವತ್ಸರ, ಆರ್ಥಿಕ ವರ್ಷ 

ಸಮಯದಲ್ಲಿ ಸಲ್ಲಿಸಿದ ಅಮೋಘಸೇವೆ 
fiscal year ಹಣಕಾಸಿನ ಲೆಕ್ಕದ ವರ್ಷ, 

Lyesman n. ಹೇಳಿದಂತೆ ಮಾಡುವ ವ್ಯಕ್ತಿ , ಹೌದಪ್ಪ 
ಸರ್ಕಾರಿ ಹಣಕಾಸಿನ ವರ್ಷ - ಏಪ್ರಿಲ್ ೧ | Yesman A, ಈ 
ರಿಂದ ಮಾಚ್ ೩೧ರವರೆಗೆ 

( ಗಳು), ಬಂಟರು 
lunar year ಸೌರಮಾನ ವರ್ಷ 

yet adv. ಆದರೆ , ಇನ್ನೂ , ಇಷ್ಟಕ್ಕೂ 
year book ಕಳೆದ ವರ್ಷದ ವಿಶೇಷ | yield V. 1. ಫಲಕೊಡು, 2 . ಸಮ್ಮತಿಸು, ಶರಣಾಗು, 
ಘಟನೆಗಳನ್ನು ತಿಳಿಸುವ ವಾರ್ಷಿಕ ಪ್ರಕಟನೆ, 

ಬಿಟ್ಟುಕೊಡು 
ವಾರ್ಷಿಕ ಪುಸ್ತಕ 

೧. ಆದಾಯ, ಫಸಲು, ಫಲ, ಉತ್ಪತ್ತಿ 
year in and year out ವರ್ಷಪೂರ್ತಿ yield the palm ಹಿಮ್ಮೆಟ್ಟು, ಪಲಾಯನ 
yearling n. ಒಂದು ವರ್ಷದ ಚಿಕ್ಕಪ್ರಾಣಿ, ಒಂದು 

ಮಾಡು, ಬಹುಮಾನ ಬಿಟ್ಟುಕೊಡು, 
ವರ್ಷದ 

ಇನ್ನೊಬ್ಬರಿಗೆ ಸಲ್ಲತಕ್ಕದೆಂದು ಬಹುಮಾನವನ್ನು 

ತ್ಯಜಿಸು 
yearly adj, adv, ಪ್ರತಿವರ್ಷ , ವರ್ಷಕ್ಕೊಮ್ಮೆ, 
ವಾರ್ಷಿಕ 

yield the point ಪ್ರತಿಪಕ್ಷದ ವಾದವನ್ನು 

ಅಂಗೀಕರಿಸು, ವಾದವನ್ನು ಒಪ್ಪಿಕೊ 
yearn V. ಬಯಸು, ಅಪೇಕ್ಷಿಸು, ಹಂಬಲಿಸು, 
ಹಾತೊರೆ, ಮರುಗು 

yield up the ghost ಸಾಯು, ಮರಣ 

ಹೊಂದು, ಪ್ರಾಣಬಿಡು 
yeast n. ಮಡ್ಡಿ, ಕಿಣ್ವ, ಹೆಂಡದ ನೊರೆ, ಬುರುಗು, 
ಹುದುಗು 

yielding adj, ಅಂಗೀಕರಿಸುವ, ಬಿಟ್ಟುಕೊಡುವ, 
yell V . 1 . ಕೂಗು, ಒರಲು, ಕಿರಿಚು, 2 . ನೋವಿ|| 

ಸಮ್ಮತಿಸುವ 
ನಿಂದ ಚೀರು 

yoke V. ಕಟ್ಟಿಹಾಕು, ಬಂಧಿಸು, ನೊಗಡು, 
n, ಕೂಗುವಿಕೆ, ಕೂಗಾಟ, ಕಿರಿಚಾಟ, ಚೀರಲು, 

ಲಗ್ನಮಾಡು, ಜೊತೆಗೂಡಿಸು, ತೊಡಗಿಸು 
ಅರಚಾಟ , ಬೊಬ್ಬೆ 

n. 1. ನೊಗ, 2. ದಾಸ್ಯದ ಬಂಧನ 
yellow V, ಹಳದಿ ಬಣ್ಣ ಹಾಕು 

throw of the yoke ಸ್ವತಂತ್ರವಾಗು, 
adj, ಹಳದಿ ಬಣ್ಣದ 

ಬಂಧ ವಿಮುಕ್ತನಾಗು 
look yellow ಸಂಶಯಾಸ್ಪದವಾಗಿ ಕಾಣು 

| yokeln, ಅನಾಗರಿಕ , ಅಮಾಯಕ, ಹಳ್ಳಿಯ 
yellow press 

ಗಮಾರ, ಗಾಂಪ 
ಉದ್ರೇಕದ ವೃತ್ತಾಂತದ 
ಪತ್ರಿಕೆ , ಪೀತ ಪತ್ರಿಕೆ, ಪೀತ ಪತ್ರಿಕೋದ್ಯಮ 

- yore n. ಪೂತ್ವ, ಪ್ರಾಚೀನ, ಪೂರ್ವಕಾಲ 


485 


young 


zoophagous 


of yore ಪೂರ್ವಕಾಲದ, ಪ್ರಾಚೀನ Zigzag V. ಸಮಸ್ಯಾತ್ಮಕವಾಗಿ ಮಾಡು, ನೇರವಲ್ಲ 
young n. 1. ಚಿಕ್ಕವನು, 2. ಅನುಭವರಹಿತ | ದಂತೆ ಮಾಡು, ವಕ್ರಾಕಾರವಾಗಿರಿಸು 
ಯುವಕ, ತರುಣ 

n, ವಕ್ರ ವಕ್ರವಾಗಿರುವಿಕೆ, ವಂಕಿ- ವಂಕಿ 
youth n , ಯುವ, ಯುವಕರು, ಹರೆಯ , 

ಯಾದ, ಡೊಂಕು ಡೊಂಕು, ಅಡ್ಡಾದಿಡ್ಡಿ 
ಯೌವನ, ತಾರುಣ್ಯ 

Zinc n, ತವರ, ಸತುವು 
youthful adj, ಯೌವನದ, ಪ್ರಾಯತುಂಬಿದ | Zion n , ಹೀಬ್ರೂ ಜನರ ಧಾರಿಕ ವ್ಯಕ್ತಿ , ಯಹೂದಿ 
yule -tide n. ಕ್ರಿಸ್‌ಮಸ್ ಹಬ್ಬದ ಸಮಯ, 

ಧರ್ಮ, ಕ್ರೈಸ್ತ ಮಠ, ಯಹೂದ್ಯರ, ಕೈಸ್ತರ 
ಕ್ರಿಸ್‌ಮಸ್ ಹಬ್ಬ 

ದೇವಲೋಕ, ಸ್ವರ್ಗ 
Z 

zionism n, ಹಿಬೂಜನರ ಮತ, ಯಹೂದ್ಯರ 

ಮತ 
Zeal n. ಉತ್ಸಾಹ, ಶ್ರದ್ಧೆ, ಹುರುಪು 

zip n. ಉತ್ಸಾಹ, ಶಕ್ತಿ, ಬಲ 
zealot 1. ಆವೇಶ ತುಂಬಿದ ವ್ಯಕ್ತಿ, ಹಠೋತ್ಸಾಹಿ, 
- ಛಲವಾದಿ, ಅತ್ಯಭಿಮಾನಿ , ಉದ್ರೇಕ ಹೊಂದಿದ Zodiac n. ರಾಶಿಚಕ್ರ , ಗ್ರಹ ಮಂಡಲ 
ವ್ಯಕ್ತಿ 

Zonal adj, ಪ್ರಾಂತೀಯ, ಪ್ರಾದೇಶಿಕ ವಲಯದ 
zealous adj, ಉತ್ಸಾಹವುಳ್ಳ ಶ್ರದ್ಧೆಯುಳ್ಳ zone 1. ಮಂಡಲಿ, ಪ್ರಾಂತ, ವಲಯ, ಪ್ರದೇಶ, 
Zebra n. ಜೀಬ್ರಾ ಎಂಬ ಹೆಸರಿನ ಪ್ರಾಣಿ, ಪಟ್ಟೆ | 

- ಪಟ್ಟೆಯಿರುವ ಕುದುರೆಯಂತಹ ಪ್ರಾಣಿ frigid zone ಶೀತ ಪ್ರಾಂತ, ವಲಯ 
zenith n ಪರಾಕಾಷ್ಠತೆ , ಪರಾಕಾಷ್ಠೆ, ಪರಮ ದೆಶೆ, torrid zone ಉಷ್ಣವಲಯ 
ಶಿಖರ ಪ್ರಾಯವಾಗಿರುವಿಕೆ, ನೆತ್ತಿಯ ಮೇಲಿನ | 

temperate zone Jaugeisla 
ಆಕಾಶಬಿಂದು, ಬಾನ್ನೆತ್ತಿ , ಅತ್ಯುಚ್ಚಸ್ಥಾನ, ವಲಯ 
ತುತ್ತತುದಿ 

200 n ಪ್ರಾಣಿ ಸಂಗ್ರಹಾಲಯ 
Zephyr n , ಮಂದಮಾರುತ, ಮೆಲುಗಾಳಿ, 

Zoolatry 1, ಪಶುಪೂಜೆ, ಪ್ರಾಣಿಗಳ ಆರಾಧನೆ 
ಪಡುವಣ ಗಾಳಿ, ಹಲವು ಬಗೆಯ ಉಡುಪಿನ 

Zoological gardens ಮೃಗೋದ್ಯಾನ, 
ಬಟ್ಟೆ 

ಪ್ರಾಣಿವನ, ಮೃಗಾಲಯ 
Zero n. ಸೊನ್ನೆ, ಶೂನ್ಯ 

Zoology n. ಪ್ರಾಣಿಶಾಸ್ತ್ರ 
Zero hour ಕಾರನಿದ್ವಹಣೆಗೆ ನಿಶ್ಚಿತ 
ವಾಗಿರುವ ಸಮಯ, ಕಾರ್ಯಕ್ರಮದ ನಿಶ್ಚಿತ 

zoom n. ಹಠಾತ್ತಾಗಿಮೇಲಕ್ಕೆ ಎಗರು, ತಟಕ್ಕನೆ 

ಮೇಲೇರುವಿಕೆ 
ಕ್ಷಣ , ಲಗ್ನ 

zoophagous adj. adonda 
Zest n ಆಸಕ್ತಿ, ಆತುರತೆ, ಹುರುಪು, ಉತ್ಸಾಹ, 

ರುಚಿ, ರುಚಿಕಾರಕ 


486 


487 


ಕೆಲವುಉಪಯುಕ್ತ ಮಾಹಿತಿಗಳು 

ಹಿಂದೂ ಸಂವತ್ಸರಗಳು 


31. ಹೇವಿಳಂಬ 


ಪ್ರಭವ 
ವಿಭವ 


ವಿಳಂಬ 


ಶುಕ್ಷ 


ಶಾರ್ವರಿ 


ಪ್ರಮೋದೂತ 


ಶಾರ್ವರಿ 


ಪ್ರಜೋತ್ಪತ್ತಿ 


ಪ್ಲವ 


ಅಂಗಿರಸ 


ಶ್ರೀಮುಖ 
ಭಾವ 
ಯುವ 


ಧಾತೃ 
ಈಶ್ವರ 
ಬಹುಧಾನ್ಯ 

ಪ್ರಮಾಥಿ 
14. ವಿಕ್ರಮ 
15. ವೃಷ ( ವಿಷು) 

ಚಿತ್ರಭಾನು 
17 . ಸ್ವಭಾನು 

ತಾರಣ 
19. ಪಾರ್ಥಿವ 


ಶುಭಕೃತ್ 
ಶೋಭಕೃತ್ 

ಕ್ರೋಧಿ 
39. ವಿಶ್ವಾವಸು 

ಪರಾಭವ 
ಪ್ಲವಂಗ 
ಕೀಲಕ 
ಸೌಮ್ಯ 
ಸಾಧಾರಣ 
ವಿರೋಧಿಕೃತ 
ಪರಿಧಾವಿ 
ಪ್ರಮಾದೀಚ 


16. 


ಆನಂದ 


ರಾಕ್ಷಸ 


20. ವ್ಯಯ 


489 


ಸರ್ವಜಿತ್ 


ಸರ್ವಧಾರಿ 
ವಿರೋಧಿ 
ವಿಕೃತಿ 
ಖರ 


51. ಪೈಂಗಳ 
52 . ಕಾಳಯುಕ್ತಿ 

ಸಿದ್ಧಾರ್ಥಿ 
ರೌದ್ರಿ 


ದುರ್ಮತಿ 


ನಂದನ 


ವಿಜಯ 


ದುಂದುಭಿ 
ರುಧಿರೋದ್ಗಾರಿ 


ಜಯ 


ರಕ್ತಾಕ್ಷಿ 


ಮನ್ಮಥ 


59. ಕ್ರೋಧನ 
60. ಅಕ್ಷಯ (ಕ್ಷಯ) 


30. ದುರ್ಮುಖಿ 


ನಕ್ಷತ್ರಗಳು 

15. ಸ್ವಾತಿ 
16. ವಿಶಾಖ 
17 . ಅನುರಾಧ 


ಭರಣಿ 


ಜೇಷ್ಠ 


ಮೂಲ 


ಪೂರ್ವಾಷಾಢ 


ಕೃತ್ತಿಕಾ 
ರೋಹಿಣಿ 
ಮೃಗಶಿರಾ 
ಆರಿದ್ರಾ 
ಪುನರ್ವಸು 
ಪುಷ್ಯ 
ಆಶ್ಲೇಷಾ 

ಮಖಾ 
11. ಪುಬ್ಬಾ ( ಪೂರ್ವ ಫಲ್ಗುಣಿ ) 


22. 


ಉತ್ತರಾಷಾಢ 
ಶ್ರವಣ 
ಧನಿಷ್ಠ 
ಶತಭಿಷ 


24 . 


25 , ಪೂರ್ವಾಭಾದ್ರ 


490 


12. ಉತ್ತರಾ ( ಉತ್ತರ ಫಲ್ಗುಣಿ ) 
13. ಹಸ್ತ 
14 , ಚಿತ್ರ 


26 , ಉತ್ತರಾಭಾದ್ರ 
27 . ರೇವತಿ 


ತಿಥಿಗಳು 


1. 


ನವಮಿ 


ದಶಮಿ 


ಪ್ರತಿಪತ್ ( ಪಾಡ್ಯ ) 
•ದ್ವಿತೀಯ ( ಬಿದಿಗೆ) 
ತೃತೀಯ ( ತದಿಗೆ) 
ಚತುರ್ಥಿ ( ಚೌತಿ) 
ಪಂಚಮಿ 


ಏಕಾದಶಿ 

ದ್ವಾದಶಿ 
13, ತ್ರಯೋದಶಿ 

ಚತುರ್ದಶಿ 
15 , ಪೂರ್ಣಿಮೆ - ಅಮಾವಾಸ್ಯೆ 


ಷಷ್ಠಿ 


ಸಪ್ತಮಿ 


ಅಷ್ಟಮಿ 


ವೈಶಾಖ 


ಜೇಷ್ಠ 


ಚಾಂದ್ರಮಾನ ಮಾಸಗಳು 

7. ಆಶ್ವಯುಜ 
8 . ಕಾರ್ತೀಕ 

ರಾರ್ಗಶಿರ 
10 . ಪುಷ್ಯ 
11. ಮಾಘ 

ಫಾಲ್ಗುಣ 


ಆಷಾಢ 
ಶ್ರಾವಣ 
ಭಾದ್ರಪದ 


ನಕ್ಷತ್ರಗಳು 


1. 


ಅಶನಿ 


ಭರಣಿ 


ಕೃತಿಕಾ 


ಸ್ವಾತಿ 
ವಿಶಾಖ 

ಅನುರಾಧ 
18. ಜೇಷ್ಠ 
19, ಮೂಲ 


ರೋಹಿಣಿ 
ಮೃಗಶಿರಾ 


491 


6. 


ಆರಿದ್ರಾ 
ಪುನರ್ವಸು 


21, 


ಪುಷ್ಯ 


ಆಶ್ಲೇಷಾ 
ಮಖಾ 
ಪುಬ್ಬಾ ( ಪೂರ್ವ ಫಲ್ಗುಣಿ ) | 
ಉತ್ತರಾ ( ಉತ್ತರ ಫಲ್ಗುಣಿ ) 


20 . ಪೂರ್ವಾಷಾಢ 

ಉತ್ತರಾಷಾಢ 
ಶ್ರವಣ 
ಧನಿಷ್ಠ 

ಶತಭಿಷ 
25 . ಪೂರ್ವಾಭಾದ್ರ 
26, ಉತ್ತರಾಭಾದ್ರ 
27 . ರೇವತಿ 


12. 


14. 


ಚಿತ್ರ 


.It 


10. 


ಪ್ರತಿಪತ್ ( ಪಾಡ್ಯ ) 
ದ್ವಿತೀಯ ( ಬಿದಿಗೆ) 
ತೃತೀಯ ( ತದಿಗೆ) 
ಚತುರ್ಥಿ ( ಚೌತಿ) 
ಪಂಚಮಿ 


ತಿಥಿಗಳು 
9, ನವಮಿ 

ದಶಮಿ 
11 . ಏಕಾದಶಿ 
12. ದ್ವಾದಶಿ 
13, ತ್ರಯೋದಶಿ 
14 . ಚತುರ್ದಶಿ 
15 , ಪೂರ್ಣಿಮೆ - ಅಮಾವಾಸ್ಯೆ 


ಷಷ್ಠಿ 


ಸಪ್ತಮಿ 
ಅಷ್ಟಮಿ 


ಚೈತ್ರ 
ವೈಶಾಖ 


ಚಾಂದ್ರಮಾನ ಮಾಸಗಳು 

7. ಆಶ್ವಯುಜ 
8. ಕಾರ್ತೀಕ 

ಮಾರ್ಗಶಿರ 


ಪುಷ್ಯ 


ಜೇಷ್ಠ 
ಆಷಾಢ 
ಶ್ರಾವಣ 
ಭಾದ್ರಪದ 


11. ಮಾಘ 
12 . ಫಾಲ್ಗುಣ 


492 


ತೂಕಮತ್ತು ಅಳತೆಗಳು 


10 ಮಿಲಿ ಮೀಟರುಗಳು 
10 ಸೆಂಟಿಮೀಟರುಗಳು 
10 ಡೆಸಿಮೀಟರುಗಳು 
10 ಮೀಟರು 
10 ಡೆಕಾಮೀಟರುಗಳು 
10 ಹೆಕ್ಟೋಮೀಟರುಗಳು 
10 ಕಿಲೋಮೀಟರುಗಳು 


ಮೆಟ್ರಿಕ್ ಪದ್ಧತಿ 
ಉದ್ದ 

= 1 ಸೆಂಟೀಮೀಟರು 
= 1 ಡೆಸಿಮೀಟರು 
= 1 ಮೀಟರು 
- 1 ಡೆಕಾಮೀಟರು 
= 1 ಹೆಕ್ಟೋಮೀಟರು 

1 ಕಿಲೊಮೀಟರು 
= 1 ಮಿರಿಯಾಮೀಟರು 


= 1 ಸೆಂಟಿಗ್ರಾಂ 
= 1 ಡೆಸಿಗ್ರಾಂ 


1 ಗ್ರಾಂ 


10 ಮಿಲಿಗ್ರಾಂಗಳು 
10 ಸೆಂಟಿಗ್ರಾಂಗಳು 
10 ಡೆಸಿಗ್ರಾಂಗಳು 
10 ಗ್ರಾಂಗಳು 
10 ಡೆಕಾಗ್ರಾಂಗಳು 
10 ಹೆಕ್ಟೋಗ್ರಾಂಗಳು 
10 ಕಿಲೊಗ್ರಾಂಗಳು 
10 ಮಿರಿಯಾಗ್ರಾಂ 
10 ಕ್ವಿಂಟಾಲ್ 


= 1 ಡಕಾಗ್ರಾಂ 
= 1 ಹೆಕ್ಟೋಗ್ರಾಂ 
= 1 ಕಿಲೊಗ್ರಾಂ 
= 1 ಮಿರಿಯಾಗ್ರಾಂ 
= 1 ಕ್ವಿಂಟಾಲ್ 
= 1 ಮೆಟ್ರಿಕ್ ಟನ್ 


ಚದರ ಅಳತೆ 


100 ಚ. ಮಿಲಿಮೀಟರುಗಳು 
100 ಚ. ಸೆಂಟಿಮೀಟರುಗಳು 
100 ಚ. ಡೆಸಿಮೀಟರುಗಳು 


1 ಚ, ಸೆಂಟಿಮೀಟರು 
- 1 ಚ. ಡೆಸಿಮೀಟರು 
- 1 ಚ. ಮೀಟರು 


493 


100 ಚ. ಮೀಟರುಗಳು | 
100 ಚ. ಡೆಕಾಮೀಟರುಗಳು 
100 ಚ. ಹೆಕ್ಟೋಮೀಟರುಗಳು 
100 ಚ. ಕಿಲೋಮೀಟರುಗಳು 


= 1 ಚ. ಡೆಕಾಮೀಟರು 

1 ಹೆಕ್ಟೋಮೀಟರು 

1 ಚ. ಕಿಲೋಮೀಟರು 
= 1 ಚ. ಮಿರಿಯಾ ಮೀಟರು 


ಘನ ಅಳತೆ 


1000 ಘನ ಮಿಲಿಮೀಟರುಗಳು 
1000 ಘನ ಸೆಂಟಿಮೀಟರುಗಳು 


1000 ಘನ ಡೆಸಿಮೀಟರುಗಳು . 
1000 ಘನ ಮೀಟರುಗಳು. 
1000 ಘನ ಡೆಕಾಮೀಟರುಗಳು 
1000 ಘನ ಹೆಕ್ಟೋಮೀಟರುಗಳು 
1000 ಘನ ಕಿಲೋಮೀಟರುಗಳು 


1 ಘನ ಸೆಂಟಿಮೀಟರು 

1 ಘನ ಡೆಸಿಮೀಟರು 
= 1 ಘನ ಮೀಟರು . 

_ 1 ಘನ ಡೆಕಾಮೀಟರು 
= 1 ಘನ ಹೆಕ್ಟೋಮೀಟರು 
= 1 ಘನಕಿಲೊಮೀಟರು 
= 1 ಘನ ಮಿರಿಯಾಮೀಟರು 


ದ್ರವ ಅಳತೆ 


10 ಮಿಲಿಲೀಟರುಗಳು 
10 ಸೆಂಟಿಲೇಟರುಗಳು 
10 ಡೆಸಿಲೀಟರುಗಳು 
10 ಲೀಟರುಗಳು 
10 ಡೆಕಾಲೀಟರುಗಳು 
10 ಹೆಕ್ಟೋಲೀಟರುಗಳು 


1ಸೆಂಟಿಲೇಟರು 
= 1 ಡೆಸಿಲೀಟರು 
= 1 ಲೀಟರು 
= 1 ಡೆಕಾಲೀಟರು 
- 1 ಹೆಕ್ಕೊಲೀಟರು 
= 1 ಕಿಲೋಲೀಟರು 


ಮೇ 


10 ಮಿಲಿಯೇರುಗಳು 
10 ಸೆಂಟಿಯೇರುಗಳು 
10 ಡೆಸಿಯೇರುಗಳು 
10 ಏರುಗಳು 


ಅಳತೆ 
= 1 ಸೆಂಟಿಯರು 
= 1 ಡೆಸಿಯೇರು 
= 1 ಏರು ( 100 ಚ. ಮೀ ) 
= 1 ಡೆಕೇರು 


494 


10 ಡೆಕೇರುಗಳು 
10 ಹೆಕ್ಟೇರುಗಳು 
100 ಹೆಕ್ಟೇರುಗಳು 


- 1 ಹೆಕ್ಟೇರು 
= 1 ಕಿಲೊಯೇರು 
= 1 ಚದರ ಕಿಲೋಮೀಟರು 


12 ಅಂಗುಲಗಳು 


3 ಅಡಿಗಳು 


ಬ್ರಿಟಿಷ್ ಪದ್ಧತಿ 

= 1 ಅಡಿ 
= ಗಜ 
= 1 ಫಾಂಗು 
= 1 ಮೈಲಿ 


|| 


220 ಗಜಗಳು 


|| 


8 ಫರಂಗುಗಳು 
( 5280 ಅಡಿಗಳು ) 


6 ಅಡಿಗಳು 
1000 ಫ್ಯಾದಂಗಳು (ಸುಮಾರು) 
3 ನಾವಿಕರ ಮೈಲಿಗಳು 


ನಾವಿಕರ ಅಳತೆ 

= 1 ಫ್ಯಾದಂ 
= 1 ನಾವಿಕರ ಮೈಲಿ 
= 1 ಲೀಗು 


24 ಗ್ರೇನುಗಳು 
20 ಪೆನಿವೇಲ್ಸ್‌ಗಳು 
12 ಔನ್ನುಗಳು 


ಚಿನ್ನ ಬೆಳ್ಳಿಗಳ ತೂಕ 

= 1 ಪನಿವೇಸ್ಟ್ 
= 1 ಔನ್ನು ( 480 ಗ್ರೇನುಗಳು) 
= 1 ಪೌಂಡು ( 5760 ಗ್ರೇನುಗಳು) 


ಔಷಧ ತೂಕ 


20ಗ್ರೇನುಗಳು 
3ಸೂಪಲುಗಳು 
8 ಡ್ರಾಮುಗಳು 
12 ಔನ್ನುಗಳು 


= 1ಸ್ಕೂಪಲು 
= 1 ಡ್ರಾಮ್ 
= 1 ಔನ್ನು 
= 1 ಪೌಂಡು 


ಚದರ ಅಳತೆ 


144 ಚದರ ಅಂಗುಲಗಳು 
9 ಚದರ ಅಡಿಗಳು 


= 
= 


1 ಚದರ ಅಡಿ 
1 ಚದರ ಗಜ 


495 


4840 ಚದರ ಗಜಗಳು 


640 ಎಕರೆಗಳು 


= 1 ಎಕರೆ 
- 1 ಚದರ ಮೈಲಿ 


ಘನ ಅಳತೆ 


1728 ಘನ ಅಂಗುಲಗಳು 
27 ಘನ ಅಡಿಗಳು 


= 
= 


1 ಘನ ಅಡಿ 
1 ಘನ ಗಜ 


ದ್ರವ ಅಳತೆ 


4 ಗಿಲ್ಲುಗಳು 
2 ಪಿಂಟುಗಳು 
1 ಕ್ವಾರ್ಟುಗಳು 
31 /2 ಗ್ಯಾಲನ್ನುಗಳು 


1 ಪಿಂಟು 
= 1 ಕ್ವಾರ್ಟು 
= 1 ಗ್ಯಾಲನ್ನು 
= 1 ಬ್ಯಾರೆಲ್ 


ಮೋಜಣಿದಾರರ ಅಳತೆ 


7 . 92 ಅಂಗುಲಗಳು 
100 ಲಿಂಕುಗಳು 
80 ಚೇನುಗಳು 
10 ಚದರ ಚೇನುಗಳು 


= 1 ಲಿಂಕು 
= 1 ಚೇನು 
= 1 ಮೈಲಿ 
= 1 ಎಕರೆ 


ಮೆಟ್ರಿಕ್ ಪದ್ಧತಿಗೆ ಸರಿಸಮಾನವಾದ ಬ್ರಿಟಿಷ್ ಅಳತೆ ಮತ್ತು ತೂಕಗಳು 


ಉದ್ದ 


1 ಸೆಂಟಿಮೀಟರು 


0. 3937 ಅಂಗುಲ 


1 ಡೆಸಿಮೀಟರು 


03281 ಅಡಿ 


1 ಮೀಟರು 


1. 0936 ಗಜ 


1 ಹೆಕ್ಟೋಮೀಟರು 
1 ಕಿಲೋಮೀಟರು 


0. 4971 ಫರಾಂಗು 
0. 6214 ಮೈಲಿ 


496. 


ವಿಸ್ತೀರ್ಣ 


2. 4771 ಎಕರೆಗಳು 


1 ಹೆಕ್ಟೇರು 
1 ಚದರ ಕಿಲೋಮೀಟರು 


= 
= 


0.386 ಚದರ ಮೈಲಿ 


ಅಳತೆ 


0. 0704 ಗಿಲ್ಲು 


1 ಸೆಂಟಿಲೇಟರು 


1 ಡೆಸಿಲೀಟರು 


0 . 1759 ಪಿಂಟು 


1 ಲೀಟರು 


0. 8799 ಕ್ವಾರ್ಟು 
= 2. 1997 ಗ್ಯಾಲನ್ನುಗಳು 


1 ಡೆಕಾಲೀಟರು 


1 ಸೆಂಟಿಗ್ರಾಂ 
1 ಡೆಸಿಗ್ರಾಂ 


1 ಗ್ರಾಂ 


= 0. 1543 ಗ್ರೇನು 

1. 5432 ಗ್ರೇನು 
15.4323 ಗ್ರೇನುಗಳು 

2. 2046 ಪೌಂಡುಗಳು 
- 1.9684 ಹಂಡ್ರಡ್ವೇಸ್ಟ್ 


1 ಕಿಲೋಗ್ರಾಂ 


1 ಕ್ವಿಂಟಾಲು 


ಬ್ರಿಟಿಷ್ ಪದ್ಧತಿಗೆ ಸರಿಸಮವಾದ ಮೆಟ್ರಿಕ್ ಅಳತೆ ಮತ್ತು ತೂಕಗಳು 


ಉದ್ದ 


1 ಅಂಗುಲ 


25. 3995 ಮಿಲಿಮೀಟರುಗಳು 
30. 479 ಸೆಂಟಿಮೀಟರುಗಳು 


1 ಅಡಿ 


1 ಗಜ 


0. 9144 ಮೀಟರು 


201. 164 ಮೀಟರುಗಳು 


1 ಫಾಂಗು 
1 ಮೈಲಿ 


1. 6093 ಕಿಲೋಮೀಟರು 


497 


1 ಎಕರೆ 


ವಿಸ್ತೀರ್ಣ 

= 0.4047 ಹೆಕ್ಟೇರು 
- - 2.5899 ಚದರ ಕಿಲೋಮೀಟರುಗಳು 


1 ಚದರ ಮೈಲು 


ಅಳತೆ 


1 ಪಿಂಟು 


1 ಕ್ವಾರ್ಟು 
1 ಗ್ಯಾಲನ್ನು 


= 
- - 

= 


0.5679 ಲೀಟರು 
1.1359 ಲೀಟರು 
4.5435 ಲೀಟರುಗಳು 


1 ಗ್ರೇನು 
1 ಔನ್ನು 
1 ಪೌಂಡು 
1 ಹಂಡ್ರಡ್‌ವೇ 
1 ಟನ್ನು 


- 0. 0648 ಗ್ರಾಂ 
= 28. 35 ಗ್ರೇನುಗಳು 
= 453.59 ಗ್ರಾಂಗಳು 

50. 802 ಕಿಲೋಗ್ರಾಂಗಳು 
1016. 04 ಕಿಲೋಗ್ರಾಂಗಳು 


N 


ಕಾಗದದ ಅಳತೆ 


24 ಹಾಳೆಗಳು 
20 ದಸ್ತುಗಳು 
2112 ದಸ್ತುಗಳು ( 516 ಹಾಳೆಗಳು ) 
2 ರೀಮುಗಳು 


= 1 ದಸ್ತು 
= 1 ರೀಮು 
= 1 ಮುದ್ರಕರ ರೀಮು 
= 1 ಬಂಡಲು 


10ರೀಮುಗಳು 


= 1 ಬೇಲು 


ಪೂಲ್ಸ್ಕ್ಯಾಪ್ ಅಷ್ಟದಳ 
ಕೌನ್ ಅಷ್ಟಗಳ 
ಡೆಮ್ಮಿ ಅಷ್ಟದಳ 


ಪುಸ್ತಕಗಳ ಅಳತೆ 

= 63 / 4 x 41/ 4 ಅಂಗುಲಗಳು 
- 11/ zx 5 ಅಂಗುಲಗಳು 
= 83/ sX 59 /8 ಅಂಗುಲಗಳು 


498 


ರಾಯಲ್ ಅಷ್ಟದಳ 
ಕೌನ್ಪೋಲಿಯೊ 
ರಾಯಲ್ ಫೋಲಿಯೊ 


= 10x 61/ 4 ಅಂಗುಲಗಳು 
= 15 x 10 ಅಂಗುಲಗಳು 

20 X 1212 ಅಂಗುಲಗಳು 


ಕಾಲದ ಅಳತೆ 


60 ಸೆಕೆಂಡುಗಳು 


= 


1 ನಿಮಿಷ 


60 ನಿಮಿಷಗಳು 


1 ಗಂಟೆ 


24 ಗಂಟೆಗಳು 


1 ದಿನ 


7 ದಿನಗಳು 


1 ವಾರ 


15 ದಿನಗಳು 


4 ವಾರಗಳು 


12 ತಿಂಗಳುಗಳು 


365 ದಿನಗಳು 


= 1 ಪಕ್ಷ 
= 1 ತಿಂಗಳು 
= 1 ವರ್ಷ 

1 ವರ್ಷ 
= 1 ಅಧಿಕವರ್ಷ 
= 1 ದಶಮಾನ 
= 1 ಶತಮಾನ 


366 ದಿನಗಳು 


10 ವರ್ಷಗಳು 


100 ವರ್ಷಗಳು 


ರೋಮನ್ ಸಂಖ್ಯೆಗಳು 


C 


XX 


= 


೧ 


XXX 


= 


ದ 


_ XL 


= 


೫ 


L 


= 


LX 


: 


ಎ 


- 


LXX 


= 


499 


VII 


4 


LXXX = 


VIII 


5 


XC 


IX 


6 


COO. 


6 


CC 


= 


900 


6 


CCC 


XII 


CCCC ಅಥವಾ CD = 


XIII 


೫೦೦ 


XIV 


XV 


DC = 

DCC = 
_ DCCC - 
CM = 


09 
೧೬ 
೧೭ 


XVI 


೮೦೦ 


XVII 


೯೦೦ 


XVIII 


_ M 


= 


೧ , ೦೦೦ 


| 


XIX 


= 


೧೯ 


MM 


- 


೨, ೦೦೦ 


ಬರವಣಿಗೆಯ ಚಿಹ್ನೆಗಳು 


ಅಲ್ಲ ವಿರಾಮ 


K 


ಹಂಸಪಾ 


ಅರ್ಧವಿರಾಮ 


S 


ವಿವರಣ ವಿರಾಮ 


+ 


# 


ವಿರಾಮ 


೧ 


ಪ್ಯಾರಾ 
ಕಠಾರಿ ಚಿಹ್ನೆ 
ಇಕ್ಕಠಾರಿ ಚಿಹ್ನೆ 
ವಿಭಾಗ ಚಿಹ್ನೆ 
ಧನ ಚಿಹ್ನೆ 
ಋಣ ಚಿಹ್ನೆ 
ಗುಣಾಕಾರ ಚಿಹ್ನೆ 
ಭಾಗಾಕಾರ ಚಿಹ್ನೆ 


+ 


1 


ಅಡ್ಡಗೀಟು 
ಆಶ್ಚರ್ಯಸೂಚಕ 
ಪ್ರಶ್ನಾರ್ಥಕ - ಅನುಮಾನಸೂಚಕ 
ಕೊಡುಗೆರೆ ( ಹೈಫನ್) 
ಅಲ್ಪಾವರಣ 


? 


x 


1 


( ) 


500 


ಏಕೆಂದರೆ 


{ } ಪುಷ್ಟಾವರಣ 
[] ದೀರ್ಘಾವರಣ 
“... ” ಉದ್ದರಣ 


ಆದ್ದರಿಂದ 
ಸಮ 


ಭಾರತ ಸಂವಿಧಾನದ ಎಂಟನೆಯ ಅನುಸೂಚಿಯಲ್ಲಿ ನಮೂದಿತವಾಗಿರುವ ರಾಷ್ಟ್ರ ಭಾಷೆಗಳು 


- 


ಅಸ್ಸಾಮಿ 
ಉರ್ದು 


10. ನೇಪಾಳಿ 

ಪಂಜಾಬಿ 


ಇ 


ಒರಿಯ 


ಬಂಗಾಳಿ 


ಈ 


6 


ಕನ್ನಡ 
ಕಾಶ್ಮೀರ 
ಕೊಂಕಣಿ 
ಗುಜರಾತಿ 


ಮಣಿಪುರಿ 
ಮಲೆಯಾಳಂ 
ಮರಾಠಿ 
ಸಂಸ್ಕೃತ 


6 


6 


6 


ತಮಿಳು 


17 . ಸಿಂಧಿ 
18. ಹಿಂದಿ 


3 


ತೆಲುಗು 


ಕೇಂದ್ರ ಸಾಹಿತ್ಯ ಅಕಾಡೆಮಿ ಒಪ್ಪಿರುವ ಭಾಷೆಗಳು 


ರಾಜ್ಯಾಂಗದಲ್ಲಿ ಉಲ್ಲೇಖಿತವಾದ 18 ಭಾಷೆಗಳು ಮತ್ತು 


1. 


ಇಂಗ್ಲಿಷ್ 


5. 


ಟಿಬೆಟಿಯನ್ 
ಡೋಗ್ರಿ 
ದೇವನಾಗರಿ 


ನೇಪಾಳಿ 
ಪಾಲಿ 
ಮೈಥಿಲಿ 
ರಾಜಸ್ಥಾನಿ 


ě 


řoo 


501 


ಜನಸಂಖ್ಯೆ 
( 1991ರ ಜನಗಣತಿ) 

22 , 294 ,562 


ಭಾರತದ ರಾಜ್ಯಗಳ ವಿಸ್ತೀರ್ಣ ಮತ್ತು ಜನಸಂಖ್ಯೆ 
ರಾಜ್ಯ 

ವಿಸ್ತೀರ್ಣ 

( ಚ.ಕಿ. ಮೀ . ಗಳಲ್ಲಿ) 
ಅಸ್ಸಾಂ 

78, 438 
ಅರುಣಾಚಲ ಪ್ರದೇಶ 

88, 743 
ಆಂಧ್ರಪ್ರದೇಶ 

275, 068 
ಉತ್ತರ ಪ್ರದೇಶ 

294 , 411 
ಒರಿಸ್ಸಾ 

155 , 707 
ಕರ್ನಾಟಕ 

191, 791 


858, 392 


66 , 354 , 559 


139 , 031 , 130 


31 , 512, 070 


44 , 806 , 468 


ಕೇರಳ 


38, 863 


29 , 032 , 828 


196, 024 


41, 174 , 343 


3 , 702 


1 , 168 , 622 


222 , 236 


7 , 718, 700 


130 , 058 


55 , 638 , 318 


10 , 486 


2 ,744 , 827 


16, 579 


1, 215 , 573 


88, 752 


67 , 982 , 732 


ಗುಜರಾತ್ 
ಗೋವ 

ಜಮ್ಮು ಮತ್ತು ಕಾಶ್ಮೀರ 
11. ತಮಿಳುನಾಡು 
12 . ತ್ರಿಪುರ 

ನಾಗಲ್ಯಾಂಡ್ 
ಪಶ್ಚಿಮ ಬಂಗಾಳ 
ಪಂಜಾಬ್ 
ಬಿಹಾರ 
ಮಧ್ಯಪ್ರದೇಶ 

ಮಹಾರಾಷ್ಟ್ರ 
19 , ಮಣಿಪುರ 

ಮೇಘಾಲಯ 
ಮಿಜೋರಾಂ 


50 , 362 


20 , 190 , 795 


173, 877 


86 , 338, 853 


443, 446 


66, 135 , 862 


78,748, 315 


307 , 690 
22, 327 


1 , 826 , 714 


22 , 429 


1 , 760 , 626 


21 , 081 


686, 217 


502 


43, 880 , 640 


342 , 239 


22. ರಾಜಸ್ಥಾನ 


7 , 096 


405 , 505 


ಸಿಕ್ಕಿಂ 


44, 212 


16 , 317, 715 


ಹರಿಯಾಣ 
ಹಿಮಾಚಲ ಪ್ರದೇಶ 
ದೆಹಲಿ 


55, 673 


5 , 111 , 079 


1 , 483 


9 , 370 , 475 


ಭಾರತದ ರಾಜ್ಯಗಳು ಮತ್ತು ಅವುಗಳ ರಾಜಧಾನಿಗಳು 

ರಾಜಧಾನಿ 


ರಾಜ್ಯ 
ಅಸ್ಸಾಂ 


ಗುವಹಾತಿ 


ಅರುಣಾಚಲ ಪ್ರದೇಶ 
ಆಂಧ್ರಪ್ರದೇಶ 
ಉತ್ತರ ಪ್ರದೇಶ 


ಇಟಾನಗರ 
ಹೈದರಾಬಾದ್ 
ಲಯ್ಕೆ 
ಭುವನೇಶ್ವರ 
ಬೆಂಗಳೂರು 


ಒರಿಸ್ಸಾ 


ಕರ್ನಾಟಕ 


ಕೇರಳ 


ತಿರುವನಂತಪುರ 


ಗುಜರಾತ್ 


ಗಾಂಧಿನಗರ 


ಪಣಜಿ 


ಶ್ರೀನಗರ 


చిన్న 


ಅಗರ್ತಲ 


ಗೋವ 

ಜಮ್ಮು ಮತ್ತು ಕಾಶ್ಮೀರ 
11. ತಮಿಳುನಾಡು 
12. ತ್ರಿಪುರ 
13 . ನಾಗಲ್ಯಾಂಡ್ 

ಪಶ್ಚಿಮ ಬಂಗಾಳ 
15. ಪಂಜಾಬ್ 
16. ಬಿಹಾರ 
17, ಮಧ್ಯಪ್ರದೇಶ 


14 . 


ಪತಿ 


ಕೊಹಿಮ 
ಕಲ್ಕತ್ತ 
ಚಂಡೀಘಡ 


ಪಾಟ್ನಾ 


ಭೂಪಾಲ್ 


503 


ಮುಂಬಯಿ 


ಇಂಫಾಲ 


ಮಹಾರಾಷ್ಟ್ರ 
ಮಣಿಪುರ 
ಮೇಘಾಲಯ 
ಮಿಜೋರಾಂ 
ರಾಜಸ್ಥಾನ 


ಷಿಲ್ಲಾಂಗ್ 
ಐಜ್ವಾಲ್ 
ಜೈಪುರ್ 
ಗ್ಯಾಂಗೋಕ್ 
ಚಂದೀಘಡ 


ಹರಿಯಾಣ 
25, ಹಿಮಾಚಲ ಪ್ರದೇಶ 


ಸಿಮ್ಮಾ 


ಕರ್ನಾಟಕದ ಜಿಲ್ಲೆಗಳು 
ವಿಸ್ತೀರ್ಣ ಜನಸಂಖ್ಯೆ 

12, 21, 000 


ಕೇಂದ್ರ 
ಕಾರವಾರ 


1 . 


10300 


4100 


4 , 89 , 000 


ಮಡಿಕೇರಿ 


8200 


22 , 16, 000 


ಕೋಲಾರ 


16200 


25, 82, 000 


7200 


10 , 18, 000 


ಜಿಲ್ಲೆ 
ಉತ್ತರ ಕನ್ನಡ 
ಕೊಡಗು 
ಕೋಲಾರ 
ಗುಲ್ಬರ್ಗ 
ಚಿಕ್ಕಮಗಳೂರು 
ಚಿತ್ರದುರ್ಗ 
ತುಮಕೂರು 
ದಕ್ಷಿಣ ಕನ್ನಡ 
ಧಾರವಾಡ 
ಬಳ್ಳಾರಿ 
ಬಿಜಾಪುರ 
ಬೀದರ್ 


10900 


21 , 81 , 000 


10600 


23 , 06 , 000 


8400 


26 , 94 , 000 


ಗುಲ್ಬರ್ಗ 
ಚಿಕ್ಕಮಗಳೂರು 

ಚಿತ್ರದುರ್ಗ 
ತುಮಕೂರು 
ಮಂಗಳೂರು 
ಧಾರವಾಡ 

ಬಳ್ಳಾರಿ 
ಬಿಜಾಪುರ 
ಬೀದರ್ 


13700 


35 , 03, 000 


9900 


18 , 90, 000 


17100 


29 , 28 , 000 


12 . 


5400 


12, 55, 000 


13400 


ಬೆಳಗಾಂ 


ಬೆಳಗಾಂ 


35 , 84 , 000 


ಬೆಂಗಳೂರುನಗರ 


2200 


_ 48 , 39 , 000 


ಬೆಂಗಳೂರು 


504 


15, 


5800 


ಬೆಂಗಳೂರುಗ್ರಾಮಾಂತರ 


ಬೆಂಗಳೂರು 


16, 45 , 000 


5000 


16 , 45 , 000 


ಮಂಡ್ಯ 


12000 


31, 65 , 000 


ಮಂಡ್ಯ 
ಮೈಸೂರು 
ರಾಯಚೂರು 
ಶಿವಮೊಗ್ಗ 
ಹಾಸನ 


ಮೈಸೂರು 
ರಾಯಚೂರು 


14000 


23, 10, 000 


10600 


19, 09, 000 


ಶಿವಮೊಗ್ಗ 
ಹಾಸನ 


6800 


15, 69, 000 


ಉಡುಪಿ 


ಉಡುಪಿ 


ಗದಗ 


ಗದಗ 


ಚಾಮರಾಜನಗರ 


ದಾವಣಗೆರೆ 


ಚಾಮರಾಜನಗರ 
ದಾವಣಗೆರೆ 

ಕೊಪ್ಪಳ 
26. ಬಾಗಲಕೋಟೆ 
27 , ಹಾವೇರಿ 


ಕೊಪ್ಪಳ 
ಬಾಗಲಕೋಟೆ 

ಹಾವೇರಿ 


ಖಂಡಗಳು 


ಹೆಸರು 


ವಿಸ್ತೀರ್ಣ ( ಚ.ಕಿ. ಮೀ . ಗಳಲ್ಲಿ) 

44 , 168, 800 


ಏಷ್ಯ 


ಆಫ್ರಿಕ 


29 ,915 , 600 


ಉತ್ತರ ಅಮೇರಿಕ 


24 , 414 , 000 


17 , 667 , 000 


ದಕ್ಷಿಣ ಅಮೇರಿಕ 
ಅಂಟಾರ್ಟಿಕ 
ಯುರೋಪು 
ಆಸ್ಟ್ರೇಲಿಯ 


14 , 300 , 000 


9 , 737, 000 


7 , 735 , 00 


505 


ಪ್ರಪಂಚದ ಪ್ರಮುಖ ಸಾಗರಗಳು 


ಸಾಗರ ಅಥವಾ ಸಮುದ್ರ 


ವಿಸ್ತೀರ್ಣ ( ಚ.ಕಿ. ಮೀ .ಗಳಲ್ಲಿ) 


ಪೆಸಿಫಿಕ್ ಸಾಗರ 


182, 000 , 000 


ಅಟ್ಲಾಂಟಿಕ್ ಸಾಗರ 


81, 978 , 000 


ಹಿಂದೂ ಸಾಗರ 


73, 728, 200 


14 , 404 , 000 


2, 977 , 000 


2 , 327 , 000 


2 , 282 , 800 


1, 950, 000 


1 , 820, 000 


1 , 248, 000 


1 , 248, 000 


ಉತ್ತರಧ್ರುವ ಸಮುದ್ರ 
ಮೆಡಿಟರೇನಿಯನ್ ಸಮುದ್ರ 
ದಕ್ಷಿಣ ಚೀನಾ ಸಮುದ್ರ 
ಬೆರಿಂಗ್ ಸಮುದ್ರ 
ಕೆರಿಬಿಯನ್ ಸಮುದ್ರ 
ಮೆಕ್ಸಿಕೊ ಕೊಲ್ಲಿ 
ಪೂರ್ವಚೀನಾ ಸಮುದ್ರ 
ಹಳದಿ ಸಮುದ್ರ 
ಜಪಾನ್ ಸಮುದ್ರ 
ಹಡ್ಡನ್ ಕೊಲ್ಲಿ 
ಅಂಡಮಾನ್ ಸಮುದ್ರ 
ಉತ್ತರ ಸಮುದ್ರ 
ಕೆಂಪುಸಮುದ್ರ 
ಕಪ್ಪು ಸಮುದ್ರ 
ಬಾಲ್ಟಿಕ್ ಸಮುದ್ರ 
ಪರ್ಶಿಯನ್ ಕೊಲ್ಲಿ 


1 , 053, 000 


1, 040, 000 


800, 800 


522 , 600 


442, 000 


426,400 


416, 400 


239, 720 


506 


ಪ್ರಪಂಚದ ಕೆಲವು ಪ್ರಮುಖ ಸರೋವರಗಳು 


ಹೆಸರು 


ವಿಸ್ತೀರ್ಣ 


( ಚ.ಕಿ. ಮೀ . ಗಳಲ್ಲಿ) 


4 , 39 , 400 


82 ,732 


69 , 752 


68, 031 


ಕ್ಯಾಸ್ಪಿಯನ್ ಸಮುದ್ರ 
ಸುಪೀರಿಯರ್ 
ವಿಕ್ಟೋರಿಯ 
ಆರಲ್ ಸಮುದ್ರ 
ಹೂರಾನ್ 
ಮಿಚಿಗನ್ 
ಬೈಕಲ್ 
ಗ್ರೇಟ್ ಬೇರ್ 


59 , 826 


58, 240 


34 , 320 


33, 280 


33, 020 


29 , 047 


ಟಾಂಗನೀಕ 
ಗ್ರೇಟ್ಸ್ಟೇಟ್ 
ನ್ಯಾಸ 
ಚಾಡ್ 


28 , 600 


26 , 000 


ಈರಿ 


25, 844 


ವಿನಿಪೆಗ್ 


24 , 180 


19 , 604 


18 , 499 


ಆಂಟೇರಿಯೊ 
ಬಾಲ್ಕಪ್ 
ಲಗಾ 
ಮರಾಕ್ಕೆಬೊ 
ಓನಿಗಾ 


18 , 200 


16, 380 


9 , 786 


ಝಡಾಲ್ಫ್ 


9 , 100 


507 


ಪ್ರಪಂಚದ ಕೆಲವು ಪ್ರಮುಖ ನದಿಗಳು 


ನದಿ 


ನೈಲ್ 
ಮಿಸ್ಟ್ರಿ - ಮಿಸಿಸಿಪ್ಪಿ 
ಅಮೆಜಾನ್ 


ರಾಷ್ಟ 

ಉದ್ದ ( ಕಿ. ಮೀ . ಗಳಲ್ಲಿ) 
ಉಗಾಂಡ-ಸೂಡಾನ್ - ಅರಬ್ ಗಣರಾಜ್ಯ 6, 400 
ಸಂಯುಕ್ತ ಸಂಸ್ಥಾನಗಳು 

6, 380 
ಪೆರು- ಬ್ರೆಜಿಲ್ 

6, 240 
ಚೀನಾ 

5 , 120 
ಕಾಂಗೋ ಗಣರಾಜ್ಯ 

4 , 800 
ಸೋವಿಯತ್ ಒಕ್ಕೂಟ 

4, 480 
ಸೋವಿಯತ್ ಒಕ್ಕೂಟ 

4 , 480 


ಯಾಂಗ್ನಿ 


ಕಾಂಗೋ 


ಲೀನಾ 


ಯೆನಿಸಿ 


ಚೀನಾ 


4 ,480 


ದ್ವಾಂಗ್‌ 
ಮಿಸ್ಟ್ರಿ 
ಆಮುರ್ 


4 , 357 


4 , 320 


ಮೀಕಾಂಗ್ 


4 , 160 


ನೈಜರ್ 


4 , 040 


ಮೆಕೆಲ್ಸಿ 


4 , 000 


ಸಂಯುಕ್ತ ಸಂಸ್ಥಾನಗಳು 
ಚೀನಾ - ಸೋವಿಯತ್ ಒಕ್ಕೂಟ 
ಚೀನಾ-ಬರ್ಮಾ- ಥೈಲಾಂಡ್ 
ಲಾವೋಸ್- ಕಾಂಬೋಡಿಯ 
ಗಿನಿ- ಮಾಲಿ- ನೈಜರ್ - ಡಹೊಮಿ- ನೈಜೀರಿಯ 
ಕೆನಡಾ 
ಸೋವಿಯತ್ ಒಕ್ಕೂಟ 
ಸಂಯುಕ್ತ ಸಂಸ್ಥಾನಗಳು 
ಬ್ರೆಜಿಲ್ - ಪರಗ್ವ - ಅರ್ಜೆಂಟೀನ 
ಸೋವಿಯತ್ ಒಕ್ಕಟ 
ಬ್ರೆಜಿಲ್ 
ಬ್ರೆಜಿಲ್ 


ಓಬ್ 


3, 952 


ಮಿಸಿಸಿಪ್ಪಿ 


3, 920 


3 , 720 


ಪರಾನ 


3 , 360 


ವೋಲ್ಲಾ 


3 , 200 


ಮಡೈರಾ 
ಪುರುಸ್ 


3 , 200 


508 


ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳು 


ರಾಷ್ಟ್ರದ ಹೆಸರು 


ಸದಸ್ಯತ್ವ ಹೊಂದಿದ ದಿನಾಂಕ 


19ನೇ ನವೆಂಬರ್ 1946 


2ನೇ ಮಾರ್ಚ್ 1992 


24ನೇ ಅಕ್ಟೋಬರ್ 1945 
8ನೇ ಅಕ್ಟೋಬರ್ 1962 

1ನೇ ಡಿಸೆಂಬರ್ 1976 
11ನೇ ನವೆಂಬರ್ 1981 
14ನೇ ಡಿಸೆಂಬರ್ 1955 
2ನೇ ಮಾರ್ಚ್ 1992 


1ನೇ ನವೆಂಬರ್ 1945 


ಅಫ್ಘಾನಿಸ್ತಾನ್ 
ಅಜರ್ ಬೈಜಾನ್ 
ಅರ್ಜೆಂಟೇನ 
ಅಕ್ಟೋರಿಯ 
ಅಂಗೋಲ 
ಅಂಟಿಗ್ವಾ ಮತ್ತು ಬಾದ್ಭುಡಾ 
ಆಸ್ಟಿಯ 
ಅರ್ಮೇನಿಯ 
ಆಸ್ಟ್ರೇಲಿಯ 
ಆಲ್ವೇನಿಯ 
ಇಂಡೋನೇಷ್ಯ 
ಇಟಲಿ 
ಇಥಿಯೋಪಿಯ 

ಇರಾಕ್ 
15 . ಇರಾನ್ 
16 . ಇಸ್ರೇಲ್ 
17 . ಈಕ್ವಡಾರ್ 

ಈಕ್ವಿಟೋರಿಯಲ್ ಗಿನಿ 

ಈಜಿಪ್ಟ್ ( ಅರಬ್ ಗಣರಾಜ್ಯ) 
20. ಉಕ್ರೇನ್ 


14ನೇ ಡಿಸೆಂಬರ್ 1955 
28ನೇ ಸೆಪ್ಟೆಂಬರ್ 1950 
14ನೇ ಡಿಸೆಂಬರ್ 1950 


13ನೇ ನವೆಂಬರ್ 1945 


21ನೇ ಡಿಸೆಂಬರ್ 1945 


24ನೇ ಅಕ್ಟೋಬರ್ 1945 


11ನೇ ಮೇ 1949 


21ನೇ ಡಿಸೆಂಬರ್ 1945 


12ನೇ ನವೆಂಬರ್ 1968 


24ನೇ ಅಕ್ಟೋಬರ್ 1945 
24ನೇ ಅಕ್ಟೋಬರ್ 1945 


509 


ಉಗಾಂಡ 


' 25ನೇ ಅಕ್ಟೋಬರ್ 1962 


ಉಚ್ಚೇಕಿಸ್ತಾನ್ 
ಉತ್ತರಕೊರಿಯ 


ಉರುಗ್ವಿ 


ಎಸ್ಟೋಯಾ 
ಎಲ್ ಸಾಲ್ವಡಾರ್ 
ಇಗ್ಲೆಂಡ್ 
ಐವರಿಕೋಸ್ಟ್ 

ಐಸ್ಥೆಂಡ್ 
30 . ಓಮಾನ್ 


2ನೇ ಮಾರ್ಚ್ 1992 
17ನೇ ಸೆಪ್ಟೆಂಬರ್ 1991 
18ನೇ ಡಿಸೆಂಬರ್ 1945 
17ನೇ ಸೆಪ್ಟೆಂಬರ್ 1991 
24ನೇ ಅಕ್ಟೋಬರ್ 1945 
14ನೇ ಡಿಸೆಂಬರ್ 1955 
20ನೇ ಸೆಪ್ಟೆಂಬರ್ 1960 
19ನೇ ನವೆಂಬರ್ 1946 
19ನೇ ನವೆಂಬರ್ 1975 


31. ಕಜಾಖ್ ಸ್ವಾನ್ 


2ನೇ ಮಾರ್ಚ್ 1992 


ಕಾಂಗೊ 


ಕಾತರ್ 


ಕಾಮರೋ 


35 . ಕಾಸ್ಟರೀಕ 
36. ಕಾಂಬೋಡಿಯ 

ಕ್ಯಾಮರೂನ್ 
ಕಿರ್ಗಿಜ್ ಸ್ತಾನ್ 


7ನೇ ಅಕ್ಟೋಬರ್ 1971 
20ನೇ ಸೆಪ್ಟೆಂಬರ್ 1960 
10ನೇ ನವೆಂಬರ್ 1975 

2ನೇ ನವೆಂಬರ್ 1945 
14ನೇ ಡಿಸೆಂಬರ್ 1955 
20ನೇ ಸೆಪ್ಟೆಂಬರ್ 1960 

2ನೇ ಮಾರ್ಚ್ 1992 
16ನೇ ಡಿಸೆಂಬರ್ 1963 

14ನೇ ಮೇ 1963 
24ನೇ ಅಕ್ಟೋಬರ್ 1945 

9ನೇ ನವೆಂಬರ್ 1945 
16ನೇ ನವೆಂಬರ್ 1945 


ಕೀನ್ಯ 


40. ಕುವೈತ್‌ 
41 . ಕ್ಯೂಬ 

ಕೆನಡ 


43, ಕೇಪ್ವರ್ಡ್ 


510 


ಕೊಲಂಬಿಯ 


5ನೇ ನವೆಂಬರ್ 1945 


ಷಿಯಾ 
ಗಯಾನ 


22ನೇ ಮೇ 1992 
20ನೇ ಸೆಪ್ಟೆಂಬರ್ 1966 
21ನೇ ಸೆಪ್ಟೆಂಬರ್ 1965 
21ನೇ ನವೆಂಬರ್ 1945 


ಗಾಂಬಿಯ 


12ನೇ ಡಿಸೆಂಬರ್ 1958 


ಗ್ವಾಟಮಾಲ 
గిని 
ಗಿನಿ - ಬಿಸ್‌ 
- ಗ್ರೀಸ್ 
ಗ್ರೆನಾಡ 
ಗೇಬನ್ 
ಘಾನ 
ಚಾಡ್ 
ಚಿಲಿ 
ಚೀನ 


ಜಪಾನ್ 


18ನೇ ಸೆಪ್ಟೆಂಬರ್ 1974 
25ನೇ ಅಕ್ಟೋಬರ್ 1945 
18ನೇ ಸೆಪ್ಟೆಂಬರ್ 1974 
20ನೇ ಸೆಪ್ಟೆಂಬರ್ 1960 

8ನೇ ಮಾರ್ಚ್ 1957 
20ನೇ ಸೆಪ್ಟೆಂಬರ್ 1960 
24ನೇ ಅಕ್ಟೋಬರ್ 1945 
25ನೇ ಅಕ್ಟೋಬರ್ 1945 
18ನೇ ಡಿಸೆಂಬರ್ 1956 
18ನೇ ಸೆಪ್ಟೆಂಬರ್ 1973 
3ನೇ ಅಕ್ಟೋಬರ್ 1990 
18ನೇ ಸೆಪ್ಟೆಂಬರ್ 1962 
20ನೇ ಸೆಪ್ಟೆಂಬರ್ 1977 

25ನೇ ಆಗಸ್ಟ್ 1980 
1ನೇ ಡಿಸೆಂಬರ್ 1964 

13ನೇ ಆಗಸ್ಟ್ 1992 
20ನೇ ಸೆಪ್ಟೆಂಬರ್ 1960 


ಜರ್ಮನಿ ( ಪೂರ್ವ, ಪಶ್ಚಿಮ) 
ಜರ್ಮನಿ (ಸಂಯುಕ್ತ) 
ಜಮೈಕ 
ಜಿಬುಟಿ 
ಜಿಂಬಾಬೈ 
ಜಾಂಬಿಯ 


ಜಾರ್ಜಿಯ 


ಜಾಯಿರ್ 


511 


10, 


66 . ಟಾನ್ಸಾನಿಯ 
69, ಟ್ರಿನಿಡಾಡ್ ಮತ್ತು ಟೊಬಾಗೊ 

ಟ್ಯುನೀಸಿಯ 
71 . ಟೋಗೋ 

ಡೆನ್ಮಾರ್ಕ್ 
ಡೊಮಿನಿಕನ್ ಗಣರಾಜ್ಯ 
ಡೊಮಿನಿಕಾ 


7 


. 


24ನೇ ಅಕ್ಟೋಬರ್ 1945 
14ನೇ ಡಿಸೆಂಬರ್ 1955 
21ನೇ ಡಿಸೆಂಬರ್ 1961 
18ನೇ ಸೆಪ್ಟೆಂಬರ್ 1962 
12ನೇ ನವೆಂಬರ್ 1956 
20ನೇ ಸೆಪ್ಟೆಂಬರ್ 1960 
24ನೇ ಅಕ್ಟೋಬರ್ 1945 
24ನೇ ಅಕ್ಟೋಬರ್ 1945 

2ನೇ ಮಾರ್ಚ್ 1992 


ತುರ್ಕ 


2ನೇ ಮಾರ್ಚ್ 1992 


16ನೇ ಡಿಸೆಂಬರ್ 1946 


7ನೇ ನವೆಂಬರ್ 1945 


17ನೇ ಸೆಪ್ಟೆಂಬರ್ 1991 


21ನೇ ಮಾರ್ಚ್ 1990 


27ನೇ ನವೆಂಬರ್ 1945 


ತುರ್ಕ್ಮೆನಿಸ್ತಾನ್ 
ತಾಜಿಕಾಸ್ತಾನ್ 
ಥಾಯಿಲೆಂಡ್ 
ದಕ್ಷಿಣ ಆಫ್ರಿಕ 
ದಕ್ಷಿಣ ಕೊರಿಯಾ 
ನಮಿಬಿಯಾ 
ನಾರ್ವೆ 
ನಿಕರಾಗ್ಯ 
ನ್ಯೂಜಿಲೆಂಡ್ 
ನೆದರ್‌ಲ್ಯಾಂಡ್ 

ನೇಪಾಳ 
87. ನೈಜರ್ 
88. ನೈಜೀರೀಯ 

ಪನಾಮ 
90 . ಪರಗೈ 


24ನೇ ಅಕ್ಟೋಬರ್ 1945 
24ನೇ ಅಕ್ಟೋಬರ್ 1945 
10ನೇ ಡಿಸೆಂಬರ್ 1945 


14ನೇ ಡಿಸೆಂಬರ್ 1955 


20ನೇ ಸೆಪ್ಟೆಂಬರ್ 1960 
7ನೇ ಅಕ್ಟೋಬರ್ 1960 
13ನೇ ನವೆಂಬರ್ 1945 
24ನೇ ಅಕ್ಟೋಬರ್ 1945 


512 


15ನೇ ಡಿಸೆಂಬರ್ 1976 


91 . ಪಶ್ಚಿಮ ಸವೋಅ 

ಪಾಕಿಸ್ತಾನ 
ಪಾಪುವ ನ್ಯೂಗಿನಿ 
ಪೆರು 
ಪೋರ್ಚುಗಲ್ 
ಪೋಲೆಂಡ್ 
ಫ್ರಾನ್ಸ್ 

ಫಿಜಿ 
99. ಫಿನ್ಸೆಂಡ್ 
100 . ಫಿಲಿಪೀನ್ಸ್ 
101. ಬರ್ಮ 
102. ಬರ್ಕಿನಾ ಫಾಸೋ 
103 . ಬಕ್ಕೇರಿಯ 


30ನೇ ಸೆಪ್ಟೆಂಬರ್ 1947 
10ನೇ ಅಕ್ಟೋಬರ್ 1975 
31ನೇ ಅಕ್ಟೋಬರ್ 1945 

14ನೇ ಡಿಸೆಂಬರ್ 1955 
24ನೇ ಅಕ್ಟೋಬರ್ 1945 
24ನೇ ಅಕ್ಟೋಬರ್ 1970 
13ನೇ ಅಕ್ಟೋಬರ್ 1970 

14ನೇ ಡಿಸೆಂಬರ್ 1955 
24ನೇ ಅಕ್ಟೋಬರ್ 1945 

19ನೇ ಏಪ್ರಿಲ್ 1948 
20ನೇ ಸೆಪ್ಟೆಂಬರ್ 1960 
14ನೇ ಡಿಸೆಂಬರ್ 1955 
18ನೇ ಸೆಪ್ಟೆಂಬರ್ 1973 
21ನೇ ಸೆಪ್ಟೆಂಬರ್ 1971 
17ನೇ ಸೆಪ್ಟೆಂಬರ್ 1974 
17ನೇ ಅಕ್ಟೋಬರ್ 1966 

9ನೇ ಡಿಸೆಂಬರ್ 1966 
18ನೇ ಸೆಪ್ಟೆಂಬರ್ 1962 
24ನೇ ಅಕ್ಟೋಬರ್ 1945 
25ನೇ ಸೆಪ್ಟೆಂಬರ್ 1981 
20ನೇ ಸೆಪ್ಟೆಂಬರ್ 1960 
27ನೇ ಡಿಸೆಂಬರ್ 1945 


104 , ಬಹಾಮ 


105. ಬನ್ 
106. ಬಾಂಗ್ಲಾದೇಶ 

ಬಾಟ್ಸ್ವಾನಾ 
108, ಬಾರ್ಬೆಡೋಸ 


109, ಬುರುಂಡಿ 


110. ಬ್ರೆಜಿಲ್ 
111. ಬೆಲೀಜ್ 


112. ಬೆನಿನ್ ( ದಹೋಮಿ ) 
113 , ಬೆಲ್ಸಿಯಂ 


513 


114 . ಬೈಲೋರಷ್ಯ 
115. ಬೊಲಿವಿಯ 
116, ಬೋಸ್ನಿಯಾ ಹೆರ್ಜೆಗೊವಿನಾ 
117 . ಬ್ರುನೈ ದುರುಸ್ಸಲಾಮ್ 
118. ಭಾರತ 
119. ಭೂತಾನ 
120 , ಮಂಗೋಲಿಯ 
121. ಮಡಗಾಸ್ಕರ್ 
122. ಮಧ್ಯ ಆಫ್ರಿಕ ಗಣರಾಜ್ಯ 
123. ಮಲಾವಿ 
124 . ಮಲೇಷ್ಯ 


125 , ಮಾರಿಟಾನಿಯ 


24ನೇ ಅಕ್ಟೋಬರ್ 1945 
14ನೇ ನವೆಂಬರ್ 1945 

22ನೇ ಮೇ 1992 
21ನೇ ಸೆಪ್ಟೆಂಬರ್ 1984 
30ನೇ ಅಕ್ಟೋಬರ್ 1945 

21ನೇ ಸೆಪ್ಟೆಂಬರ್ 1971 
27ನೇ ಅಕ್ಟೋಬರ್ 1961 
20ನೇ ಸೆಪ್ಟೆಂಬರ್ 1960 
20ನೇ ಸೆಪ್ಟೆಂಬರ್ 1960 

1ನೇ ಡಿಸೆಂಬರ್ 1964 
17ನೇ ಸೆಪ್ಟೆಂಬರ್ 1957 
27ನೇ ಅಕ್ಟೋಬರ್ 1961 

24ನೇ ಏಪ್ರಿಲ್ 1968 
17ನೇ ಸೆಪ್ಟೆಂಬರ್ 1991 

1ನೇ ಡಿಸೆಂಬರ್ 1964 
28ನೇ ಸೆಪ್ಟೆಂಬರ್ 1960 
21ನೇ ಸೆಪ್ಟೆಂಬರ್ 1965 

7ನೇ ನವೆಂಬರ್ 1945 
17ನೇ ಸೆಪ್ಟೆಂಬರ್ 1991 
16ನೇ ಸೆಪ್ಟೆಂಬರ್ 1975 
12ನೇ ನವೆಂಬರ್ 1956 
24ನೇ ಅಕ್ಟೋಬರ್ 1945 
4ನೇ ಅಕ್ಟೋಬರ್ 1945 


126 . ಮಾರಿಷಸ್ 
127 . ಮಾರ್ಷಲ್ ದ್ವೀಪಗಳು 
128. ಮಾಲಾ 
129. ಮಾಲಿ 
130 . ಮಾಲ್ಟಿವ್ 
131. ಮೆಕ್ಸಿಕೊ 
132, ಮೈಕ್ರೋನಿಷಿಯ 
133 , ಮೊಜಾಂಬಿಕ್ 
134, ಮೊರಾಕೊ 
135. ಯುಗಾಸ್ಥಾವಿಯ 
136, ಯುನೈಟೆಡ್ ಕಿಂಗ್ಡಮ್ ( ಬ್ರಿಟನ್ ) 


514 


137 . ಯೆಮನ್ ( ಅರಬ್ ಗಣರಾಜ್ಯ) 


138, ರಷ್ಯ 
139. ರುವಾಂಡಾ 

ರೊಮೇನಿಯ 


140. 


141. ಲಟ್ಟಿಯಾ 


142. ಲಾವೋಸ್ 


143 , ಲಿಥುಯೇನಿಯಾ 


144, ಲಿಬಿಯ 
145 . ಲಕ್ಸ್ಮ್ ಬರ್ಗ್ 
146. ಲೆಬನಾನ್ 
147. ಲೆಸೊಥೆ 
148. ಲೈಬೇರಿಯ 
149, ಲೈಕ್ ಟನ್‌ಸ್ಟೇನ್ 
150. ವನುಆಟು 
151. ವಿಯಟ್ನಾಂ 
152 . ವೆನಿಲ್ಲೋಲ 
153, ಶ್ರೀಲಂಕಾ 
154, ಸಂಯುಕ್ತ ಅರಬ್ ಗಣರಾಜ್ಯ 
155 . ಸಂಯುಕ್ತ ಸ್ಥಾನಗಳು 
156 , ಸಾನ್‌ಮೆರಿನೊ 
157 , ಸಾವೊತೊಮೆ ಮತ್ತು ಪ್ರಿನ್ಸಿಪೆ 
158 . ಸಾಲೊಮನ್ ದ್ವೀಪಗಳು 
159 , ಸ್ವಾಲಿಲ್ಯಾಂಡ್ 


30ನೇ ಸೆಪ್ಟೆಂಬರ್ 1947 
24ನೇ ಅಕ್ಟೋಬರ್ 1945 
18ನೇ ಸೆಪ್ಟೆಂಬರ್ 1962 
14ನೇ ಡಿಸೆಂಬರ್ 1955 
17ನೇ ಸೆಪ್ಟೆಂಬರ್ 1991 
14ನೇ ಡಿಸೆಂಬರ್ 1955 
17ನೇ ಸೆಪ್ಟೆಂಬರ್ 1991 
14ನೇ ಡಿಸೆಂಬರ್ 1955 
24ನೇ ಅಕ್ಟೋಬರ್ 1945 
24ನೇ ಅಕ್ಟೋಬರ್ 1945 
17ನೇ ಅಕ್ಟೋಬರ್ 1966 

2ನೇ ನವೆಂಬರ್ 1945 
21ನೇ ಮಾರ್ಚ್ 1990 
15ನೇ ಸೆಪ್ಟೆಂಬರ್ 1981 
20ನೇ ಸೆಪ್ಟೆಂಬರ್ 1977 
15ನೇ ನವೆಂಬರ್ 1945 
14ನೇ ಡಿಸೆಂಬರ್ 1955 

9ನೇ ಡಿಸೆಂಬರ್ 1971 
24ನೇ ಅಕ್ಟೋಬರ್ 1945 

2ನೇ ಮಾರ್ಚ್ 1992 
16ನೇ ಸೆಪ್ಟೆಂಬರ್ 1975 
19ನೇ ಸೆಪ್ಟೆಂಬರ್ 1978 
24ನೇ ಸೆಪ್ಟೆಂಬರ್ 1968 


515 


160, ಸಿಂಗಪುರ 


161. ಸಿಯೆರಾ ಲಿಯೋನ್ 


162. ಸಿರಿಯ 


21ನೇ ಸೆಪ್ಟೆಂಬರ್ 1965 
27ನೇ ಸೆಪ್ಟೆಂಬರ್ 1961 
24ನೇ ಅಕ್ಟೋಬರ್ 1945 
19ನೇ ನವೆಂಬರ್ 1946 
4ನೇ ಡಿಸೆಂಬರ್ 1975 


24ನೇ ನವೆಂಬರ್ 1956 


163, ಸ್ವೀಡನ್ 
164, ಸುರಿನಾಮ್ 
165, ಸೂಡಾನ್ 
166, ಸೆನೆಗಲ್ 
167. ಸೇಪಲ್ಸ್ 
168 . ಸ್ಪೇನ್ 
169 . ಸೈಪ್ರಸ್ 
170 . ಸೈಂಟ್ ಕಿಟ್ಸ್ ಮತ್ತು ನೆವಿಸ್ 
171 , ಸೈಂಟ್ ಲುಸಿಯ 
172 , ಸೈಂಟ್ ವಿನ್ಸೆಂಟ್ ಮತ್ತು ಗ್ರೆನಡೈನ್ಸ್ 
173, ಸೋಮಾಲಿಯ 
174 . ಸೋವಿಯತ್ ಒಕ್ಕೂಟ 
175 , ಸೊವೇನಿಯಾ 
176, ಸೊವಾಕಿಯಾ 
177 . ಸೌದಿ ಅರೇಬಿಯ 


28ನೇ ಸೆಪ್ಟೆಂಬರ್ 1960 
21ನೇ ಸೆಪ್ಟೆಂಬರ್ 1976 
14ನೇ ಡಿಸೆಂಬರ್ 1955 
20ನೇ ಸೆಪ್ಟೆಂಬರ್ 1960 
23ನೇ ಸೆಪ್ಟೆಂಬರ್ 1983 
18ನೇ ಸೆಂಪ್ಟೆಂಬರ್ 1979 
16ನೇ ಸೆಪ್ಟೆಂಬರ್ 1980 
20ನೇ ಸೆಪ್ಟೆಂಬರ್ 1960 
24ನೇ ಅಕ್ಟೋಬರ್ 1945 

22ನೇ ಮೇ 1992 
24ನೇ ಅಕ್ಟೋಬರ್ 1945 ( 1993) 

24ನೇ ಅಕ್ಟೋಬರ್ 1945 
14ನೇ ಡಿಸೆಂಬರ್ 1955 


178, ಹಂಗೇರಿ 


179 , ಹಾಂಡುರಾಸ್ 


17ನೇ ಡಿಸೆಂಬರ್ 1945 


180. ಪೈಟೀ 


24ನೇ ಅಕ್ಟೋಬರ್ 1945 


516, 


IMPORTANT ABBREVIATIONS 


ADB 


Asian Development Bank 


AEC 


AERB 


Atomic Energy Commission 
Atomic Energy Regulatory Board 
Association of South East Asian Nations 


ASEAN 


ASSOCHAM 


Associated Chambers of Commerce and Industry 


AIDS 


Acquired Immune Deficiency Syndrome 


ATM 


Automatic Teller Machine 


BMRAD 


BSE 


CAD 


Bangalore Metropolitan Regional Development Authority 
Bombay Stock Exchange 
Computer Aided Design 
Chief Elecion Commission (er) 
Chief Execuive Officer 


CEC 


CEO 


CITU 


COFEPOSA 


Centre of Indian Trade Unions 
Conservation of Foreign Exchange and Prevention of 
Smuggling act 


СТВТ 


Comprehensive Test Ban Treaty 


DAE 


Department of Atomic Energy 
Directorate of Audio Visual and Publicity 


DAVP 


DRDO 


Defence Research and Development Organization 


ECG 


Electro encephalogram (graph ) 


ELRTS 


Elevoted Rail Transport System 


ESCAP 


Economic and Social Commission for Asia and the Pacific 


FAO 


Food and Agricultural Organization 


FERA 


Foreign Exchange Regulation Act 


FICCI 


Federation of Indian Chambers of Commerce and Industry 


517 


GATT 


General Agreement on Tariffs and Trade 


GDP 


Gross Domestic Product 


GNP 


Gross National Product 


HIV 


Human Immuno Virus 


HRD 


Human Resource Development 


HUDCO 


Housing and Urban Development Corporation 


TAAI 


International Airports Authority of India 


ICBM 


Inter- Continental Ballistic Missile 


ICDS 


Integrated Child Development Program 


IMF 


InternationalMonetary Fund 


INTERPOL 


International Police 


INS 


Indian Newspaper Society 


IRDP 


Integrated Rural Development Programme 
Indian Space Research Organization 


ISRO 


JFMP 


Join ForestManagement Programme 


JRY 


Jawahar Rojgar Yojana 
Line of Control / Letter of Credit 


LOC 


LCD 


Liquid Crystal Diode 


LCA 


Light Combat Aircraft 


MEA 


Ministry of External Affairs 


Ministry of Environment and Forest 


Metro Rail Transport System 


MEF 
MRTS 
MRTP 
MRPL 
NABARD 


Monopolies and Restrictive Trade Practice 


Mangalore Refineries and Petroleum Limited 


National Bank of Agriculture and Rural Development 


NHRC 


National Human Rights Commission 


518 


NREP 


National Rural Employment Programme 


NTPC 


National ThermalPower Corporation 


OPEC 


Organization of Petroleum Exporting Countries 
Overseas Development Agnecy 


ODA 


PETA 


People for Ehical Treatment of Animals 


PAC 


Public Accounts Committee 


PIL 


Public Interest Litigation 


PIA 


Pakistani Intellgency Agency 
Polar Satellite Launch Vehicle 


PSLV 


RADAR 


RAW 


RLEGP 


Radio Detecting and Ranging 
Research and Analysis Wing 
Rural Labour Employment Guarantee Programme 
South Asian Association for Regional Co -operation 
Search for Extra Terrestrial Intelligence 


SAARC 


SETI 


SITA 


Suppression of Immoral Traffic Act 


SEBI 


Securities and Exchange Board of India 


TRIPS 


Trade Related Intellectual Property Rights 


VAT 


Value Added Tax 


WMO 


World Meteorological Organization 


WIPO 


World Intellectual Property Organization 


519 


Notes : 


520 


Notes : 


521 


ಕರ್ನಾಟಕ ಪತ್ರಿಕಾ ಅಕಾಡೆಮಿಯ ಪ್ರಕಟಣೆಗಳು 


- 1, ಕನ್ನಡ ಪತ್ರಿಕೋದ್ಯಮ ಒಂದು ಪರಿಚಯ : ಎನ್. ಎಸ್ . ಸೀತಾರಾಮಶಾಸ್ತ್ರಿ 
2. ವೃತ್ತ ಪತ್ರಿಕೆ : ಡಿ. ವಿ. ಗುಂಡಪ್ಪ 
3. ವಾರಪತ್ರಿಕೆಗಳು : ಹ. ವೆಂ . ನಾಗರಾಜರಾವ್ 
ಆ ಪತ್ರಿಕಾ ವರದಿಗಾರಿಕೆ : ಎನ್.ಎಸ್. ರಾಮಪ್ರಸಾದ್ 

* ಪತ್ರಿಕೋದ್ಯಮ ವಾಜ್ಞಯ ಸೂಚಿ: ಟಿ. ವಿ. ವೆಂಕಟರಮಣಯ್ಯ 
6. ಕನ್ನಡ ಪತ್ರಿಕಾ ಲೋಕದ ಧೀಮಂತರು ಭಾಗ - 1 ವಿವಿಧ ಲೇಖಕರು 
7. ರೆ: ಹೆರ್ಮನ್ ಫೆಡ್ರಿಕ್ ಮೋಗ್ಲಿಂಗ್ : ರೇ : ಐವನ್ ಆಲ್ಬರ್ಟ 
8. ಕನ್ನಡ ಪತ್ರಿಕಾ ಲೋಕದ ಧೀಮಂತರು ಭಾಗ - 2 ವಿವಿಧ ಲೇಖಕರು 
9. ಪತ್ರಿಕಾ ವೃತ್ತಿ : ಕೆ. ವಿ. ನಾಗರಾಜ್ : ಪಿ. ನಾಗಾಚಾರ್ 
10. ಕನ್ನಡ ಪತ್ರಿಕಾ ಲೋಕದ ಧೀಮಂತರು ಭಾಗ - 3 ವಿವಿಧ ಲೇಖಕರು 
11. ಪ್ರಜಾತಂತ್ರದಲ್ಲಿ ಪತ್ರಿಕೆಗಳ ಪಾತ್ರ :ಕೋ . ಚನ್ನಬಸಪ್ಪ 
12 . ಪತ್ರಿಕೆ ವರದಿ ಮತ್ತು ವರದಿಗಾರ : ಹೆಚ್. ಆರ್. ಕಿದಿಯೂರು 
13, ದಿನಪತ್ರಿಕೆಗಳು : ಎಂ. ಗೋಪಾಲಕಣ್ಣನ್ 
14, ಕಾಲು ಶತಮಾನ ಕಂಡ ಕನ್ನಡ ಪತ್ರಿಕೆಗಳು : ವಿವಿಧ ಲೇಖಕರು 
15. ಕನ್ನಡ ಪತ್ರಿಕಾ ಲೋಕದ ಕಂಡ ಧೀಮಂತರು ಭಾಗ - 4 ವಿವಿಧ ಲೇಖಕರು 
16. ವೃತ್ತಿ ಪತ್ರಿಕೋದ್ಯಮ : ಎಂ. ವಿ. ಕಾಮತ್ 
17. ಪತ್ರಿಕಾ ರಂಗ - ವೃತ್ತಿಪರ ಸಂಘಸಂಸ್ಥೆಗಳು : ಎನ್. ಎಸ್ . ಅಶೋಕ್ಕುಮಾರ್ 
18 . ಪತ್ರಿಕಾ ಭಾರತಿ : (ಸ್ಮರಣ ಸಂಚಿಕೆ ) 
19. ಪಿ. ಆರ್ . ರಾಮಯ್ಯ ಸಂಪಾದಕರು : ನಾಗಮಣಿ ಎಸ್ . ರಾವ್ 
20. ಕನ್ನಡ ಪತ್ರಿಕೋದ್ಯಮದ ಹರಿಕಾರ ಮೊಹರೆ , ಸಂಪಾದಕರು : ಸುರೇಂದ್ರ ದಾನಿ 


